



ವಿಷಯಾನುಕ್ರಮಣಿಕೆ 
ಕ 


ಬ ಜಯಚಾಮರಾಜೇಂದ್ರ ಗ್ರಂಫರತ್ನನಾಲಾ ಸಂಖ್ಯಾ 





ಮತ್ತು 
ಶ್ರೀ ನಾಸುದೇವಮಾಹಾತ್ಮ್ಯಗಳು 
(ಮೂಲ ಮತ್ತು ಅನುವಾದ ಸಹಿತ) 


ಅನುವಾದಕ 
ಆಸ್ಥಾನ ವಿದ್ವಾನ್‌ 


ಬೆಂಗಳೂರು ಪ್ರೆಸ್‌ 
ಮೈಸೂರು ರೋಡು, ಬೆಂಗಳೂರು ಸಿಟಿ 
೧೯೪೬ 


ಅರಿಕೆ 


ಈ ಸಂಪುಟದಲ್ಲಿ ವರ್ಣಿತವಾಗಿರುವ ಶ್ರೀ ವಾಸುದೇವ ಮಾಹಾತ್ಮ್ಯ 
ದೊಂದಿಗೆ ಶ್ರೀ ಸ್ಥಾಂದಮಹಾಪುರಾಣದ ದ್ವಿತೀಯ ಮೂಲ ಖಂಡವಾದ 
ವೈಷ್ಣವ ಖಂಡವು ಪರಿಸಮಾಪ್ತವಾಗಿರುತ್ತದೆ. ಇಲ್ಲಿಂದ ಮುಂದಕ್ಕೆ ತೃತೀಯ 
ಮೂಲ ಖಂಡವಾದ ಬ್ರಹ್ಮಖಂಡವು ಉಪಕ್ರಮವಾಗುವುದು. 

ಶ್ರೀ ವಾಸುದೇವ ಮಾಹಾತ್ಮ್ಮ್ಯವು ವೈಷ್ಣವ ಖಂಡದಲ್ಲಿ ಬಹುಮುಖ್ಯವಾದ 
ಭಾಗ. ಇದು ಈ ಖಂಡದ ಜೀವರತ್ಸಪ್ರಾಯನಾಗಿಡೆಯೆನ್ನಬಹುದು. ಇದರಲ್ಲಿ 
ಬಹು ರಸವತ್ತಾಗಿ ವಿವೃತವಾಗಿರುವ ಅಧ್ಯಾತ್ಮನಿಚಾರಗಳು ಸರ್ವರಿಗೂ 
ಗ್ರಾಹ್ಯಗಳಾಗಿವೆ. ಭಗವಾನ್‌ ಕೃಷ್ಣದ್ವೈ ಸಾಯನರು ಶ್ರೀ ವಾಸುದೇವನ 
ದಿಮ್ಯಸ್ವರೂಪವನ್ನೂ, ಆತನ ಅಖಂಡ ವೈಭವವನ್ನೂ ಇಲ್ಲಿ, ಮುಮುಕ್ಬುಗಳಿಗೆ 
ಅತ್ಯಂತ ಸುಲಭವಾಗಿ ಮನದಟ್ಟು ಮಾಡಿಕೊಟ್ಟರುತ್ತಾರೆ. ಅಲ್ಲದೆ ಈ 
ಮಾಹಾತ್ಮ್ಮ್ಯದಲ್ಲಿ ವರ್ಣಿತವಾಗಿರುವ ಭಕ್ತಿ, ಭಕ್ತ, ಆರಾಧನಾಕ್ರಮ ಮೊದ 
ಲಾದ ವಿಷಯಗಳು ಕಣ್ಣಿಟ್ಟು ನೋಡತಕ್ಕುವಾಗಿವೆ. 

ಮಹಾಪುಣ್ಯಸಂಪಾದಕವಾದ ಈ ಮಾಹಾತ್ಮ್ಯದಲ್ಲಿಯ ಈ ಎರಡು 
ಶ್ಲೋಕಗಳು ಸತತವೂ, ಮನನಾರ್ಹವಾದುವು: 


ನ ವಾಸುದೇವಾತ್ಸರಮಸ್ತಿ ಪಾವನಂ 
ನ ವಾಸುದೇವಾತ್ಸರಮಸ್ತಿ ಮಂಗಳಂ | 
ನ ವಾಸುದೇವಾತ್ಸರಮಸ್ತಿ ದೈವತಂ 
ನ ವಾಸುದೇವಾತ್ಸರಮುಸ್ತಿ ನಾಂಛಿತೆಂ ॥ 
ಯೆನ್ನಾನುಧೇಯಂ ಸಕೃದಪ್ಯಬುದ್ಧಾ A 
ದೇಹಾವಸಾನೇಸಿ ಗೃಣಾತಿ ಯೋತ್ರ । 
ಸ ಪುಲ್ಕಸೋಷ್ಯಾಶು ಭನಪ್ರವಾಹಾ 
ದ್ವಿಮುಚ್ಯತೇ ತಂ ಭಜ ವಾಸುದೇವಂ ॥ 
ವಾಸುದೇವನಿಗಿಂತಲೂ ಮೇಲಾದ ಪಾವನವಸ್ತುವು ಮತ್ತೊಂದಿಲ್ಲ. 
ವಾಸುದೇವನಿಗಿಂತಲೂ ಬೇರೆಯಾದ ಮಂಗಳವಿಲ್ಲ. ವಾಸುದೇವೆನಿಗಿಂತಲೂ 
ಶ್ರೇಷ್ಠವಾದ ದೇವರಿಲ್ಲ. ವಾಸುದೇವನಿಗಿಂತಲೂ ಬೇರೆಯಾದ ವಾಂಛಿತನಿಲ್ಲ. 
ಯಾರ ನಾಮವನ್ನು ಒಂದೇಸಲವಾದರೂ, ಬುದ್ಧಿ ಪೂರ್ವಕವಾಗಿ ಅಲ್ಲ 
ದಿದ್ದರೂ ಮರಣಕಾಲದಲ್ಲಿಯೇ ಆದರೂ ಯಾವನು ಸ್ಮರಿಸುವನೋ ಅವನು 
ಚಂಡಾಲನೇ ಆದರೂ ಸಂಸಾರಪ್ರವಾಹದಿಂದ ಬಹುಬೇಗನೆಯೆ ಬಿಡುಗಡೆ 
ಹೊಂದಿಸಲ್ಪಡುತ್ತಾನೆಯೋ ಅಂಥ ವಾಸುದೇವನನ್ನು ಭಜಿಸು. 


೬ 


ಒಟ್ಟಿ ನಲ್ಲಿ ಈ ಎರಡು ಶ್ಲೋಕಗಳೇ ಈ ಮಾಹಾತ್ಮ್ಯದ ಸಾರಸರ್ವಸ್ವ 
ವೆನ್ನಬಹುದು. 

ಶ್ರೀಸ್ಥಾಂದಮಹಾಪುರಾಣವು ಮೊದಲು ಮುದ್ರಿತವಾದ ಸಮಯದಲ್ಲಿ 
ಈ ಮಾಹಾತ್ಮ್ಯವು ದೊರಕಲಿಲ್ಲವೆಂದೂ ಇತ್ತೀಚೆಗೆ ದೊರಕಿದುದರಿಂದ ಇದೀಗ 
ಮುದ್ರಣಮಾಡಲಾಗಿದೆಯೆಂದೂ ಶ್ರೀ ವೇಂಕಟೀಶ್ವರ ಮುದ್ರ ಣಾಲಯಾಧಿಕಾರಿ 
ಗಳು ತಿಳಿಸಿರುತ್ತಾರೆ. ಶ್ರೀ ನಾರದಪುರಾಣದಲ್ಲಿ ಈ ಮಾಹಾತ್ಮ್ಮ್ಯವು ಮೊದಲ 
ನೆಯ ಮಾಹೇಶ್ವರಖಂಡದಲ್ಲಿಯೇ ಬರತಕ್ಕುದೆಂದು ಹೇಳಿಡೆಯಾದರೂ, 
ಪ್ರಸಂಗಬಲದಿಂದಲೂ ಸ್ಥಾಂದಮಹಾಪುರಾಣದ ಇತರ ಮಾತೃಕೆಗಳಲ್ಲಿ 
ವೈಷ್ಣವ ಖಂಡದಲ್ಲಿಯೆ ಬಂದಿರುವುದರಿಂದಲೂ ವೈಷ್ಣವ ಖಂಡಕ್ಕೇ ಸೇರತಕ್ಕು 
ದೆಂದು ನಿರ್ಣಯಿಸಿ ಅಲ್ಲಿಯೇ ಅಚ್ಚುಮಾಡಲಾಗಿದೆಯೆಂದೂ ಅವರು ತಿಳಿಸಿ 
ದ್ದಾರೆ; ಇದು ಸೂಕ್ತವಾಗಿದೆ. ಮಾಹೇಶ್ವರ ಖಂಡದಲ್ಲಿ ಶಿವಸರ್ವೋತ್ಛೃಷ್ಟ 
ತ್ವವೂ, ವಿಷ್ಣುಖಂಡದಲ್ಲಿ ವಿಷ್ಣುಸರ್ವೋತ್ಯ್ರೃಷ್ಟತ್ವವೂ ಪ್ರತಿಪಾದಿತವಾಗಿರು 
ವುದರಿಂದ ಶ್ರೀ ವಾಸುದೇವ ಮಾಹಾತ್ಮ್ಯವು ವೈಷ್ಣವ ಖಂಡಕ್ಕೇ ಸೇರಬೇಕಾಗಿದೆ. 

ಈ ಸಂಪುಟದಲ್ಲಿ ಪ್ರಕಟವಾಗಿರುವ ಮತ್ತೊಂದು ಮಾಹಾತ್ಮ್ಯ ಅಯೋಧ್ಯಾ 
ಮಾಹಾತ್ಮ್ಯ; ಇದು ಎಂಟನೆಯದು; ಒಂಬತ್ತನೆಯದೇ ಶ್ರೀ ವಾಸುದೇವ 
ಮಾಹಾತ್ಮ್ಯವು. 

ಈ ಸಂಪುಟದ ಅನುವಾದ ಕಾರ್ಯದಲ್ಲಿ ನನ್ನ ಮಾನ್ಯ ಮಿತ್ರರಾದ 
ಶ್ರೀಃ ಎಲ್‌. ಗುಂಡಪ್ಪ, ಎಂ.ಎ. ಅವರು ಸಹಭಾಗಿಗಳು; ಅದಕ್ಕಾಗಿ ಅವರಿಗೆ 
ನನ್ನ ಕೃತಜ್ಞತೆಯ ವಂದನೆಗಳನ್ನು ಸೂಚಿಸಬಯಸುತ್ತೇನೆ. 

ಇಂತಹ ಅನೇಕಾನೇಕ ಕ್ಲೇತ್ರಮಾಹಾತ್ಮ್ಯಗಳ ಸಂಪುಟವೆನಿಸಿರುವ 
ಈ ಮಹಾಪುರಾಣವನ್ನು ಕನ್ನಡದ ಅನುವಾದದೊಡನೆ ಪ್ರಕಟಿಸಲು ಪ್ರೇರೇಪಿಸಿ 
ಕನ್ನಡಿಗರೆಲ್ಲರಿಗೂ ಮಹೋಪಕೈತಿಯನ್ನೆಸಗಿ ಅವರೆಲ್ಲರ ಚಿರಕೃತಜ್ಞ ತೆಗೆ ಪಾತ್ರ 
ರಾಗಿರುವ ನಮ್ಮನ್ನಾಳುವ ಶ್ರೀಮದ್‌ ಜಯಚಾಮರಾಜೇಂದ್ರ ಒಡೆಯರ್‌ 
ಬಹದ್ದೂರ್‌, ಜಿ.ಸಿ.ಬಿ, ಜಿ.ಸಿ.ಎಸ್‌.ಐ. ಮಹಾಪ್ರಭುಗಳವರಿಗೆ ಪರಮೇಶ್ವರನು 
ಇತೋಪ್ಯತಿಶಯವಾದ ಸಮಸ್ತ ಸನ್ಮಂಗಳಗಳನ್ನೂ ದಯಪಾಲಿಸಿ ಸಂರಕ್ಸಿಸ 
ಲೆಂದು ಸಂಪ್ರಾರ್ಥಿಸುತ್ತೇನೆ. 


ಮೋಟಗಾನಹಳ್ಳಿ ಸುಬ್ರಹ್ಮಣ್ಯಶಾಸ್ತ್ರೀ 


ವಿಷಯಾನುಕ್ರಮಣಿಕೆ 
ಶ್ರೀ ಅಯೋಧ್ಯಾಮಾಹಾತ್ಮ್ಯ 


ಒಂದನೆಯ ಅಧ್ಯಾಯ 
ಶ್ರೀವಿಷ್ಣುಹೆರಿಮಾಹಾತ್ಮ್ಯವರ್ಣನ ಎ 


ಎರಡನೆಯ ಅಧ್ಯಾಯ 
ಬ್ರಹ್ಮೆಕುಂಡ, ಸಹಸ್ಪಧಾರಾತೀರ್ಥಮಾಹಾತ್ಮ್ಯವರ್ಣನ 


ಮೂರನೆಯ ಅಧ್ಯಾಯ — 


ಸಹಸ್ಪಚಂದ್ರವ್ರತೋದ್ಯಾಪನವಿಧಿವರ್ಣನ ತ ಟ್‌ ೩೫- ೪೮ 


ನಾಲ್ಕನೆಯ ಅಧ್ಯಾಯ-- 
ಧರ್ಮಹರಿ-ಸ್ವರ್ಣಖನಿಗಳ ಮಾಹಾತ್ಮ್ಯವರ್ಣನ .. ನ ೪೯- ೬೧ 
ಐದನೆಯ ಅಧ್ಯಾಯ -- 


ತಿಲೋದಕೀಪ್ರಭಾವವರ್ಣನ pe ೬೨೨ ೬೬ 


ಆರನೆಯ ಅಧ್ಯಾಯ 
ಸ್ವರ್ಗದ್ವಾರ-ಗೋಪ್ರತಾರತೀರ್ಥಮಾಹಾತ್ಮ್ಯವರ್ಣನ 


ಏಳನೆಯ ಅಧ್ಯಾಯ-- 


ಬೃಹಸ್ಪತಿಕುಂಡ್ಕ ರುಕ್ಮಿಣೇಕುಂಡ್ಕ ಧನಯಕ್ಸ ತೀರ್ಥ, ವಸಿಷ್ಠ 
ಕುಂಡ್ಯ ಸಾಗರಕುಂಡ, ಯೋಗಿನೀಕುಂಡ, ಉರ್ವಶೀಕುಂಡ್ಕ 
ಘೋಷಾರ್ಕಕುಂಡಗಳ ಮಾಹಾತ್ಮ್ಯವರ್ಣನ .. 


°« ೬೭-೧೦೨ 


೬. ೧೦೩-೧೨೫ 
ಎಂಟನೆಯ ಅಧ್ಯಾಯ - 
ಮಹಾರತ್ನತೀರ್ಥ, ದುರ್ಭರತೀರ್ಥ, ಮೆಹಾಭರತೀರ್ಥ, 
ಮಹಾವಿದ್ಯಾ ತೀರ್ಥ, ಸಿದ್ಧಪೀಠ, ಕ್ಸೀರೇಶ್ವರ, ಸೀತಾಕುಂಡ, 
ಸುಗ್ರೀವತೀರ್ಥ, ಹೆನುಮತ್ಯುಂಡ, ವಿಭೀಷಣಸರಸ್ಮೀರ್ಥ, 


ಅಯೋಧ್ಯಾ ಯಾತ್ತಾವಿಧಿಕ್ಟಮವರ್ಣನ ೬. ೧೨೬-೧೪೫ 


ಒಂಬತ್ತನೆಯ ಅಧ್ಯಾಯ 
ಗಯಾಕೂಪ, ಹಿಶಾಚಮೋಚನತೀರ್ಥ, ಮಾನಸತೀರ್ಥ, 
ತಮಸಾನದಿ ಮಾಂಡವ್ಯಾದ್ಯಾಶ್ರಮ, ಸೀತಾಕುಂಡ್ಕ 
ದುಗ್ಡೇಶ್ವರ, ಭೈರವ, ಭರತಕುಂಡ, ಜಹಾಕುಂಡಗಳ 
ಮಾಹಾತ್ಮ್ಯವರ್ಣನ 1 ಚಿ ೬. ೧೪೬-೧೫೬ 
ಹತ್ತನೆಯ ಅಧ್ಯಾಯ-- 
ಆಯೋಧ್ಯಾಯಾತ್ರಾವಿಧಿಕ್ರಮವರ್ಣನ A ೬. ೧೫೭-೧೭೧ 


ಆ 


ಶ್ರೀ ವಾಸುದೇವಮಾಹಾತ್ಮ್ಯ 


ಪುಟ ಸಂಖ್ಯೆ 

ಒಂದನೆಯ ಅಧ್ಯಾಯ 

ಸಾವರ್ಣಿಯ ಪ್ರಶ್ನೆ ಹ ಸ * ೬. O೧೭೩ಿ-೧೭೮ೆ 
ಎರಡನೆಯ ಅಧ್ಯಾಯ 

ನಾರದನರನಾರಾಯಣ ಸಮಾಗಮವರ್ಣನ ಹ ೬. ೧೭೯-೧೪೫ 
ಮೂರನೆಯ ಅಧ್ಯಾಯ 

ಶ್ರೀನಾಸುದೇವ ಸರ್ಮೋಪಾಸ್ಯತ್ವವರ್ಣನ ಭಿ ೬. ೧೮೬-೧೯೨ 
ನಾಲ್ಪನೆಯ ಅಧ್ಯಾಯ 

ಶ್ವೇತದ್ವೀಪಮುಕ್ತವರ್ಣನ ಎ ವ ೬. ೧೯೩-೧೯೯ 

ಉಪರಿಚರವಸು ಸದುಣವರ್ಣನ .. ಎ «°« ೨೦೦-೨೦೫ 
ಆರನೆಯ ಅಧ್ಯಾಯ 

ಉಪರಿಚರವಸುವಿನ ಅಧಃಪತನವೃತ್ತಾಂತವರ್ಣನ .. °° ೨೦೬-೨೧೪ 
ಏಳನೆಯ ಅಧ್ಯಾಯ -- 

ಉಪರಿಚರವಸುಮೋಕ್ಬೆನಿರೊಪಣ .. 4 °° ೨೧೫-೨೨೧ 
ಎಂಟನೆಯ ಅಧ್ಯಾಯ 

ದೇವೇಂದ್ರಶಾಪವರ್ಣನ IK ವ «3೨೨-೨೨೭ 
ಒಂಬತ್ತನೆಯ ಅಧ್ಯಾಯ -- 

ಹಿಂಸಾಯಜ್ಞಸ್ರವೃತ್ತಿಹೇತುನಿರೂಪಣ Po ೬. ೧ ೨೨ಲ-ಅಿಕಿತ್ತಿ 
ಹತ್ತನೆಯ ಅಧ್ಯಾಯ-- 

ಶ್ರೀವಾಸುದೇವಪ್ರಸಾದನಿರೂಪಣ .. * °° ೨೩೪-೨೪೧ 
ಹನ್ನೊಂದನೆಯ ಅಧ್ಯಾಯ -- 

ಅಮೃತಮಥನ-ವಿಸೋತ್ಪತ್ತಿನರ್ಣನ ಭಾ ೬. ತಳ ೨-೨೪೮ 
ಹನ್ನೆರಡನೆಯ ಅಧ್ಯಾಯ 

ಅಮೃತಮಥನ-ಚತುರ್ದಶರತ್ನೋತ್ಪತ್ತಿವರ್ಣನ .. “೨೪೯-೨೫೪ 


ಹದಿಮೂರನೆಯ ಅಧ್ಯಾಯ -- 
ದೇವತೆಗಳ ಅಮ್ಮತಪಾನ ವರ್ಣನ.. ೫ ೨೬. ೧ ೨೫೫-೨೬೦ 


ಪುಟ ಸಂಖ್ಯೆ 
ಹದಿನಾಲ್ಕನೆಯ ಅಧ್ಯಾಯ 


ಶ್ರೀಲಕ್ಸ್ಮೀನಾರಾಯಣನಿವಾಹೋತ್ಸವವರ್ಣನ , , ೬. ೨೬೧-೨೨೭೧ 


ಹದಿನೈದನೆಯ ಅಧ್ಯಾಯ 


ಶ್ರೀಲಕ್ಷ್ಮೀ ನಾರಾಯಣಸ್ತೋತ್ರನಿರೂಪಣ ME ಎಎ ೨೭೨-೨೮೫ 
ಹೆದಿನಾರನೆಯ ಅಧ್ಯಾಯ 
ಗೋಲೋಕವರ್ಣನ ಇ ಹ ೬. ೨೮೬-೨೯೪ 
ಹದಿನೇಳನೆಯ ಅಧ್ಯಾಯ 
ವಾಸುದೇವದರ್ಶನವರ್ಣನ ಸ ಎ °° ರ್ಪೀ೫-೩೦ಪ್ಲ 
ಹದಿನೆಂಟನೆಯ ಅಧ್ಯಾಯ -- 
ಶ್ರೀವಾಸುದೇವಾವತಾರಾದಿಕಥನ .. ಫಿ ೬೬. 4೦೪-೩೧೫ 
ಹತ್ತೊಂಬತ್ತನೆಯ ಅಧ್ಯಾಯ -- 
ನಾರದನರನಾರಾಯಣಸಮಾಗಮ ವರ್ಣನ ಚ °° ಡಿ೧೬ಷ್ಟಿ೨೦ 
ಇಪ್ಪತ್ತನೆಯ ಅಧ್ಯಾಯ 
ಚಾತುರ್ವರ್ಣ್ಯಧರ್ಮನಿರೂಪಣ ಸ್‌ 1 -- ೨೧-೩೩೦ 
ಇಪ್ಪ ತ್ರೊಂದನೆಯ ಅಧ್ಯಾಯ 
ಬ್ರಹ್ಮಚಾರಿಧರ್ಮನಿರೂಪಣ ಬ ಬ ೬ ೬. ಜಪ್ಪಿ೧ದಷ್ಟಿತ್ಪಿಲ 
ಇಪ್ಪತ್ತೆರಡನೆಯ ಅಧ್ಯಾಯ 
ಗೃಹಸ್ಥಧರ್ಮನಿರೊಪಣ ಇತ ` A «A8೪೬ 
ಇಪ್ಪ ತ್ತಮೂರನೆಯ ಅಧ್ಯಾಯ-- 
ವಾನಪ್ರಸ್ಥಯತಿಧಮ ೯ನಿರೂಪಣ .. Re ೬  &೪ಿಪಿ-ಷ್ಲಿಜಳ 
ಇಪ್ಪತ್ತನಾಲ್ಕನೆಯ ಅಧ್ಯಾಯ 
ಜ್ಞಾನಸ್ವರೂಪನಿರೂಪಣ 2 ಮ ೬ ೬. ಜಿ-೬೭ 
ಊಗಿ 
ಡ್‌ 
ಇಪ್ಪತ್ತೈದನೆಯ ಅಧ್ಯಾಯ | 
ವೈರಾಗ್ಯಭಕ್ತಿನಿರೊಪಣ 4 3. ೬೬.೧ ಬಿಹಿಲದಕ ೭೯ 
ಇಪ್ಪತ್ತಾರನೆಯ ಅಧ್ಯಾಯ 
ಕ್ರಿಯಾಯೋಗಾಧಿಕಾರಾದಿನಿರೂಪಣ A ಎ». ತ್ಲಿಲ೦-ಫ್ಲಿ೮ಲ೬ 


ಇಪ್ಪತ್ತೇಳನೆಯ ಅಧ್ಯಾಯ 
ಪೂಜಾಮಂಡಲವಿಧಿನಿರೊಪಣ ಸಾ ಘೆ ೨. ಐ್ದಿಲ್ಲೀ-ಳಂ೦ಕ್ತಿ 


೧೦ 


ಪುಟ ಸಂಖ್ಯೆ 

ಇಪ್ಪತ್ತೆಂಟನೆಯ ಅಧ್ಯಾಯ 

ಶ್ರೀರಾಧಾಕೃಷ್ಣಸ್ವರೂಪಧ್ಯಾನನಿರೂಪಣ ಹ °° ೧  ಉರಿ೪--೪೦೯ 
ಇಪ್ಪತ್ತೊಂಬತ್ತನೆಯ ಅಧ್ಯಾಯ -- 

ಶ್ರೀವಾಸುದೇವಪೂಜಾವಿಧಿನಿರೂಪಣ ಸಾ  *» ಗಿ೦-೪೧೮ 
ಮೂವತ್ತನೆಯ ಅಧ್ಯಾಯ 

ಅಷ್ಟ್ರಾಂಗಯೋಗನಿರೂಪಣ ಬ AR -“ ೪೧೯-೪೨೪ 
ಮೂವತ್ತೊಂದನೆಯ ಅಧ್ಯಾಯ 

ಶ್ರೀನರನಾರಾಯಣಸ್ತುತಿನಿರೂಪಣ, A ಚ್‌ °° ಉ೨೫-೪೩೦ 


ಮೂವತ್ತೆರಡನೆಯ ಅಧ್ಯಾಯ 
ಗ್ರಂಥಸಂಪ್ರದಾಯಪ್ಪವೃತ್ತಿನಿರೊಪಣ ಎ °- ೩೧-೪೬ 


॥ ಶ್ರೀ8 8 
ಅಹ ಮೊಂಗಳಾಚರೆಣತ್ಲೊ ಕ 


ಯಾ ಜಗತ್ಸ್ಪೃಷ್ಟಾ ಏಿರಿಂಜಿಃ ಸಾಲಕೋ ಹರಿಃ | 
ಕಾಲರುವ್ರಾಖ್ಕೋ ನಮಸ್ತಸ್ಮೈ ಪಿನಾಕಿನೇ ॥ 
ತಾಶ್ಸರ್ಯ 
ಯಾವ ಪ್ರಭುವಿನ ಅಪ್ಪಣೆಯಿಂದ 
ಬ್ರಹ್ಮನು ಜಗತ್ತನ್ನು ಸೃಜಿಸುವವನಾಗಿಯೂ 
ಶ್ರೀಮನ್ನಾರಾಯಣಮೂರ್ತಿಯು ಸೆಂರಕ್ಸಿಸುವವನಾಗಿಯೂ 
ಕಾಲರುಡ್ಡಸೆಂದು ಹೆಸರಾವ ಸ್ವಾಮಿಯು ಸಂಹಾರಕರ್ತನಾಗಿಯೂ ಇರುವರೋ 
ಆ ಹಿನಾಕಪಾಣಿಯಾದ ಪರಮತಿವನಿಗೆ 


1 ಶ್ರೀಃ ॥ 


1 ಶ್ರೀಶಂಕರಃ ಶಂಕರಃ ॥ 


ಶ್ರೀ ಸ್ಕಾಂದಮಹಾಪುರಾಣಂ 





ಅಥಾಂಯೋಧ್ಯಾಮಾಹಾತ್ಮ 39 ಪ್ರಾರಭ್ಯತೇ 


ಓಂ ಶ್ರೀ ಗಣೇಶಾಯ ನಮಃ ! ಓಂ ನಮೋ ಬೃಹಸ್ಪತಯೇ | 
ನಮಸ್ತಸ್ಮೆ ಬ್ರಹ್ಮಣೇ ( ವಿಷ್ಣವೇ ನಮಃ ॥ 


ಶ್ರೀಮತ್ತುಂದರನಿಖಾಶಾನಂ ಶ್ರೀಮತ್ತಿದ್ಧಿ ವಿನಾಯಕಂ | 
ಷಣ್ಮುಖಂ ಸ್ಮಂದಮಾನಂದಂ ಬ್ರಹ್ಮಾಣಂ ನಿಷ್ಲುಮಾಶ್ರಯೆ 1 
ಯೆಸ್ಯಾಜ್ಞ್ಯಯಾ ಜಗತ್ಸ್ಪ್ರಷ್ಟ್ರಾ ವಿರಿಂಚಿಃ ಪಾಲಕೋ ಹರಿಃ | 
ಸಂಹರ್ತಾ ಕಾಲರುದ್ರಾಖ್ಕೋ ನಮಸ್ಸಸ್ಮ್ಮೈ ಸಿನಾಕಿನೇ ॥ 


ಅಥ ಪ ಸಥಮೋಂಧ್ಯಾಯಃ 


ಶ್ರೀನಿಷ್ಣು ಹರಿಮಾಹಾತ್ಮ $ನರ್ಣನಂ 
ಜಯತಿ ಪರಾಶರಸೂನುಃ ಸತ್ಯವತೀಹೃದಯನಂದನೋ ವ್ಯಾಸಃ । 
ಯಸ್ಕಾಸ್ಯಕಮಲಗಲಿತಂ ವಾಜ್ಮಯಮುಮೃತಂ ಜಗತ್ಸಿಬತಿ ॥೧॥ 
ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ | 
ದೇವೀಂ ಸರಸ್ವತೀಂ ಚೈವ ತತೋ ಜಯೆಮುದೀರಯೋತ್‌ ॥೨॥ 





ಕನ್ನಡದ ಅನುವಾದ 
ಶ್ರೀನಿಷ್ಣ್ಸು ಹರಿಮಾಹಾತ್ಮ $ವರ್ಣನ 


೧. ಯಾರ ಮುಖಕಮಲದಿಂದ ಹೊರಹೊಮ್ಮಿದ ವಾಜ್ಮಯರೂಪವಾದ 
ಅಮೃತವನ್ನು ಜಗತ್ತೆಲ್ಲ ಪಾನಮಾಡುವುದೋ ಅಂಥ ಪರಾಶರಪುತ್ರನೂ, 
ಸತ್ಯವತೀಹೃದಯಾನಂದಕರನೂ ಆದ ವೇದವ್ಯಾಸಮಹರ್ಷಿಯು ವಿಜಯಿಯಾ 
ಗುತ್ತಾನೆ. 

೨. ಶ್ರೀಮನ್ನಾರಾಯಣನನ್ನೂ, ನರೋತ್ತಮನಾದ ನರ (ಅರ್ಜುನ) 
ನನ್ನೂ, ಸರಸ್ವತೀದೇವಿಯನ್ನೂ ನಮಸ್ಕರಿಸಿ ಆ ಬಳಿಕ ಜಯವನ್ನು (ಭಾರತ 
ವನ್ನು) ಹೇಳಬೇಕು. 


೨ ಶ್ರೀ ಸ್ಯಾಂದಮಹಾಪುರಾಣಂ 


ವ್ಯಾಸ ಉವಾಚ: 


ಹಿಮನದ್ವಾಸಿನಃ ಸರ್ವೇ ಮುನಯೋ ವೇದಹಾರಗಾಃ । 


ತ್ರಿಕಾಲಜ್ಹ್ಞಾ ಮಹಾತ್ಮಾನೋ ನೈಮಿಶಾರಣ್ಯವಾಸಿನಃ ual 
ಯೇಂರ್ಬುದಾರಣ್ಯನಿರತಾ ದಂಡಕಾರಣ್ಯವಾಸಿನಃ । 

ಮಹೇಂದ್ರಾದಿರತಾ ಯೇ ವೈ ಯೇ ಚ ವಿಂಧ್ಯಾನಿವಾಸಿನಃ nen 
ಜಂಬೂವನರತಾ ಯೇ ಚ ಯೇ ಗೋದಾವರಿವಾಸಿನೇಃ ! 
ವಾರಾಣಸೀಶ್ರಿತಾ ಯೇ ಚೆ ಮಥುರಾವಾಸಿನಸ್ತಥಾ 1೫॥ 
ಉಜ್ಜಯಿನ್ಯಾಂ ರತಾ ಯೇ ಚೆ ಪ್ರಮಥಾಶ್ರಮವಾಸಿನಃ। 
ದ್ವಾರಾನತೀಶ್ರಿತಾ ಯೇ ಚ ಬದರ್ಯಾಶ್ರಯಿಣಸ್ತಥಾ Hn 
ಮಾಯಾಪುರೀಶ್ರಿತಾ ಯೇ ಚ ಯೋ ಚ ಕಾಂತಿನಿವಾಸಿನಃ । 

ಏತೇ ಚಾನ್ಯೇ ಚ ಮುನಯಃ ಸಶಿಷ್ಯಾ ಬಹವೋಂಮಲಾಃ nan 


ಕುರುಕ್ಷೇತ್ರೇ ಮುಹಾಕ್ಸೇಕ್ರೇ ಸತ್ರೇ ದ್ವಾದಶವಾರ್ಷಿಕೇ । 
ವರ್ತಮಾನೇ ಚೆ ರಾಮಸ್ಯ ಕ್ಸಿತೀಶಸ್ಯ ಮಹಾತ್ಮನಃ । 
ಸಮಾಗತಾಃ ಸಮಾಹೂತಾಃ ಸರ್ವೇ ತೇ ಮುನಯೋಂಮಲಾಃ ॥೮8& 
ಸರ್ಮೇ ತೇ ಶುದ್ಧಮುನಸೋ ನೇದವೇದಾಂಗಹಾರಗಾಃ । 
ತತ್ರ ಸ್ನಾತ್ವಾ ಯಥಾನ್ಯಾಯಂ ಕೃತ್ವಾ ಕರ್ಮ ಜಪಾದಿಕಂ ॥೯॥ 
೩-೮. ವ್ಯಾಸಮುಥಿಯು ಹೇಳುತ್ತಾನೆ:--ವೇದವೇದಾಂಗಪಾರಂಗತರ್ಕೂ 
ತ್ರಿಕಾಲಜ್ಞಾನಿಗಳೂ, ಮಹಾತ್ಮರೂ ಆದ ಹಿಮವತ್ಸರ್ವತನಿವಾಸಿಗಳೂ, ಕೈಮಿ 
ಷಾರಣ್ಯವಾಸಿಗಳೂ, ಅರ್ಬುದಾರಣ್ಯದಲ್ಲಿ ನೆಲಸಿದವರೂ, ದಂಡಕಾರಣ್ಯನಿವಾಸಿ 
ಗಳೂ, ಮಹೇಂದ್ರಪರ್ವತದಲ್ಲಿ ನೆಲಸಿದವರೂ, ವಿಂಧ್ಯವಾಸಿಗಳೂ, ಜಂಬೂ 
ವನದಲ್ಲಿ ನೆಲಸಿದವರೂ, ಗೋದಾನರೀತೀರವಾಸಿಗಳೂ, ವಾರಣಾಸೀ (ಕಾಶೀ) 
ಪಟ್ಟಣದಲ್ಲಿ ವಾಸಿಸುವವರೂ, ಮಧುರಾನಗರನಿವಾಸಿಗಳೂ, ಉಜ್ಜಯಿನಿಯಲ್ಲಿ 
ವಾಸಮಾಡುವವರೂ, ಪ್ರಮಥಾಶ್ರಮದಲ್ಲಿ ವಾಸಿಸುವವರೂ, ದ್ವಾರಾವತಿಯ 
ನ್ನಾಶ್ರಯಿಸಿದವರೂ, ಬದರೀಕ್ಲೇತ್ರನಿನಾಸಿಗಳೂ, ಮಾಯಾಪುರಿಯಲ್ಲಿ ವಾಸಿಸು 
ವವರೂ, ಕಾಂತಿಪುರನಿವಾಸಿಗಳೂ, ಇನ್ನೂ ಇತರ ಬಹು ಮಂದಿ ನಿರ್ಮಲರಾದ 
ಮಹಾಮುನಿಗಳೂ ಶಿಷ್ಯಸಮೇತರಾಗಿ ಮಹಾಕ್ಸೇತ್ರವೆನಿಸಿದ ಕುರುಕ್ಸೇತ್ರಕ್ಕೆ 
ಬಂದು ಸೇರಿದರು. ನಿರ್ಮಲಹೃದಯರಾದ ಆ ಮುನಿಗಳೆಲ್ಲರೂ ಮಹಾತ್ಮನಾದ 
ಶ್ರೀರಾಮರಾಜನೆ ಹನ್ನೆರಡು ವರ್ಷಗಳ ಕಾಲ ನಡೆಯುವ ಸತ್ರಯಾಗವು 
ನಡೆಯುತ್ತಿರಲು ಆತನಿಂದ ಆಹ್ವಾನವನ್ನು ಪಡೆದು ಅಲ್ಲಿಗೆ ಬಂದು ಸೇರಿದರು. 
೯-೧೧. ಶುದ್ಧವಾದ ಮನಸ್ಸುಳ್ಳ ವರೂ, ವೇದವೇದಾಂಗಪಾರಂಗತರೂ 
ಆದ ಅವರೆಲ್ಲರೂ ಅಲ್ಲಿ ಸ್ಪಾನಮಾಡಿ ವಿಧಿಪ್ರಕಾರವಾಗಿ ಜಪಾದಿ ಕರ್ಮಗಳನ್ನು 


ಪ್ರಥಮೋರಧ್ಯಾಯೆಃ ಷ್ಲಿ 


ಭಾರವ್ವಾಜಂ ಪುರಸ್ಕೃತ್ಯ ನೇದನೇದಾಂಗಪಾರಗಂ । 


ಆಸನೇಷು ವಿಜಿತ್ರೇಷು ಬೃಸ್ಕಾದಿಷು ಹ್ಯನುಕ್ರಮಾತ್‌ ॥ ೧೦ 
ಉಪವಿಷ್ಟಾಃ ಕೆಥಾಶ್ನೆ ಕ್ರುರ್ನಾನಾತೀರ್ಥಾಶ್ರಿತಾಸ್ತದಾ । 
ಕರ್ಮಾಂತರೇಷು ಸತ್ರಸ್ಯ ಸುಖಾಸೀನಾಃ ಪರಸ್ಪರಂ ॥ ೧೧॥ 
ಕಥಾಂತೇಷು ತತಸ್ತೇಷಾಂ ಮುನೀನಾಂ ಭಾವಿತಾತ್ಮನಾಂ | 

ಆಜಗಾಮ ಮಹಾತೇಜಾಸ್ತ ತ್ರ ಸೂತೋ ಮಹಾಮತಿಃ ॥ ೧೨ ॥ 


ವ್ಯಾಸಶಿಷ್ಯಃ ಪುರಾಣಜ್ಞೋ ಕೋಮಹರ್ಷಣಸಂಜ್ಞ ಕೇ | 
ಕಾಸುಣನ್ನು ಯಥಾ ನ್ಯಾಯಂ ಮುಸೀನುಪನಿನೇಶ ಸಃ । 


ಪನಿಷ್ಟೋ ಯಥಾನ್ಯಾ ಯಂ ಮುಫೀನಾಂ ವಚನೇನ ಸ ॥ ೧೩॥ 
ವ್ಯಾಸಶಿಷ್ಯಂ ಮುನಿವರಂ "ಹೂತ ವೈ FSR I 
ತೆಂ ಪಪ ್ರಚ್ಛು ರ್ಮುನಿವರಾ ಭಾರದ್ವಾಜಾದಯೋ ಮಲಾಃ ॥ ೧೪ ॥ 
ಸು ಟರ 
ತ್ವತ್ತಃ ಶ್ರುತಾ ಮಹಾಭಾಗ ನಾನಾತೀರ್ಥಾಶ್ರಿತಾಃ ಕಥಾಃ । 
ಸರಹಸ್ಯಾನಿ ಸರ್ವಾಣಿ ಪುರಾಣಾನಿ ಮಹಾಮತೇ ॥ ೧೫ ॥ 


ನೆರವೇರಿಸಿ, ಪೇದವೇದಾಂಗಪಾರಂಗತನಾದ ಭಾರದ್ವಾ ಜನನ್ನು ಮುಂದು 
ಮಾಡಿಕೊಂಡು ದರ್ಭಾಸನ ಮೊದಲಾದ ಚಿತ್ರವಿಚಿತ್ರ ನಾದ. ಪೀಠಗಳಲ್ಲಿ ಕುಳಿತು, 
ಸತ್ರಕರ್ನುಗಳ ನಡುವೆ ಬಿಡುವು ದೊರೆತಾಗ ಸುಖವಾಗಿ ಕುಳಿತು ನಾನಾ 
ತೀರ್ಥಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು ಪರಸ್ಪರವಾಗಿ ಮಾತುಕತೆ 
ಗಳನ್ನಾಡುತ್ತಿ, ದ್ದ ರು. 

೧೨. ಆತ್ಮ ಜ್ಞಾನಿಗಳಾದ ಆ ಮುನಿಗಳ ಮಾತುಕತೆಗಳು ಮುಗಿಯಲಾಗಿ 
ಅಷ್ಟು ಹೊತ್ತಿಗೆ ಮಹಾತೇಜಸ್ವಿ ಯೂ, ಮಹಾಮತಿಯೂ ಆದ ಸೂತಪುರಾಣಿ 
ಕನು ಅಲ್ಲಿಗೆ ಬಂದನು. 

೧೩. ವ್ಯಾಸಶಿಷ್ಯನೂ, ಪುರಾಣಗಳನ್ನು ಚೆನ್ನಾಗಿ ಬಲ್ಲವನೂ, ರೋಮ 
ಹರ್ಷಣನೆಂಬ ಹೆಸರುಳ್ಳವನೂ ಆದ ಸೂತಮುನಿಯ ಆ ಮುನಿಗಳಿಗೆ 
ವಿಧಿಪ್ರಕಾರವಾಗಿ ಪ್ರಣಾಮಮಾಡಿ ಅವರ ಅಪ್ಪಣೆಯನ್ನು ಪಡೆದು ಅಲ್ಲಿಯೇ 
ಕುಳಿತುಕೊಂಡನು. 

೧೪. ವ್ಯಾಸಶಿಷ್ಯನೂ, ಮುನಿಶ್ರೇಷ್ಠನೂ ಆದ ಆ ಸೂತ (ರೋಮರ್ಷಣ) 
ನನ್ನು ಭಾರದ್ವಜನೇ ಮೊದಲಾದ ನಿರ್ಮಲಮನಸ್ಸಿನ ಆ ಮುನಿವರರು ಈರೀತಿ 
ಪ್ರಶ್ನೆಮಾಡಿದರು. 

೧೫-೧೬. ಖುಸಿಗಳು ಕೇಳುತ್ತಾರೆ: ಅಯ್ಯಾ ಮಹಾಭಾಗನೆ! ನಾನಾ 
ತೀರ್ಥಗಳಿಗೆ ಸಂಬಂಧಿಸಿದ ಕಥೆಗಳನ್ನು ನಾವೆಲ್ಲರೂ ನಿನ್ನಿಂದ ಕೇಳಿದ್ದೇವೆ. 


೪ ಶ್ರೀ ಸ್ಯಾಂದಮಹಾಪುರಾಣಂ 


ಸಾಂಪ್ರತಂ ಶ್ರೋತುಮಿಚ್ಛಾನಂ8 ಸರಹಸ್ಯಂ ಸನಾತನಂ | 
ಅಯೋಧ್ಯಾಯಾ ಮಹಾಪುರ್ಯಾ ಮಹಿಮಾನಂ ಗುಣೋಜ್ವಲಂ ॥೧೬॥ 
ಕೀದೃಶೀ ಸಾ ಸದಾ ಮೇಧ್ಯಾಂಯೋಧ್ಯಾ ನಿಷ್ಣುಪ್ರಿಯಾ ಪುರೀ । 


ಆದ್ಯ ಸಾ ಗೀಯತೇ ನೇದೇ ಪುರೀಣಾಂ ಮುಕ್ತಿದಾಯಿಕಾ ॥ ೧೭ ॥ 
ಸಂಸ್ಥಾನೆಂ ಕೀದೃಶಂ ತಸ್ಕಾಸ್ತಸ್ಕಾಂ ಕೇ ಚ ಮಹೀಭುಜಃ । 

ಕಾನಿ ತೀರ್ಥಾನಿ ಪುಣ್ಯಾನಿ ಮಾಹಾತ್ಮ್ಯಂ ತೇಷು ಕೀದೃಶಂ ॥ ೧೮ ॥ 
ಅಯೋಧ್ಯಾಸೇವನಾನ್ನೂಣಾಂ ಫಲಂ ಸ್ಕಾತ್ಸೂತ ಕೀದೃಶಂ । 

ಕಂ ಚರಿತ್ರಂ ಸೂತ ತಸ್ಯಾಃ ಕಾ ನದ್ಯಃ ಕೇಚ ಸಂಗಮಾಃ ॥ ೧೯॥ 
ತತ್ರ ಸ್ನಾನೇನ ಕಂ ಪುಣ್ಯಂ ದಾನೇನ ಚ ಮಹಾಮತೇ । 

ತತ್ಸರ್ವಂ ಶ್ರೋತುಮಿಚ್ಛಾಮಸ್ತ್ಯೃತ್ವಃ ಸೂತ ಗುಣಾಧಿಕ ॥೨೦॥ 


ಏತತ್ಸರ್ವಂ ಕ್ರಮೇಣೈನ ತಥ್ಯಂ ತ್ವಂ ನೇತೃ ಸಾಂಪ್ರತಂ । 
ಅಯೋಧ್ಯಾಯಾ ಮಹಾಪುರ್ಯಾ ಮಾಹಾತ್ಮ್ಯಂ ವಕ್ತುಮರ್ಹಸಿ॥೨೧॥ 


ಎಲ್ಫೈ ಮಹಾಬುದ್ಧಿಶಾಲಿಯೆ! ಸಮಸ್ತ ಪುರಾಣಗಳನ್ನೂ ರಹಸ್ಯಸಮೇತವಾಗಿ 
ನಿನ್ನಿಂದಲೇ ಕೇಳಿ ತಿಳಿದಿರುತ್ತೇವೆ. ಶುಭಗುಣಗಳಿಂದ ಬೆಳಗುತ್ತಿರುವುದೂ 
ಸನಾತನವೂ ಆದ ಅಯೋಧ್ಯಾಪುರಿಯ ಮಹಿಮೆಯನ್ನು ರಹಸ್ಯಸಮೇತವಾಗಿ 
ನಿನ್ನಿಂದ ಕೇಳಬೇಕೆಂದು ಇದೀಗ ಇಚ್ಛಿಸುತ್ತಿದ್ದೇವೆ. 

೧೭. ಸದಾಕಾಲದಲ್ಲಿಯೂ ಪವಿತ್ರವೂ, ವಿಷ್ಣುವಿಗೆ ಪ್ರಿಯವೂ ಆಗಿರುವ 
ಆ ಅಯೋಧ್ಯಾಪುರಿಯು ಎಂತಿರುವುದು? ಮುಕ್ತಿಯನ್ನು ಕೊಡತಕ್ಕ 
ಆ ಪಟ್ಟಣವು ಪಟ್ಟಣಗಳಲ್ಲೆಲ್ಲ ಮೊದಲಿನದಾಗಿ ವೇದದಲ್ಲಿ ಹೇಳಲ್ಪಟ್ಟಿದೆ. 

೧೮. ಆ ಪಟ್ಟಣವಿರುವ ನೆಲೆಕಟ್ಟನ ರೀತಿಯೆಂಥದು? ಆ ಪಟ್ಟಣದಲ್ಲಿ 
ಯಾವ ಯಾವ ರಾಜರಿದ್ದರು? ಅಲ್ಲಿನ ಪುಣ್ಯತೀರ್ಥಗಳಾವುವು? ಅವುಗಳ 
ಮಾಹಾತ್ಮ್ಯವೇನು? 

೧೯. ಎಲೈ ಸೂತನೆ! ಈ ಅಯೋಧ್ಯೆಯನ್ನು ಸೇರುವುದರಿಂದ ಮಾನವರಿಗೆ 
ಯಾವ ಫಲವುಂಟಾಗುತ್ತದೆ? ಆ ಪಟ್ಟಣದ ಚರಿತ್ರೆಯೇನು? ಅಲ್ಲಿನ ನದಿ 
ಗಳಾವುವು? ಸಂಗಮಸ್ಥಳಗಳು ಯಾವುವು? 

೨೦-೨೧. ಅಲ್ಲಿ ಸ್ನಾನಮಾಡುವುದರಿಂದಲೂ, ದಾನಮಾಡುವುದರಿಂದಲೂ 
ಯಾವ ಪುಣ್ಯವುಂಟಾಗುತ್ತದೆ? ಗುಣಾಧಿಕನಾಗಿಯೂ ಮಹಾಮತಿಯಾಗಿಯೂ 
ಇರುವ ಎಲೈ ಸೂತನೇ! ಇದೆಲ್ಲವನ್ನೂ ನಿನ್ನಿಂದ ಕೇಳಬೇಕೆಂದು ಬಯಸು 
ತ್ತಿದ್ದೇವೆ... ಎಲ್ಲವನ್ನೂ ಕ್ರಮವಾಗಿಯೂ, ಯಥಾರ್ಥವಾಗಿಯೂ ನೀನು 
ಬಲ್ಲವನಾಗಿದ್ದೀಯೆ. ಆದುದರಿಂದ ಈಗ ಆ ಮಹಾಪುರಿಯ ಮಾಹಾತ, 3ವನ್ನು 
ವಿಸ್ತರಿಸಿ ಹೇಳುವವನಾಗು.?' 


ಪ್ರಥಮೋಈ9ಧ್ಯಾಯಃ ೫ 


ಸೂತ ಉವಾಚ: 
ವ್ಯಾಸಪ್ರಸಾದಾಜ್ಜಾನಾಮಿ ಪುರಾಣಾನಿ ತಪೋಧನಾಃ । 
ಸೇತಿಹಾಸಾನಿ ಸರ್ವಾಣಿ ಸರಹಸ್ಯಾನಿ ತತ್ತ್ವತಃ ॥ ೨೨ ॥ 
ತಂ ಪ್ರಣಮ್ಯ ಪ್ರವಕ್ಸ್ಟ್ಯಾಮಿ ಮಾಹಾತ್ಮ್ಯಂ ಭವದಗ್ರತಃ । 
ಅಯೋಧ್ಯಾಯಾ ಮಹಾಪುರ್ಯಾ ಯಥಾನತ್ಸರಹಸ್ಯಕಂ ॥ ೨೩ ॥ 


ವಿದ್ಯಾನಂತಂ ವಿಪುಲಮತಿದಂ ವೇದವೇದಾಂಗವೇದ್ಯಂ 

ಶ್ರೇಷ್ಠಂ ಶಾಂತಂ ಶಮಿತವಿಷಯಂ ಶುದ್ಧತೇಜೋನಿಶಾಲಂ । 
ವೇದವ್ಯಾಸಂ ಸತತನಿನತಂ ವಿಶ್ವವೇಜ್ಯಿ ಕಯೋನಿಂ 

ಪಾರಾಶರ್ಯಂ ಪರಮಪುರುಷಂ ಸರ್ವದಾಹಂ ನಮಾಮಿ ॥ ೨೪ ॥ 
ಓಂ ನಮೋ ಭಗವತೇ ತಸ್ಮೈ ವ್ಯಾಸಾಯಾನಿತತೇಜಸೇ । 
ಯಸ್ಕ ಪ್ರಸಾವಾಜ್ದಾನಾಮಿ ಹೃಯೋಧ್ಯಾಮಹಿಮಾಮಹಂ ₹॥ ೨೫ ॥ 
ಶೃಣ್ಣಂತು ಮುನಯಃ ಸರ್ವೇ ಸಾನಧಾನಾಃ ಸಶಿಷ್ಯಕಾಃ । 
ಮಾಹಾತ್ಮ್ಯಂ ಕಥಯಿಷ್ಯಾಮ್ಯಯೋಧ್ಯಾಯಾ ಮಹೋದಯೆಂ ॥ ೨೬॥ 





೨೨, ಸೂತಪುರಾಣಿಕನು ಹೇಳುತ್ತಾನೆ: ಎಲ್ಲೆ ತಪೋಧರರೇ! ವ್ಯಾಸ 
ಮಹರ್ಷಿಗಳೆ ಅನುಗ್ರಹದಿಂದ ಸಮಸ್ತಪುರಾಣಗಳನ್ನೂ, ಇತಿಹಾಸಗಳನ್ನೂ 
ರಹಸ್ಯಸಮೇತವಾಗಿ ತಿಳಿದಿದ್ದೇನೆ; ಅವುಗಳ ತತ್ವವನ್ನೂ ಬಲ್ಲವನಾಗಿದ್ದೇನೆ. 

೨೩. ಆತನಿಗೆ ಪ್ರಣಾಮಮಾಡಿ ಅಯೋಧ್ಯಾ ಮಹಾಪುರಿಯ ಮಾಹಾತ್ಮ್ಯ 
ವನ್ನು ರಹಸ್ಯಸಮೇ ತವಾಗಿ ಇದ್ದುದನ್ಸಿದ್ದಂತೆಯೆ ನಿಮಗೆ ವಿವರಿಸಿ ಹೇಳುತ್ತೇನೆ. 

೨೪. ವಿದ್ಯಾವಂತನೂ, ವಿಪುಲವಾದ ಬುದ್ಧಿಯನ್ನು ಕೊಡತಕ್ಕವನೂ, 
ವೇದವೇದಾಂಗಗಳಿಂದ ಮಾತ್ರವೇ ತಿಳಿಯಲ್ಪಡತಕ್ಕವನೂ, ಶ್ರೇಷ್ಠನೂ, 
ಶಾಂತನೂ, ವಿಷಯಗಳನ್ನೆಲ್ಲ ಶಮನಗೊಳಿಸಿಕೊಂಡಿರುವವನೂ, ಶುದ್ಧವಾದ 
ತೇಜಸ್ಸಿನಿಂದ ತುಂಬಿ ಬೆಳಗುವವನೂ, ಸದಾ ವಿನಯವಂತನಾಗಿರುವವನೂ, 
ಸಮಸ್ತ ವಿಶ್ವವೂ ಅರಿತಿರುವ ಒಂದೇ ಒಂದು ಮೂಲಕಾರಣಸ್ವರೂಪನೂ 
ಆಗಿರುವ ಪರಾಶರಪುತ್ರನಾದ ಪರಮಪುರುಷ ವೇದವ್ಯಾಸಮಹರ್ಷಿಯನ್ನು ನಾನು 
ಸದಾಕಾಲವೂ ನಮಸ್ಕರಿಸುತ್ತೇನೆ. 

೨೫. ಅಮಿತವಾದ ತೇಜಸ್ಸುಳ್ಳ ಆ ವ್ಯಾಸಭಗವಂತನಿಗೆ ನಮಸ್ಕಾರವು! 
ಆತನ ಪ್ರಸಾದದಿಂದಲೇ ನಾನು ಅಯೋಧ್ಯೆಯ ಮಹಿಮೆಯನ್ನು ಬಲ್ಲವ 
ನಾಗಿದ್ದೇನೆ. 

೨೬. ಸಮಸ್ತ್ರ ಮುನಿಗಳೂ ಶಿಷ್ಯರಿಂದೊಡಗೂಡಿ ಸಾವಧಾನರಾಗಿ 
ಕೇಳಬೇಕು. ಅತ್ಯಂತ ಶ್ರೇಷ್ಠವಾದ ಅಯೋಧ್ಯೆಯ ಮಾಹಾತ್ಮ್ಯವನ್ನು 
ಹೇಳುತ್ತೇನೆ. 


ಹ ಶ್ರೀ ಸ್ಕಾಂದಮಹಾಪುರಾಣಂ 
ಉದೀರಿತಮಗಸ್ತ್ಯಾಯ ಸ್ವಂದೇನಾಶ್ರಾವಿ ನಾರದಾತ್‌ । 

ಅಗಸ್ತ್ಯೇನ ಪುರಾ ಪ್ರೋಕ್ತಂ ಕೃಷ್ಣಡ್ವೈಸಾಯನಾಯ ತತ್‌ ॥೨೭॥ 
ಕೃಷ್ಣದ್ವೈಸಾಯನಾಚ್ಛೈ ತನ್ಮಯಾ ಪ್ರಾಪ್ತಂ ತಪೋಧನಾಃ । 

ತದಹಂ ವಚ್ಮಿ ಯುಷ್ಮಭ್ಯಂ ಶ್ರೋತುಕಾಮೇಭ್ಯ ಆದರಾತ್‌ ॥೨೮॥ 
ನೆಮಾಮಿ ಪರಮಾತ್ಮಾನಂ ರಾಮಂ ರಾಜೀವಲೋಚಲನಂ | 
ಅತಸೀಕುಸುಮಶ್ಶ್ಯಾಮಂ ರಾನಣಾಂತಕಮವ್ಯಯಂ Horn 
ಅಯೋಧ್ಯಾ ಸಾ ಪುರೀ ಮೇಧ್ಯಾ ಪುರೀ ದುಷ್ಕೃತಿದುರ್ಲಭಾ | 

ಕಸ್ಯ ಸೇವ್ಯಾ ಚ ನಾಂಯೋಧ್ಯಾ ಯಸ್ಯಾಂ ಸಾಕ್ಸಾದ್ಧರಿಃ ಸ್ವಯಂ ॥೩೦॥ 
ಸರಯೂತೀರಮಾಸಾದ್ಯ ದಿವ್ಯಾ ಪರಮುಶೋಭನಾ । 


ಅಮರಾವತೀನಿಭಾ ಪ್ರಾಯಃ ಶ್ರಿತಾ ಬಹುತಸೋಧನೈಃ ॥೩೧॥ 
ಹಸ್ತ್ಯಶ್ವರಥಪತ್ತ್ವಾಢ್ಯಾ ಸಂಪದುಚ್ಚಾ ಚ ಸಂಸ್ಥಿತಾ | 
ಪ್ರಾಕಾರಾಢ್ಯಪ್ರತೋಲೀಭಿಸ್ಕೋರಣ್ಕೆಃ ಕಾಂಚನಪ್ರಭೈಃ ॥ ಷ್ಮಿ೨ ॥ 


೨೭. ಈ ಮಾಹಾತ್ಮ್ಯೆಯು ಅಗಸ್ಯನಿಗೆ ಸ್ಪಂದನಿಂದ ಹೇಳಲ್ಪಟ್ಟತೆಂಬ 
ಸಂಗತಿಯನ್ನು ನಾರದಥಿಂದ ನಾನು ತಿಳಿದೆನು. ಇದೇ ಸಂಗತಿಯನ್ನೇ 
ಪೂರ್ವದಲ್ಲಿ ಅಗಸ್ಕೃನು ಕೃಷ್ಣದ್ವೈ ಪಾಯನನಿಗೂ ಹೇಳಿದನು. 

೨೮. ಎಲ್ಫೈ ತಪೋಧನರೇ! ಈ ಮಾಹಾತ್ಮ್ಯವನ್ನು ಕ.ಷ್ಟದೆ ಪಪಾಯನ 


೩" 
ನಿಂದ ನಾನು ಸಡೆದುಕೊಂಡೆನು. ಅದನ್ನು ಕೇಳಬೇಕೆಂದು ಆಸೆಗೊಂಡಿರುವ 


ನಿಮಗೆ ಆದರದಿಂದ ನಾನು ತಿಳಿಸುತ್ತೇನೆ. 

೨೯. ಕಮಲನೇತ್ರನೂ, ಅಗಸೆಯ ಹೂವಿನಂತೆ ಶ್ಯಾಮಲವರ್ಣವುಳ್ಳ 
ವನೂ, ರಾವಣಾಂತಕನೂ, ನಾಶರಹಿತನೂ, ಪರಮಾತ್ಮನೂ ಆದ ಶ್ರೀರಾಮ 
ನನ್ನು ನಮಸ್ಕರಿಸಿ ಆ ಮಾಹಾತ್ಮ್ಯವನ್ನು ಹೇಳುವೆನು. 

೩೦. ಅಯೋಧ್ಯಾಪಟ್ಟಣವು ಬಹು ಪವಿತ್ರವಾದುದು. ಅದು ದುಷ್ಕ ತ್ಯ 
ಗಳನ್ನು ಮಾಡಿದವರಿಗೆ ಪಡೆಯಲು ಸಾಧ್ಯವಲ್ಲದುದು. ಯಾನ ಪಟ್ಟಣದಲ್ಲಿ 

ನಹರಿಯೇ ಸಾಕ್ಸಾತ್ರ್ತಾಗಿ ನೆಲಸಿರುವನೋ ಆ ಅಯೋಧ್ಯೆಯು ಯಾರಿಗೆತಾನೆ 
ವ್ಯವೆನಿಸುವುದಿಲ್ಲ! 

೩೧. ಸರಯೂನದಿಯ ತೀರವನ್ನಾಶ್ರಯಿಸಿ ಆ ದಿವ್ಯನಗರಿಯು ಪರಮ 
ಮುಂಗಳಮಯವಾದ ಅಮರಾವತಿಯಂತೆ ರಾರಾಜಿಸುತ್ತಿರುವುದು; ಬಹು 
ಮಂದಿ ತಪೋಧನರಿಗೆ ಆಶ್ರಯವಾಗಿ ಮೆರೆಯುತ್ತಿರುವುದು. 

೩೨-೩೩. ಆನೆ, ಕುದುರೆ, ರಥ ಪದಾತಿಗಳಿಂದ ತುಂಬಿರುವುದು; 
ಸಂಸತ್ತಿನಲ್ಲಿ ಅತ್ಯುನ್ನತವಾಗಿರುವುದು; ಭದ್ರವಾಗಿ ಕಟ್ಟಲ್ಪಟ್ಟು, ಪ್ರಾಕಾರ 


ಬರುದು) 
ಗಳಿಂದಲೂ, ರಾಜಬೀದಿಗಳಿಂದಲೂ, ಕಂಚಿನ ಪ್ರಭೆಯನ್ನು ಚೆಬ್ಬುವ ತೋರಣ 


(ಈ 


ಪಿ 


ಪ್ರಥಮೋ9ಧ್ಯಾಯಃ ೭ 


ಸಾನೂಸವೇಷೈಃ ಸರ್ವತ್ರ ಸುವಿಭಕ್ತಚತುಷ್ಟಯಾ । 


ಅನೇಕಭೂಮಿಪ್ಪಾಸಾದಾ ಬಹುಭಿತ್ತಿಸುವಿಕ್ರಿಯಾ ॥ ಶಿಶ್ನ ॥ 
ಪದ್ಮೋತ್ಸುಲ್ಲಶುಭೋದಾಭಿರ್ವಾಪೀಭಿರುಪಶೋಭಿತಾ | 
ದೇನತಾಯತನೈರ್ದಿನ್ಳೈರ್ನೇದಘೋಷೈಶ್ಚ ಮಂಡಿತಾ ॥ ೩೪॥ 
ವೀಣಾವೇಣುನೃದಂಗಾಡಿ ಶಬ್ಬೈರುತೃಷ್ಟತಾಂ ಗತಾ। 
ಸಾಲೈಸ್ತಾಲೈರ್ನಾಲಿಕೇರೈಃ ಪನಸಾಮಲಕ್ಕಸ್ತಥಾ ॥ ೩೫ ॥ 
ತಥ್ಛೆವಾಮ್ರಕಸಪಿತ್ಸಾದ್ಯೈರಶೋಕೈರುಸಶೋಭಿತಾ | 
ಆರಾಮೈರ್ನಿನಿಫೈಯರ್ಬಕ್ತಾ ಸರ್ವರ್ತುಫಲಸಾದಪೈಃ ॥ ೩೬ ॥ 
ಮಾಲತೀಜಾತಿಬಕುಲಪಾಟಲೀನಾಗಚಂಪಕ್ಕೆಃ I 

ಕರನೀಕ್ಕೆಃ ಕರ್ಣಿಕಾರೈಃ ಕೇತಕೀಭಿರಲಂಕೃತಾ ೩೭ ॥ 
ನಿಂಬಜಂಬೀರಕದಲೀ ಮಾತುಲಿಂಗ ಮಹಾಫಲೈಃ । 
ಲಸಚ್ಚೆಂದನಗಂಧಾಢ್ಶೈರ್ನಾಗರೈರುಪಶೋಭಿತಾ ॥ ೩೮ ॥ 
ದೇನತುಲ್ಯಪ್ರಭಾಯುಕ್ತೈರ್ನ್ಯಪಪುತ್ಪೈಶ್ಚ ಸಂಯುತಾ । 
ಸರೂಪಾಭಿರ್ವರಸ್ಪ್ರೀಭಿರ್ದೇವಸ್ತ್ರೀಭಿರಿವಾವೃತಾ £ರ್ಕೀ॥ 


ಗಳಿಂದಲೂ ಕೂಡಿ ಎಲ್ಲ ಕಡೆಯೂ ಚೆನ್ನಾಗಿ ವಿಭಾಗಿಸಿ ಕಟ್ಟಿಲ್ಪಟ್ಟರುವ ಗೋಡೆ 
ಗಳಿಂದಲೂ ಮೆರೆಯುತ್ತಿರುವುದು; ಚಿತ್ರವಿಚಿತ್ರವಾದ ಅನೇಕ ಪೌಳಿಗಳಿಂದ 
ಕೂಡಿ ಅನೇಕ ಅಂತಸ್ತುಗಳ ಮಹಡಿ ಮನೆಗಳಿಂದ ತುಂಬಿರುವುದು. 

೩೪. ಅರಳಿದ ತಾವರೆಗಳು ತುಂಬಿ ಶುಭಜಲಸಮೃದ್ಧಿ ಯನ್ನೊಳಕೊಂಡಿ 
ರುವ ಅನೇಕ ಬಾವಿಗಳಿಂದ ಶೋಭಿಸುತ್ತಿರುವುದು; ದೇವಾಲಯಗಳಿಂದಲೂ, 
ವೇದಘೋಷಗಳಿಂದಲೂ ಮಂಡಿತವಾಗಿರುವುದು ; 

೩೫-೩೬. ವೀಣೆ, ಕೊಳಲು, ಮೃದಂಗ, ಮೊದಲಾದ ವಾದ್ಯಗಳೆ ಶಬ್ದ 
ಗಳಿಂದ ಉತ್ಕೃಷ್ಟವೆನಿಸಿರುವುದು ; ಸಾಲ, ತಾಲ, ತೆಂಗು, ಹೆಲಸು, ನೆಲ್ಲಿ, 
ಮಾವು, ಬೇಬಿ, ಮೊದಲಾದ ಮರಗಳಿಂದಲೂ, ಅಶೋಕವೃಕ್ಸಗಳಿಂದಲೂ 
ಶೋಭಿಸುತ್ತಿರುವುದು. ಎಲ್ಲ ಖುತುಗಳಲ್ಲಿಯೂ ಫಲ ಬಿಡುವ ಮರಗಳಿಂದ 
ತುಂಬಿ ತುಳುಕುವ ಅನೇಕ ಬಗೆಯ ತೋಟಗಳಿಂದ ನಿಬಿಡವಾಗಿರುವುದು. 

೩೭. ಮಾಲತಿ, ಜಾಜಿ, ಬಕುಲ್ಕ ಪಾಟಲ, ನಾಗಸಂಪಿಗೆ, ಕರವೀರ, 
ಕರ್ಣಿಕಾರ, ಕೇದಗೆ ಮೊದಲಾದ ಪುಷ್ಪವೃಕ್ಸಗಳಿಂದ ಅಲಂಕೃತವಾಗಿರುವುದು. 

೩೮. ಬೇವು, ನಿಂಬೆ, ಬಾಳೆ, ಮಾದಳ ಮೊದಲಾದ ಮಹಾಫಲವೃಕ್ಸ 
ಗಳಿಂದ ರಂಜಿಸುತ್ತಿರುವುದು; ಸೊಗಸಾದ ಚಂದನಗಂಧವನ್ನು ಪೂಸಿ ನಲಿಯುವ 
ನಗರನಿವಾಸಿಗಳಿಂದ ಶೋಭಿಸುತ್ತಿರುವುದು. 

೩೯. ದೇವತೆಗಳಿಗೆ ಸಮಾನವಾದ ಕಾಂತಿಯಿಂದೊಡಗೂಡಿದ ರಾಜಪುತ್ರ 


೮ ಶ್ರೀ ಸ್ಮಾಂದೆಮಹಾಪುರಾಣಂ 


ಶ್ರೇಷ್ಮೈಃ ಸತ್ಯವಿಭಿರ್ಯುಕ್ತಾ ಬೃಹಸ್ಪತಿಸಮೈರ್ದಿಜೈಃ | 


ವಣಿಗ್ನನೈಸ್ತಥಾ ಸೌರೈಃ ಕಲ್ಪನೃಕ್ಸೈರಿನಾವೃತಾ ॥ ೪೦॥ 
ಅಕ್ಕೈರುಚ್ಛೈಃಶ್ರವಸ್ತುಲ್ಕೈರ್ದಂತಿಭಿರ್ದಿಗ್ಗಜೈರಿವ । 

ಇತಿ ನಾನಾನಿಫೈರ್ಭಾವೈರುಸೇಂದ್ರಪುರೀಸಮಾ ॥ ೪೧॥ 
ಯಸ್ಯಾಂ ಜಾತಾ ಮಹೀಷಾಲಾಃ ಸೂರ್ಯೆವಂಶಸಮುದ್ದವಾಃ । 
ಇಕ್ಸ್ಟ್ಮಾಕುಪ್ರಮುಖಾಃ ಸರ್ವೇ ಪ್ರಜಾಪಾಲನತತ್ಸರಾಃ ॥ ೪೨ ॥ 
ಯಸ್ಯಾಸ್ತೀರೇ ಪುಣ್ಯತೋಯಾ ಕೂಜಪ್ಪೃಂಗನಿಹಂಗಮಾ | 
ಸರಯೂರ್ನಾಮ ತಟನೀ ಮಾನಸಪ್ರಭವೋಲ್ಲಸಾ ॥ ೪೭ ॥ 
ಘರ್ಮದ್ರವಪರೀತಾ ಸಾ ಘರ್ಥರೋತ್ತಮಸಂಗಮಾ । 
ಮುನೀಶ್ವರಾಶ್ರಿತತಟಾ ಜಾಗರ್ತಿ ಜಗಮಚ್ಛಿಿತಾ ॥ ೪೪ ॥ 
ದಕ್ಸಿಣಾಚರಣಾಂಗುಷ್ಕಾನ್ನೀಃಸೃತಾ ಜಾಹ್ನವೀ ಹರೇಃ । 
ವಾಮಾಂಗುಷ್ಠಾನ್ಮುನಿವರಾಃ ಸರಯೂರ್ನಿರ್ಗತಾ ಶುಭಾ ॥ ೪೫ ॥ 








ರಿಂದ ರಂಜಿಸುತ್ತಿರುವುದು; ದೇವಸ್ತೀಯರಂತೆ ಕಂಗೊಳಿಸುವ ಸುರೂಪಿಣಿಯ 
ರಾದ ವರಸ್ತ್ರೀಯರಿಂದ ಆವರಿಸಲ್ಪಟ್ಟಿರುವುದು. 

೪೦. ಶೇಷ್ಠರಾದ ಸತ್ಯವಿಗಳಿಂದಲೂ, ಬೃಹಸ್ಪತಿಗೆ ಸಮಾನರಾದ 
ಬ್ರಾಹ್ಮಣರಿಂದಲೂ ಕೂಡಿರುವುದು ; ವ್ಯಾಪಾರಿಗಳಿಂದಲೂ, ಪೌರರಿಂದಲೂ 
ಆ ನಗರವು ಕಲ್ಪವೃಕ್ಪಗಳಿಂದಲೋ ಎಂಬಂತೆ ತುಂಬಿರುವುದು. 

೪೧. ಇಂದ್ರನ ಉಚ್ಚೈಃಶ್ರವಸ್ಸಿಗೆ ಸಮಾನವಾದ ಕುದುರೆಗಳಿಂದಲ್ಕೂ 
ದಿಗ್ಗಜಗಳೋ ಎಂಬಂತಿರುವ ಆನೆಗಳಿಂದಲೂ ಕೂಡಿರುವುದು; ಹೀಗೆ ನಾನಾ 
ವಿಧಗಳಾದ ಚಿತ್ಕಾಕರ್ಷಕಭಾವಗಳಿಂದ ಆ ನಗರವು ಇಂದ್ರಪುರಿಗೆ ಸರಿಯೆನಿಸಿ 
ರುವುದು. 

೪೨. ಆ ಪಟ್ಟಣದಲ್ಲಿ ಹುಟ್ಟಿದ ಸೂರ್ಯವಂಶೋತ್ಸನ್ಸರಾದ ಇಕ್ಸ್ಟ್ಟಾಕು 
ಮೊದಲಾದ ಭೂಮಿಸತಿಗಳೆಲ್ಲರೂ ಪ್ರಜಾಪಾಲನೆಯಲ್ಲಿ ತತ್ಸರರಾಗಿದ್ದರು. 

೪೩. ತೀರದಲ್ಲಿ ಪುಣ್ಯಕರವಾದ ಜಲವುಳ್ಳುದಾಗಿ, ಧ್ವನಿಮಾಡುತ್ತಿರುವ 
ದುಂಬಿಗಳಿಂದಲೂ, ಹಕ್ಕಿಗಳಿಂದಲೂ ಕೂಡಿ, ಮಾನಸಸರೋವರದಲ್ಲಿ ಉದ್ಭವಿಸಿ 
ದುದಾದ ಸರಯುವೆಂಬ ನದಿಯು ಆ ಸಟ್ಟಿಣದ ಬಳಿ ಹರಿಯುತ್ತಿರುವುದು. 

೪೪. ಆ ನದಿಯು ಸ್ವಲ್ಪ ಬೆಚ್ಚನೆಯ ನೀರಿನಿಂದ ಕೂಡಿ ಘರ್ಫರಧ್ವನಿ 
ಯನ್ನು ಹೊಮ್ಮಿಸುವ ಸಂಗಮಗಳುಳ್ಳುದಾಗಿ ಮುನೀಶ್ವರರಿಂದ ಆಶ್ರಯಿ 
ಸಲ್ಪಟ್ಟ ತೀರಪ್ರದೇಶಗಳುಳ್ಳುದಾಗಿ ಜಗತ್ತಿನಲ್ಲಿಯೇ ಶ್ರೇಷ್ಠವೆನಿಸಿ ಮೆರೆಯು 
ತ್ರಿರುವುದು. 

೪೫. ಶ್ರೀಹರಿಯ ಬಲಗಾಲಿನ ಅಂಗುಷ್ಕದಿಂದ ಜಾಹ್ನವಿಯು ಹೊರ 


ಪ್ರಥಮೋ 9ಧ್ಯಾಯಃ ೯ 


ತಸ್ಮಾದಿಮೇ ಪುಣ್ಯತಮೇ ನದ್ಯೌ ದೇನನಮಸ್ಯತೇ । 

ಏತಯೋಃ ಸ್ನಾನಮಾತ್ರೇಣ ಬ್ರಹ್ಮಹತ್ಯಾ ನ್ಯಪೋಹತಿ ॥ ೪೬॥ 
ತಾಮಯೋಧ್ಯಾಮಥ ಪ್ರಾಪ್ತೋಗಸ್ವೃಃ ಕುಂಭೋದ್ಭವೋ ಮುನಿಃ | 
ಯಾತ್ರಾರ್ಥಂ ತೀರ್ಥ ಮಾಹಾತ್ಮ್ಯಂ ಜ್ಞಾತ್ಸಾ ಸ್ಫಂದಪ್ರಸಾದತಃ ॥ ೪೭ ॥ 
ಆಗತ್ಯ ತು ಪುನಃ ಸೋಪಿ ಕೃತ್ವಾ ಯಾತ್ರಾಂ ಕ್ರಮೇಣ ಚ । 
ಯಥೋಕ್ತೇನ ವಿಧಾನೇನ ಸ್ನಾತ್ವಾ ಸಂತರ್ಸ್ಯ ತಾನ್ಪಿತ್ಛೂನ್‌ ॥ ೪೮ ॥ 
ಪೂಜಯಿತ್ವಾ ಯಥಾನ್ಯಾಯಂ ದೇವತಾಃ ಸಕಲಾ ಅಪಿ । 


ಸರ್ವಾಣ್ಯಪಿ ಚ ತೀರ್ಥಾನಿ ನಮಸ್ಕೃತ್ಯ ಯಥಾವಿಧಿ ॥೪೯ ॥ 
ಕೃತಕೃತ್ಯೋರ್ಜಿತಾನಂದಸ್ತೀರ್ಥಮಾಹಾತ್ಮ್ಯದರ್ಶನಾತ್‌ । 
ಅಭೂದಗಸ್ತ್ಯೋ ರೂಸೇಣ ಪುಲಕಾಂಚಿತವಿಗ್ರಹಃ ॥ ೫೦॥ 
ಸೆ ತ್ರಿರಾತ್ರಂ ಸ್ಥಿತಸ್ತತ್ರ ಯಾತ್ರಾಂ ಕೃತ್ನಾ ಯಥಾವಿಧಿ । 
ಸುವನ್ನಯೋಧ್ಯಾಮಾಹಾತ್ಮ್ಯಂ ಪ್ರತಸ್ಥೇ ಮುನಿಸತ್ತಮಃ ॥ ೫೧॥ 


ಹರಿಯಿತು. ಎಲ್ಲೆ ಮುನಿವರರೇ! ಆತನ ಎಡಗಾಲಿನ ಅಂಗುಷ್ಮದಿಂದ ಶುಭಕರ 
ವಾದ ಈ ಸರಯೂ ನದಿಯು ಹೊರಹರಿಯಿತು. 

೪೬. ಆದುದರಿಂದ ಈ ಎರಡು ನದಿಗಳೂ ಪುಣ್ಯತಮಗಳಾಗಿ ದೇವತೆ 
ಗಳಿಂದ ನಮಸ್ಕರಿಸಲ್ಪಟ್ಟರುವುವು. ಇವುಗಳಲ್ಲಿ ಸ್ನಾನಮಾಡಿದ ಮಾತ್ರದಿಂದಲೇ 
ಬ್ರಹ್ಮಹತ್ಯೆಯು ಪರಿಹಾರವಾಗುತ್ತದೆ. 

೪೭. ಕುಂಭೋದ್ಭವನಾದ ಅಗಸ್ತ್ಯ್ಯಮುನಿಯು ಸ್ಫಂದಸ್ವಾಮಿಯ 
ಪ್ರಸಾದದಿಂದ ಈ ಸರಯೂತೀರ್ಥಮಾಹಾತ್ಮ್ಯವನ್ಮು ತಿಳಿದು, ಯಾತ್ರಾರ್ಥ 
ಹಾಸಿ ಅಯೋಧ್ಯಾಪಟ್ಟ ಣಕ್ಕೆ ಬಂದು ಸೇರಿದನು. 

೪೮-೫೦. ಅಗಸ್ತ್ಯಮುನಿಯು ಆ ಪಟ್ಟಣಕ್ಕೆ ಬಂದು ಅದಕ್ಕಾಗಿ ಹೇಳಿರುವ 
ವಿಧಾನವನ್ನನುಸರಿಸಿ ಕ್ರಮವಾಗಿ ಯಾತ್ರೆಯನ್ನು ಮಾಡಿ ಸರಯೂನದಿಯಲ್ಲ 
ಸ್ನಾನಮಾಡಿ ಪಿತೃಗಳಿಗೆ ತರ್ನಣವನ್ನು ಕೊಟ್ಟು, ಸಕಲದೇವತೆಗಳನ್ನೂ 
ನಿಧ್ಯುಕ್ಕಪ್ರಕಾರದಿಂದ ಪೂಜೆಮಾಡಿ, ಸರ್ವತೀರ್ಥಗಳನ್ನೂ ವಿಧಿಗನುಸಾರ 
ವಾಗಿ ನಮಸ್ಕರಿಸಿ, ತೀರ್ಥಮಾಹಾತ್ಮ್ಯದರ್ಶನದಿಂದ ಕೃತಕೃತ್ಯನಾಗಿ ಅಮಿತಾ 
ನಂದವನ್ನು ಪಡೆದನು; ಅವನಿಗೆ ಆ ಆನಂದಾತಿರೇಕದಿಂದ ರೋಮಾಂಚ 
ವಾಯಿತು. 

೫೧. ಆತನು ಮೂರು ರಾತ್ರಿಗಳ ಕಾಲ ಅಲ್ಲಿ ನಿಂತನು. ಯಥಾವಿಧಿ 
ಯಾಗಿ ಯಾತ್ರೆಮಾಡಿದ ಬಳಿಕ ಅಯೋಧ್ಯಾಮಾಹಾತ್ಮ್ಯುವನ್ನು ಸ್ಕೋತ್ರ 
ಮಾಡುತ್ತ ಮುಂದಕ್ಕೆ ಪ್ರಯಾಣಮಾಡಿದನು. 

k 


೧೦ ಶ್ರೀ ಸ್ಕಾಂದಮಹಾಫುರಾಣಂ 


ತಮಾಯಾಂತಂ ವಿಲೋಕ್ಯಾಥ ಬಹುಲಾನಂದಸುಂದರೆಂ । 


ಕೃಷ್ಣದ್ವೈಸಾಯನೋ ವ್ಯಾಸಃ ಪಪ್ರಚ್ಛಾನಂದಕಾರಣಂ nu ೫೨॥ 
ವ್ಯಾಸ ಉವಾಚ :-- 

ಕುತಃ ಸಮಾಗತೋ ಬ್ರಹ್ಮನ್ಸಾಂಪ್ರತಂ ಮುನಿಸತ್ತವಮಂಕ । 

ಪರಮಾನಂದಸಂದೋಹಃ ಸಮಭೂತ್ಸಾಂಪ್ರತಂ ತವ ॥ ೫೩॥ 

ಕಸ್ಮಾದಾನಂದಸೋಷೋಭೂತ್ತವ ಬ್ರಹ್ಮನ್‌ ವದಸ್ವ ಮೇ। 

ಮಮಾಪಿ ಭವದಾನಂದಾತ್ರ್ರಮೋಡೋ ಹೃದಿ ಜಾಯತೇ ॥ ೫೪ ॥ 


ಅಗಸ್ತ್ಯ ಉವಾಚ: 
ಅಹೋ ಮಹದಥಾಶ್ಚರ್ಯಂ ವಿಸ್ಮಯೋ ಮಂನಿಸತ್ತಮ । 
ದೃಷ್ಟ್ಟ ಪ್ರಭಾವಂ ಮೇಂದ್ಯಾಭೂದಯೋಧ್ಯಾಯಾಸ್ತ ಪೋಧನ ॥ ೫೫॥ 
ತಸ್ಮಾದಾನಂದಸಂದೋಹಃ ಸಮುಭೂನ್ಮಮ ಸಾಂಪ್ರತಂ | 
ತಚ್ಛೈತ್ವಾಗಸ್ಕ್ಯವಚೆನಂ ವ್ಯಾಸಃ ಪ್ರೋವಾಚ ತಂ ಮುನಿಂ ॥ ೫೬ ॥ 
ವ್ಯಾಸ ಉವಾಚ: 
ಭಗವನ್ಸ್ಯೂಹಿ ತತ್ತ್ವೇನ ವಿಸ್ತರಾತ್ಸರಹಸ್ಯಕಂ । 
ಅಯೋಧ್ಯಾಂಯಾ ಮಹಾಪುರ್ಯಾ ಮಹಿಮಾನಂ ಗುಣಾಧಿಕಂ ॥ ೫೭ ॥ 





೫೨, ಅಮಿತಾನಂದಭರಿತನಾಗಿ ದರ್ಶನೀಯನಾಗಿ ಕೋರಿಬರುತ್ತಿರುವ 
ಆತನನ್ನು ಕಂಡು ಕೃಷ್ಣದ್ವೈಪಾಯನನಾದ ವ್ಯಾಸಮುನಿಯು ಆ ಆನಂದಕ್ಕೆ 
ಕಾರಣವೇನೆಂದು ಆತನನ್ನು ಕೇಳಿದನು. 

೫೩. ವ್ಯಾಸಮುನಿಯು ಕೇಳುತ್ತಾನೆ:--"" ಭೋ ಬ್ರಹ್ಮನ್‌! ನೀನು ಈಗ 
ಎಲ್ಲಿಂದ ಬಿಜೆಗೈಸಿದೆ? ಎಲ್ಫೈ ಮುನಿಶ್ರೇಷ್ಠನೇ! ಈಗ ನಿನಗೆ ಪರಮಾನಂದ 
ವಾಗಿರುವುದಷ್ಟೆ. 

೫೪. ಏತರಿಂದ ನಿನಗೆ ಈ ರೀತಿ ಅಪರಿಮಿತವಾದ ಆನಂದವುಂಟಾಯಿತು? 
ಭೋ ಬ್ರಹ್ಮನ್‌! ಇದನ್ನು ನನಗೆ ತಿಳಿಸುವವನಾಗು. ನಿನ್ನ ಆನಂದದಿಂದ ನನ್ನ 
ಹೃದಯದಲ್ಲಿ ಅತ್ಯಂತ ಸಂತೋಷವುಂಟಾಗುತ್ತಿದೆ.?' 

೫೫. ಅಗಸ್ತ್ಯ್ಯನು ಹೇಳುತ್ತಾನೆ: ಎಲ್ಫೆ ಮುನಿಶ್ರೇಷ್ಠನೇ! ಅಯೋಧ್ಯೆಯ 
ಮಹಾಪ್ರಭಾವವನ್ನು ಪ್ರತ್ಯಕ್ಷನಾಗಿ ಕಂಡು ನನಗೆ ಆಶ್ಚರ್ಯ ವಿಸ್ಮಯಗಳು 
ಏಕಕಾಲದಲ್ಲಿಯೆ ಸಮನಿಸಿದುವು. 

೫೬. ಆ ಆಶ್ಚರ್ಯದಿಂದಲೇ ಇದೀಗ ಬಹಳ ಆನಂದವೂ ಉಂಟಾಗಿದೆ. 
ಅಗಸ್ಯ್ಯನ ಆ ಮಾತನ್ನು ಕೇಳಿ ವ್ಯಾಸಮುನಿಯು ಅವನನ್ನು ಕುರಿತು ಮತ್ತೆ 
ಈ ರೀತಿ ಕೇಳಿದನು. 

೫೭. ವ್ಯಾಸಮುನಿಯು ಕೇಳುತ್ತಾನೆ: ಭಗವನ್‌! ಅಯೋಧ್ಯಾಮಹಾ 


ಪ್ರಥೆಮೋರ$ಧ್ಯಾಯಃ ೧೧ 


ಕಃ ಕ್ರಮಸ್ತೀರ್ಥಯಾತ್ರಾಯಾಃ ಕಾನಿ ತೀರ್ಥಾನಿ ಕೋ ವಿಧಿಃ | 

ಕಿಂ ಫಲಂ ಸ್ನಾನತಸ್ತತ್ರ ದಾನಸ್ಯ ಚ ಮಹಾಮುನೇ । 

ಏತತ್ಸರ್ವಂ ಸಮಾಚೆಕ್ಟ್ಯ ವಿಸ್ಮರಾದ್ವದತಾಂ ವರ ॥ ೫೮ ॥ 
ಅಗಸ್ತ್ಯ ಉವಾಚ :-- 

ಅಹೋ ಧಥನ್ಯತಮಾ ಬುದ್ಧಿಸ್ತವ ಜಾತಾ ತಪೋಧನ ! 

ದೃಶ್ಯತೇ ಯೇನ ಸೃಚ್ಛಾ ತೇ ಹ್ಯಯೋಧ್ಯಾಮಹಿಮಾಶ್ರಿತಾ ॥೫೯॥ 

ಅಕಾರೋ ಬ್ರಹ್ಮ ಚೆ ಪ್ರೋಕ್ತಂ ಯಕಾರೋ ವಿಷ್ಣುರುಚ್ಯತೇ। 

ಧಕಾರೋ ರುದ್ರರೂಪಶ್ಚ ಅಯೋಧ್ಯಾನಾಮ ರಾಜತೇ ॥೬೦1 

ಸರ್ವೋಪಸಾತಕೈರ್ಯುಕ್ಕೈರ್ಬ್ರಹ್ಮಹತ್ಯಾದಿಸಾತಕ್ಕೆಃ । 

ನಾಯೋಧ್ಯಾ ಶಕ್ಕತೇ ಯಸ್ಮಾತ್ತಾಮಯೋಧ್ಯಾಂ ತತೋ ವಿದುಃ ॥೬೧॥ 

ವಿಷ್ಣೋರಾದ್ಯಾ ಪುರೀ ಯೇಯಂ ಕ್ಸಿತಿಂ ನ ಸ್ಪೃಶತಿ ದ್ವಿಜ । 

ವಿಷ್ಣೋಃ ಸುದರ್ಶನೇ ಚಕ್ರೇ ಸ್ಥಿತಾ ಪುಣ್ಯಕರೀ ಕ್ಷಿತೌ ! ೬೨ ॥ 





ಪುರಿಯ ಗುಣಭರಿತವಾದ ಮಹಾಮಹಿಮೆಯನ್ನು ರಹಸ್ಯಸಮೇತವಾಗಿ ಇದ್ದುದ 
ನ್ರಿದ್ದಂತೆ ನನಗೆ ತಿಳಿಸಬೇಕು. 

೫೮. ತೀರ್ಥಯಾತ್ರೆಯ ಕ್ರಮವೇನು? ಅಲ್ಲಿರುವ ತೀರ್ಥಗಳು 
ಯಾವುವು? ಸ್ನಾನವಿಧಿಯೆಂತು? ಅಲ್ಲಿ ಸ್ನಾನಮಾಡಿದುದರಿಂದ ಬರುವ 
ಫಲವೇನು? ಅಲ್ಲಿ ಮಾಡಿದ ದಾನದ ಫಲವೇನು? ಸಮಸ್ತ ವಿಷಯಗಳನ್ನೂ 
ವಿವರಿಸಿ ತಿಳಿಸುವುದರಲ್ಲಿ ಶ್ರೇಷ್ಠನಾದ ಎಲೈ ಮಹಾಮುನಿಯೇ! ಇದೆಲ್ಲವನ್ನೂ 
ವಿಸ್ತಾರವಾಗಿ ತಿಳಿಯಹೇಳು.” 

೫೯. ಅಗಸ್ತ್ಯನು ಹೇಳುತ್ತಾನೆ: “ಎಲ್ಲೆ ತಪೋಧನನೇ! ನಿನ್ನ ಪ್ರಶ್ನೆಯು 
ಅಯೋಧ್ಯಾಮಹಿಮೆಯನ್ನು ಆಶ್ರಯಿಸಿರುವುದರಿಂದ ನಿನ್ನ ಬುದ್ಧಿಯೇ ಧನ್ಯತಮ 
ವಾದಂತೆ ಕಾಣುತ್ತದೆ. 

೬೦. "ಆಕಾರವು ಬ್ರಹ್ಮನೆಂದು ಹೇಳಲ್ಪಡುತ್ತದೆ. "ಯ'ಕಾರವು ವಿಷ್ಣು 
ವೆಂದು ಹೇಳಿದೆ. "ಧ' ಕಾರವು ರುದ್ರರೂಪವೆನಿಸಿಕೊಂಡಿದೆ. ಅಯೋಧ್ಯೆಯೆಂಬ 
ಹೆಸರು ಹೀಗೆ ತ್ರಿಮೂರ್ತಿಗಳ ಸ್ವರೂಪದಿಂದಲೇ ವಿರಾಜಿಸುತ್ತಿದೆ. 

೬೧. ಈ ಮಹಾಪುರಿಯು ಸಮಸ್ತ ಉಪಪಾತಕಗಳಿಂದಲೂ ಒಡಗೂಡಿದ 
ಬ್ರಹ್ಮಹತ್ಯವೇ ಮೊದಲಾದ ಪಾತಕಗಳಿಗೂ ಜಯಿಸಲು ಅಸದಳವಾದುದರಿಂದ 
ಅದನ್ನು ಅಯೋಧ್ಯೈಯೆನ್ನುತ್ತಾರೆ. 

೬೨, ಅಯ್ಯಾ ದ್ವಿಜನೇ! ಇದು ವಿಷ್ಣುವಿನ ಮೊತ್ತಮೊದಲಿನ ಪಟ್ಟಣವು. 
ಇದು ಭೂಮಿಯನ್ನು ಸೋಕದೆ ವಿಷ್ಣುವಿನ ಸುದರ್ಶನಚಕ್ರದಲ್ಲಿಯೇ ನೆಲಸಿ 
ಭೂಮಿಯಲ್ಲಿಯೇ ಬಹು ಪುಣ್ಯಕರವಾಗಿರುವುದು. 


೧೨ ಶ್ರೀ ಸ್ಕಾಂದಮಹಾಪುರಾಣಂ 


ಕೇನ ವರ್ಣಯಿತುಂ ಶಕ್ಕೋ ಮುಹಿಮಾಸ್ಯಾಸ್ತಪೋಧನ । 


ಯತ್ರ ಸಾಕ್ಸಾತ್ಸ್ವಯಂ ದೇವೋ ವಿಷ್ಣುರ್ವಸತಿ ಸಾದರಃ ॥ ೬೩ ॥ 
ಸಹಸ್ಪಧಾರಾಮಾರಭ್ಯೆ ಯೋಜನಂ ಪೂರ್ವತೋ ದಿಶಿ । 
ಪ್ರತೀಜೀ ದಿಶಿ ತಥೈನ ಯೋಜನಂ ಸಮತೋವಿಧಿಃ ॥೬೪॥ 


ದಕ್ಸಿಣೋತ್ತರಭಾಗೇ ತು ಸರಯೂತಮಸಾವಧಿಃ । 
ಏತತ್ಸೇತ್ರಸ್ಯ ಸಂಸ್ಥಾನಂ ಹರೇರಂತರ್ಗೃಹಂ ಸ್ಥಿತಂ । 
ಷ್‌ ಈ 


ಮತ್ಸ್ಯಾಕೃತಿರಿಯಂ ವಿಪ್ರ ಪುರೀ ನಿಸ್ಣೋರುದೀರಿತಾ 1 ೬೫॥ 
ಪಶ್ಚಿನೇ ತಸ್ಯ ಮೂರ್ಧಾ ತು ಗೋಪ್ರತಾರಾಸಿತಾ ದ್ವಿಜ ॥ ೬೬ 1 


ಪೂರ್ವತಃ ಪೃಷ್ಠಭಾಗೋ ಹಿ ದಕ್ಸಿಣೋತ್ತರಮಧ್ಯಮಃ । 

ತಸ್ಯಾಂ ಪುರ್ಯಾಂ ಮಹಾಭಾಗ ನಾಮ್ನಾ ವಿಷ್ಣುರ್ಹರಿಃ ಸ್ವಯಂ । 

ಪೂರ್ವಂ ದೃಷ್ಟಸಪ್ರಭಾವೋಂಸೌ ಪ್ರಾಧಾನ್ಯೇನ ವಸತ್ಯಪಿ ॥೬೭॥ 
ವ್ಯಾಸ ಉವಾಚ: 

ಭಗವನ್ಮಿಂ ಪ್ರಭಾವೋಸೌ ಯೋಂಯಂಂ ವಿಷ್ಣುಹೆರಿಸ್ತ್ಯ್ಯಯಾ । 

ಕೀರ್ತಿತೋ ಮುಂನಿಶಾರ್ದೂಲ ಪ್ರಸಿದ್ದಿಂ ಗತವಾನ್ಯಥಂ । 

ಏತತ್ಸರ್ವಂ ಸಮಾಚಕ್ಸ್ಕ ವಿಸ್ತರೇಣ ಮಮಾಗ್ರತಃ ॥ ೬೮ ॥ 


೬೩. ಎಲ್ಲೆ ತಪೋಧನನೇ! ಇದರ ಮಹಿಮೆಯನ್ನು ಯಾರಿಂದ 
ವರ್ಣಿಸಲು ಶಕ್ಯವಾದೀತು? ಇಲ್ಲಿ ದೇವದೇವನಾದ ವಿಷ್ಣುವು ಆದರದಿಂದ 
ತಾನೇ ಸಾಕ್ಸಾತ್ತಾಗಿ ವಾಸಮಾಡುತ್ತಿರುವನು. 

೬೪-೬೫. ಸಹೆಸ್ರಧಾರದಿಂದ ಮೊದಲಾಗಿ ಪೂರ್ವದಿಕ್ಕಿನಲ್ಲಿ ಒಂದು 
ಯೋಜನ; ಪಶ್ಚಿಮ ದಿಕ್ಕಿನಲ್ಲಿ ಅದೇ ರೀತಿ "ಸಮವೆಂಬೆಡೆಯಿಂದ ಒಂದು 
ಯೋಜನದವರೆಗೆ; ದಕ್ಷಿಣೋತ್ತರ ಭಾಗಗಳಲ್ಲಿ ಸರಯೂ ಮತ್ತು ತಮಸಾ 
ನದಿಗಳವರೆಗೆ ಇದು ಕ್ಷೇತ್ರದ ಹೆರವು. ಇದು ಶ್ರೀಹರಿಯ ಅಂತರ್ಗ್ಯಹವಾಗಿರು 
ವುದು. ಎಲೈ ವಿಪ್ರನೇ! ವಿಷ್ಣುವಿನ ಈ ಪಟ್ಟಣವು ಮತ್ಸ್ಯಾಕೃತಿಯಾಗಿರು 
ವುದೆಂದು ಹೇಳಿದೆ. 

೬೬. ಅಯ್ಯಾ ದ್ವಿಜನೆ! ಗೋಪ್ರತಾರದಿಂದ ಪಶ್ಚಿಮದಲ್ಲಿ ಅದರ ಶಿರಸ್ಸು 
ನೆಲಸಿರುವುದು. 

೬೭. ಅದರಿಂದ ಪೂರ್ವಕ್ಕೆ ಪೃಷ್ಠ (ಬೆನ್ನ) ಭಾಗ ದಕ್ಷಿಣೋತ್ತರಗಳು 
ಮಧ್ಯಪ್ರದೇಶ. ಎಲೈ ಮಹಿಮಾವಂತನೇ! ಆ ಪಟ್ಟಣದಲ್ಲಿ ವಿಷ್ಣುನಾಮಕ 
ನಾದ ಶ್ರೀಹೆರಿಯು ಸಾಕ್ಸಾತ್ತಾಗಿ ವಾಸಮಾಡುತ್ತಾನೆ. ಆ ಪಟ್ಟಣದ ಪೂರ್ವ 
ದಿಶೆಯಲ್ಲಿ ಮಹಾಪ್ರಭಾವವು ಗೋಚರವಾಗಿದೆ. 

೬೮. ವ್ಯಾಸಮುನಿಯು ಕೇಳುತ್ತಾನೆ" ಭಗವನ್‌! ನೀನು ಹೇಳಿದ 


ಪ್ರಥಮೋಠ9ಧ್ಯಾಯಃ ೧ಪ್ಲಿ 


ಅಗಸ್ತ್ಯ ಉವಾಚ:- 
ವಿಷ್ಣುಶರ್ಮೇತಿ ವಿಖ್ಯಾತಃ ಪುರಾಭೂದ್ಭಾ ಅ ಹ್ಮಣೋತ್ತಮಃ । 
ವೇದವೇದಾಂಗ ತತ್ತ್ಯಜ್ಞೋ ಧರ್ಮಕರ್ಮಸಮಾಶ್ರಿತಃ ॥೬೯॥ 
ಅಯೋಧ್ಯಾನಗರತೋ ನಿತ್ಯಂ ವಿಷ್ಣುಭಕ್ತಿಪರಾಯಣಃ । 
ಸ ಕದಾಚಿತ್ತೀರ್ಥಯಾತ್ರಾಂ ಕುರ್ವನ್ಹೆ ಎಷ್ಟವಸತ್ತಮಃ । 


ಅಯೋಧ್ಯಾಮಾಗತೋ ವಿಷ್ಣುರ್ವಿಷ್ಣುಃ ಸಾಕ್ಸಾದ್ವಸೇದಿತಿ ॥೭೦॥ 
ಚಿಂತಯನ್ಮನಸಾ ವೀರಸ್ತಪಃ ಕರ್ತುಂ ಸಮುದ್ಯತಃ । 

ಸವೈ ತತ್ರ ತಪಸ್ತೇಸೇ ಶಾಕಮೂಲಫಲಾಶನಃ ॥೭೧॥ 
ಗ್ರೀಷ್ಮೇ ಸಂಚಾಗ್ಸಿಮಧ್ಯಸ್ಥೋ ಹ್ಯತಪತ್ಸ ಮಹಾತಪಾಃ । 

ವಾರ್ಷಿಕೇ ಚ ನಿರಾಲಂಬೋ ಹೇಮಂತೇ ಚ ಸರೋನಕರೇ ॥ ೭೨॥ 
ಸ್ನಾತ್ವಾ ಯಥೋಕ್ತವಿಧಿನಾ ಕೃತ್ವಾ ವಿಷ್ಣೋಸ್ತಥಾರ್ಚನಂ । 
ವಶೀಕೃತ್ಯೇಂದ್ರಿಯಗ್ರಾಮಂ ವಿಶುದ್ಧೇನಾಂತರಾತ್ಮನಾ ॥ ೭೩ ॥ 
ಮನೋ ನಿಷ್ಣೌ ಸೆಮಾನೇಶ್ಯ ವಿಧಾಯ ಪ್ರಾಣಸಂಯಮಂ । 
'ಓಂಕಾರೋಚ್ಚಾ ರಣಾ ದ್ಮೀಮಾನ್ಹ ಎದಿ ಪದ್ಮಂ ವಿಕಾಸಯನ್‌ ॥ ೭೪॥ 





ಆ ವಿಷ್ಣುಹೆರಿಯ ಪ್ರಭಾವವೇನು? ಓ ಮುನಿಶ್ರೀಷ್ಮ! ಆ ಸ್ವಾಮಿಯು ಪ್ರಸಿದಿ 
ಹೊಂದಿದುದೆಂತು? ಇದೆಲ್ಲವನ್ನೂ ನನಗೆ ವಿವರವಾಗಿ ಹೇಳಬೇಕು? ಎಂದನು. 

೬೯-೭೧. ಅಗಸ್ತ್ಯನು ಹೇಳುತ್ತಾನೆ: ಪೂರ್ವದಲ್ಲಿ ವಿಷ್ಣುಶರ್ಮನೆಂದು 
ವಿಖ್ಯಾತನಾದ ಬ್ರಾಹ್ಮಣೋತ್ತಮನೊಬ್ಬನಿದ್ದನು. ಅವನು ವೇದವೇದಾಂಗಗಳ 
ತತ್ತ್ವವನ್ನರಿತವನು; ಧರ್ಮಕರ್ಮಗಳನ್ನು ಬಿಡದೆ ನಡೆಸುವವನು; 
ಯಾವಾಗಲೂ ಯೋಗಧ್ಯಾನಗಳಲ್ಲಿಯೆ ನಿರತನಾಗಿರುವವನು, ನಿಷ್ಣುಭಕ್ತಿಯಲ್ಲಿ 
ತತ್ಸರನಾಗಿರುವವನು. ವೈಷ್ಣವಶ್ರೇಷ್ಠನಾದ ಆ ವಿಷ್ಣುಶರ್ಮನು ಒಂದಾ 
ನೊಂದು ಕಾಲದಲ್ಲಿ ತೀರ್ಥಯಾತ್ರೆಯನ್ನು ಮಾಡುತ್ತ ಅಯೋಧ್ಯೆಗೆ ಬಂದನು. 
" ಇಲ್ಲಿ ವಿಷ್ಣುವು ಸಾಕ್ಸಾತ್ಕಾಗಿ ವಾಸಮಾಡುವನೆಂ'ದು ಮನಸ್ಸಿನಲ್ಲಿ ನೆನೆಯುತ್ತ 
ಆ ವೀರನು ಅಲ್ಲಿಯೇ ಸೊಪ್ಪು ಗೆಡ್ಡೆ ಹಣ್ಣುಗಳನ್ನು ಆಹಾರಮಾಡಿಕೊಂಡು 
ತಪಸ್ಸು ಮಾಡತೊಡಗಿದನು. 

೭೨. ಆ ಮಹಾತಸಸ್ವಿಯು ಗ್ರೀಷ್ಮಕಾಲದಲ್ಲಿ ಸಂಚಾಗ್ನಿಯ ಮಧ್ಯದಲ್ಲಿ 
ನಿಂತು ತಪಸ್ಸು ಮಾಡಿದನು. ಮಳೆಗಾಲದಲ್ಲಿ ಯಾವ ಅವಲಂಬನವೂ 
ಇಲ್ಲದೆಯೂ, ಹಿಮಗಾಲದಲ್ಲಿ ಸರೋವರದಲ್ಲಿ ನೆಲಸಿಯೂ ತಪಸ್ಸುಮಾಡಿದನು. 

೭೩-೭೪. ಅದಕ್ಕಾಗಿ ಹೇಳಲ್ಪಟ್ಟಿರುವ ವಿಧಿಪ್ರಕಾರವಾಗಿ ಸ್ನಾನಮಾಡಿ, 
ವಿಷ್ಣುವನ್ನರ್ಚಿಸಿ ಇಂದ್ರಿಯಸಮೂಹವನ್ಪೈಲ್ಲ ವಶಪಡಿಸಿಕೊಂಡು ಪರಿಶುದ್ಧವಾದ 


೧೪ ಶ್ರೀ ಸ್ಕಾಂದಮ ಹಾಪುರಾಣಂ 


ತನ್ಮಥ್ಯೇ ರನಿಸೋಮಾಗ್ನಿಮಂಡಲಾಸಿ ಯಥಾವಿಧಿ । 


ಕಲ್ಪಯಿತ್ವಾ ಹರಿಂ ಮೂರ್ತಂ ಯಸ್ಮಿಂದೇಶೇ ಸನಾತನಂ ॥ ೭೫ ॥ 
ಪೀತಾಂಬರಧರೆಂ ವಿಷ್ಣುಂ ಶಂಖಚಕ್ರಗದಾಧರಂ । 

ತಂ ಚ ಪುಷ್ಪೈಃ ಸಮಭ್ಯರ್ಚ್ಯ ಮನಸ್ತಸ್ಮಿನ್ನಿನೇಶ್ಯ ಚ ॥ ೭೬॥ 
ಬ್ರಹ್ಮರೂಪಂ ಹರಿಂ ಧ್ಯಾಯನ್‌ ಜಪನ್ವೈ ದ್ವಾದಶಾಕ್ಸರಂ । 
ವಾಯುಭಕ್ಷ ಸ್ಥಿತಸ್ತೃತ್ರ ವಿಪ್ರಸ್ತ್ರೀನ್ಸತ್ಸರಾನ್ವಸನ್‌ ॥ ೭೭ ॥ 


ತತೋ ದ್ವಿಜನರೋ ಧ್ಯಾತ್ವಾ ಸ್ತುತಿಂ ಚಕ್ರೇ ಹರೇರಿಮಾಂ | 
ಪ್ರಣಿಪತ್ಯ ಜಗನ್ನಾಥಂ ಚರಾಚರಗುರುಂ ಹರಿಂ । 


ವಿಷ್ಣು ಶರ್ಮಾಥ ತುಷ್ಟಾವ ನಾರಾಯಣಮತಂದ್ರಿತಃ ॥ ೭೮॥ 
ನಿಷಷ್ಣಶರ್ಮೋವಾಚ ಕದಾ 

ಪ್ರಸೀದ ಭಗವಸ್ವಿಷ್ಟೋ ಪ್ರಸೀದ ಪುರುಷೋತ್ತಮ । 

ಪ್ರಸೀದ ದೇವದೇವೇಶ ಪ್ರಸೀದ ಕಮಲೇಕ್ಷಣ 1 ೭೯॥ 





ತನ್ನ ಮನಸ್ಸನ್ನು ವಿಷ್ಣುವಿನಲ್ಲಿ ನೆಲೆಗೊಳಿಸಿ, ಪ್ರಾಣಾಯಾಮ ಮಾಡಿ, 
ಓಂಕಾರದ ಉಚ್ಚಾರಣೆಯಿಂದ ಆ ಧೀಮಂತನು ಹೃತ್ಸದ್ಮವನ್ನು ನಿಕಾಸಗೊಳಿ 
ಸುತ್ತಿದ್ದನು. 

೭೫-೭೭. ಆ ಹೃತ್ಸದ್ಮಮಧ್ಯದಲ್ಲಿ ಸೂರ್ಯ, ಚಂದ್ರ, ಅಗ್ನಿದೇವತಾ 
ಮಂಡಲಗಳನ್ನು ವಿಧಿಪ್ರಕಾರವಾಗಿ ಕಲ್ಪಿಸಿಕೊಂಡು, ಆ ಪ್ರದೇಶದಲ್ಲಿ ಪೀತಾಂಬರ 
ಧಾರಿಯೂ, ಶಂಖಚಕ್ರಗದಾಪಾಣಿಯೂ ಆದ ಮಹಾವಿಷ್ಣುವನ್ನು-- ಮೂರ್ತಿ 
ಮತ್ತಾದ ಹರಿಯನ್ನು--ಭಾವಿಸಿಕೊಳ್ಳುತ್ತಿದ್ದನು. ಆ ಸ್ವಾಮಿಯನ್ನು ಪುಷ್ಪ 
ಗಳಿಂದ ಪೂಜಿಸಿ ಮನಸ್ಸನ್ನು ಅವನಲ್ಲಿಯೇ ನೆಲೆಗೊಳಿಸಿ, ಬ್ರಹ ಸ್ವರೂಪಿಯಾದ 
ಆತನನ್ನೇ ಧ್ಯಾನಿಸುತ್ತಲೂ, ದ್ವಾದಶಾಕ್ಟರ ಮಂತ್ರವನ್ನು ಜಪಿಸುತ್ತಲ್ಕೂ 
ವಾಯುಭಕ್ಸಣ ಮಾಡುತ್ತಲೂ ಆ ಬ್ರಾಹ್ಮಣನು ಅಲ್ಲಿಯೇ ನೆಲಸಿ ಮೂರು 
ವರ್ಷಗಳ ಕಾಲ ವಾಸಮಾಡಿದನು. 

೭೮. ಬಳಿಕ ಆ ವಿಷ್ಣುಶರ್ಮನು ಹರಿಯನ್ನು ಧ್ಯಾನಮಾಡಿ, ಜಗನ್ನಾಥನೂ, 
ಚರಾಚರ ಗುರುವೂ ಆದ ಶ್ರೀಹರಿಗೆ ದಂಡಪ್ರಣಾಮಮಾಡಿ ಜಡತೆಯಿಲ್ಲದವ 
ನಾಗಿ ನಾರಾಯಣನನ್ನು ಈ ರೀತಿ ಸ್ತೋತ್ರಮಾಡಿದನು. 

೭೯. ವಿಷ್ಣುಶರ್ಮನು ಸ್ಲುತಿಸುತ್ತಾನೆ:- ಓ ಭಗವಂತಾ! ಮಹಾ 
ವಿಷ್ಣುವಾದ ನೀನು ನನ್ನಲ್ಲಿ ಪ್ರಸ `ನಾಗಬೇಕು. ಪುರುಷೋತ್ತಮಾ! ಪ್ರಸನ್ನ 
ನಾಗು. ಆದಿದೇವನೂ, ದೇವತೆಗಳಿಗೆಲ್ಲ ಒಡೆಯನೂ ಆದ ಓ ಸ್ವಾಮಿಯೇ! 


ಪ್ರಸ ನಾಗು. ಕಮಲನೇತ್ರ! ಪ್ರಸ ನಾಗು. 


ಪ್ರಥಮೋ $9ಧ್ಯಾ ಯಃ ೧೫ 


ಜಯ ಕ ಷ್ಣ ಜಯಾಚಿಂತ್ಯ ಜಯ ವಿಷ್ಣೋ ಜಯಾವ್ಯಯ । 


ಜಯ ಯಜ್ಞ ಪತೇ ಜತ ಜಯ ವಿಷ್ಣೋ ಪತೇ ವಿಭೋ ॥೮೦॥ 
ಜಯ ಸಾಪಹರಾನಂತ ಜಯ ಜನ್ಮ] ಜ್ಯ ರಾಪಹೆ 1 

ನಮಃ ಕಮಲನಾಭಾಯ ನಮಃ ಕಮಲಮಾಲಿನೇ ॥ ೮೧॥ 
ನಮಃ ಸರ್ವೇಶ ಭೂತೇಶ ನಮಃ ಕೈಬಿಭಸೂವನ । 
ನಮಸ್ತ್ರೈಲೋಕ್ಯನಾಥಾಯ ಜಗನ್ಮೂಲ ಜಗತ್ಪತೇ ॥ ೮೨॥ 


ನಮೋ ದೇವಾಧಿದೇವಾಯ ನಮೋ ನಾರಾಯಣಾಯ ತೇ। 
ನಮಃ ಕೃಷ್ಣಾಯ ರಾಮಾಯ ನಮಶ್ಚಕ್ರಾಯುಧಾಯ ಚೆ ॥ ೮೩॥ 
ತ್ವಂ ಮಾತಾ ಸರ್ವಲೋಕಾನಾಂ ತ್ವಮೇವ ಜಗತಃ ಪಿತಾ । 


ಭಯಾರ್ತಾನಾಂ ಸುಹೃನ್ಮಿತ್ರಂ ತ್ವಂ ಪಿತಾ ತ್ವಂ ನಿತಾಮಹಃ 1 ೮೪ ॥ 
ತ್ವಂ ಹೆನಿಸ್ತ್ಯಂ ವಷಟ್ಸಾ ರಸ್ತ ೩ ಪ್ರಭುಸ್ತೃಂ ಹುತಾಶನಃ । 

ಭರಣ ಕಾರಣಂ ಕ ತೈ ನೇವ ಪರಮೇಶ್ವರಃ ॥ ೮೫ ॥ 
ಶಂಖಚಕ್ರಗದಾಷಾಣೇ ಮಾಂ ಸಮುದ್ಧರ ಮಾಧವ ॥ ೮೬ ॥ 





೮೦. ಕೃಷ್ಣಾ! ಜಯಶಾಲಿಯಾಗು! ಯೋಗಿಗಳಿಗೂ ಊಹಿಸಲಸದಳ 
ನಾದ ಅಚಿಂತ್ಯಸ್ವರೂಪನೇ, ಜಯಶಾಲಿಯಾಗು! ಎಲ್ಫೈ ವಿಷ್ಣುವೆ! ಜಯ 
ಹೊಂದು! ಅವ್ಯಯನೇ ಜಯಿಸು! ಯಜ್ಞ ಪತಿಯೇ, ನಾಥಾ, ವಿಷ್ಣುವೇ, 
ಜಗತ್ಸತಿಯೇ, ವಿಭುವೇ, ಜಯ ಜಯ. 

೮೧-೮೩. ಎಲ್ಲೆ ಪಾಪಪರಿಹಾರಕನೇ, ಅನಂತಾ, ವಿಜಯಿಸು! ಜನ್ಮನೆಂಬ 
ಜ್ವರನನ್ನು ಪರಿಹರಿಸುವ ಓ ಸ್ವಾಮಿಯೆ ! ಭಕ್ತರ ಸಲುವಾಗಿ ಜಯಶೀಲನಾಗ! 
ಓ ಕಮಲನಾಭ, ನಿನಗೆ ನಮಸ್ಕಾ ರವು! ಎಲ್ಫೈ ಕಮಲಮಾಲಿಯೆ ! ನಿನಗೆ 
ನಮಸ್ಕಾರವು. ಸರ್ವೇಶ, ಭೂತೇಶ, "ನಿನಗೆ ನಮೋ ನಮಃ! ಕೈಟಭನನ್ನು ಕೊಂದೆ 
ವನೂ, ತೆ ಕೈಲೋಕ್ಯುನಾಥನೂ, ಜಗನ್ಮೋ ಲನ ಜಗತ್ತ ತಿಯೂ ಆದ ನಿನಗೆ 
ನಮಸ್ಕಾರಪ್ರ. ದೇವಾಧಿದೇವ! ಹ ತ ಷ್ಟ ನೊ, ರಾಮನೂ 
ಚಕ್ರಾಯುಧಸ್ವರೂಪನೂ ಆದ ನಿನಗೆ ನಮಸ್ಕಾರವು. 

೮೪. ಸರ್ವ ಲೋಕಗಳಿಗೂ ತಂದೆಯೂ ತಾಯಿಯೂ ನೀನೇ ಆಗಿರುವೆ. 
ಭಯದಿಂದ ಆರ್ತರಾದವರಿಗೆ ಸಹೈದಯನಾದ ಮಿತ್ರನೂ ತಂದೆಯೂ ನೀನೇ, 
ಸಿತಾಮಹನೂ ನೀನೇ ಆಗಿರುವೆ. 

೮೫. ಪ್ರಭುವೆ! ನೀನೇ ಹವಿಸ್ಸು. ವಷಟ್ಯಾರವೂ ನೀನೇ ಆಗಿರುವೆ. ನೀನೇ 
ಹುತಾಶನನು. ಕರಣ, ಕಾರಣ, ಕರ್ತೃ ಎಲ್ಲವೂ ನೀನೇ. ನೀನೇ ಪರಮೇಶ್ವರನು. 

೮೬, ಶಂಖ, ಚಕ್ರ, ಗದೆಗಳನ್ನು ಕೈಯಲ್ಲಿ ಧರಿಸಿರುವ ಓ ಮಾಧವಾ! 
ನನ್ನನ್ನು ಉ ದಾ ರಮಾಡು. 


೧೬ ಶ್ರೀ ಸ್ಕಾಂದಮಹಾಪುರಾಣಂ 


ಪ್ರಸೀದ ಮಂದರಧರ ಪ್ರಸೀದ ಮಧುಸೂದನ । 

ಪ್ರಸೀದ ಕಮಲಾಕಾಂತ ಪ್ರಸೀದ ಭುವನಾಧಿಪ ॥ ೮೭ ॥ 
ಅಗಸ್ತ್ಯ ಉವಾಚ: 

ಇತ್ಯೇವಂ ಸ್ತುವತಸ್ತಸ್ಯ ಮನೋಭಕ್ಕ್ಯಾ ಮಹಾತ್ಮನಃ । 

ಆನಿರ್ಬಭೂನ ವಿಶ್ವಾತ್ಮಾ ವಿಷ್ಣರ್ಗರುಡವಾಹನಃ ॥ ೮೮ ॥ 

ಶಂಖಚಕ್ರಗದಾಪಾಣಿಃ ಪೀತಾಂಬರಥರೋಜಚ್ಯುತಃ । 

ಉವಾಚ ಸ ಪ್ರಸನ್ನಾತ್ಮಾ ವಿಷ್ಣುಶರ್ಮಾಣಮವನ್ಯಯಃ ॥ ೮೯॥ 
ಶ್ರೀ ಭಗವಾನುವಾಚ 2-- 

ತುಷ್ಬೋಸಸ್ಮಿ ಭವತೋ ವತ್ಸ ಮಹತಾ ತಪಸಾಧುನಾ । 


ಸ್ತೋತ್ರೇಣಾನೇನ ಸುಮತೇ ನಷ್ಟಪಾಪೋಸಸಿ ಸಾಂಪ್ರತಂ ॥೯೦॥ 
ವರಂ ವರಯ ವಿಪ್ರೇಂದ್ರ ವರದೋಹಂ ತವಾಗ್ರತಃ। 
ನಾತಪ್ತತಷೆಸಾ ದ್ರಷ್ಟುಂ ಶಕ್ಯಃ ಕೇನಾಸ್ಯಹಂ ದ್ವಿಜ ॥೯೧॥ 


ನಿಷ್ಣಶರ್ಮೋವಾಚ :-- 
ಕೃತಕೃತ್ಯೋಂಸ್ಮಿ ದೇವೇಶ ಸಾಂಪ್ರತಂ ತನ ದರ್ಶನಾತ್‌ । 
ತ್ವದ್ಧಕ್ತಿಮುಚಲಾಮೇಕಾಂ ಮಮ ದೇಹಿ ಜಗತ್ಪತೇ ॥ ೯೨॥ 


೮೭. ಮಂದರಧರನೇ! ಪ್ರಸ ನಾಗು. ಮಧುಸೂದನಾ! ಪ್ರಸನ್ನನಾಗು. 
ಕಮಲಾಕಾಂತಾ, ಪ್ರಸನ್ನನಾಗು. ಭುವನಾಧಿಪತಿಯೇ, ಪ್ರಸಾದವನ್ನನು 
ಗ್ರಹಿಸು.” 

೮೮-೮೯. ಅಗಸ್ಕನು ಹೇಳುತ್ತಾನೆ: ಈ ರೀತಿಯಾಗಿ ಸ್ತುತಿಸುತ್ತಿದ್ದ 
ಆ ಮಹಾತ್ಮನ ಮನೋಭಕ್ತೆಯಿಂದ ವಿಶ್ವಾತ್ಮನಾದ ವಿಷ್ಣುವು ಗರುಡವಾಹನ 
ನಾಗಿ ಅಲ್ಲಿಯೇ ಪ್ರತ್ಯಕ್ಪನಾದನು. ಶಂಖ ಚಕ್ರ ಗದೆಗಳನ್ನು ಕೈಯಲ್ಲಿ ಹಡಿದು, 
ಫೀತಾಂಬರವನ್ನು ಧರಿಸಿ ಆ ಅಚ್ಯುತನು ವಿಷ್ಣುಶರ್ಮನಿಗೆ ಗೋಚರನಾದನು. 
ಆ ಅವ್ಯಯನು ಪ್ರಸನ್ನಾತ್ಮನಾಗಿ ಆ ವಿಷ್ಣುಶರ್ಮನನ್ನು ಕುರಿತು ಈ ರೀತಿ 
ಹೇಳಿದನು. 

೯೦. ಶ್ರೀಭಗವಂತನು ಹೇಳುತ್ತಾನೆ:--""ಎಲೆ ವತ್ಸಾ! ಮಹತ್ತರವಾದ 
ನಿನ್ನ ತಪಸ್ಸಿನಿಂದಲೂ, ಈ ಸ್ಲೋತ್ರದಿಂದಲೂ ನಾನೀಗ ಸಂತುಷ್ಟೈನಾಗಿದ್ದೇನೆ. 
ಎಲ್ಫೈ ಸುಮತಿಯೇ! ಈಗ ನಿನ್ನ ಪಾಪಗಳೆಲ್ಲವೂ ನಾಶವಾದುವು. 

೯೧. ಎಲೈ ನಿಪ್ರೇಂದ್ರಾ! ವರವನ್ನು ಕೇಳು; ವರದನಾಗಿ ನಾನು 
ನಿನ್ನೆದುರಿಗೆ ಬಂದಿದ್ದೇನೆ. ಅಯ್ಯಾ ಬ್ರಾಹ್ಮಣನೇ! ತಪಸ್ಸು ಮಾಡದ ಯಾವ 
ನಿಂದಲೂ ನನ್ನನ್ನು ನೋಡಲು ಶಕ್ಯವಲ್ಲವು.” 

೯೨. ವಿಷ್ಣುಶರ್ಮನು ಕೇಳುತ್ತಾನೆ: ದೇವೇಶಾ! ನಿನ್ನ ದರ್ಶನದಿಂದ 


ಪ್ರಥಮೋತಧ್ಯಾಯೆಃ ೧೭ 


ಶ್ರೀ ಭಗವಾನುವಾಚ :-- 
ಭಕ್ತಿರಸ್ತ್ಯಚಲಾ ಮೇ ವೈ ವೈಷ್ಣವೀ ಮಂಕ್ತಿದಾಯಿಫೀ । 
ಅತ್ರೈವಾಸ್ತ್ಯ್ಯಚಲಾ ಮೇ ವೈ ಜಾಹ್ನವೀ ಮುಕ್ತಿದಾಯಿನೀ ॥ ೯೩॥ 
ಇದಂ ಸ್ಥಾನಂ ಮಹಾಭಾಗ ತ್ವನ್ನಾನ್ನಾ ಖ್ಯಾತಿಮೇಷ್ಯತಿ ॥ ೯೪॥ 
ಅಗಸ್ತ್ಯ ಉವಾಚ: 
ಇತ್ಯುಕ್ತ್ವಾ ದೇನದೇನೇಶಶ್ಶೆ ಓಕ್ರೇಹೋತ್ಪಾ ಯ ತತ್ಸ ಎಲಿರ ! 
BA ಪ್ರ ತಭಿಯಾಮಾಗ ಗಾಂಗಂ ತೂತ ತುಕಾ ॥ ೯೫ ॥ 
ಜಲೇನ ನ ಭಗವಾನ್‌ ಪನಿತ್ರೇಣ ದಯಾಂಬುಧಿಃ । 
ನೀರಜಸ್ತು ಭೂಮಿತಲಂ ಕ್ಸಣಾಚ್ಚ ಕ್ರೇ ಕೃಷಾನಶಾತ್‌ ॥ ೯೬ ॥ 
ಚಕ್ರ ತೀರ್ಥಮಿತಿ ಖ್ಯಾತಂ ತತಃ ಪ್ರಭೃತಿ ತದ್ದಿಜ । 
ಜಾತಂ ತ್ರೈಲೋಕ್ಯ ಬಾ ಫತನುಘೌಘಧ್ವಂಸಕ್ಕ್‌ ಚು ಭಂ ॥೯೭॥ 
ತತ್ರಸ್ನಾನೇನ ದಾನೇನ ವಿಷ್ಠಾಲೋಕಂ ವ್ರಜೇನ್ನ ph ॥೯೮॥ 
ತತಃ ಸ" ಭಗವಾನ್ಸೂ ಯೋ ನಿಷ್ಣು ಶರ್ಮಾಣಮಚ್ಕು ತಃ । 
ಕೃಪಯಾ ಫರಾ" 'ಯಂಕ್ತ ಉನಾಚ ದ್ವಿಜವತ್ಸ ಜಃ ॥೯೯॥ 





ಈಗ ನಾನು ಕೃತಕೃತ್ಯುನಾಗಿದ್ದೇನೆ. ಓ ಜಗತ್ಸತಿಯೇ! ನಿನ್ನಲ್ಲಿ ಅಚಲವಾದ 
ಭಕ್ತಿಯೊಂದನ್ನುಮಾತ್ರ ನನಗೆ ದಯಪಾಲಿಸು.” 

೯೩. ಶ್ರೀಭಗವಂತನು ಹೇಳುತ್ತಾನೆ:--*"ಮುಕ್ತಿಯನ್ನುಂಟುಮಾಡುವ 
ನನ್ನ ವೈಷ್ಣವೀ ಭಕ್ತಿಯು ನಿನಗೆ ಅಚಲವಾಗಿರಲಿ. ಮುಕ್ತೆದಾಯಿನಿಯಾದ 
ಜಾಹ್ನೆವಿಯು ಇಲ್ಲಿಯೇ ಅಚಲವಾಗಿ ನೆಲಸಿರಲಿ. 

೯೪. ಎಲ್ಫೆ ಮಹಾಭಾಗನೇ! ಈ ಸ್ಥಾನವು ನಿನ್ನ ಹೆಸರಿನಿಂದಲೇ ಪ್ರಖ್ಯಾತಿ 
ಯನ್ನು ಪಡೆಯುತ್ತದೆ.) 

೯೫-೯೬. ಅಗಸ್ಯುನು ಹೇಳುತ್ತಾನೆ: ಆ ದೇವೇಶ್ವರನು ಇಂತೆಂದು 
ನುಡಿದು ಆ ಸ್ಥಳವನ್ನು ಚಕ್ರದಿಂದ ಆಗೆದು ಪಾತಾಲಮಂಡಲದಿಂದ ಗಂಗಾಜಲ 
ವನ್ನು ಪ್ರಕ ಟಪಡಿಸಿದನು. ದಯಾಸಮುದ್ರನಾದ ಆ ಭಗವಂತನು ಪವಿತ್ರವಾದ 
ಆ ಜಲದಿಂದ ಆ ನೆಲವನ್ನು ಕ್ಲಣಮಾತ್ರ ದಲ್ಲಿಯೇ ಪಾಪರಶಹಿತವಾಗಿ ಮಾಡಿದನು. 

೯೭. ಅಯ್ಯಾ ದ್ವಿಜನೇ! ಪ ಮೊದಲಾಗಿ ಅದು ಚಕ್ರತೀರ್ಥವೆಂದು 
ಪ್ರಸಿದ್ಧವಾಗಿದೆ... ಅದು  ಪಾಷಸಮೂಹಗಳನ್ನು ಧ್ವಂಸಮಾಡುನುದೂ 
ಶುಭಕರವೂ ಎನಿಸಿ ಮೂರುಲೋಕದಲ್ಲಿಯೂ ವಿಖ್ಯಾತವಾಯಿತು. 

೯೮. ಅಲ್ಲಿ ಗಾ ಡಿಸ. ದಾನಮಾಡುವುದರಿಂದಲೂ 
ನರನು ವಿಷ್ಣು 'ಲೋಕವನ ವೃ ಸಡೆಯತ್ತಾನೆ. 

೯೯, ಬಳಿಕ ದ್ವಿ ಜವತ್ಸ ಲನಾದ ಭಗವಾನ" ಅಚ್ಯುತನು ಸರಮಕೃ ಸೆಯಿಂದ 
ಕೂಡಿದವನಾಗಿ ಆ ವಿಷ್ಣು ಶರ್ಮನನ್ನು ಕುರಿತು ಮತ್ತೆ NE ಚಕ ನಮ 


ಶ್ರೀ ಸ್ಕಾಂದಮಹಾಪುರಾಣಂ 


ಶ್ರೀ ಭಗವಾನುವಾಚ :-- 
ತ್ವನ್ನಾಮಪೂರ್ನಿಕಾ ವಿಪ್ರ ಮನ್ಮೂರ್ತಿರಿಹ ತಿಷ್ಮತು 
ನಿಷ್ಣುಹರೀತಿ ವಿಖ್ಯಾತಾ ಭಕ್ತಾನಾಂ ಮುಕ್ತಿದಾಯಿನೀ ॥ ೧೦೦ ॥ 

ಅಗಸ್ತ್ಯ ಉವಾಚ :-- 
ಇತಿ ಶೈತ್ನಾ ವಚೋ ವಿಪ್ರೋ ವಾಸುದೇವಸ್ಥ ಬಂದಿ ಮಾನ್‌ । 

ಗ್‌ rs) $ ಲು 

ಸ್ಪನಾಮಪೂರ್ನಿಕಾಂ ಮೂರ್ತಿಂ ಸ್ನ್ಥಾಸಯಾಮಾಸ ಚಕ್ರಿಣಃ ॥ ೧೦೧ ॥ 
ತತಃ ಪ್ರಭೃತಿ ನಿಪ್ರೇಶ ಶಂಖಚಕ್ರಗದಾಧರಃ । 
ಪೀತವಾಸಾಶ್ಚತುರ್ಬಾಹುರ್ನಾಮ್ನಾ ವಿಷ ಹರಿಃ ಸ್ಥಿತಃ WH ೧೦೨ ॥ 
ಕಾರ್ತಿಕೇ ಶುಕ್ಲಪಕ್ಸಸ್ಯ ಸ್ರಾರಭ್ಯ ದಶಮಿತಾತಿಥಿಂ । 
ಪೂರ್ಣಿಮಾಮನಧಿಂ ಕೃತ್ವಾ ಯಾತ್ರಾ ಸಾಂವತ್ಸರೀ ಭವೇತ್‌ ॥ ೧೦೩ ॥ 
ಚಕ್ರ ತೀರ್ಥೇ ನರಃ ಸ್ನಾತ್ಮಾ ಸರ್ವಪಾಷೈಃ ಪ್ರಮಂಚ್ಯತೇ । 
ಬಹುವರ್ಷಸಹಸ್ರಾಣಿ ಸ್ವರ್ಗಲೋಕೇ ಮಹೀಯತೇ ॥ ೧೦೪ ॥ 
ಪಿತ್ಳೂನುದ್ದಿಶ್ಯ ಯಸ್ತತ್ರ ಪಿಂಡಾನ್ಸಿರ್ವಾಪಯಿಷ್ಯತಿ । 
ತೃಸ್ತಾಸ್ತು ಪಿತರೋ ಯಾಂತಿ ವಿಷ್ಣುಲೋಕಂ ನ ಸಂಶಯಂ ॥ ೧೦೫ ॥ 





೧೦೦. ಶ್ರೀಭಗವಂತನು ಹೇಳುತ್ತಾನೆ: ಎಲ್ಫೆ ವಿಪ್ರನೇ! ನಿನ್ನ ಹೆಸರಿ 
ನಿಂದ ಆವಿರ್ಭವಿಸುವ ನನ್ನ ಮೂರ್ತಿಯೂ ಇಲ್ಲಿಯೆ ನೆಲಸಲಿ. ಆ ಮೂರ್ತಿಯು 
" ವಿಷ್ಣುಹರಿ” ಎಂದು ವಿಖ್ಯಾತನಾಗಿ ಭಕ್ತರಿಗೆ ಮುಕ್ತಿದಾಯಕವಾಗಲಿ.?' 

೧೦೧. ಅಗಸ್ಕೃನು ಹೇಳುತ್ತಾನೆ: ವಾಸುದೇವನ ಈ ಮಾತನ್ನಾಲಿಸಿ 
ಬುದ್ಧಿವಂತನಾದ ಆ ವಿಪ್ರನು ತನ್ನ ಹೆಸರಿನಿಂದ ಆವಿರ್ಭವಿಸಿದ ಆ ಚಕ್ರಧರನ 
ಮೂರ್ತಿಯನ್ನು ಅಲ್ಲಿ ಸ್ಥಾಪಿಸಿದನು. 

೧೦೨. ಎಲ್ಫೈ ನಿಪ್ರಶ್ರೇಷ್ಠನೇ! ಅಂದಿನಿಂದಲೂ ಶಂಖಚಕ್ರಗದಾಧರನೂ, 
ಪೀತಾಂಬರವುಟ್ಟ ವನೂ, ನಾಲ್ಕು ಬಾಹುಗಳುಳ್ಳ ವನೂ ಆದ ಭಗವಂತನು ವಿಷ್ಣು 
ಹೆರಿಯೆಂಬ ಹೆಸರಿನಿಂದ ಇಲ್ಲಿ ನೆಲಸಿದ್ದಾನೆ. 

೧೦೩. ಕಾರ್ತಿಕಶುಕ್ಲಪಕ್ಸದಲ್ಲಿ ದಶಮಾತಿಥಿ ಮೊದಲುಗೊಂಡು ಹುಣ್ಣಿಮೆ 
ಯವರೆಗೂ ಪ್ರತಿವರ್ಷವೂ ಈ ಕ್ಸೇತ್ರದಲ್ಲಿ ಯಾತ್ರೆಯು ನಡೆಯುತ್ತಿರುತ್ತದೆ. 

೧೦೪. ಚಕ್ರತೀರ್ಥದಲ್ಲಿ ಸ್ನಾನಮಾಡಿದರೆ ನರನು ಸರ್ವಪಾಪಗಳಿಂದಲೂ 
ಮುಕ್ತನಾಗುತ್ತಾನೆ. ಅಂತಹನು ಸಹಸ್ಪವರ್ಷಗಳವರೆಗೂ ಸ್ವರ್ಗಲೋಕದಲ್ಲಿ 
ಮಾಹಾತ್ಮ್ಯವನ್ನು ಮೆರೆಯುತ್ತಿರುತ್ತಾನೆ. 

೧೦೫. ಯಾವನು ಪಿತೃಗಳನ್ನುದ್ದೇತಿಸಿ ಅಲ್ಲಿ ಪಿಂಡಗಳನ್ನು ಹಾಕುತ್ತಾ 
ನೆಯೋ ಅವನ ಪಿತೃಗಳು ತೃಪ್ತರಾಗಿ ವಿಷ್ಣುಲೋಕಕ್ಕೆ ಹೋಗುತ್ತಾರೆ. ಇದರಲ್ಲಿ 
ಸಂಶಯವಿರುವುದಿಲ್ಲ. 


ಪ್ರಥಮೋಳ9ಧ್ಯಾಯ॥ ೧೯ 


ಚಕ್ರತೀರ್ಥೇ ನರಃ ಸ್ನಾತ್ವಾ ದೃಷ್ಟಾ 4 ನಿಷ್ಮುಹರಿಂ ವಿಭುಂ । 
ಸರ್ವಪಾಪಕ್ಸ ಯಂ ಪ್ರಾ ಪ್ಲ ಕ ಸ್ಸ ಮಹೀಯತೇ ॥ ೧೦೬ ॥ 
ಸ್ವಶಕ್ಕ್ಯಾ ತತ್ತ ದಾನಾನಿ. ದತ್ತಾ ನಿಷ್ಠಲ್ಮಸೋ ನರಃ । 

ವಿಷ್ಣುಲೋಕೇ ವಸೇದ್ಧೀಮಾನ್ಯಾವದಿಂದ್ರಾಶ್ಚತುರ್ದಶ ॥ ೧೦೭ ॥ 
ಅನ್ಯದಾಪಿ ನೆರಸ್ತತ್ರ ಚಕ್ರತೀರ್ಥೆೇ ಜಿತೇಂದ್ರಿಯಃ । 

ದೃಷ್ಟ್ಯಾ ಸಕೃ ದ್ವರಿಂ ದೇವಂ ಸರ್ವಪಾಪೈಃ ಪ್ರ ಮುಚ್ಯತೇ ॥ ೧೦೮ ॥ 


ಹ ಸಕೆಲಗುಹಾಜ್ಜಿರ್ಥ್ಯೇಯಮೂರ್ತಿಶ್ಚಿದಾತ್ಮಾ 
ಹರಿರಿಹ ಸರಮೂರ್ತ್ಯ್ಯಾ ತಸ್ಥಿ ವಾನ್‌ ಮುಕ್ತಿಹೇತೋಃ । 
ತಮಿಹ ಬಹುಲಭಕ್ಕ್ಯಾ ಚಕ್ರತೀರ್ಥಾಭಿಷೇಕೀ 
ವಸತಿ ಸುಕೃತಮೂರ್ತಿರ್ಯೋರ್ಚಯೇದ್ವ್ದಿಷ್ಟುಲೋಕೇ ॥ ೧೦೯॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ತ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಅಯೋಧ್ಯಾಮಾಹಾತ್ಮ್ಮೇ "" ವಿಷ್ಣುಹರಿಮಾಹಾತ್ಮ, 
ವರ್ಣನಂ?ನಾಮು ಪ್ರಥಮನೋತಧ್ಯಾಯಃ 

೧೦೬. ಚಕ್ರತೀರ್ಥದಲ್ಲಿ ಸ್ನಾನಮಾಡಿ ವಿಭುವಾದ ವಿಷ್ಣುಹರಿಯ ದರ್ಶನ 
ವನ್ನು ಮಾಡಿದ ನರನು ಸರ್ವಪಾಸಗಳನ್ನೂ ಹೋಗಲಾಡಿಸಿಕೊಂಡು ಸ್ವರ್ಗದಲ್ಲಿ 
ಮಾಹಾತ್ಮನೆನಿಸುವನು. 

೧೦೭. ಆ ಕ್ಲೇತ್ರದಲ್ಲಿ ತನ್ನ ಶಕ್ತಿಗನುಸಾರವಾಗಿ ದಾನಮಾಡಿದ 
ಮನುಷ್ಯನು ನಿಷ್ಠಲ್ಮನನಾಗುತ್ತಾ,ನೆ. ಆ ಧೀಮಂತನು ಹದಿನಾಲ್ಕುಮಂದಿ 
ಇಂದ್ರರು ಆಗಿಹೋಗುವಷ್ಟುಕಾಲ ವಿಷ್ಣುಲೋಕದಲ್ಲಿ ನಾಸಮಾಡುತ್ತಾನೆ. 

೧೦೮. ಜೇರೆ ಕಾಲಗಳಲ್ಲಿಯೂ ಆ ಚಕ್ರತೀರ್ಥದಲ್ಲಿ ಜಿತೇಂದ್ರಿಯನಾಗಿ 
ದೇವನಾದ ಹರಿಯನ್ನು ಒಮ್ಮೆ ದರ್ಶನಮಾಡಿದ ನರನೂ ಸಹ ಸಕಲ ಪಾಪದೂರ 
ನಾಗಿ ಮುಕ್ತನಾಗುತ್ತಾನೆ. 

೧೦೯. ಈ ರೀತಿಯಾಗಿ ಸಕಲಸದ್ಗುಣಸಮುದ್ರನೂ, ಧ್ಯೇಯ 
ಮೂರ್ತಿಯೂ, ಚಿದಾತ್ಮನೂ ಆದ ಶ್ರೀಹರಿಯು ಭಕ್ತರಿಗೆ ಮುಕ್ತಿಯನ್ನು 
ದೊರೆಯಿಸಲೋಸುಗ ತನ್ನ ಶ್ರೇಷ್ಠಮೂರ್ತಿಯಿಂದ ಇಲ್ಲಿ ನೆಲಸಿ ನಿಂತನು. 
ಯಾವನು ಚೆಕ್ರತೀರ್ಥದಲ್ಲಿ ಸ್ನಾನಮಾಡಿ ಆ ಹೆರಿಯ ಮೂರ್ತಿಯನ್ನು ಬಹು 
ಭಕ್ತಿಯಿಂದ ಅರ್ಚಿಸುತ್ತಾನೆಯೋ ಆ ಸುಕೃತಿಯು ವಿಷ್ಣುಲೋಕದಲ್ಲಿ ವಾಸ 
ಮಾಡುತ್ತಾನೆ. 

ಇಲ್ಲಿಗೆ ಎ೦ಬತ್ತೊ೦ದುಸಾನಿರ ಶ್ಲೊ €ಕೆಗಳೆ ಸಂಹಿತೆಯೆಂದು ಪ್ರ ಸಿದ್ಧ ವಾದ 


ಶ್ರೀಸ್ಕಾ ೦ದೆಮೆ ಹಾಪ್ರರಾಣದ ಎರಡನೆಯ ವೆ ಷ್ಠ ವಪಿಂಡದ ಅಯೋಧ್ಯಾ ಮಾಹಾತ್ಮ್ಯ ದಲ್ಲಿ 
Ke ವಸ್ಸು ಹರಿಮಾಹಾತ್ಮ ೪ನರ್ಣನ?'ವೆಂಬ ಮೊದಲನೆಯ ಅಧ್ಯಾ ಯೆವು ಮಂ ಇರದು 


! ಶ್ರೀಃ ॥ 
ಅಥ ದ್ವಿತೀಯೋಂಧ್ಯಾಯಃ 
ಬ್ರಹ್ಮಕುಂಡ, ಸಹಸ್ರ ಧಾರಾ ತೀರ್ಥಮಾಹಾತ್ಮ್ಯವರ್ಣನಂ 
ಸೂತ ಉವಾಚ 
ಆಗಸ್ತ್ಯಮುನಿರಿತ್ಯುಕ್ಸ್ಸ್ಟ್ವಾ ಚಕ್ರ ತೀರ್ಥಾಶ್ರಯಾಂ ಕಥಾಂ । 
ನಿಭೋರ್ವಿಷ್ಣುಹರೇಶ್ವಾಪಿ ಪುನರಾಹ ದ್ವಿಜೋತ್ತಮಾಃ non 
ಅಗಸ್ತ್ಯ ಉವಾಚ: 
pe) ಧ್ವ 
ಪುರಾ ಬ್ರಹ್ಮಾ ಜಗತ್ಸ್ಪಷ್ಟ್ವಾ ವಿಜ್ಞಾಯ ಹರಿಮಚ್ಯುತಂ । 
ಅಯೋಧ್ಯಾವಾಸಿನಂ ದೇವಂ ತತ್ರ ಚಕ್ರೇ ಸ್ಥಿತಿಂ ಸ್ವಯಂ ॥೨॥ 
ಆಗತ್ಯ ಕೃತವಾಂಸ್ಕತ್ರ ಯಾತ್ರಾಂ ಬ್ರಹ್ಮಾ ಯಥಾವಿಧಿ । 
ಯಜ್ಞಂ ಚೆ ನಿಧಿನಚ್ಚಕ್ಟೇ ನಾನಾಸಂಭಾರಸಂಯುತಂ Han 
ತತಃ ಸ ಕೃತವಾಂಸ್ಕತ್ರ ಬ್ರಹ್ಮಾ ಲೋಕಸಿತಾಮಹಃ । 
ಕುಂಡಂ ಸ್ವನಾಮ್ನಾ ನಿಪುಲಂ ನಾನಾದೇವಸಮನ್ಹಿತಂ WH YH 
ವಿಸ್ತೀರ್ಣಜನಕಲ್ಲೋಲಕಲಿತಂ ಕಲುಷಾಪಹಂ । 
ಕುಮುದೋತ್ಸಲಕಲ್ಹಾರಪುಂಡರೀಕಕುಲಾಕುಲಂ ॥೫॥ 





ಕನ್ನಡದ ಅನುವಾದ 
ಬ್ರಹ್ಮಕುಂಡ, ಸಹಸ್ರಧಾರಾತೀರ್ಥಮಾಹಾತ್ಮ್ಯವರ್ಣನ 

೧. ಸೂತಪುರಾಣಿಕನು ಹೇಳುತ್ತಾನೆ: ಎಲ್ಫೈ ದ್ವಿಜೋತ್ತಮರೇ! 
ಅಗಸ್ತ್ಯ ಮುನಿಯು ಈ ರೀತಿ ಚಕ್ರತೀರ್ಥಕ್ಕೆ ಸಂಬಂಧಿಸಿದ ಕಥೆಯನ್ನೂ, ವಿಭು 
ವಾದ ವಿಷ್ಣುಹರಿಯ ಕಥೆಯನ್ನೂ ತಿಳಿಸಿದ ಬಳಿಕ ಮತ್ತೆ ಈ ರೀತಿ ಹೇಳ 
ತೊಡಗಿದನು. 

೨. ಅಗಸ್ಕೃನು ಹೇಳುತ್ತಾನೆ:-- ಪೂರ್ವದಲ್ಲಿ ಬ್ರಹ್ಮನು ಜಗತ್ತನ್ನು 
ಸೃಜಿಸಿದ ಬಳಿಕ ಅಚ್ಯುತನಾದ ಶ್ರೀಹರಿಯು ಅಯೋಧ್ಯಾವಾಸಿಯಾಗಿರುವ 
ನೆಂದರಿತು ತಾನೂ ಅಲ್ಲಿಯೇ ನೆಲಸಿದ್ದನು. 

೩. ಬ್ರಹ್ಮನು ಅಲ್ಲಿಗೆ ಬಂದ ತರುವಾಯ ಯಹಥಾವಿಧಿಯಾಗಿ ಯಾತ್ರೆ 
ಯನ್ನು ಮಾಡಿದನು. ಅಲ್ಲಿಯೇ ನಾನಾ ಸಾಮಗ್ರಿಗಳನ್ನು ಕೂಡಿಸಿಕೊಂಡು 
ವಿಧಿವತ್ತಾಗಿ ಯಜ್ಞ ವನ್ನೂ ಮಾಡಿದನು. 

೪. ಬಳಿಕ ಲೋಕಪಿತಾಮಹೆನಾದ ಆ ಬ್ರಹ್ಮನು ಅಲ್ಲಿ ನಾನಾ ದೇವತೆ 
ಗಳಿಂದ ಕೂಡಿರುವ ವಿಸ್ತಾರವಾದ ಕುಂಡವನ್ನು ತನ್ನ ಹೆಸರಿನಿಂದ ನಿರ್ಮಿಸಿದನು. 

೫-೬, ಆ ಕುಂಡವು ವಿಸ್ತಾರವಾದ ನೀರಿನ ತೆರೆಗಳಿಂದ ಕೂಡಿದು 
ದಾಗಿಯೂ, ಪಾಪವನ್ನು ಪರಿಹರಿಸುವುದಾಗಿಯೂ, ಕುಮುದ, ಉತ್ಪಲ, 


ದ್ವಿತೀಯೋ$ಧ್ಯಾಯಃ ೨೧ 


ಹಂಸಸಾರಸಚಕ್ರಾದಿನಿಹಂಗಮುಮುನೋಹರಂ | 


ತಟಾಂತನಿಟಿಪೋಲ್ಲಾಸಿಪತತ್ರಿಗಣಸಂಕುಲಂ ॥೬॥ 
ತತ್ರ ಕುಂಡೇ ಸುರಾಃ ಸರ್ಮೇ ಸ್ನಾತಾಃ ಶುದ್ದಿಸಮನ್ಸಿತಾಃ । 
ಬಭೂವುರದ್ದಾ ನಿಗತರಾಜಸ್ಕಾ ನಿಮಲತ್ತಿಷಃ Hen 
ತದಾಶ್ಚರ್ಯಂ ಮಹದ್ದೃಷ್ಟ್ಟ್ವಾ ತೇ ಸರ್ವೇ ಸಹಸಾ ಸುರಾಃ । 
ಬ್ರಹ್ಮಾಣಂ ಪ್ರಣಿಪತ್ಯೋಚುರ್ಭಕ್ಕ್ಯಾ ಪ್ರಾಂಜಲಯಸ್ತದಾ ॥೮॥ 


ದೇವಾ ಊಚುಃ 2-- 
ಭಗವನ್‌ ಬ್ರೂಹಿ ತತ್ವೇನ ಮಾಹಾತ್ಮ್ಯಂ ಕೆಮಲಾಸನ । 
ಅಸ್ಯ ಕುಂಡಸ್ಯ ಸಕಲಂ ಖ್ಯಾತಸ್ಯ ನಿಮಲತ್ವಿಷಃ HFN 
ಅತ್ರ ಸ್ನಾನೇನ ಸರ್ವೇಷಾಮಸ್ಮಾಕಂ ವಿಗತಂ ರಜಃ । 
ಮಹದಾಶ್ಚರ್ಯಮೇತಸ್ಯ ದೃಷ್ಟ್ಯಾ ಕುಂಡಸ್ಯ ವಿಸ್ಮಿತಾಃ । 


ಸರ್ವೇ ವಯಂ ಸುರಶ್ರೇಷ್ಠ ಕೃಪಯಾ ತ್ವಮತೋ ವದ ॥ ೧೦ 
ಬ್ರಹ್ಮೋವಾಚ :-- 

ಶೃಣ್ವಂತು ಸರ್ವೇ ತ್ರಿದಶಃ ಸಾವಧಾನಾಃ ಸನಿಸ್ಮಯಾಃ । 

ಕುಂಡಸ್ಕೈತಸ್ಯ ಮಾಹಾತ್ಮ್ಯಂ ನಾನಾಫಲಸಮನ್ಹಿತಂ i ೧೧॥ 





ಕಲ್ಲ್ಯಾರ, ಪುಂಡರೀಕ ಪುಷ್ಪಗಳ ಗುಂಪಿನಿಂದ ನಿಬಿಡವಾಗಿಯೂ, ಹಂಸ್ಕ 
ಸಾರಸ್ಕ ಚಕ್ರವಾಕವೇ ಮೊದಲಾದ ಹಕ್ಕಿಗಳಿಂದ ತುಂಬಿ ಮನೋಹರವಾಗಿಯೂ, 
ದಡದಲ್ಲಿ ಜೆಳೆದುನಿಂತ ಮರಗಳಲ್ಲಿ ಉಲ್ಲಾಸದಿಂದೆಸೆಯುವ ಪಕ್ಷಿಗಣದಿಂದ 
ಕೂಡಿದುದಾಗಿಯೂ ರಂಜಿಸುತ್ತಿರುವುದು. 

೭-೮. ಸಮಸ್ತ ದೇವತೆಗಳೂ ಆ ಕುಂಡದಲ್ಲಿ ಸ್ನಾನಮಾಡಿ ನಿಜವಾಗಿಯೂ 
ಶುದ್ಧರಾಗಿ ನಿಷ್ಠಲ್ಮಸರೂ ನಿರ್ಮಲಕಾಂತಿಯುಕ್ತರೂ ಆದರು. ಮಹತ್ತಾದ 
ಆ ಆಶ್ಚರ್ಯವನ್ನು ಕಂಡು ಸಮಸ್ತ ದೇವತೆಗಳೂ ತಟಕ್ಕನೆ ಬ್ರಹ್ಮನಿಗೆ ಅಡ್ಡ 
ಬಿದ್ದು ಭಕ್ತಿಯಿಂದ ಅಂಜಲಿಯನ್ನು ಕಲ್ಪಿಸಿಕೊಂಡು ಬಿನ್ನಹ ಮಾಡಿದರು. 

೯. ದೇವತೆಗಳು ಕೇಳುತ್ತಾರೆ: ಭಗವನ್‌ ಕಮಲಾಸನಾ! ನಿರ್ಮಲ 
ಕಾಂತಿಯಿಂದೊಡಗೂಡಿದ ಈ ಕುಂಡದ ಮಾಹಾತ್ಮ್ಮ್ಯವೆಲ್ಲವನ್ನೂ ಯಥಾರ್ಥ 
ವಾಗಿ ನಮಗೆ ತಿಳಿಸು. 

೧೦. ಇಲ್ಲಿ ಸ್ಪಾನೆಮಾಡಿದುದರಿಂದ ನಮಗೆಲ್ಲರಿಗೂ ಕಲ್ಮಸವು ಕಳೆಯಿತು. 
ಈ ಕುಂಡದಲ್ಲಿ ಇಂತಹ ಮಹದಾಶ್ಚರ್ಯವನ್ನು ಕಂಡು ನಾವೆಲ್ಲರೂ ವಿಸ್ಮಿತ 
ರಾಗಿದ್ದೇವೆ. ಆದುದರಿಂದ ಎಲ್ಫೆ ಸುರಶ್ರೇಷ್ಠನೇ! ಇದರ ಮಾಹಾತ್ಮ್ಯವನ್ನು 
ಕೃಪೆಯಿಂದ ನಮಗೆ ತಿಳಿಯಹೇಳು.?? 

೧೧. ಬ್ರಹ್ಮನು ಹೇಳುತ್ತಾನೆ: « ವಿಸ್ಮಯಹೊಂದಿರುವ ಸಮಸ್ತ 


೨೨ ಶ್ರೀ ಸ್ಕಾಂದಮಹಾಪುರಾಣಂ 

ಅತ್ರ ಸ್ನಾನೇನ ನಿಧಿವತ್ಪಾಪಾತ್ಮಾನೋಪಿ ಜಂತವಃ । 

ನಿಮಾನಂ ಹಂಸಸಂಯುಕ್ತಮಾಸ್ಥಾಯ ರುಜಿರಾಂಬರಾಃ । 

ನಿವಸಂತಿ ಬ್ರಹ್ಮಲೋಕೇ ಯಾವದಾಭೂತಸಂಪ್ಲವಂ ॥ ೧೨ ॥ 
ಅತ್ರ ದಾನೇನ ಹೋಮೇನ ಯಥಾಶಕ್ಕಾ ಸುರೋತ್ತಮಾಃ । 
ತುಲಾಶ್ಚನೇಧಯೋಃ ಪುಣ್ಯಂ ಪ್ರಾಪ್ಪುಯುರ್ಮುನಿಸತ್ತಮಾಃ ॥ ೧೩ ॥ 
ಮಮಾಸ್ಮಿನ್ಸರಸಿ ಶ್ರೀಮಾನ್‌ ಜಾಯತೇ ಸ್ನಾನತೋ ನರಃ । 


ತಸ್ಮಾದತ್ರ ವಿಧಾನೇನ ಸ್ನಾನಂ ದಾನಂ ಜಪಾದಿಕಂ ॥ ೧೪ ॥ 
ಸರ್ವಯಜ್ಞಸಮಂ ಸ್ಯಾದ್ವೈ ಮಹಾಪಾತಕನಾಶನಂ ! 

ಬ್ರಹ್ಮಕುಂಡಮಿತಿ ಖ್ಯಾತಿಮಿತೋ ಯಾಸ್ಯತ್ಯನುತ್ತಮಾಂ ॥ ೧೫ ॥ 
ಅಸ್ಮಿನ್‌ ಕುಂಡೇ ಚೆ ಸಾನ್ನಿದ್ಯಂ ಭನಿಷ್ಯತಿ ಸದಾ ಮಮ । 

ಕಾರ್ತಿಕೇ ಶುಕ್ಲಪಕ್ಬಸ್ಯ ಚತುರ್ವಶ್ಯಾಂ ಸುರೋತ್ತಮಾಃ ॥ ೧೬ ॥ 
ಯಾತ್ರಾ ಭವಿಷ್ಯತಿ ಸದಾ ಸುರಾಃ ಸಾಂವತ್ಸರೀ ಮಮ । 

ಶುಭಪ್ರದಾ ಮಹಾಪಾಪರಾಶಿನಾಶಕರೀ ತದಾ ॥ ೧೭ 


ದೇವತೆಗಳೂ ಈ ಕುಂಡದ ಮಾಹಾತ್ಮ್ಯವನ್ನು ಸಾವಧಾನರಾಗಿ ಕೇಳಿರಿ. 
ಈ ಮಾಹಾತ್ಮ್ಯವು ನಾನಾ ಫಲಗಳಿಂದ ಕೂಡಿರುವುದು. 

೧೨. ಪಾಪಾತ್ಮರಾದ ಮಾನವರು ಕೂಡ ಇಲ್ಲಿ ವಿಧಿಪ್ರಕಾರವಾಗಿ ಸ್ತಾನ 
ಮಾಡುವುದರಿಂದ ಹಂಸಗಳನ್ನು ಹೂಡಿದೆ ವಿಮಾನಗಳನ್ನೇರಿ ಮನೋಹರವಾದ 
ಬಟ್ಟಿಗಳನ್ನುಟ್ಟು ಸಮಸ್ತ ಭೂತಗಳೂ ಪ್ರಳಯಹೊಂದುವವರೆಗೂ ಬ್ರಹ್ಮ 
ಲೋಕದಲ್ಲಿ ವಾಸಮಾಡುತ್ತಾರೆ. 

೧೩. ಎಲೈ ಸುರೋತ್ತಮರೇ! ಇಲ್ಲಿ ಯಥಾಶಕ್ತಿಯಾಗಿ ದಾನಮಾಡು 
ವುದರಿಂದಲೂ, ಹೋಮಮಾಡುವುದರಿಂದಲೂ ತುಲಾಶ್ವಮೇಧಗಳ ಪುಣ್ಯವನ್ನು 
ಪಡೆಯುತ್ತಾರೆ. 

೧೪-೧೫. ನನ್ನ ಹೆಸರಿನ ಈ ಸರೋವರದಲ್ಲಿ ಸ್ನಾನಮಾಡುವುದರಿಂದ 
ನರನು ಶ್ರೀಮಂತನಾಗುತ್ತಾನೆ. ಆದುದರಿಂದ ಇಲ್ಲಿ ವಿಧಿಪ್ರಕಾರವಾಗಿ 
ಮಾಡಿದ ಸ್ತಾನ, ದಾನ, ಜಪ ಮೊದಲಾದೆವು ಸರ್ವಯಜ್ಞಗಳಿಗೂ ಸಮಾನ 
ವಾಗಿರುತ್ತವೆಯಲ್ಲದೆ, ಮಹಾ ಪಾತಕಗಳನ್ನೂ ನಾಶಮಾಡುತ್ತವೆ. ಇನ್ನು 
ಮುಂದೆ ಇದು ಬ್ರಹ್ಮಶುಂಡವೆಂದು ಪ್ರಖ್ಯಾತಿಯನ್ನು ಪಡೆಯುತ್ತದೆ. 

೧೬-೧೭. ಈ ಕುಂಡದಲ್ಲಿ ಸದಾಕಾಲವೂ ನನ್ನ ಸಾನ್ಲಿಧ್ಯವಿರುತ್ತದೆ. 
ಎಲ್ಲೆ ಸುರೋತ್ತಮರೇ! ಕಾರ್ತಿಕಮಾಸದ ಶುಕ್ಲಸಕ್ಸದ ಚತುರ್ದಶಿಯಲ್ಲಿ 
ಇಲ್ಲಿ ವಾರ್ಷಿಕ ಜಾತ್ರೆಯು ನಡೆಯುತ್ತದೆ. ಆಗ ಆ ಜಾತ್ರೆಯು ಶುಭವನ್ನು 
ಕೊಡತಕ್ಕದ್ದೂ, ಮಹಾಪಾಪಗಳ ರಾಶಿಯನ್ನು ನಾಶಮಾಡತಕ್ಕದ್ದೂಆಗುವುದು. 


ದ್ವಿತೀಯೋ8ಧ್ಯಾಯಃ ಅಸಿ 


ಸ್ವರ್ಣಂ ಚೈನ ಸದಾ ದೇಯಂ ವಾಸಾಂಸಿ ವಿವಿಧಾನಿ ಚ । 

ನಿಜಶಕ್ತ್ಯಾ ಪ್ರಕರ್ತವ್ಯಾ ಸುರಾಸ್ತೃಷ್ತಿರ್ದ್ವಿಜನ್ಮನಾಂ ॥ ೧೮ ॥ 
ಅಗಸ್ತ್ಯ ಉವಾಚ :-- 

ಇತ್ಯುಕ್ತ್ವಾ ದೇನದೇವೋಯಂಂ ಬ್ರಹ್ಮಾ ಲೋಕ ಪಿತಾಮಹಃ । 

ಅಂತರ್ದಭೇ ಸುರೈಃ ಸಾರ್ಧಂ ತೀರ್ಥಂ ದೃಷ್ಟಾ ತಪೋಧನ ॥ ೧೯॥ 

ತದಾಪ್ರಭೃತಿ ತತ್ಕುಂಡಂ ವಿಖ್ಯಾತಂ ಪರಮಂ ಭುವಿ । 

ಚಕ್ರತೀರ್ಥಾಚ್ಹ ಪೂರ್ವಸ್ಯಾಂ ದಿಶಿ ಕುಂಡಂ ಸ್ಥಿತಂ ಮಹತ್‌ ॥ ೨೦॥ 
ಸೂತ ಉವಾಚ:- 

ಇತ್ಯುಕ್ತ್ವಾ ಸ ತಪೋರಾಶಿರಗಸ್ವ್ಯಃ ಕುಂಭಸಂಭವಃ । 

ಪುನಃ ಪೃಷ್ಟೋ ಮುನಿನಕರೋ ವ್ಯಾಸಾಯಾವೀವದತ್ಯಥಾಂ ॥ ೨೧॥ 
ಅಗಸ್ತ್ಯ ಉವಾಚ 

ಅನೃಚ್ಛ ಎರ ಮಹಾಭಾಗ ತೀರ್ಥಂ ದುಷ್ಕೃತಿದುರ್ಲಭಂ । 

ಖುಣಮೋಚನೆ ಸಂಜ್ಞಂ ತು ಸರಯೂತೀರಸಂಗತಂ 

ಬ್ರಹ್ಮಕುಂಡಾನ್ಮುನಿವರ ಧನುಃಸಪ್ತಶತೇನ ಚ । 

ಪೂರ್ವೋತ್ತರದಿಶಾಭಾಗೇ ಸಂಸ್ಥಿತಂ ಸರಯೂಜಲೇ ॥ ೨೭, ॥ 


॥ ೨೨ ॥ 


೧೮. ಎಲೈ ಸುರರೇ! ವ್ರತಿಯಾದವನೂ, ಯಾತ್ರಿಕನೂ ಸದಾಕಾಲವೂ 
ಈ ತೀರ್ಥದಲ್ಲಿ ವಿಪ್ರರಿಗೆ ತನ್ನ ಶಕ್ತಿಗೆ ತಕ್ಕಂತೆ ಚಿನ್ನವನ್ನೂ, ವಿವಿಧ ವಸ್ತ್ರಗಳನ್ನೂ 
ದಾನಮಾಡಬೇಕು. ಸ್ವಶಕ್ತಿಗನುಸಾರವಾಗಿ ಬ್ರಾಹ್ಮಣರಿಗೆ ತೃಪ್ತಿಯನ್ನುಂಟು 
ಮಾಡಬೇಕು.” 

೧೯-೨೦. ಅಗಸ್ತ್ಯ್ಯನು ಹೇಳುತ್ತಾನೆ: ಎಲ್ಲೆ ತಪೋಧನನೇ! ಲೋಕ 
ಪಿತಾಮಹೆನೂ, ದೇವದೇವನೂ ಆದ ಬ್ರಹ್ಮನು ಇಂತೆಂದು ನುಡಿದು, ತೀರ್ಥ 
ವನ್ನು ಅನುಗ್ರಹಿಸಿ ದೇವತೆಗಳೊಡನೆ ಅಂತರ್ಧಾನಹೊಂದಿದನು. ಅಂದು 
ಮೊದಲಾಗಿ ಆ ಬ್ರಹ್ಮಶುಂಡವು ಭೂಮಿಯಲ್ಲಿಯೇ ಬಹಳ ವಿಖ್ಯಾತವಾಯಿತು. 
ಮಹತ್ತಾದ ಆ ಕುಂಡವು ಚಕ್ರತೀರ್ಥಕ್ಕೆ ಪೂರ್ವದಿಕ್ಕಿನಲ್ಲಿ ನೆಲಸಿರುವುದು. 

೨೧. ಸೂತಪುರಾಣಿಕನು ಹೇಳುತ್ತಾನೆ: ತಪೋರಾಶಿಯೊ, ಕುಂಭ 
ಸಂಭವನೂ ಆದ ಆ ಅಗಸ್ತ್ಯಮುನಿಯು ಹೀಗೆ ಹೇಳಿ ಮತ್ತೆ ಪ್ರಶ್ನಿಸಲ್ಪಟ್ಟವ 
ನಾಗಿ ವ್ಯಾಸಮುನಿಗೆ ಆ ಸಥೆಯನ್ನು ಹೇಳಿದನು. 

೨೨. ಅಗಸ್ಕೃನು ಹೇಳುತ್ತಾನೆ ಎಲೈ ಪುಣ್ಯವಂತನೇ! ದುಷ್ತತೆ 
ಮಾಡಿದವರಿಗೆ ದುರ್ಲಭವಾದ ಮತ್ತೊಂದು ತೀರ್ಥವನ್ನು ತಿಳಿಸುತ್ತೇನೆ, 
ಕೇಳು. ಅದಕ್ಕೆ "ಯಣಮೋಚನ ವೆಂದು ಹೆಸರು. ಅದು ಸರಯೂನದಿಯ 
ತೀರದಲ್ಲಿರುವುದು. 

೨೩. ಎಲೈ ಮುಫಿಶ್ರೇಷ್ಠನೇ! ಬ್ರಹ್ಮಕುಂಡದಿಂದ ಏಳುನೂರು ಧನಸ್ಸುಗಳ 


೨೪ ಶ್ರೀ ಸ್ಕಾಂದಮಹಾಫುರಾಣಂ 


ತತ್ರ ಪೂರ್ವಂ ಮುನಿನರೋ ಲೋಮಶೋ ನಾಮು ನಾಮತಃ । 

ತೀರ್ಥಯಾತ್ರಾಪ್ರಸಂಗೇನ ಸ್ನಾನಂ ಚಕ್ರೇ ವಿಧಾನತಃ ॥ ೨೪ ॥ 

ತತಃ ಸ ಯುಣನಿವರ್ಣಿಕ್ತೋ ಬಭೂವ ಗತಕಲ್ಮಷಃ। 

ತದಾಶ್ಚರ್ಯಂ ಮಹದ್ಧ್ಭೃಷ್ಟ್ಟ್ವಾ ಮುನೀನ್‌ ಸಾನಂದಮಬ್ರನೀತ್‌ ॥೨೫॥ 

ಪಶ್ಯಂತ್ರೇತಸ್ಯ ಮಹತೋ ಗುಣಾಂಸ್ತೀರ್ಥವರಸ್ಯ ವೈ। 

ಭುಜಾವೂರ್ಧ್ಯಂ ತಥಾ ಕೃತ್ವಾ ಹರ್ಷೇಣಾಹಾಂಶೃಲೋಚನಃ ॥ ೨೬ ॥ 
ಲೋಮಶ ಉವಾಚ ;-- 

ಯಣಮೋಚನಸಂಜ್ಞಂ ತು ತೀರ್ಥಮೇತದನುತ್ತಮಂ । 


ಯತ್ರಸ್ನಾನೇನ ಜಂತೂನಾಮೃಣನಿರ್ಯಾತನಂ ಭವೇತ್‌ ॥ ೨೭ ॥ 
ಐಹಿಕಂ ಪಾರಲೌಕಿಕ್ಕಂ ಯದೃಣತ್ರಿತಯಂ ನೃಣಾಂ । 

ತತ್ಸರ್ವಂ ಸ್ನಾನಮಾತ್ರೇಣ ತೀರ್ಥೆಸ್ಮಿನ್ನ ಶೃತಿ ಕ್ಷಣಾತ್‌ ॥ ೨೮ ॥ 
ಸರ್ವತೀರ್ಥೊೋತ್ತಮಂ ಚೈತತ್ಸದ್ಯಃ ಪ್ರತ್ಯಯಕಾರಕಂ । 

ಮಯಾಚಾಸ್ಯ ಫಲಂ ಸಮೃ್ಯಗನುಭೂತಮೃಣಾದಿಹ Horn 





ದೂರದಲ್ಲಿ ಪೂರ್ವೋತ್ತರ ದಿಕ್ಕಿನ (ಈಶಾನ್ಯ) ಭಾಗದಲ್ಲಿ ಸರಯೂನದಿಯ 
ಜಲದಲ್ಲಿಯೇ ಆ ತೀರ್ಥವಿರುವುದು. 

೨೪-೨೫. ಅಲ್ಲಿ ಪೂರ್ವದಲ್ಲಿ ಲೋಮಶಮುನಿಶ್ರೇಷ್ಮನು ತೀರ್ಥಯಾತ್ರೆಯ 
ಸಂದರ್ಭದಲ್ಲಿ ವಿಧಿಪ್ರಕಾರವಾಗಿ ಸ್ನ್ಮಾನಮಾಡಿದನು. ಆಗ ಆತನು ಖುಣವಿಮುಕ್ತ 
ನಾಗಿ ಕಲ್ಮಸರಹಿತನಾದನು. ಮಹತ್ತಾದ ಆ ಆಶ್ಚರ್ಯವನ್ನು ಕಂಡು ಆನಂದ 
ಗೊಂಡು ಮುನಿಗಳನ್ನು ಕುರಿತು ಆತನು ಇಂತೆಂದನು :-- 

೨೬. "ಎಲ್ಲೆ ಮುನಿಗಳಿರಾ! ಮಹತ್ತರವಾದ ಈ ತೀರ್ಥಶ್ರೇಷ್ಠದ 
ಗುಣಗಳನ್ನು ನೋಡಿರಿ? ಎಂದು ಭುಜಗಳನ್ನು ಮೇಲಕ್ಕೆತ್ತಿ ಆತನು ಹರ್ಷದಿಂದ 
ಕಣ್ಣೀರು ಸುರಿಸುತ್ತ ಹೇಳತೊಡಗಿದನು. 

೨೭, ಲೋಮಶನು ಹೇಳುತ್ತಾನೆ: ಇದು ಖುಣಮೋಚನ'ವೆಂಬ 
ಸರ್ವಶ್ರೇಷ್ಠವಾದ ತೀರ್ಥವು. ಇಲ್ಲಿ ಸ್ಪಾನಮಾಡುವುದರಿಂದ ಜಂತುಗಳಿಗೆ 
ಖುಣಪರಿಹಾರವುಂಟಾಗುತ್ತದೆ. 

೨೮. ಮನುಷ್ಯರಿಗೆ ಐಹಿಕ ಮತ್ತು ಪಾರಲೌಕಿಕವಾದ ಖುಣತ್ರಯಗಳು 
ಯಾವುವಿವೆಯೋ ಅವೆಲ್ಲವೂ ಈ ತೀರ್ಥದಲ್ಲಿ ಸ್ನಾನಮಾಡಿದ ಮಾತ್ರದಿಂದ 
ಒಂದು ಕ್ಷಣದಲ್ಲಿಯೇ ನಾಶವಾಗುತ್ತದೆ. 

೨೯. ಇದು ತೀರ್ಥಗಳಲ್ಲೆಲ್ಲ ಉತ್ತಮವಾದುದು. ತಕ್ಷಣವೇ ನಂಬಿಕೆ 
ಯನ್ನುಂಟುಮಾಡಿಕೊಡುವಂಥದು. ನನಗೆ ಕೂಡ ಇದರ ಫಲವು ಈಗ ಚೆನ್ನಾಗಿ 
ಅನುಭವಕ್ಕೆ ಬಂದಿದೆ. 


ದ್ವಿತೀಯೋ$ಧ್ಯಾಯಃ ೨೫ 


ತಸ್ಮಾದತ್ರ ನಿಧಾನೇನ ಸ್ನಾನಂ ದಾನಂ ಚ ಶಕ್ತಿತಃ । 

ಕರ್ತವ್ಯಂ ಶ್ಚ ಶ್ರದ್ಧಯಾ ಯುಕ್ತೈಃ ಸರ್ವದಾ ಫಲಕಾಂಕ್ಸಿ ಭಿಃ ॥೩೦॥ 

ಸ್ನಾತವ್ಯ ೦ ಚೆ ಸುವರ್ಣಂ ಚ ದೇಯಂ ವಸ್ತ್ರಾದಿ ಶಕ್ತಿತಃ ॥ ೩೧॥ 
ಅಗಸ್ತ್ಯ ಉವಾಚ :- 

ಇತ್ಯುಕ್ತ್ವಾ ತೀರ್ಥಮಾಹಾತ್ಮ್ಯಂ ಲೋಮಶೋ ಮುನಿಸತ್ತಮಃ । 

ಅಂತರ್ದಧೇ ಮುನಿಶ್ರೇಷ್ಠಸ್ತುವಂಸ್ತೀರ್ಥಗುಣಾನ್ಮುದಾ ॥೩೨॥ 

ಇತ್ಯೇತತ್ವಥಿತಂ ವಿಪ್ರ ರೋಟ್‌ ಜ್ಞ ಕಂ। 

ಯತ್ರ ಸ್ನ ನೇನ ಜಂತೂನಾಮೃ ಣಂ ನಶ್ಯತಿ ತ'ತತ್ಕ ಬುಣಾತ್‌ । 

ಜುಜನೋಚನತೀರ್ಥಂ ತು ಹ eS ॥ ೩೩ ॥ 

ಧನುರ್ದಿಶತ್ಯಾ ತೀರ್ಥಂ ಚ ಪಾಪಮೋಚನಸಂಬ್ದಕಂ 1 

ಸರ್ವಪಾಪವಿಶುದ್ಧಾತ್ಮಾ ತತ್ರ ಸ್ನಾನೇನ' ಮಾನವಃ ! 

ಜಾಯತೇ ತತ್‌ ಕ್ಲಣಾದೇನ ನಾತ್ರ ಕಾರ್ಯಾ ವಿಚಾರಣಾ ॥ ೩೪॥ 

ಮಯಾ ತತ್ರ ಮುನಿಶ್ರೇಷ್ಠ ದೃಷ್ಟಂ ಮಾಹಾತ್ಮ್ಯಮುತ್ತಮಂ ॥ ೩೫ ॥ 


೩೦. ಆದುದರಿಂದ ಫಲವನ್ನು ಬಯಸುವಂಥವರು ಶ್ರದ್ಧೆಯಿಂದ ಕೂಡಿ 
ದವರಾಗಿ ವಿಧಿಯನ್ನನುಸರಿಸಿ ತಮ್ಮ ತಮ್ಮ ಶಕ್ತಿಗೆ ತಕ್ಕಂತೆ ಇಲ್ಲಿ ಸ್ಥಾನವನ್ನೂ 
ದಾನವನ್ನೂ ಮಾಡತಕ್ಕದ್ದು. 

೩೧. ಈ ತೀರ್ಥದಲ್ಲಿ ಸ್ಪಾನಮಾಡಬೇಕು. ಸುವರ್ಣವನ್ನೂ ವಸ್ತ್ರಾದಿ 
ಗಳನ್ನೂ ಶಕ್ತ್ಯನುಸಾರವಾಗಿ ದಾನಮಾಡಬೇಕು. 

೩೨. ಅಗಸ್ಪೃನು ಹೇಳುತ್ತಾನೆ: ಮುಧಿಶ್ರೇಷ್ಠನಾದ ಲೋಮಶನು 
ಈ ರೀತಿ ಆ ತೀರ್ಥಮಾಹಾತ್ಮ್ಮ್ಯವನ್ನು ವಿವರಿಸಿ ಹೇಳಿದ ಬಳಿಕ ಆ ತೀರ್ಥದ 
ಗುಣಗಳನ್ನು ಸಂತೋಷದಿಂದ ಸ್ಲುತಿಸುತ್ತ ಅಂತರ್ಧಾನವನ್ನು ಹೊಂದಿದನು. 

೩೩-೩೪. ಎಲ್ಫೆ ಬ್ರಾಹ್ಮಣನೇ! ಖುಣಮೋಚನವೆಂಬ ಆ ತೀರ್ಥವು 
ಈ ರೀತಿ ಹೇಳಲ್ಪಟ್ಟಿದೆ. ಅಲ್ಲಿ ಸ್ಲಾನಮಾಡುವುದರಿಂದ ಪ್ರಾಣಿಗಳ ಖುಣವು 
ಆ ಕ್ಸಣವೇ ನಾಶವಾಗುತ್ತದೆ. ಖುಣಮೋಚನತೀರ್ಥದ ಪೂರ್ವಕ್ಕೆ ಇನ್ನೂರು 
ಧನುಸ್ಸುಗಳ ದೂರದಲ್ಲಿ ಸರಯೂಜಲದಲ್ಲಿ ಪಾಷಮೋಚನವೆಂಬ ತೀರ್ಥವಿದೆ. 
ಅಲ್ಲಿ ಸ್ನಾನಮಾಡುವುದರಿಂದ ಮಾನವನು ತಕ್ಪಣವೇ ಸರ್ವಪಾಪಗಳಿಂದಲೂ 
ಬಿಡುಗಡೆಹೊಂದಿ ಶುದ್ಧಾತ್ಮನಾಗುತ್ತಾನೆ. ಈ ವಿಷಯವಾಗಿ ವಿಚಾರಮಾಡ 
ಬೇಕಾದುದೇ ಇಲ್ಲ. 

೩೫. ಎಲ್ಫೈ ಮುನಿಶ್ರೇಷ್ಠನೇ! ಅಲ್ಲಿ ನಾನು ಅದ್ಭುತವಾದ ಮಾಹಾತ್ಮ ೬8 
ವನ್ನು ಕಂಡೆನು. 


೨೬ ಶ್ರೀ ಸ್ಕಾಂದಮಹಾಪುರಾಣಂ 


ಪಾಂಚಾಲದೇಶಸಂಭೂತೋ ನಾಮ್ನಾ ನರಪರಿರ್ದ್ವಿಜಃ । 


ಅಸತ್ಸಂಗಪ್ರಭಾವೇನ ಪಾಪಾತ್ಮಾ ಸಮಜಾಯತ ॥ ೩೬ ॥ 
ನಾನಾನಿಧಾನಿ ಪಾಪಾನಿ ಬ್ರಹ್ಮಹತ್ಯಾಧಿಕಾನಿ ಚ । 

ಕೃತವಾನ್‌ ಸಾಪಿಸಂಗೇನ ತ್ರಯಿಾಮಾರ್ಗವಿನಿಂದಕಃ ॥ ೩೭॥ 
ಸ ಕದಾಚಿತ್‌ ಸಾಧುಸಂಗಾತ್ರೀರ್ಥಾಯಾತ್ರಾ ಪ್ರಸಂಗತಃ । 
ಅಯೋಧ್ಯಾಮಾಗತೋ ವಿಪ್ಪ ಮಹಾಸಾತಕಕೃದ್ದಿ ಕಿ ॥ ೩೮ ॥ 
ಪಾಸನೋಚನತೀರ್ಥೇ ತು ಸ್ನಾತಃ ಸತ್ಸಂಗತೋ ದ್ವಿಜಃ । 
ಪಾಷರಾಶಿರ್ನಿನಷ್ಟೋಃಸ್ಕ ನಿಷ್ಸಾಪಃ ಸಮಭೂತ್‌ಕ್ಸಣಾತ್‌ ॥೩೯॥ 
ದಿವಃ ಪಾಪಾತ ತನ್ಮೂರ್ಧ್ಸಿ ಪುಷ್ಪವೃಷ್ಟಿನೂನೀಶ್ವರೆ । 

ದಿವ್ಯಂ ವಿಮಾನಮಾರುಹ್ಯ ನಿಷ್ಣುಲೋಕೇ ಗತೋ ದ್ವಿಜಃ ॥೪೦॥ 
ತದೃಷ್ಟ್ಟ್ವಾ ಮಹದಾಶ್ಚರ್ಯಂ ಮಯಾ ಚೆ ದ್ವಿಜಪುಂಗವ। 

ಶ್ರದ್ಧಯಾ ಪರಯಾ ತತ್ರ ಕೃತಂ ಸ್ನಾನಂ ವಿಶೇಷತಃ ॥ VON 
ಮಾಘ ಕೃಷ್ಣಚತುರ್ದಶ್ಯಾಂ ತತ್ರ ಸ್ನಾನಂ ನಿಶೇಷತಃ । 

ದಾನಂ ಚ ಮನುಜೈಃ ಕಾರ್ಯಂ ಸರ್ವಪಾಪೆವಿಶುದ್ಧಯೇ ॥ ೪೨ ॥ 





೩೬. ಪಾಂಚಾಲದೇಶದಲ್ಲಿ ಹುಟ್ಟಿ ದವನಾದ ನರಹರಿಯೆಂಬ ಹೆಸರಿನ 
ಬ್ರಾಹ್ಮಣನು ದುಷ್ಟ ಸಂಗಪ್ರಭಾವದಿಂದ ಪಾಪಾತ್ಮನಾದನು. 

೩೭. ಆ ಪಾಪಿಗಳ ಸಹವಾಸದಿಂದ ಬ್ರಹ್ಮಹತ್ಯವೇ ಮೊದಲಾದ ನಾನಾವಿಧ 
ವಾದ ಪಾಪಗಳನ್ನೂ ಮಾಡಿದನು. ವೇದಮಾರ್ಗವನ್ನು ನಿಂದಿಸುವವನಾದನು. 

೩೮-೩೯. ಮಹಾಪಾತಕಗಳನ್ನು ಮಾಡಿದ ಆ ಬ್ರಾಹ್ಮಣನು ಸಾಧುಗಳ 
ಸಂಗದಿಂದ ಒಂದಾನೊಂದು ಸಲ ತೀರ್ಥಯಾತ್ರೆ ಮಾಡಹೊರಟು ಅಯೋಧ್ಯೆಗೆ 
ಬಂದನು. ಸತ್ಸಂಗದ ಪರಿಣಾಮವಾಗಿ ಆ ದ್ವಿಜನು ಪಾಸಮೋಚನತೀರ್ಥ 
ದಲ್ಲಿ ಸ್ನಾನಮಾಡಿದನು. ಅವನ ಪಾಸರಾಶಿಯು ಆಗಲೇ ಸಂಪೂರ್ಣವಾಗಿ 
ನಾಶವಾಗಿ ಅವನು ಕ್ಸಣಮಾತ್ರದಲ್ಲಿಯೆ ನಿಷ್ಟಾ ಪನಾದನು. 

೪೦. ಮುನೀಶ್ವರಾ! ಅವನ ತಲೆಯಮೇಲೆ ಸ್ವರ್ಗದಿಂದ ಪುಷ್ಪ ವೃಷ್ಟಿಯು 
ಸುರಿಯಿತು. ದಿವ್ಯವಿಮಾನವನ್ನೇರಿ ಆ ದ್ವಿಜನು ಕೂಡಲೆ ವಿಷ್ಣುಲೋಕಕ್ಕೆ 
ಹೋದನು. 

೪೧. ಅಯ್ಯಾ ದ್ವಿಜಶ್ರೇಷ್ಠನೇ! ಮಹತ್ತರವಾದ ಆ ಆಶ್ಚರ್ಯವನ್ನು 
ಕಂಡು ನಾನೂ ಉತ್ತಮ ಶ್ರದ್ಧೆಯಿಂದ ಕೂಡಿದವನಾಗಿ ಅಲ್ಲಿ ಸ್ಲಾನಮಾಡಿದೆನು. 

೪೨. ಮಾಘಮಾಸದ ಕೃಷ್ಣ ಪಕ್ಸದ ಚತುರ್ದಶಿಯ ದಿನ ಅಲ್ಲಿ ಸ್ತಾನವನ್ನೂ 
ದಾನವನ್ನೂ ಮಾಡುವುದು ಬಹು ವಿಶೇಷ. ಮನುಷ್ಯರು ಸರ್ವಪಾಪಪರಿಶುದ್ಧಿ 
ಗಾಗಿ ಅಂದು ಸ್ಥಾನವನ್ನೂ ದಾನವನ್ನೂ ಮಾಡಬೇಕು. 


ದ್ವಿತೀಯೋತಧ್ಯಾಯಃ ೨೬ 


ಅನ್ಯದಾ ತು ಕೃತೇ ಸ್ಥಾನೇ ಸರ್ವಪಾಪಕ್ಸಯೋ ಭವೇತ್‌ ॥ ೪4 n 
ಪಾಪಮೋಚನತೀರ್ಥೇ ತು ಪೂರ್ವಂ ತು ಸರಯೂಜಲೇ 1 
ಧನುಃಶತಪ್ರಮಾಣೇನ ವರ್ತತೇ ತೀರ್ಥವಖುತ್ತಮಂ ॥ ೪೪॥ 


ಸಹಸ್ಪಧಾರಾಸಂಜ್ಞಂ ತು ಸರ್ವಕಿಲ್ಬಿಷನಾಶನಂ ! 

ಯಸಿ ನ್ರಾ ಮಾಜ್ಞ ಯಾ ವೀರೋ ಲಕ್ಷ್ಮಣಃ ಪರನೀರಹಾ । 

ಷಾ ್ರ್ರಾಹಾನಾತ್ತ ಜ್ಯ ಯೋಗೇನ ಯಯೌ ಶೇಷಾತ್ಮತಾಂ ಪುರಾ ॥ ೪೫ ॥ 
ಸಾರ್ಧಂ ಹಸ್ತತ್ರಯೇಣೈನ ಪ್ರಮಾಣಂ ಧನುಷೋ ವಿದುಃ । 


ಚತುರ್ಭಿರ್ಹಸ ಳೈೇ ಸಂಖ್ಯಾ ದಂಡ ಇತ್ಯಬಿಧೀಯತೇ ॥ ೪೬ ॥ 
ಸೂತ ಉವಾಚ :-- 

ಇತ್ನೆಂ ತದಾ ಸಮಾಕರ್ಣ್ಯ ೬.೬. ದಾ। 

ಕೃ ದ್ದೆ ಸೈಷಾಯನೋ ವ್ಯಾಸಃ ಪುನಃ ಪಪ್ರಚ್ಛ ಕೈ ಕೌತುಕಾತ್‌ ॥ ೪೭॥ 
ವ್ಯಾ ಸ ಉವಾಚ: 


ಸಹಸ. ಧಾರಾಮಾಹಾತ್ಮ್ಯ ವಿಸ್ತರಾದ್ವದ ಸುವ್ರತ । 
ಶೃಣ್ಣ ೩ €ರ್ಥಸ್ಯ ಯ ಲಂ ನ್ಯ ತೃ ಷ್ಯ ತ್ರಿ ಕೊ ಮುಮು ॥೪೮॥ 





೪೩. ಬೇರೆ ದಿನಗಳಲ್ಲಾದರೂ ಅಲ್ಲಿ ಸ್ಲಾನಮಾಡಿದರೆ ಸರ್ವಪಾಪಗಳಿಗೂ 
ಕ್ಚಯವುಂಟಾಗುತ್ತದೆ. 

೪೪-೪೫. ಪಾಪಮೋಚನತೀರ್ಥದಿಂದ ಪೂರ್ವಕ್ಕೆ ಸರಯೂಜಲದಲ್ಲಿ 
ನೂರು ಧನುಸ್ಸುಗಳಷ್ಟು ಪ್ರಮಾಣವುಳ್ಳು ದಾಗಿರುವ ಸಹಸ್ಪಧಾರವೆಂಬ ಒಂದು 
ಉತ್ತಮ ತೀರ್ಥವಿರುವುದು.. ಅದು ಸರ್ವಪಾಪಗಳನ್ನೂ ಹೋಗಲಾಡಿಸ 
ತಕ್ಕುದು. ಪೂರ್ವದಲ್ಲಿ ಶ್ರೀರಾಮನ ಆಜ್ಞೆ ಯಿಂದ ಶತ್ರುವೀರರನ್ನು ಧ್ವ ೦ಸ 
ಮಾಡುವವನಾದ ನೀರಲಕ್ಷ. ಟಣನು ಆ ತೀರ್ಥದಲ್ಲಿಯೇ ಯೋಗದಿಂದ ಪ್ರಾಣ 
ಗಳನ್ನು ತೊರೆದು ಶೇಷತ್ವವನ್ನೈ ದಿದನು. 

೪೬. ಒಂದು ಧನುಸ್ಸಿನ ನ ಮಾಣನ ಮೂರೂವರೆ ಸಸ್ತವೆಂದು ತಿಳಿಯು 
ತ್ತಾರೆ. ನಾಲ್ಕು ಹಸ್ತಗಳಿಗೆ ಒಂದು ದಂಡವೆಂದು ಹೆಸರಾಗುತ್ತದೆ.' 

೪೭. ಸೂತಪುರಾಣಿಕನು ಹೇಳುತ್ತಾನೆ: ಈ ರೀತಿಯಾಗಿ ನುಡಿದ 
ಕುಂಭಸಂಭವ (ಅಗಸ್ತ್ಯ) ಮುನಿಯ ಮಾತುಗಳನ್ನು ಕೇಳಿ ಕೃಷ್ಣದ್ವೈಪಾಯನ 
ನಾದ ವ್ಯಾಸನು ಕೌತುಕದಿಂದ ಮತ್ತೆ ಪ್ರಶ್ಲೆಮಾಡಿದನು. 

೪೮. ವ್ಯಾಸನು ಕೇಳುತ್ತಾನೆ: ಎಲೈ ಸುವ್ರತನೇ! ಸಹಸ್ರಧಾರದ 
ಮಾಹಾತ ಒತ್ರವನ್ನು ವಿಸ್ತಾರವಾಗಿ ಹೇಳು. ತೀರ್ಥಮಾಹಾತ್ಮ್ಯವನ್ನು ಕೇಳು 
ತ್ತಿದ್ದರೆ ನನ್ಗ ಮನಸ್ಸು ತೃಪ್ತಿ ಹೊಂದುವುದೇ ಇಲ್ಲವು. ಇನ್ನೂ ಕೇಳಬೇಕೆನ್ಸ್ಟಿ 


ಶ್ರೀ ಸ್ಥಾಂದಮಹಾಪುರಾಣಂ 


ಅಗಸ್ತ್ಯ ಉವಾಚ: 


ಸಾವಧಾನಃ ಶೃಣು ಮುನೇ ಕಥಾಂ ಕಥೆಯತೋ ಮಮ । 


ಸಹಸ್ಪಧಾರಾತೀರ್ಥಸ್ಯ ಸಮುತ್ಸತ್ತಿಂ ಮಹೋದಯಾತ್‌ ॥೪೯॥ 
ಪುರಾ ರಾಮೋ ರಘುಪತಿರ್ಜೀನಕಾರ್ಯಂ ವಿಧಾಯ ವೈ । 
ಕಾಲೇನ ಸಹ ಸಂಗಮ್ಯ ಮಂತ್ರಂ ಚಕ್ರೇ ನರೇಶ್ವರಃ ॥ ೫೦॥ 


ಅವಾಂ ಮಂತ್ರಯಮಾಣೌ ಹಿ ಯಃ ಪಶ್ಯೇದಂತಿಕಾಗತಃ । 

ಮಯಾ ತ್ಯಾಜ್ಯೋ ಭವೇತ್‌ ಕ್ಲೈಪ್ರೆಮಿತ್ಸಂ ಚಕ್ರೇ ಸ ಸಂವಿದಂ ॥ ೫೧॥ 
ತಸ್ಮಿನ್‌ ಮಂತ್ರಯಮಾಣೇ ಹಿ ದ್ಹಾರೇ ತಿಷ್ಮತಿ ಲಕ್ಷ್ಮಣೇ ] 

ಆಗತಃ ಸ ತಪೋರಾಶಿರ್ದುರ್ವಾಸಾಸ್ತೇಜಸಾಂ ನಿಧಿಃ ॥ ೫೨ ॥ 
ಅಗತ್ಯ ಲಕ್ಷ್ಮಣಂ ಶೀಘ್ರಂ ಪ್ರೀತ್ಯೋವಾಚ ಕ್ಪುಧಾಂಂಕುಲಃ ॥ ೫೩'॥ 

ದುರ್ವಾಸ ಉವಾಚ :-- 

ಸೌಮಿತ್ರೇ ಗೆಚ್ಛ ಶೀಘ್ರಂ ತೈಂ ರಾಮಾಗ್ರೇ ಮಾಂ ನಿನೇದಯ ।ಟ 
ಕಾರ್ಯಾರ್ಥಿನಮಿದಂ ವಾಕ್ಯಂ ನಾನ್ಯಥಾ ಕರ್ತುಮರ್ಹಸಿ ॥ ೫೪ ॥ 

೪೯. ಅಗಸ್ಕೃನು ಹೇಳುತ್ಕಾನೆ: ಎಲ್ಲೆ ಮುನಿಯೇ! ನಾನು ಹೇಳುವ 
ಕಥೆಯನ್ನು ಸಾವಧಾನವಾಗಿ ಲಾಲಿಸು. ಮಹೋದಯದಿಂದ ಆ ಸಹಸ್ರಧಾರಾ 
ತೀರ್ಥವು ಉತ್ಪತ್ತಿಯಾಯಿತು. 

೫೦. ಪೂರ್ವದಲ್ಲಿ ರಘುಷತಿಯಾದ ಶ್ರೀರಾಮನು ದೇವಕಾರ್ಯವನ್ನು 
ನೆರವೇರಿಸಿಯಾದ ತರುವಾಯ ಕಾಲ(ಯಮ)ನೊಡನೆ ಸೇರಿ ಮಂತ್ರಾಲೋಚನೆ 
ಯನ್ನು ನಡಸುತ್ತಿದ್ದನು. 

೫೧. "ನಾವು ಆಲೋಚನೆ ಮಾಡುತ್ತಿರುವಾಗ ಯಾವನು ಸಮಾಪಕ್ಕೆ 
ಬಂದು ನಮ್ಮನ್ನು ನೋಡುತ್ತಾನೆಯೋ ಅವನು ಕ್ಸಿಪ್ರದಲ್ಲಿಯೇ ನನ್ನಿಂದ 
ತ್ಯಾಜ್ಯನಾಗುತ್ತಾನೆ.? ಹೀಗೆಂದು ಅವನು ನಿಯಮಮಾಡಿಕೊಂಡಿದ್ದನು. 

೫೨. ಅವನು ಹಾಗೆ ಆಲೋಚಿಸುತ್ತಿರುವಂತೆಯೆ, ಬಾಗಿಲಲ್ಲಿ ಲಕ್ಷ್ಮಣನು 
ನಿಂತಿರಲಾಗಿ ತಪೋರಾಶಿಯೂ ತೇಜೋನಿಧಿಯೂ ಆದ ದುರ್ವಾಸಮಹರ್ಷಿಯು 
ಅಲ್ಲಿಗೆ ಬಂದನು. 

೫೩. ಆತನು ಹಸಿವಿನಿಂದ ಕಳವಳಹೊಂದಿದವನಾಗಿ ಲಕ್ಷ್ಮಣನನ್ನು 
ಕುರಿತು ಪ್ರೀತಿಯಿಂದ ಬೇಗನೆ ಹೀಗೆ ಹೇಳಿದನು: 

೫೪. ದುರ್ವಾಸನು ಹೇಳುತ್ತಾನೆ: ಸೌಮಿತ್ರೀ! ನೀನು ಬೇಗನೆ 
ಹೋಗು.  ಶ್ರೀರಾಮನಲ್ಲಿಗೆ ಹೋಗಿ, ನಾನು ಬಂದಿರುವುದಾಗಿ ನಿವೇದಿಸು. 


ಕಾರ್ಯಾರ್ಥಿಯಾಗಿ ಬಂದಿರುವ ನನ್ನ ಈ ವಾಕ್ಯವನ್ನು ನೀನು ನಡಸಲೇ 
ಬೇಕು. 


ದ್ವಿತೀಯೋಳಧ್ಯಾಯಃ ೨೯ 


ಅಗಸ್ತ್ಯ ಉವಾಚ :-- 
ಶಾಪಾದ್ವೀತಃ ಸ ಸೌಮಿತ್ರಿರ್ದುತಂ ಗತ್ವಾ ತಯೋಃಪುರಃ । 
ಮುನಿಂ ನಿವೇದಯಾಮಾಸ ರಾಮಾಗ್ರೇ ದರ್ಶನಾರ್ಥಿನಂ | 
ದುರ್ವಾಸಸಂ ತಸಪೋರಾಶಿಮತ್ರಿನಂದನಮಾಗತಂ ॥ ೫೫% ॥ 
ರಾಮೋಪಿ ಕಾಲಮಾಮಂಂತ್ರ್ಯ ಪ್ರಸ್ಥಾಸ್ಯ ಚ ಬಹಿರ್ಯಯಾ್‌ೌ । 
ದೃಷ್ಟಾ ಮುನಿಂ ತಂ ಪ್ರಣತಃ ಸಂಭೋಜ್ಯ ಪ್ರಭುರಾದರಾತ್‌ ॥ ೫೬॥ 
ದುರ್ವಾಸಸಂ ಮುನಿವರಂ ಪ್ರಸ್ಥಾಪ್ಯ ಸ್ಪಯಮಾದರಾತ್‌ । 


ಸತ್ಯಭಂಗಭಯಾದ್ವೀರೋ ಲಕ್ಷ್ಮಣಂ ತ್ಯಕ್ತನಾಂಸ್ಕದಾ ॥ ೫೭ ॥ 
ಲಕ್ಷ್ಮಣೋಂಪಿ ತದಾ ವೀರಃ ಕುರ್ವನ್ನವಿತಥಂ ವಚಃ । 
ಭ್ರಾತುರ್ಜ್ಯೇಷ್ಮಸ್ಯ ಸುಮತಿಃ ಸರಯೂತೀರಮಾಯಂ'`ೌ ॥ ೫೮ ॥ 
ತತ್ರ ಗತ್ತಾಥ ಚ ಸ್ನಾತಾ ಧ್ಯಾನಮಾಸ್ಕಾಯ ಸತ್ವರಂ । 
ಚಿದಾತ್ಮನಿ ಮನಃ ಶಾಂತಂ ಸಂಗಮ್ಯಾವಸ್ಥಿತಸ್ತದಾ ॥೫೯॥ 


ತತಃ ಪ್ರಾಮರಭೂತ್ತತ್ರ ಸಹಸ್ರಫಣಮಂಡಿತಃ । 
ಶೇಷಶ್ಚಕ್ಸುಃಶ್ರವಾಃ ಶ್ರೇಷ್ಠಃ ಕ್ಸಿತಿಂ ಭಿತ್ವಾ ಸಹಸ್ರಧಾ । 
ಸುರಲೋಕಾತ್‌ ಸುರೇಂದ್ರೋ ಪಿ ಸಮಾಗಾದಮರೈಃ ಸಹ ॥೬೦॥ 

೫೫. ಅಗಸ್ತ್ಯನು ಹೇಳುತ್ತಾನೆ:--ಸೌಮಿತ್ರಿಯು ಆ ಮುನಿಯ ಶಾಪಕ್ಕೆ 
ಹೆದರಿ ಅವರಿಬ್ಬರೆದುರಿಗೆ ಬೇಗನೆ ಹೋಗಿ, ತಪೋರಾಶಿಯೂ ಅತ್ರಿನಂದನನೊ 
ಆದ ದುರ್ವಾಸಮುನಿಯು ದರ್ಶನಾರ್ಥಿಯಾಗಿ ಬಂದಿರುವನೆಂದು ಶ್ರೀರಾಮನಿಗೆ 
ನಿವೇದಿಸಿದನು. 

೫೬. ರಾಮನುಕೂಡ ಕಾಲನಿಗೆ (ಸಂಗತಿಯನ್ನು) ತಿಳಿಸಿಕಳುಹಿಸಿ, ಹೊರಗೆ 
ಬಂದನು. ಆ ಮುನಿಯನ್ನು ಕಂಡು ಪ್ರಣಾಮಮಾಡಿದನು. ಆ ಪ್ರಭುವು ಆದರ 
ದಿಂದ ಆತನಿಗೆ ತೃಪ್ತಿಯಾಗುವಂತೆ ಭೋಜನವನ್ನೂ ಮಾಡಿಸಿದನು. 

೫೭. ಮುನಿಶ್ರೇಷ್ಠನಾದ ದುರ್ವಾಸನನ್ನು ತಾನೇ ಸ್ವಂತವಾಗಿ ಆದರಿಸಿ 
ಕಳುಹಿಸಿಕೊಟ್ಟನು. " ಸತ್ಯಭಂಗವಾಗುವುದಲ್ಲಾ' ಎಂಬ ಭಯದಿಂದ ಭೀತನಾದ 
ಆ ವೀರನು ಆಗಲೇ ಲಕ್ಷ್ಮಣನನ್ನೂ ತ್ಯಜಿಸಿಬಿಟ್ಟನು. 

೫೮. ಆ ಸಮಯದಲ್ಲಿ ವೀರನೂ, ಸುಮತಿಯೂ ಆದ ಲಕ್ಕ ಟ್ರಾನು ಕೂಡ 
ಹಿರಿಯಣ್ಣನ ಮಾತನ್ನು ಸಾರ್ಥಕಮಾಡಬಯಸಿ ಸರಯೂತೀರಕ್ಕೆ ಬಂದನು. 

ರ್ಜ. ಅಲ್ಲಿಗೆ ಬಂದು ಸ್ಲಾನಮಾಡಿ ತ್ವರೆಯಿಂದ ಧ್ಯಾನಕ್ಕೆ ಕುಳಿತು ಶಾಂತ 
ವಾದ ಮನಸ್ಸನ್ನು ಚಿದಾತ್ಮನಲ್ಲಿ ನೆಲೆಗೊಳಿಸಿದನು. 

೬೦. ಬಳಿಕ ಅಲ್ಲಿ ಸಾವಿರಹೆಡೆಗಳಿಂದ ಅಲಂಕೃತನೂ, ಕಣ್ಣುಗಳಿಂದ 
ಸಮಸ್ತ ವಿಷಯಗಳನ್ನೂ ಕೇಳುವವನೂ, ಶ್ರೇಷ್ಠನೂ ಆದ ಆದಿಶೇಷನು ಭೂಮಿ 


ಪಂ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ತತಃ ಶೇಷಾತ್ಮತಾಂ ಯಾತಂ ಲಕ್ಷ್ಮಣಂ ಸತ್ಯಸಂಗರಂ | 
ಉನಾಚ ಮಧುರಂ ಶಕ್ರಃ ಸುರಾಣಾಂ ತತ್ರ ಪಶ್ಯತಾಂ 1೬೩೧॥ 
ಇಂದ್ರ ಉವಾಚ :-- 


ಲಕ್ಷ್ಮಣೋತ್ತಿಷ್ಮ ಶೀಘ್ರಂ ತ್ವಮಾರೋಹ ಸ್ವಷದಂ ಸ್ವಕಂ । 


ದೇವಕಾರ್ಯಂ ಕೈತಂ ನೀರ ತ್ವಯಾ ರಿಪುನಿಷೂದನ ॥ ೬೨ ॥ 
ವೈಷ್ಣವಂ ಪರಮಂ ಸ್ಥಾನಂ ಪ್ರಾಪ್ನುಹಿ ತ್ವಂ ಸನಾತನಂ | 

ಭವನ್ಮೂರ್ತಿಃ ಸಮಾಯಾತಃ ಶೇಷೋಪಿ ನಿಲಸತ್ಛಣಃ ॥ ೬೩ ॥ 
ಸಹಸ್ರಧಾ ಕ್ಲಿತಿಂ ಭಿತ್ಕಾ ಸಹಸ್ಪಫಣಮಂಡಲೈಃ। 

ಕ್ಸಿತೇಃ ಸಹಸ್ರಚ್ಛಿದ್ರೇಷು ಯಸ್ಮಾದ್ಧಿತ್ವಾ ಸಮುದ್ಧತಾಃ ॥ ೬೪0 


ಫಣಾಸಹಸ್ರಮಣಿಭಿರ್ವಗ್ಧಾಃ ಶೇಷಸ್ಯ ಸುವ್ರತ । 
ತಸ್ಮಾದೇತನ್ಮಹಾತೀರ್ಥಂ ಸರೆಯೂತೀರಗೆಂ ಶುಭಂ ! 

ಖ್ಯಾತಂ ಸಹಸ್ರಧಾರೇತಿ ಭವಿಷ್ಯತಿ ನ ಸಂಶಯಃ ॥ ೬೫ ॥ 
ಏತತ್‌ಕ್ರೇತ್ರಪ್ರಮಾಣಂ ತು ಧನುಷಾಂ ಹಂಚನಿಂಶತಿಃ । 

ಅತ್ರ ಸ್ನಾನೇನ ದಾನೇನ ಶ್ರಾದ್ಧೇನ ಶ್ರದ್ಧಯಾಸ್ವಿತಃ । 
ಸರ್ವಪಾಪವಿಶುದ್ಧಾತ್ಮಾ ವಿಷ್ಣುಲೋಕಂ ವ್ರಜೇನ್ನರಃ ॥ ೬೬ ॥ 


ಯನ್ನು ಸಹಸ್ರಭಾಗವಾಗಿ ಸೀಳಿಕೊಂಡು ಆವಿರ್ಭವಿಸಿದನು. ಸುರಲೋಕದಿಂದ 
ಸುರೇಂದ್ರನೂ ಕೂಡ ಅಮರರೊಡಗೂಡಿ ಅಲ್ಲಿಗೆ ಬಂದನು. 

೬೧. ಬಳಿಕ ಸತ್ಯಸಂಕಲ್ಪನಾದ ಲಕ್ರ್ಮ್ಮಣನು ಶೇಷಾತ್ಮತ್ವವನ್ನು ಹೊಂದಿ 
ದುದನ್ಸು ಕಂಡು, ಅಲ್ಲಿ ನೆರೆದು ನೋಡುತ್ತಿದ್ದ ಸುರರೆದುರಿಗೆಯೆ ಇಂದ್ರನು 
ಅನನನ್ನು ಕುರಿತು, ಮಧುರವಾಗಿ ನುಡಿಯತೊಡಗಿದನು. 

೬೨. ಇಂದ್ರನು ಹೇಳುತ್ತಾನೆ:--ಲಕ್ಬ್ಮ ಟಾ! ನೀನು ಬೇಗನೆ ಇಲ್ಲಿಂದ 
ಎದ್ದು ನಿನ್ನದೇ ಆದ ಸ್ವಂತಪದವಿಯನ್ನಾರೋಹಿಸು. ಶತ್ರುಗಳನ್ನು ಕಡಿದು 
ರುಳಿಸಿದ ಎಲ್ಲೆ ವೀರನೇ! ದೇವಕಾರ್ಯವು ನಿನ್ನಿಂದ ನೆರವೇರಿದೆ. 

೬೩-೬೫. ಸನಾತನವೂ, ವೈಷ್ಣವವೂ ಆದ ಪರಮಪದವಿಯನ್ನು ನೀನು 
ಪಡೆಯುವವನಾಗು. ನಿನ್ನ ಮೂರ್ತಿಯಾದ ಆದಿಶೇಷನೂ ಕೂಡ ಹೊಳೆಹೊಳೆ 
ಯುವ ಹೆಡೆಗಳುಳ್ಳವನಾಗಿ ತನ್ನ ಸಾವಿರ ಹೆಡೆಗಳಿಂದಲೂ ಭೂಮಿಯನ್ನು 
ಸಾವಿರಾರು ಸೀಳುಗಳಾಗಿ ಸೀಳಿಕೊಂಡು ಇಲ್ಲಿಗೆ ಬಂದಿದ್ದಾನೆ. ಶೇಷನ ಸಾವಿರ 
ಹೆಡೆಗಳೂ ಭೂಮಿಯ ಸಾವಿರ ಛಿದ್ರಗಳಿಂದ ಹೊರಬಂದವು, ಆ ಸಾವಿರ 
ಸೀಳುಗಳೂ ಸಾವಿರ ಹೆಡೆಗಳ ಮಣಿಗಳಿಂದ ದಗ ವಾದವು. ಆದುದರಿಂದ 
ಸರಯೂತೀರದಲ್ಲಿರುವ ಶುಭಕರವಾದ ಈ ಮಹಾತೀರ್ಥವು " ಸಹೆಸ್ತ್ರಧಾರ? 
ವೆಂದು ಖ್ಯಾತಿಹೊಂದುವುದೆಂಬುದರಲ್ಲಿ ಸಂಶೆಯೆವಿಲ್ಲವು. 

೬೬. ಈ ಸಹಸ್ತ್ರಧಾರಾಕ್ಟೇತ್ರದ ಪ್ರಮಾಣವು ಇಪ್ಪತ್ತೈದು ಧನುಸ್ಸುಗಳು. 





ದ್ವಿತೀಯೋತಧ್ಯಾಯೆಃ ೩೧ 


ಅತ್ರ ಸ್ನಾತೋ ನರೋ ಧೀಮಾನ್‌ ಶೇಷಂ ಸಂಪೂಜ್ಯ ಚಾವ್ಯಯಂ ! 
ತೀರ್ಥಂ ಸಂಪೂಜ್ಯ ವಿದಿವದ್ದಿಷ್ಟುಲೋಕಮವಾಪ್ರ್ಟುಯಾಶತ್‌  ॥೬೭॥ 
ತಸ್ಮಾದತ್ರ ಪ್ರಕರ್ತವ್ಯಂ ಸ್ನಾನಂ ವಿಧಿಪುರಃಸರಂ । 

ಶೇಷರೂಪಾಹಿ ವದ್ಧ್ಯೇಯಾಃ ಪೂಜ್ಯಾ ವಿಪ್ರಾ ವಿಶೇಷತಃ ॥ ೬೮॥ 
ಸ್ಫರ್ಣಂ ಚಾನ್ನಂ ಚ ವಾಸಾಂಸಿ ದೇಯಾನಿ ಶ್ರದ್ಧಯಾಸ್ನಿತೈಃ । 

ಸ್ನಾನಂ ದಾನಂ ಹರೇಃ ಪೂಜಾ ಸರ್ವಮಕ್ಬಯತಾಂ ವ್ರಜೇತ್‌ ॥೬೯॥ 
ತಸ್ಮಾದೇತನ್ಮಹಾತೀರ್ಥಂ ಸರ್ವಕಾಮಥಲಪ್ರದಂ ! 


ಕ್ಸಿತೌ ಭವಿಷ್ಯತಿ ಸದಾ ನಾತ್ರ ಕಾರ್ಯಾ ವಿಚಾರಣಾ ॥೭೦॥ 
ಶ್ರಾವಣೇ ಶುಕ್ಲ ಪೆಕ್ಸ್ನಸ್ಯ ಯಾ ತಿಥಿ: ಪಸಂಚೆಮಾ ಭವೇತ್‌ । 

ತಸ್ಯಾಮತ್ರ ಪ್ರಕರ್ತವ್ಯೋ ನಾಗಾನುದ್ದಿಶ್ಯ ಯತ್ನತಃ ॥೭೧॥ 
ಉತ್ಸವೋ ವಿಪುಲಃ ಸದ್ಭಿಃ ಶೇಸಪೂಜಾಪುರಃಸರಂ | 

ಉತ್ಸನೇ ತು ಕೃತೇ ತತ್ರ ತೀರ್ಥೇ ಮಹತಿ ಮಾನ ೈಃ ॥೭೨॥ 
ಸಂತೋಷ್ಯ ಚ ದ್ವಿಜಾನ್‌ ಭಕ್ತ್ಯಾ ನಾಗಪೂಜಾಪುರಃಸರಂ | 

ಸಂತುಷ್ಟಾಃ ಫಚಿನಃ ಸರ್ವೇ ಪೀಡಯಂತಿ ನ ಮಾನುಷಾನ್‌ ॥ಪ೭೩॥ 


ಶ್ರದ್ಧೆಯಿಂದ ಇಲ್ಲಿ ಸ್ನಾನ, ದಾನ, ಶ್ರಾದ್ಧಗಳನ್ನು ಮಾಡುವ ನರನು ಸರ್ವಪಾಪ 
ಗಳಿಂದಲೂ ಬಿಡುಗಡೆಹೊಂದಿ ಶುದ್ಧಾತ್ಮನಾಗಿ ವಿಷ್ಣು ಲೋಕಕ್ಕೆ ಹೋಗುತ್ತಾನೆ. 

೬೭. ಧೀಮಂತನಾದ ಯಾವ ಮಾನವನು ಇಲ್ಲಿ ಸ್ನಾನಮಾಡಿ ಅವ್ಯಯ 
ನಾದ ಶೇಷನನ್ನು ಪೂಜಿಸಿ ವಿಧಿವತ್ತಾಗಿ ತೀರ್ಥವನ್ನು ಪೂಜೆಮಾಡುವನೊ 
ಅವನು ವಿಷ್ಣುಲೋಕವನ್ನು ಪಡೆಯುತ್ತಾನೆ. 

ಓ೮. ಆದುದರಿಂದ ಇಲ್ಲಿ ವಿಧಿಪುರಸ್ಸರವಾಗಿ ಸ್ಲಾನಮಾಡಬೇಕು. ವಿಶೇಷ 
ವಾಗಿ ಶೇಷನನ್ನು ಸರ್ಪರೂಪದಿಂದಲೇ ಧ್ಯಾನಿಸಬೇಕು; ಶೇಷರೂಪರೆಂದೇ 
ಭಾವಿಸಿ ಬ್ರಾಹ್ಮಣರನ್ನು ಪೂಜಿಸಬೇಕು. 

೬೯, ಚಿನ್ನವನ್ನೂ, ಅನ್ನವನ್ನೂ, ಬಟ್ಟೆಗಳನ್ನೂ ಶ್ರದ್ಧೆಯಿಂದ ಅವರಿಗೆ 
ದಾನಮಾಡಬೇಕು. ಸ್ನಾನ, ದಾನ, ಹರಿಪೂಜೆ--ಇವೆಲ್ಲವೂ ಈ ತೀರ್ಥದಲ್ಲಿ 
ಅಕ್ಸಯವಾಗುತ್ತವೆ. 

೭೦. ಆದುದರಿಂದ ಈ ಮಹಾತೀರ್ಥವು ಭೂಮಿಯಲ್ಲಿ ಸರ್ವಕಾಲ 
ದಲ್ಲಿಯೂ ಬಯಸಿದ ಸರ್ವ ಫಲಗಳನ್ನೂ ಕೊಡುವಂಥದಾಗುತ್ತದೆ. ಈ ವಿಷಯ 
ದಲ್ಲಿ ವಿಚಾರಮಾಡಬೇಕಾದುದಿಲ್ಲವು. 

೭೧-೭೩. ಶ್ರಾವಣಮಾಸದ ಶುಕ್ಷಸಕ್ಟೆದ ಪಂಚಮಾ ತಿಥಿಯಂದು 
ಸತ್ತುರುಷರಾದವರು. ಇಲ್ಲಿ ನಾಗರನ್ನುದ್ಹೇಶಿಸಿ ಪ್ರಯತ್ನಪೂರ್ವಕವಾಗಿ 
ಮೊದಲು ಶೇಷಸಿಗೆ ಪೂಜೆಮಾಡಿ ಬಹುವಾಗಿ ಉತ್ಸವವನ್ನು ನಡಸಬೇಕು. ಎಲ್ಲ 


೩೨ ಶ್ರೀ ಸ್ಮಾಂದೆಮಹಾಪುರಾಣಂ 


ನೈಶಾಖಮಾಸೇ ಯೇ ಸ್ನಾನಂ ಕುರ್ವಂತ್ಯತ್ರ ಸಮಾಹಿತಾಃ । 

ನ ತೇಷಾಂ ಪುನರಾವೃತ್ತಿಃ ಕಲ್ಪಕೋಟಶತ್ರೈರಪಿ ॥ ೭೪ ॥ 
ತಸ್ಮಾದತ್ರ ಪ್ರಕರ್ತವ್ಯಂ ಮಾಧವೇ ಯತ್ನತೋ ನರೈಃ । 

ಸ್ನಾನಂ ದಾನಂ ಹರಿಃ ಪೂಜ್ಯೋ ಬ್ರಾಹ್ಮಣಾಶ್ಚ ನಿಷೇಷತಃ । 


ತೀರ್ಥೇ ಕೃತೇಃತ್ರ ಮನುಜೈಃ ಸರ್ವಕಾಮಫಲಪ್ರದಃ 1 ೭೫ ॥ 
ವಿಷ್ಲುಮುದ್ದಿಶ್ಯ ಯೋ ದದ್ಯಾತ್‌ ಸಾಲಂಕಾರಂ ಪಯಸ್ವಿನೀಂ ಃ 
ಸವತ್ಸಾಮತ್ರ ಸತ್ತ್ಮ್ರೀರ್ಥೇ ಸತ್ಪಾತ್ರಾಯ ದ್ವಿಜನ್ಮನೇ ಚ ೭೬ ॥ 
ತಸ್ಯ ವಾಸೋ ಭನೇನ್ನಿತ್ಯಂ ವಿಷ್ಣುಲೋಕೇ ಸನಾತನೇ। 

ಅಕ್ಬಯಂ ಸ್ಪರ್ಗಮಾಸ್ನೋತಿ ತೀರ್ಥಸ್ನಾನೇನ ಮಾನವಃ 1 ೭೭॥ 
ಅತ್ರ ಪೂಜ್ಯೌ ನಿಶೇಷೇಣ ನರೈಃ ಶ್ರವ್ಧಾಸಮನ್ವಿತೈಃ । 

ವೈಶಾಖೇ ಮಾಸ್ಯಲಂಕಾರೈರ್ವಸ್ತ್ರೈಶ್ನ ದ್ವಿಜದಂಪತೀ ॥ ೭೮ ॥ 
ಲಕ್ಷ್ಮೀನಾರಾಯಣಪ್ರೀತ್ಯೈ ಲಕ್ಷ್ಮೀಪ್ರಾಷ್ಟ್ಯೈ ನಿಶೇಷತಃ । 

ವೈಶಾಖೇ ಮಾಸಿ ತೀರ್ಥಾನಿ ಪೃಧಿನವೀಸಂಸ್ಥಿ ತಾನಿ ವೈ ॥೭೯॥ಏ 





ಮಾನವರೂ ಮಹತ್ತಾದ ಈ ತೀರ್ಥದಲ್ಲಿ ನಾಗಪೂಜಾಪೂರ್ವಕವಾಗಿ ಬ್ರಾಹ್ಮಣ 
ರನ್ನು ಭಕ್ತಿಯಿಂದ ಸಂತೋಷಪಡಿಸಿ ಉತ್ಸವವನ್ನು ಮಾಡಿದರೆ, ಸಮಸ್ತ 
ಸರ್ಪಗಳೂ ಸಂತುಷ್ಠಿಹೊಂದಿದುವಾಗಿ ಮನುಷ್ನರನ್ನು ಪೀಡಿಸುವುದಿಲ್ಲವು. 

೭೪. ವೈಶಾಖಮಾಸದಲ್ಲಿ ಯಾರು ಮನಸ್ಸಮಾಧಾನಹೊಂದಿದವರಾಗಿ 
ಇಲ್ಲಿ ಸ್ನಾನಮಾಡುವರೋ ಅವರಿಗೆ ನೂರಾರು ಕಲ್ಪ ಕೋಟಗಳಾದರೂ ಪುನರಾ 
ವೃತ್ತಿಯಿರುವುದಿಲ್ಲ. 

೭೫, ಆದುದರಿಂದ ವೈ ಶಾಖಮಾಸದಲ್ಲಿ ಮಾನವರು ಪ್ರಯತ್ಸಪೂರ್ವಕ 
ವಾಗಿ ಇಲ್ಲಿ ಸ್ಪಾನವನ್ನೂ, ದಾನವನ್ನೂ ಮಾಡಬೇಕು. ವಿಶೇಷವಾಗಿ ಶ್ರೀಹರಿ 
ಯನ್ನೂ, ಬ್ರಾಹ್ಮಣರನ್ನೂ ಪೂಜಿಸಬೇಕು. ಈ ತೀರ್ಥಸೇವೆಯನ್ನು ಮಾಡಿದ 
ಮನುಷ್ಯರಿಗೆ ಸಮಸ್ತ ಇಷ್ಟಾರ್ಥಗಳೂ ಲಭಿಸುತ್ತವೆ. 

೭೬-೭೭. ಈ ತೀರ್ಥಶ್ರೇಷ್ಠದಲ್ಲಿ ಕರುವಿನಿಂದೊಡಗೂಡಿದ ಕರೆಯುವ 
ಹಸುವನ್ನು ಸರ್ವಾಲಂಕಾರಗಳಿಂದಲೂ ಅಲಂಕರಿಸಿ ಸತ್ಪಾತ್ರನಾದ ಬ್ರಾಹ್ಮಣ 
ಸಿಗೆ ವಿಷ್ಣುವನ್ನುದ್ದೇಶಿಸಿ ಯಾವನು ದಾನಮಾಡುತ್ತಾನೆಯೋ ಅವನಿಗೆ ಸನಾತನ 
ವಾದ ವಿಷ್ಣುಲೋಕದಲ್ಲಿ ಸದಾಕಾಲದಲ್ಲಿಯೂ ವಾಸವುಂಟಾಗುತ್ತದೆ. ಈ ತೀರ್ಥ 
ಸ್ಲಾನದಿಂದ ಮಾನವನು ಅಕ್ಷಯವಾದ ಸ್ವರ್ಗಲೋಕವನ್ನು ಪಡೆಯುತ್ತಾನೆ. 

೭೮-೮೦. ವಿಶೇಷವಾಗಿ ಈ ತೀರ್ಥದಲ್ಲಿ ವೈಶಾಖಮಾಸದಲ್ಲಿ ಮಾನವರು 
ಶ್ರದ್ಧೆಯಿಂದೊಡಗೂಡಿ ಶ್ರೀಲಕ್ಸ್ಮ್ಮೀನಾರಾಯಣರ ಪ್ರೀತಿಗಾಗಿಯೂ ಲಕ್ಷ್ಮಿ 
ಪ್ರಾಪ್ತಿಗಾಗಿಯೂ, ಅಲಂಕಾರಗಳಿಂದಲೂ ವಸ್ತ್ರಗಳಿಂದಲೂ ಬ್ರಾ ಹ್ಮಣದಂಸತಿ 


ದ್ವಿತೀಯೋಕಧ್ಯಾಯೆಃ ಷಿಷ್ಲಿ 


ಸರ್ವಾಜ್ಯಪಿ ಚ ಸಂಗತ್ಯ ಸ್ಥಾಸ್ಯಂತ್ಯತ್ರ ನ ಸಂಶಯಃ । 
ತಸ್ಮಾದತ್ರ ವಿಶೇಷೇಣ ವೈಶಾಖೇ ಸ್ನಾನತೋ ನೃಣಾಂ 
ಸರ್ವತೀರ್ಥಾವಗಾಹಸ್ಯ ಭವಿಷ್ಯತಿ ಫೆಲಂ ಮಹತ್‌ ॥೮೦॥ 
ಅಗಸ್ತ್ಯ ಉವಾಚ: 

ಇತ್ಯುಕ್ತಾ ಮುನಿರಾಜೇಂದ್ರೋ ಲಕ್ಷ್ಮೃಣಂ ಸುರಸಂಗತಂ । 
ಶೇಷಂ ಸಂಸ್ಥಾಪ್ಯ ತತ್ತೀರ್ಥೇ ಭೂಭಾರಹರಣಕ್ಷಮಂ | 
ಲಕ್ಷ್ಮಣಂ ಯಾನಮಾರೋಪ್ಯ ಪ್ರತಸ್ಥೇ ದಿನಮಾದರಾತ್‌ ॥ ೮೧॥ 
ತದಾಪ್ರಭೃತಿ ತತ್ತೀರ್ಥಂ ನಿಖ್ಯಾತಿಂ ಪರಮಾಂ ಯಯೌ । 
ನೈಶಾಖೇ ಮಾಸಿ ತೀರ್ಥಸ್ಯ ಮಾಹಾತ್ಮ್ಯಂ ಪರಮಂ ಸ್ಮೃತಂ ॥ ೮೨॥ 
ಪಂಚಮ್ಯಾಮಪಿ ಶುಕ್ಲಾಯಾಂ ಶ್ರಾವಣಸ್ಯ ನಿಶೇಷತಃ । 
ಅನ್ಯದಾ ಪರ್ವಣಿ ಶ್ರೇಷ್ಠಂ ನಿಶೇಷಂ ಸ್ನಾನಮಾಚರೇತ್‌ । 
ಸಹಸ್ರಧಾರಾತೀರ್ಥೇ ಚ ನರಃ ಸ್ಫರ್ಗಮವಾಪ್ಪುಯಾತ್‌ ॥ ೮೩॥ 

ನಿಧಿವದಿಹ ಹಿ ಧೀಮಾನ್‌ ಸ್ನಾನದಾನಾನಿ ತೀರ್ಥೇ 

ನರನರ ಇಹೆಶಕ್ಟ್ಯಾ ಯಃ ಕರೋತ್ಯಾದರೇಣ । 





ಗಳನ್ನು ಪೂಜಿಸಬೇಕು. ಪೃಥ್ವಿಯಲ್ಲಿರುವ ಸಮಸ್ತ ತೀರ್ಥಗಳೂ ವೈಶಾಖಮಾಸ 
ದಲ್ಲಿ ಇಲ್ಲಿಗೆ ಬಂದು ನೆಲಸಿರುತ್ತವೆ. ಈ ವಿಷಯದಲ್ಲಿ ಸಂಶಯವಿಲ್ಲವು. ಆದುದ 
ರಿಂದ ವಿಶೇಷವಾಗಿ ವೈಶಾಖಮಾಸದಲ್ಲಿ ಇಲ್ಲಿ ಸ್ನಾನಮಾಡುವುದರಿಂದ ನರರಿಗೆ 
ಸಮಸ್ತ ತೀರ್ಥಗಳಲ್ಲಿಯೂ ಸ್ನಾನಮಾಡಿದ ಮಹೆತ್ಸಲವುಂಟಾಗುತ್ತದೆ.?' 

೮೧. ಅಗಸ್ಯನು ಹೇಳುತ್ತಾನೆ:--"" ಎಲೈ ಮುನಿರಾಜನೇ! ಇಂದ್ರನು 
ಲಕ್ಷ್ಮಣನನ್ನು ಕುರಿತು ಈ ರೀತಿ ನುಡಿದು, ಭೂಭಾರವನ್ನು ಪರಿಹರಿಸುವ 
ಸಾಮರ್ಥ್ಯವುಳ್ಳ ಆದಿಕೇಷನನ್ನು ಆ ತೀರ್ಥದಲ್ಲಿ ಸ್ಥಾಸನೆಮಾಡಿ, ಲಕ್ಷ್ಮಣನನ್ನು 
ಯಾನವನ್ನೇರಿಸಿಕೊಂಡು ಆದರದಿಂದ ಸ್ವರ್ಗಲೋಕಕ್ಕೆ ಪ್ರಯಾಣಮಾಡಿದನು. 

೮೨. ಅಂದಿನಿಂದಲೂ ಆ ತೀರ್ಥವು ಸರಮವಿಖ್ಯಾತಿಯನ್ನು ಪಡೆಯಿತು. 
ವೈಶಾಖಮಾಸದಲ್ಲಿ ಈ ತೀರ್ಥದ ಮಾಹಾತ್ಮ್ಮ್ಯವು ಅತ್ಯಂತ ಮಹತ್ತರವಾಗಿರು 
ವುದೆಂದು ಹೇಳಿದೆ. 

೮೩. ಶ್ರಾವಣಮಾಸದ ಶುಕ್ಲಪಕ್ಷದ ಪಂಚಮಿಯಲ್ಲಿಯೂ ಅದರ 
ಮಹಿಮೆಯು ವಿಶೇಷವಾಗಿರುವುದೆಂದು ಹೇಳಲ್ಪಟ್ಟದೆ. ಬೇರೆ ಕಾಲಗಳಲ್ಲಿ 
ಪರ್ವಸಂದರ್ಭಗಳಲ್ಲಿ ವಿಶೇಷ ಶ್ರೇಷ್ಠವೆನಿಸುವುದು. ಆಗ ಸಹಸ್ರಧಾರಾ 
ತೀರ್ಥದಲ್ಲಿ ಸ್ನಾನಮಾಡುವುದರಿಂದ ನರನು ಸ್ವರ್ಗವನ್ನು ಸಡೆಯುತ್ತಾನೆ. 

೮೪. ಧೀಮಂತನಾದ ಯಾವ ನರಶ್ರೇಷ್ಠನು ಈ ತೀರ್ಥದಲ್ಲಿ ತನ್ನ 
ಶಕ್ತ್ಯನುಸಾರವಾಗಿ ಆದರದಿಂದ ವಿಧಿವತ್ತಾಗಿ ಸ್ಪಾನದಾನಗಳನ್ನು ಮಾಡು 

2 


೩೪ ಶ್ರೀ ಸ್ಕಾಂಡಮಹಾಪುರಾಣಂ 


ಸ ಇಪ ನಿಪುಲಭೋಗಾನ್ನಿರ್ಮಲಾತ್ಮಾ ಚೆ ಭಕ್ತ್ಯಾ 
ಭಜತಿ ಭುಜಗಶಾಯಿ ಶ್ರೀಪತೇರಾತ್ಮನೈಕ್ಯಂ 18೫ ೮೪॥ 
ಇತಿ ಶ್ರೀ ಸ್ಮಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 


ದ್ವಿತೀಯೇ ವೈಷ್ಣವಖಂಡೇ ಅಯೋಧ್ಯಾಮಾಹಾತ್ಮ್ಯೇ ""ಬ್ರಹ್ಮಕುಂಡ್ಕ ಸಹಸ್ರಧಾರಾ 
ತೀರ್ಥಮಾಹಾತ್ಮ್ಯವರ್ಣನಂ > ನಾಮ ದ್ವಿತೀಯೋಂಧ್ಯಾಯಃ 





ತ್ತಾನೆಯೋ ಅವನು ನಿರ್ಮಲಾತ್ಮನಾಗಿ ಇಲ್ಲಿ ವಿಪುಲವಾದ ಭೋಗಗಳನ್ನು 
ಅನುಭವಿಸುತ್ತಾನೆ; ಮುಂದೆಯೂ ತನ್ನ ಭಕ್ತಿಯಿಂದ ಭುಜಗಶಾಯಿಯಾದ 
ಶ್ರೀಪತಿಯ ಆತ್ಮದೊಡನೆ ಐಕ್ಯವನ್ನು ಪಡೆಯುತ್ತಾನೆ. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಟವಖಂಡದ ಅಯೋಧ್ಯಾ ಮಾಹಾತ್ಮ್ಯೃದಲ್ಲಿ 
«« ಬ್ರಹ್ಮಕುಂಡ್ಕ ಸಹಸ್ಪಧಾರಾತೀರ್ಥಮಾಹಾತ್ಮ್ಯವರ್ಣನ*ವೆಂಬ 
ಎರಡನೆಯ ಅಧ್ಯಾಯವು ಮುಗಿದು ದು 


॥ ಶ್ರೀಃ ॥ 


ಅಥ ತೃತೀಯೋಧ್ಯಾಯಃ 
ಸಹೆಸ್ಪಚೆಂದ್ರವ್ರ ತೋದ್ಯಾ ಪನವಿಧಿವರ್ಣನಂ 
ಸೂತ ಉವಾಚ:- 
ಇತಿ ಶೃತ್ವಾ ವಚೋ ಧೀಮಾನಾದರಾತ್‌ ಕುಂಭಜನ್ಮನಃ । 
ಪ್ರೋವಾಚೆ ಮಧುರಂ ವಾಕ್ಯಂ ಕೃಷ್ಣದ್ವೈಸಾಯನೋ ಮುನಿಃ ॥೧॥ 


ವ್ಯಾಸ ಉವಾಚ :-- 


ಭಗವನ್ನದ್ಳುತವಿಂದಂ ತೀರ್ಥಮಾಹಾತ್ಮ್ಯಮುತ್ತಮಂ । 


ಶೃತ್ವಾ ತೃತ್ತೋ ಮಮ ಮನಃ ಪರಮಾನಂದಮಾಯಂಯಯೌ ॥೨॥ 
ಅನ್ಯತೀರ್ಥವರಂ ಬ್ರೂಹಿ ತತ್ವೇನ ಮಮ ಶೃಜಣ್ವತಃ । 
ನ ತೃಪ್ತಿರಸ್ತಿ ಮನಸಃಶೃಣ್ವತೋ ಮಮ ಸುವ್ರತ Wan 


ಅಗಸ ಉವಾಚ: 


ಶೃಣು ವಿಪ್ರ ಪ್ರನಕ್ಟ್ರ್ಯಾನಿಂ ತೀರ್ಥಮನ್ಯದನುತ್ತಮಂ । 
ಸೃರ್ಗದ್ಧಾರನಿತಿ ಖ್ಯಾತಂ ಸರ್ವಪಾಪಹರೆಂ ಸದಾ ॥೪॥ 


ಕನ್ನಡದ ಅನುವಾದ 


ಸೆ ಹಸ್ರಚಂದ್ರವ್ರತೋದ್ಯಾಪನವಿಧಿವರ್ಣನ 


೧. ಸೂತಪುರಾಣಿಕನು ಹೇಳುತ್ತಾನೆ:--ಕುಂಭಸಂಭವನಾದ ಅಗಸ್ತ್ಯ 
ಖುಷಿಯ ಈ ಮಾತನ್ನು ಆದರದಿಂದಾಲಿಸಿ ಕೃಷ್ಣದ್ವೈ ಸಾಯನಮುನಿಯು 
ಮಧುರವಾದ ಈ ವಾಕ್ಯವನ್ನಾಡಿದನು. 

೨. ವ್ಯಾಸನು ಹೇಳುತ್ತಾನೆ: ಭಗವನ್‌! ಅದ್ಭುತವೂ, ಉತ್ತಮವೂ 
ಆದ ಈ ತೀರ್ಥಮಾಹಾತ್ಮ್ಯೃವನ್ನು ನಿನ್ನಿಂದ ಕೇಳಿ ನನ್ನ ಮನಸ್ಸು ಸರಮಾ 
ನಂದವನ್ನು ಪಡೆಯಿತು. 

೩. ಇದನ್ನು ಕೇಳುತ್ತಿರುವ ನನಗೆ ಬೇರೊಂದು ತೀರ್ಥಶ್ರೇಷ್ಠದ ವಿಚಾರ 
ವನ್ನು ತಿಳಿಸು. ಎಲ್ಫೆ ಸುವ್ರತನೇ! ಈ ವಿಷಯವನ್ನು ಕೇಳಿದಂತೆಲ್ಲ ನನ್ನ 
ಮನಸ್ಸಿಗೆ ತೃಪ್ತಿಯೇ ಆಗುವಹಾಗಿಲ್ಲ.?' 

೪ ಅಗಸ್ಯನು ಹೇಳುತ್ತಾನೆ: " ಎಲ್ಫೈ ವಿಪ್ರನೇ! ಮತ್ತೊಂದು 
ಶ್ರೇಷ್ಠವಾದ ತೀರ್ಥವನ್ನು ಹೇಳುತ್ತೇನೆ, ಕೇಳು. ಅದು " ಸ್ವರ್ಗದ್ಹಾರ' 
ವೆಂದು ಪ್ರಸಿದ್ಧವಾಗಿದೆ. ಅದು ಸದಾ ಕಾಲದಲ್ಲಿಯೂ ಸರ್ವಪಾಪಗಳನ್ನೂ 
ಪರಿಹರಿಸುವಂಥದು. 


ಪಿಷ ಶ್ರೀ ಸ್ಕಾಂದಮಹಾಪುರಾಣಂ 


ಸ್ಪರ್ಗವ್ವಾರಸ್ಯ ಮಾಹಾತ್ಮ್ಮ್ಯಂ ವಿಸ್ತರಾದೃಕ್ತುವಿನಾಶ್ವರಃ । 


ನ ಹಿ ಕಶ್ಚಿದತೋ ವತ್ಸ ಸಂಕ್ಸೇಸಾಚ್ಛೃಣು ಸುವ್ರತ ॥೫॥ 
ಸಹಸ್ಪಧಾರಾಮಾರಭ್ಯ ಪೂರ್ವತಃ ಸರಯೂಜಲೇ । 

ಷಬ್‌ತ್ರಿಂಶದಧಿಕಾ ಪ್ರೋಕ್ತಾ ಧನುಷಾಂ ಷಟ್‌ ಶತೀ ಮತಿಃ ॥೬॥ 
ಸ್ಫರ್ಗದ್ಧಾರಸ್ಯ ವಿಸ್ತಾರಃ ಪುರಾಣಜ್ಞ್ಜೈರ್ನಿಶಾರದೈಃ । 

ಸ್ವರ್ಗದ್ಧಾರಸಮಂ ತೀರ್ಥಂ ನೆ ಭೂತಂ ನೆ ಭವಿಷ್ಯತಿ ॥೭॥ 
ಸತ್ಯಂ ಸತ್ಯಂ ಪುನಃ ಸತ್ಯಂ ನಾಂಸತ್ಯಂ ಮಮ ಭಾಷಿತಂ! 
ಸ್ವರ್ಗದ್ವಾರಸಮಂ ತೀರ್ಥಂ ನಾಸ್ತಿ ಬ್ರಹ್ಮಾಂಡಗೋಲಕೇ un 
ಹಿತ್ಕಾ ದಿವ್ಯಾನಿ ಭೌಮಾನಿ ತೀರ್ಥಾನಿ ಸಕಲಾನ್ಯಪಿ । 

ಪ್ರಾತರಾಗತ್ಯ ತಿಷ್ಕಂತಿ ತತ್ರ ಸಂಶ್ರಿತ್ಯ ಸುವ್ರತ HF 
ತಸ್ಮಾದತ್ರ ಪ್ರಕರ್ತವ್ಯಂ ಪ್ರಾತಃ ಸ್ನಾನಂ ವಿಶೇಷತಃ । 
ಸರ್ವತೀರ್ಥಾವಗಾಹಸ್ಯ ಫಲಮಾತ್ಮನ ಈಪ್ಸತೌ ॥೧೦॥ 


ತ್ಯಜಂತಿ ಪ್ರಾಣಿನಃ ಪ್ರಾಣಾನ್‌ ಸ್ಪರ್ಗದ್ವಾರಾಂತರೇ ದ್ವಿಜಾಃ । 
ಪ್ರಯಾಂತಿ ಪರಮಂ ಸ್ಥಾನಂ ವಿಷ್ಣೋಸ್ತೇ ನಾತ್ರಸಂಶಯ8ಃ ॥ ೧೧॥ 





೫. ಸ್ವರ್ಗದ್ವಾರತೀರ್ಥದ ಮಾಹಾತ್ಮ್ಯವನ್ನು ವಿಸ್ತಾರವಾಗಿ ಹೇಳುವು 
ದಕ್ಕೆ ಯಾವನೊಬ್ಬನೂ ಸಮರ್ಥನಲ್ಲವು. ಆದುದರಿಂದ ಎಲ್ಫೈ ಸುವ್ರತನೇ! 
ಅದನ್ನು ಸಂಕ್ಲೇಪವಾಗಿ ಹೇಳುತ್ತೇನೆ ಕೇಳು. 

೬. ಸಹಸ್ಪಧಾರಾತೀರ್ಥವನ್ನಾರಂಭಿಸಿ ಪೂರ್ವದಿಕ್ಕಿನಲ್ಲಿ ಸರಯೂಜಲದಲ್ಲಿ 
ಆರುನೂರು ಮೂವತ್ತಾರು ಧನುಸ್ಸುಗಳವರೆಗೂ ಅದರ ಹರವಿರುತ್ತದೆ. 

೭-೮. ಈ ಸ್ವರ್ಗದ್ವಾರದ ವಿಸ್ತಾರವಾದ ಪುರಾಣವನ್ನು ಬಲ್ಲ ವಿಶಾರದರು 
" ಸ್ವರ್ಗದ್ವಾರಕ್ಕೆ ಸಮನಾದ ತೀರ್ಥವು ಹಿಂದಿರಲಿಲ್ಲ; ಮುಂದಾಗುವುದಿಲ್ಲ’ 
ಎಂದು ಹೇಳುತ್ತಾರೆ. ಇದು ಮೂರು ಮೂರು ಬಾರಿಗೂ ಸತ್ಯವಾದುದು. ನನ್ನ 
ಮಾತು ಅಸತ್ಯವಾಗುವುದಿಲ್ಲ. ಸ್ವರ್ಗದ್ವಾರಕ್ಕೆ ಸಮವಾದ ತೀರ್ಥವು ಬ್ರಹ್ಮಾಂಡ 
ಗೋಲಕದಲ್ಲಿಯೇ ಇರುವುದಿಲ್ಲವು. 

೯. ಎಲೈ ಸುವ್ರತನೇ! ದೇವಲೋಕ ಭೂಲೋಕಗಳ ಸಕಲ ತೀರ್ಥಗಳೂ 
ಪ್ರಾತಃಕಾಲದಲ್ಲಿ ತಮ್ಮ ತಮ್ಮ ಸ್ಥಾನಗಳನ್ನು ಬಿಟ್ಟು ಅಲ್ಲಿಗೆ ಬಂದು ಆ ತೀರ್ಥ 
ವನ್ಹಾಶ್ರಯಿಸಿ ನಿಲ್ಲುತ್ತವೆ. 

೧೦. ಆದುದರಿಂದ ಸರ್ವತೀರ್ಥಗಳಲ್ಲಿಯೂ ಸ್ನಾನಮಾಡಿದ ಫಲವು 
ಡೊರೆಯಬೇಕೆಂದು ಅಪೇಕ್ಲಿಸುವವನು ಇಲ್ಲಿ ವಿಶೇಷವಾಗಿ ಪ್ರಾತಃಸ್ನಾನವನ್ನು 
ಮಾಡಬೇಕು. 

೧೧. ಯಾವ ಪ್ರಾಣಿಗಳು ಸ್ವರ್ಗದ್ವಾರತೀರ್ಥದ ಎಲ್ಲೆ ಯೊಳಗೆ ಪ್ರಾಣ 


ತೃತೀಯೋ$ಧ್ಯಾಯಃ ೩೭ 


ಮುಕ್ತಿದ್ದಾರಮಿದಂ ಪಶ್ಯ ಸ್ಪರ್ಗೆಪ್ರಾಪ್ತಿಕರಂ ನೃಣಾಂ । 


ಸ್ಫರ್ಗೆದ್ವಾರನಿತಿ ಖ್ಯಾತಂ ತಸ್ಮಾತ್ತೀರ್ಥಮನುತ್ತಮಂ ॥ ೧೨ ॥ 
ಸ್ವರ್ಗದ್ವಾರಂ ಸುದುಷ್ಟ್ರಾಸ್ಯಂ ದೇವೈರಪಿ ನ ಸಂಶಯಂಃ । 
ಯದ್ಯತ್ಕಾಮಯತೇ ತತ್ರ ತತ್ತದಾಪ್ನೋತಿ ಮಾನವಃ ॥ ೧೩೪ 


ಸ್ವರ್ಗದ್ಧಾರೇ ಪರಾಸಿದ್ಧಿಃ ಸ್ವರ್ಗದ್ಧಾರೇ ಪೆರಾಗತಿಃ । 
ಜಸ್ತಂ ದತ್ತಂ ಹುತಂ ದೃಷ್ಟಂ ತಪಸ್ತಪ್ತಂ ಕೃತಂ ಚ ಯತ್‌ । 


ಧ್ಯಾನಮಧ್ಯಯನಂ ಸರ್ವಂ ದಾನಂ ಭವತಿ ಚಾಕ್ಸುಯಂ ॥ ೧೪ ॥ 
ಜನ್ಮಾಂತರಸಹಸ್ರೇಣ ಯತ್ಪಾಪಸಂ ಪೂರ್ವಸಂಚಿತಂ । 
ಸ್ಪರ್ಗದ್ವಾರಪ್ರನಿಷ್ಟಸ್ಯ ತತ್ಸರ್ವಂ ವ್ರಜತಿ ಕ್ಷಯಂ ! ೧೫ ॥ 


ಬ್ರಾಹ್ಮಣಾಃ ಕ್ಪತ್ರಿಯಾ ವೈಶ್ಯಾಃ ಶೂದ್ರಾ ವೈ ವರ್ಣಸಂಕರಾಃ । 

ಕೃಮಿ ಮ್ಲೇಚ್ಛಾಶ್ಚ ಯೇ ಚಾನ್ಯೇ ಸಂಕೀರ್ಣಾಃ ಪಾಸಯೋನಯಃ॥೧೬॥ 
ಕೀಟಾಃ ಪಿಪೀಲಿಕಾಶ್ಚೈವ ಯೇ ಚಾನ್ಯೇ ಮೃಗೆಪಕ್ಸಿಣಃ । 

ಕಾಲೇನ ನಿಧನಂ ಪ್ರಾಪ್ತಾಃ ಸ್ವರ್ಗದ್ಧಾಕೇ ಶೃಣು ದ್ವಿಜ ॥ ೧೭ ॥ 





ಬಿಡುವುವೋ ಅವ್ರು ವಿಷ್ಣುವಿನ ಪರಮಸ್ಕಾನವನ್ನು ಹೋಗಿ ಸೇರುತ್ತವೆ. ಎಲ್ರ 
ದ್ವಿಜನೇ! ಇದರಲ್ಲಿ ಸಂಶಯವಿಲ್ಲವು. 

೧೨. ಇದೊ ನೋಡು, ನರರಿಗೆ ಸ್ವರ್ಗಪ್ರಾಪ್ರಿಯನ್ನುಂಟುಮಾಡುವ 
ಮುಕ್ತಿಗೆ ಬಾಗಿಲು. ಆದುದರಿಂದ ಇದು ಸ್ವರ್ಗದ್ವಾರನೆಂದು ಪ್ರಖ್ಯಾತ 
ವಾಗಿರುವುದು. ಇದಕ್ಕೆಂತಲೂ ಉತ್ತಮವಾದ ತೀರ್ಥವು ಮತ್ತೊಂದಿಲ್ಲವು. 

೧೩. ಸ್ವರ್ಗದ್ವಾರವು ದೇವತೆಗಳಿಂದಲೂ ಪಡೆಯಲು ಬಹು ಕಷ್ಟವಾಗಿರು 
ವಂಥದೆಂಬುದರಲ್ಲಿ ಸಂಶಯವಿಲ್ಲವು. ಅಲ್ಲಿ ಮಾನವನು ಏನೇನನ್ನು ಬಯಸು 
ತ್ತಾನೆಯೋ ಅದನ್ನೆಲ್ಲವನ್ನೂ ಪಡೆಯುತ್ತಾನೆ. 

೧೪. ಸ್ವರ್ಗದ್ವಾರದಲ್ಲಿ ಉತ್ತಮೋತ್ತಮವಾದ ಸಿದ್ಧಿಯುಂಟಾಗುತ್ತದೆ; 
ಸ್ವರ್ಗದ್ವಾರದಲ್ಲಿ ಉತ್ತನೋತ್ತಮವಾದ ಗತಿಯುಂಟಾಗುತ್ತದೆ. ಈ ತೀರ್ಥದಲ್ಲಿ 
ಜಪಮಾಡಿದ್ದು, ದಾನಮಾಡಿದ್ದು, ಹೋಮಮಾಡಿದ್ದು, ದರ್ಶನಮಾಡಿದ್ದು, 
ತಪಸ್ಸುಮಾಡಿದ್ದು, (ಬೇರೆ ಕರ್ಮ) ಮಾಡಿದ್ದೂ, ಧ್ಯಾನ, ಅಧ್ಯಯನ, ದಾನ 
ಎಲ್ಲವೂ ಅಕ್ಬಯವಾಗುತ್ತದೆ. 

೧೫. ಸ್ವರ್ಗದ್ವಾರವನ್ನು ಪ್ರವೇಶಮಾಡಿದವನಿಗೆ ಸಾವಿರ ಜನ್ಮಾಂತರ 
ಗಳಲ್ಲಿ ಮಾಡಲ್ಪಟ್ಟು ಹಿಂದಿನಿಂದಲೂ ಕೂಡಿಬಂದಿರುವ ಪಾಪನೆಸ್ಟಿದೆಯೋ 
ಅಷ್ಟೂ ನಾಶವಾಗಿಹೋಗುತ್ತದೆ. 

೧೬-೧೮. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ವರ್ಣ 
ಸಂಕರಹೊಂದಿದವರು, ಅಲ್ಲದೆ ಮ್ಲೇಚ್ಛರು, ಪಾಪಸಂಭೂತರಾದ ಇನ್ನುಳಿದ 


ತ್ಠಿಲ ಶ್ರೀ ಸ್ಮಾಂದೆಮಹಾಪುರಾಣಂ 


ಕೌನೋದಕೀಕರಾಃ ಸರ್ವೇ ಪಕ್ಸಿಣೋ ಗರುಡೆಧ್ಯಜಾಃ । 

ಶುಭೇ ವಿಷ್ಣುಪುರೇ ವಿಷ್ಣುರ್ಜಾಯಂತೇ ತತ್ರ ಮಾನವಾಃ 1 ೧೮ ॥ 
ಅಕಾಮೋ ವಾ ಸಕಾಮೋ ವಾ ಅಪಿ ತೀರ್ಥಗತೋಪಿ ವಾ। 
ಸ್ವರ್ಗದ್ವಾರೇ ತ್ಯಜನ್‌ ಪ್ರಾಣಾನ್‌ ವಿಷ್ಣುಲೋಕೇ ಮಹೀಯತೇ॥ ೧೯॥ 
ಮುನಯೋ ದೇವತಾಃ ಸಿದ್ಧಾಃ ಸಾಧ್ಯಾ ಯಕ್ಸಾ ಮರುದ್ಲುಣಾಃ । 


ಯಜ್ಞ್ಜೋಪಸವೀತಮಾತ್ರೇಣ ವಿಭಾಗಂ ಚಕ್ರಿರೇತು ಯೇ nu ೨೦॥ 
ಮಧ್ಯಾಹ್ನೇಂತ್ರ ಪ್ರಕುರ್ವಂತಿ ಸಾನ್ಪಿಧ್ಯಂ ದೇನತಾಗಣಾಃ । 

ತಸ್ಮಾತ್ತತ್ರ ಪ್ರಕುರ್ವಂತಿ ನುಧ್ಯಾಹ್ನೇ ಸ್ನಾನಮಾದರಾತ್‌ ॥೨೧॥ 
ಕುರ್ವಂತ್ಯನಶನಂ ಯೇ ತು ಸ್ವರ್ಗದ್ಧಾರೇ ಜಿತೇಂದ್ರಿಯಾಃ । 

ಪ್ರಯಾಂತಿ ಪರಮಂ ಸ್ಥಾನಂ ಯೇ ಚ ಮಾಸೋಪವಾಸಿನಃ ॥೨೨॥ 
ಅನ್ನೆದಾನರತಾ ಯೇ ಚ ರತ್ನದಾ ಭೂಮಿದಾ ನರಾಃ । 

ಗೋವಸ್ತ್ರದಾಶ್ಚ ವಿಪ್ರೇಭ್ಯೋ ಯಾಂತಿ ತೇ ಭವನಂ ಹರೇಃ ॥ ೨೩॥ 


ಬೇರೆ ಬೇಕಿ ಸಂಕರ ಜಾತಿಗಳವರು, ಕೀಟಿಗಳು, ಪಿಪೀಲಿಕೆ (ಇರುವೆ)ಗಳು, 
ಇನ್ನುಳಿದ ಎಲ್ಲ ಮೃಗಪಕ್ಸಿಗಳು--- ಎಲ್ಲವೂ ಸ್ವರ್ಗದ್ವಾರದಲ್ಲಿ ಕಾಲ ತುಂಬಿ 
ಬಂದು ಮರಣಹೊಂದಿದಬಳಿಕ್ಕ ಕೌಮೋದಕಿಯನ್ನು ಕೈಯಲ್ಲಿ ಧರಿಸಿ ಗರುಡ 
ನನ್ನೇರಿ ಶುಭಕರವಾದ ವಿಷ್ಣುಪುರದಲ್ಲಿ ವಿಷ್ಣುಸ್ವರೂಪಿಗಳಾಗಿ ಬೆಳಗುತ್ತಾರೆ. 

೧೯. ಅಪೇಕ್ಸೆಯುಳ್ಳವನಾದರೂ, ಈ ತೀರ್ಥಕ್ಕೇ ಹೋಗಿರುವವನೇ 
ಆದರೂ ಸ್ವರ್ಗದ್ವಾರದಲ್ಲಿ ಪ್ರಾಣಗಳನ್ನು ತ್ಯಾಗಮಾಡಿದವನು ವಿಷ್ಣುಲೋಕದಲ್ಲಿ 
ದೊಡ್ಡ ವನೆನಿಸುತ್ತಾನೆ. 

೨೦. ಮುನಿಗಳು, ದೇವತೆಗಳು, ಸಿದ್ಧರು, ಸಾಧ್ಯರು, ಯಕ್ಬರು, 
ಮರುದ್ದು ಣಗಳಾದಿಯಾಗಿ ಎಲ್ಲರೂ ಯಜ್ಞೋ ಪವೀತಮಾತ್ರದಿಂದಲೇ ಇದು 
ನನಗೆ ಇದು ನನಗೆ ಎಂದು ಗುರುತಿಸಿ ವಿಭಾಗಮಾಡಿಕೊಂಡರು. 

೨೧. ಮಧ್ಯಾಹ್ನದಲ್ಲಿ ಇಲ್ಲಿ ದೇವತಾಗಣಗಳು ಸಾನ್ಸಿಧ್ಯವನ್ನು ಹೊಂದಿರು 
ತ್ತಾರೆ. ಆದುದರಿಂದ ಇಲ್ಲಿ ಮಧ್ಯಾಹ್ನದಲ್ಲಿಯೂ ಆದರದಿಂದ ಸ್ನಾನ 
ಮಾಡುತ್ತಾರೆ. 

೨೨. ಯಾರು ಸ್ವರ್ಗದ್ವಾರದಲ್ಲಿ ಜಿತೇಂದ್ರಿಯರಾಗಿ ಅತೆಶನವ್ರತವನ್ನಾ 
ಚರಿಸುತ್ತಾರೆಯೋ ಯಾರು ಮಾಸೋಪವಾಸಮಾಡುತ್ತಾರೆಯೋ ಅವರೆಲ್ಲರೂ 
ಪರಮಸ್ಥಾನವನ್ನು ಹೋಗಿ ಸೇರುತ್ತಾರೆ. 

೨೩. ಯಾವ ಮಾನವರು ಬ್ರಾಹ್ಮಣರಿಗೆ ಅನ್ನದಾನಮಾಡುವುದರಲ್ಲಿ ನಿರತ 
ರಾಗಿರುವರೋ, ಯಾರು ರತ್ನದಾನಮಾಡುವರೋ, ಭೂದಾನ, ಗೋದಾನ, 


ತೃತೀಯೋತಧ್ಯಾಯೆಃ ಷೀ 


ಯತ್ರ ಸಿದ್ಧಾ ಮಹಾತ್ಮಾನೋ ಮುನಯಃ ಪಿತರಸ್ತಥಾ । 
ಸ್ವರ್ಗಂ ಪ್ರಯಾಂತಿ ತೇ ಸರ್ವೇ ಸ್ಪರ್ಗದ್ಧಾರಂ ತತಃ ಸ್ಮೃತಂ ॥ ೨೪॥ 
ಚತುರ್ಧಾ ಚ ತನುಂ ಕೃತ್ವಾ ದೇವದೇವೋ ಹರಿಃ ಸ್ವಯಂ । 


ಅತ್ರ ನೈ ರಮತೇ ನಿತ್ಯಂ ಭ್ರಾತೃಭಿಃ ಸಹ ರಾಘವಃ ॥ ೨೫ ॥ 
ಬ್ರಹ್ಮಲೋಕಂ ಪರಿತ್ಯಜ್ಯ ಚತುರ್ವಕ್ಟ್ರಃ ಸನಾತನಃ । 

ಅತ್ರೈನ ರಮತೇ ನಿತ್ಯಂ ದೇವೈಃ ಸಹ ಪಿತಾಮಹಃ ॥ ೨೬ ॥ 
ಕೈಲಾಸನಿಲಯಾವಾಸೀ ಶಿವಸ್ತತ್ತೈವ ಸಂಸ್ಥಿತಃ ॥ ೨೭॥ 
ಮೇರುಮುಂದರಮಾತ್ರೋಪಿ ರಾಶಿಃ ಪಾಪಸ್ಯ ಕರ್ಮಣಃ । 
ಸ್ವೈರ್ಗದ್ಧಾರಂ ಸಮಾಸಾದ್ಯ ಸ ಸರ್ವೋ ವ್ರಜತಿ ಕ್ಲೇಯಂ ॥ ೨೮ ॥ 
ಯಾ ಗತಿಜ್ಞ್ಞಾ ೯ನತಪಸಾಂ ಯಾ ಗೆತಿರ್ಯಜ ಯಾಜಿನಾಂ । 
ಸ್ವರ್ಗದ್ಧ್ವಾರೇ ಮೃತಾನಾಂ ತು ಸಾ ಗತಿರ್ನಿಹಿತಾ ಶುಭಾ ॥೨೯॥ 
ಜಯುಷಿದೇವಾಸುರಗಣೈರ್ಜಪಹೋಮಪರಾಯಣೈಃ | 
ಯತಿಭಿರ್ನೋಕ್ಪಕಾಮೈಶ್ಚ ಸ್ವರ್ಗದ್ಧಾರೇ ನಿಷೇವ್ಯತೇ ॥೩೦॥ 


ವಸ್ತ್ರ ದಾನಗಳನ್ನು ಯಾರು ಮಾಡುವರೋ ಅವರೆಲ್ಲರೂ ಶ್ರೀಹರಿಯ ಭವನಕ್ಕೆ 
ಹೋಗುತ್ತಾರೆ. 

೨೪. ಸಿದ್ಧರೂ, ಮಹಾತ್ಮರಾದ ಮುನಿಗಳೂ, ಪಿತೃಗಳೂ ಎಲ್ಲರೂ 
ಇಲ್ಲಿಂದಲೇ ಸ್ವರ್ಗವನ್ನು ಕುರಿತು ಪ್ರಯಾಣಮಾಡುತ್ತಾರೆ. ಆದುದರಿಂದ ಇದು 
ಸ್ವರ್ಗದ್ವಾರವೆಂದು ಹೆಸರುಪಡೆದಿರುವುದು. 

೨೫. ದೇವದೇವನಾದ ಶ್ರೀಹರಿಯು ತನ್ನ ದೇಹವನ್ನು ನಾಲ್ಕು ಭಾಗವಾಗಿ 
ವಿಭಾಗಿಸಿಕೊಂಡು ತಾನೇ ರಾಘವನಾಗಿ ಸೋದರರೊಡಗೂಡಿ ಇಲ್ಲಿ ಸದಾ 
ಕಾಲವೂ ರಮಿಸುತ್ತಿರುತ್ತಾನೆ. 

೨೬-೨೭. ನಾಲ್ಕು ಮುಖಗಳುಳ್ಳ ಸನಾತನನಾದ ಪಿತಾಮಹನು ಬ್ರಹ್ಮ 
ಲೋಕವನ್ನು ಪರಿಶ್ಯಾಗಮಾಡಿ ದೇವತೆಗಳಿಂದೊಡಗೂಡಿ ಇಲ್ಲಿಯೇ ಯಾವಾಗಲೂ 
ರಮಿಸುತ್ತಾನೆ. ಕೈಲಾಸನಿಲಯನಾದ ಶಿವನೂ ಇಲ್ಲಿಯೇ ನೆಲಸಿರುವನು. 

೨೮. ಪಾಪಕರ್ಮದ ರಾಶಿಯು ಮೇರುಮಂದರಸರ್ವತಗಳಷ್ಟು ಮಹತ್ತಾ 
ಗಿದ್ದರೂ ಸ್ವರ್ಗದ್ವಾರಕ್ಕೆ ಹೋಗಿ ಸೇರಿದರೆ ಅದೆಲ್ಲವೂ ಕ್ಸಯಿಸಿಹೋಗುವುದು. 

೨೯. ಜ್ಞಾನತಪಸ್ಸುಗಳಿಗೆ ಯಾವ ಗತಿಯೋ, ಯಜ್ಞ ಮಾಡುವವರಿಗೆ 
ಯಾವ ಗತಿಯೋ, ಸ್ವರ್ಗದ್ವಾರದಲ್ಲಿ ಮೃತರಾದವರಿಗೆ ಆ ಶುಭಗತಿಯು 
ದೊರೆಯುತ್ತದೆ. 

೩೦. ಖುಷಿಸಮೂಹಗಳಿಂದಲ್ಲೂ, ದೇವಾಸುರಗಣಗಳಿಂದಲೂ, ಜಪ 


೪೦ ಶ್ರೀ ಸ್ಕಾಂದಮಹಾಪುರಾಣಂ 


ಷಷ್ಟಿರ್ವರ್ಷಸಹಸ್ರಾಣಿ ಕಾಶೀವಾಸೇಷು ಯತ್ಛಲಂ । 


ತತ್ಫಲಂ ನಿಮಿಷಾರ್ಥೇನ ಕಲೌ ದಾಶರಥೀಪುರೀಂ ॥೩೧॥ 
ಯಾ ಗತಿರ್ಯೋಗಯಂಬಕ್ತಾನಾಂ ವಾರಾಣಸ್ಯಾಂ ತನುತ್ಯಜಾಂ | 

ಸಾ ಗತಿಃ ಸ್ಲಾನಮಾತ್ರೇಣ ಸರಯ್ಹಾಂ ಹರಿವಾಸರೇ ॥ ೩೨ ॥ 
ಸ್ಫರ್ಗದ್ಧಾರೇ ಮೃತಃ ಕಶ್ಲಿನ್ನರಕೆಂ ನೈವ ಪಶ್ಯತಿ । 
ಕೇಶವಾನುಗೃಹೀತಾಹಿ ಸರ್ವೇ ಯಾಂತಿ ಪರಾಂ ಗತಿಂ ॥ ೩೩ ॥ 
ಭೂಲೋಕೇ ಚಾಂತರಿಕ್ಸೇ ಚ ದಿವಿ ತೀರ್ಥಾನಿ ಯಾನಿ ವೈ । 

ಅತೀತ್ಯ ವರ್ತತೇ ತಾನಿ ತೀರ್ಥಾನ್ಯೇತದ್ವಿಜೋತ್ತಮ nan 
ವಿಷ್ಣುಭಕ್ತಿಂ ಸಮಾಸಾದ್ಯ ರಮಂತೇತು ಸುನಿಶ್ಚಿತಾಃ । 

ಸಂಹೃತ್ಯ ಶಕ್ತಿತಃ ಕಾಮಂ ವಿಷಯೇಷು ಹಿ ಸಂಸ್ಥಿತಂ ॥ ಕ೫ ॥ 
ಶಕ್ತಿತಃ ಸರ್ವತೋ ಯುಕ್ತಾ ಶಕ್ತಿಸ್ತಪಸಿ ಸಂಸ್ಥಿತಾ । 

ನ ತೇಷಾಂ ಪುನರಾವೃತ್ತಿಃ ಕಲ್ಪಕೋಹಿಶತೈರಪಿ ॥ ೩೬ ॥ 


ಹೋಮನಿರತರಾಗಿರುವವರಿಂದಲೂ, ಮೋಕ್ಸಾಭಿಲಾಷಿಗಳಾದ ಯತಿಗಳಿಂದಲೂ 
ಸ್ವರ್ಗದ್ವಾರವು ಸರ್ವಕಾಲದಲ್ಲಿಯೂ ಸೇವಿಸಲ್ಪಡುತ್ತದೆ. 

೩೧. ಅರುವತ್ತುಸಾವಿರ ವರ್ಷದವರೆಗೆ ಮಾಡಿದ ಕಾಶೀವಾಸದಿಂದ 
ಯಾವ ಫಲವುಂಟಾಗುವುದೋ ಆ ಫಲವು ಕಲಿಯುಗದಲ್ಲಿ ದಾಶರಥಿಯ 
ಅಯೋಧ್ಯಾಪುರಿಯಲ್ಲಿ ನಿಮಿಷಾರ್ಧಕಾಲ ಮಾತ್ರ ವಾಸಮಾಡುವುದರಿಂದಲೇ 
ದೊರಕುತ್ತದೆ. 

೩೨-೩೩. ವಾರಣಾಸಿಯಲ್ಲಿ ಯೋಗಯುಕ್ತರಾಗಿ ದೇಹತ್ಯಾಗಮಾಡಿದ 
ವರಿಗೆ ಯಾವ ಗತಿಯುಂಬಾಗುವುಜೋ ಆ ಸದ್ಗತಿಯು ಸರಯೂನದಿಯಲ್ಲಿ 
ಹರಿವಾಸರದಲ್ಲಿ ಸ್ಪಾನಮಾಡಿದಮಾತ್ರದಿಂದಲೇ ಉಂಟಾಗುತ್ತದೆ. ಸ್ವರ್ಗದ್ವಾರ 
ದಲ್ಲಿ ಮೃತನಾದ ಯಾವನೂ ನರಕವನ್ನು ನೋಡುವುದೇ ಇಲ್ಲವು. ಕೇಶವ 
ನಿಂದ ಅನುಗ್ರಹಿತರಾಗಿ ಎಲ್ಲರೂ ಪರಮಪದವನ್ನ್ಯೈದುತ್ತಾರೆ. 

೩೪. ಎಲೈ ದ್ವಿಜೋತ್ತಮನೆ! ಭೂಲೋಕದಲ್ಲಿಯೂ ಅಂತರಿಕ್ಬದಲ್ಲಿಯೂ 
ದೇವಲೋಕದಲ್ಲಿಯೂ ಯಾವ ಯಾವ ತೀರ್ಥಗಳಿವೆಯೋ ಆ ತೀರ್ಥಗಳೆಲ್ಲ 
ವನ್ನೂ ಮಾರಿ ಇದು ಮೆರೆಯುತ್ತಿರುವುದು. 

೩೫-೩೬. ಯಾರು ವಿಷ್ಣುಭಕ್ತಿಯನ್ನು ಪಡೆದು ಒಳ್ಳೆಯ ನಿಶ್ವಯವುಳ್ಳ 
ವರಾಗಿ ಅದರಲ್ಲಿ ರಮಿಸುತ್ತಿರುವರೋ, ವಿಷಯಗಳಲ್ಲಿ ನೆಲಸಿದ ಕಾಮವನ್ನು 
ತಮ್ಮ ಶಕ್ತಿಯಿದ್ದಷ್ಟೂ ಅಡಗಿಸಿ ಸ್ವಾಧೀನಪಡಿಸಿಕೊಂಡು ವರ್ತಿಸುತ್ತಿರುವರೋ, 
ಯಾವಾಗಲೂ ಎಲ್ಲೆಡೆಯೂ ಶಕ್ರ್ಯನುಸಾರ ತಪಸ್ಸಿನಲ್ಲಿಯೆ ಕೊಡಗಿರುವರೋ 
ಅವರಿಗೆ ನೂರಾರು ಕಲ್ಪಕೋಟಗಳು ಕಳೆದರೂ ಪುನರಾವೃತ್ತಿಯಿರುವುದಿಲ್ಲ. 


ತೃತೀಯೋ8$ಧ್ಯಾಯಃ ೪೧ 


ಹನ್ಯಮಾನೋಪಿ ಯೋ ವಿದ್ದಾ ವ್‌ ವಸೇಚ್ಛ ಸ್ರ ಶತೈರಪಿ । 


ಸ ಯಾತಿ ಪರಮಂ ಸ್ಥಾ ನೆಂ ಯತ್ರ ಗತ್ವಾ ನ ನ್‌ N೩೭ 
ಸ್ವರ್ಗದ್ಧಾಕೇ ವಿಯುಚ್ಛೇತ ಸ ಜಾ ಮಾಂ ಗತಿಂ । 

ಉತ್ತರಂ" ದಕ್ಷಿಣಂ ವಾಸ್ಯಯನಂ ನ ವಿಕಲ್ಪಯೇತ್‌ ॥ ಶ್ಕಿಲ ॥ 
ಸರ್ವಸ್ತೇಷಾಂ ಶುಭಃ ಕಾಲಃ ಸ್ವರ್ಗದ್ವಾರಂ ಶ್ರಯಂತಿ ಯೇ । 
ಸ್ನಾನಮಾತ್ರೇಣ ಪಾಪಾನಿ ವಿಲಯಂ ಯಾಂತಿ ದೇಹಿನಾಂ 1 ೩೯॥ 
ಯಾನತ್ಪಾ 'ಸಾಸಿ ದೇಹೇನ ಯೇ ಕುರ್ವಂತಿ ಜನಾಃ ಕ್ಸಿತೌ । 

ಅಯೋಧ್ಯಾ ಪರಮಂ ಸ್ಥಾ ನಂ ತೇಷಾಮಾರಿತಮಾವರಾತ್‌ 1 ೪೦॥ 
ಜ್ಯೇಷ್ಮೇ ಮಾಸಿ ಸಿತೇ ಪಕ್ನೇ ಪಂಚೆದಶ್ಯಾಂ ನಿಶೇಷತಃ । 

ತಸ್ಯ ಸಾಂವತ್ಸ ರೀ ಯಾತ್ರಾ ದೇವೈ ಶ್ವ ದ್ರ ಹರೇಃ ಸ್ಮೃತಃ ॥೪೧॥ 
ತಸ ನ್ನುದ್ಯಾ ಕ ಚಂದ್ರ ಸಹಸ್ರ ೦ ವ್ರ ತಯೋಗಿಭಿ ಚ 

ರಿ ಪ್ರಯತ್ನತೋ ನಿಷ ಸರ್ವಯಜ್ಞ ಫಲಾಧಿಕಂ ॥ ೪೨ ॥ 


ತಸ್ಮಿನ್‌ಕೃತೇ ಮಹಾಷಾಪಕ್ಸ್ಟಯಾತ್‌ ಸ್ವರ್ಗೋ ಭವೇನ್ಸೃಣಾಂ ॥ ೪೩॥ 
೩೭. ನೂರಾರು ಶಸ್ತ್ರಗಳಿಂದ ಹೊಡೆಯಲ್ಪಡುತ್ತಿರುವವನಾದರೂ ಯಾವ 

ವಿದ್ವಾಂಸನು ಅಲ್ಲಿಯೇ ವಾಸಮಾಡುವನೋ ಅವನು ಯಾವೆಡೆಗೆ ಹೋದರೆ 

ಶೋಕಕ್ಕೀಡಾಗುವುದಿಲ್ಲವೋ ಅಂಥ ಪರಮಸ್ಕಾ _ನಕ್ಕೆ ಹೋಗಿ ಸೇರುವನು. 

೩೮. ಸ್ವರ್ಗದ್ವಾ ರದಲ್ಲಿ ಯಾವನು ಪ್ರಾಣಬಿಡುವನೋ ಅವನು ಪರಮ 
ಗತಿಯನ್ನು ಪಡೆಯುತ್ತಾನೆ. ಉತ್ತರಾಯನವೇ ಆಗಲಿ, ದಕ್ಸಿಣಾಯನವೇ 
ಆಗಲಿ ಆ ಗತಿಯಲ್ಲಿ ಏನೂ ವ್ಯತ್ಯಾಸವಾಗುವುದಿಲ್ಲ. 

೩೯-೪೦. ಯಾರು ಸ್ವರ್ಗದ್ವಾರವನ್ನಾಶ್ರಯಿಸಿರುವರೋ ಅವರಿಗೆ ಎಲ್ಲ 
ಕಾಲಗಳೂ ಶುಭಕಾಲಗಳೇ. ಅಲ್ಲಿ ಸ್ನಾನಮಾತ್ರದಿಂದಲೇ ದೇಹಿಗಳಿಗೆ ಸಾಸಗಳು 
ನಾಶವನ್ನ್ಯೈದುತ್ತವೆ. ಯಾವ ಜನರು ಭೂಮಿಯಲ್ಲಿ ದೇಹದಿಂದ ಎಲ್ಲಿಯವರೆಗೆ 
ಪಾಪಗಳನ್ನು ಮಾಡುತ್ತಿ ರುವರೋ ಅಲ್ಲಿಯವರೆಗೂ ಅವರಿಗೆ ಅಯೋಧ್ಯೆಯು 
ಪರಮಸ್ಕಾ ನವೆಂದು ಹೇಳಲ್ಪಟ್ಟ ಪಃ 

೪೧. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಪದಲ್ಲಿ ಪೂರ್ಣಿಮೆಯ ದಿನ ಆ ಚಂದ್ರೆ 
ಹರಿಗೆ ವಾರ್ಷಿಕಯಾತ್ರೆಯು ನಡೆಯತಕ್ಕುಜಿಂದು ದೇವತೆಗಳಿಂದ ಹೇಳಲ್ಪಟ್ಟಿದೆ. 

೪೨. ಎಲೈ ವಿಪ್ರನೆ! ಅಲ್ಲಿ ವ್ರತಯೋಗಿಗಳು ಸಹಸ್ರ ಚಂದ್ರದರ್ಶನಪ್ಪ ತದ 
ಉದ್ಯಾಪನೆಯನ್ನು ಪ ಪ್ರ್ರಯತ್ನಪೂರ್ವ ಕವಾಗಿ ಮಾಡತಕ್ಕುದು. ಅದರಿಂದ ಸರ್ವ 
ಯಜ್ಞ. "ಗಳಿಗಿಂತಲೂ ಹೆಚ್ಚಾ ದ ಫಲವುಂಟಾಗುತ್ತದೆ. 

೪೩. ಆ ಸಹಸ ಸ ಚಂದ್ರವ್ರತದ ಉದ್ಯಾಪನೆಯನ್ನು ಮಾಡಿದಲ್ಲಿ ಮಹಾ 


ಪಾಪಕ್ಟ ಯವಾಗಿ ನರರಿಗೆ ಸ್ವರ್ಗವು ದೊರೆಯುತ್ತದೆ. 33 
F 


೪೨ ಶ್ರೀ ಸ್ಕಾಂದಮಹಾಪುರಾಣಂ 


ಶ್ರೀ ವ್ಯಾಸ ಉವಾಚ:-- 


ಭಗವನ್‌ ಬ್ರೂಹಿ ತತ್ತ್ವೇನ ತಸ್ಯ ಚಂದ್ರಹರೇಃ ಶುಭಾಂ | 

ಉತ್ಪತ್ತಿಂಚ ತಥಾ ಚಂದ್ರವ್ರತಸ್ಕೋದ್ಯಾಹನೇ ವಿಧಿಂ ॥ ೪೪ ॥ 
ಅಗಸ್ಕ್ಯ ಉವಾಚ: 

ಅಯೋಧ್ಯಾನಿಲಯಂಂ ವಿಷ್ಣುಂ ನತ್ವಾ ಶೀತಾಂಶುರುತ್ಸುಕಃ । 

ಆಗಚ್ಛ ತ್ತೀರ್ಥಮಾಹಾತ್ಮ $5 ಸಾಕ್ಟಾತೃರ್ತುಂ ಸುಧಾನಿಧಿಃ । 





ಅತ್ರಾಗತ್ಯ ಚ ಚಂದ್ರೋಥ ಶೀರ್ಥಯಾತ್ರಾಂ ಚಕಾರ ಸಃ ॥ ೪೫ ॥ 

ಕ್ರಮೇಣ ವಿಧಿಪೂರ್ವಂ ಚ ನಾನಾಶ್ಚರ್ಯಸಮನ್ವಿತಃ । 

ಸಮಾರಾಧ್ಯ ತತೋ ವಿಷ್ಣುಂ ತಪಸಾ ದುಶ್ಚರೇಣ ವೈ ॥ ೪೬॥ 

ತತ್ವ್ರಸಾದಂ ಸಮಾಸಾದ್ಯ ಸ್ವಾಭಿಧಾನಪುರಸ್ಸರಂ । 

ಹರಿಂ ಸಂಸ್ಥಾಸಯಾಮಾಸ ತೇನ ಚಂದ್ರಹರಿಃ ಸ್ಮೃತಃ ॥ ೪೭॥ 

ವಾಸುದೇವಪ್ರಸಾದೇನ ತತ್ನಾ ಸನಂ ಜಾತಮದು ತೆಂ । 

ತದ್ಧಿ ಗುಹ್ಯ ಇ ಸ್ಥಾನಂ ವಾಸುದೇವಸ್ಯ ಸುವ್ರತ ¥ ೪೮॥ 

ಸಮೇಷಾಮೇವ ಭೂತಾನಾಂ ಭರ್ತುರ್ಮೋಕ್ಸ ಸ್ಯ ಸರ್ವದಾ । 

ಅಸ್ಮಿನ್‌ ಸಿದ್ಧಾಃ ಸದಾ ವಿಪ್ರ ಗೋವಿಂದವ್ದ ಕೃತಮಾಸ್ಥಿತಾಃ ॥೪೯॥ 
೪೪. ಶ್ರೀವ್ಯಾಸನು ಕೇಳುತ್ತಾನೆ: “ ಭಗವನ್‌! ಆ ಚಂದ್ರಹೆರಿಯ 


ಶುಭಕರವಾದ ಉತ್ಪತ್ತಿಯನ್ನೂ ಜು ಬು ಉದ್ಯಾಸನೆಯ ವಿಧಿ 
ಯನ್ನೂ ಇದ್ದುದನ್ಸಿದ್ದಂತೆ ತಿಳಿಸು 

೪೫. ಅಗಸ ಸ್ಫನು ಹೇಳುತ್ತಾ ನೆಃ ಅಯ್ಯಾ ಮುನಿಯೆ! ಶೀತಕಿರಣನೂ, 
ಸುಧಾನಿಧಿಯೂ ವ ಚಂದ್ರನು ಅಯೋಧ್ಯಾನಿಲಯನಾದ ಮಹಾವಿಷ್ಣುವನ್ನು 
ವಂದಿಸಿ ತೀರ್ಥ ಮಾಹಾತ ಸಾವನ್ನು ಸಾಕಾ ಫ್ಪತ್ಯರಿಸಿಕೊಳ್ಳ ಲು ಉತ್ಸುಕನಾಗಿ 
ಇಲ್ಲಿಗೆ ಬಂದು ತೀರ್ಥಯಾತ್ರಿಯನ್ನು ಮಾಡಿದನು. 

೪೬-೪೭. ಪೂಜಾದ್ರವ್ಯಗಳಿಂದೆ ಆಶ್ಚರ್ಯಕರಗಳಾದ ಬಗೆಬಗೆಯ ಕ್ರಮ 
ವಾಗಿಯೂ ವಿಧಿಪೂರ್ವಕವಾಗಿಯೂ ವಿಷ್ಣುವನ್ನಾರಾಧಿಸಿ, ನಡಸಲು ಬಹು 
ಕಷ್ಟವಾದ ತಪಸ್ಸಿನಿಂದ ವಿಷ್ಣುವಿನ ಪ್ರ ನ್ರಸಾದವನ್ನು ಪಡೆದುಕೊಂಡು ತನ 
ಹೆಸ 000 ಆವಿರ್ಭವಿಸಿದ ಆ ಶ್ರೀಹರಿಯ ಮೂರ್ತಿಯನ್ನು ಅಲ್ಲಿ ಸ್ಥಾ ನಕೆ 
ಮಾಡಿದನು. ಆದುದರಿಂದ ಆ ಮೂರ್ತಿಯು ಚಂದ್ರಹರಿಯೆಂದು ಹೆಸರಾಯಿತು. 

೪೮-೪೯. ಹೀಗೆ ವಾಸುದೇವನ ಪ್ರಸಾದದಿಂದ ಆಸ್ಥಾ ನವು ಅದ್ಭು ತ 
ವಾಯಿತು. ಎಲ್ಫೈ ಸುವ್ರತನೇ! ಆ ಸ್ಕಾ ನನು ಸರ್ವಭೂತಗಳಿಗೂ ಮೋಸ್ಸ 
ಕ್ಕೊಡೆಯನಾದ ಮೈಸುಡೇವನಗೆ ಅತ್ಯಂತ" ರಹಸ್ಯಸ್ಕಾ ನವಾಗಿರುವುದು. ಎಲ್ಲೆ 
ವಿಪ್ರನೇ! ಈ ಸ್ಕಾ ನದಲ್ಲಿ ಸಿದ್ಧ ರು ಸದಾಕಾಲವೂ ವಿಷ್ಣು ವ ವ್ರತವನ್ನು ಧರಿಸಿರುವರು. 


ತೃತೀಯೋ8ಧ್ಯಾಯಃ ೪ 


ನಾನಾಲಿಂಗಧರಾ ನಿತ್ಯಂ ವಿಷ್ಣುಲೋಕಾಭಿಕಾಂಕ್ಸಿಣಃ 1 

ಅಭ್ಯಸ್ಯಂತಿ ಪರಂ ಯೋಗಂ ಮುುಕ್ತಾತ್ಮಾನೋ ಜಿತೇಂದ್ರಿಯಾಃ ॥ ೫೦ ॥ 
ಯಥಾ ಧರ್ಮಮವಾಸ್ನೋತಿ ಅನ್ಯಥಾ ನ ತಥಾ ಕ್ವಚಿತ್‌ | 

ದಾನಂ ವ್ರತಂ ತಥಾ ಹೋಮಃ ಸರ್ವಮಕ್ಟಯತಾಂ ವ್ರಜೇತ್‌ ॥ ೫೧೫ 
ಸರ್ನ್ವಕಾಮಫಲಪ್ರಾಪ್ತಿರ್ಜಾಯತೇ ಪ್ರಾಣಿನಾಂ ಸದಾ । 

ತಸ್ಮಾದತ್ರ ನಿಧಾತವ್ಯಂ ಪ್ರಾಣಿಭಿರ್ಯತ್ನತಃ ಕ್ರಮಾತ್‌ । 


ದಾನಾದಿಕಂ ನಿಪ್ರಪೂಜಾ ದಂಪತ್ಯೋಶ್ಚ ವಿಶೇಷತಃ ॥ ೫೨ ॥ 
ಸರ್ವಯಜ್ಞಾಧಿಕಫಲಂ ಸರ್ವತೀರ್ಥಾನಗಾಹನಂ ! 
ಸರ್ವದೇವಾನಲೋಕಸ್ಯ ಯತ್ಪುಣ್ಯಂ ಜಾಯತೇ ನೃಣಾಂ ॥ ೫೩ 
ತತ್ಸರ್ವಂ ಜಾಯತೇ ಪುಣ್ಯಂ ಪ್ರಾಣಿನಾಮಸ್ಯ ದರ್ಶನಾತ್‌ । 
ತಸ್ಮಾದೇತನ್ಮಹಾಕ್ಸೇತ್ರಂ ಪುರಾಣಾದಿಷು ಗೀಯತೇ ॥ ೫೪ ॥ 
ಉದ್ಯಾಪನವಿಧಿಶ್ಹಾತ್ರ ನೃಭಿರ್ದ್ವಿಜಪುರಸ್ಸರಂ । 

ಅಗ್ರೇ ಚಂದ್ರಹರೇಶ್ಚಂದ್ರಸಹಸ್ರವ್ರತಸಂಜ್ಞಕಃ ! ೫೫ ॥ 





೫೦. ಜಿತೇಂದ್ರಿಯರಾಗಿರುವ ಮುಕ್ತಾತ್ಮರು ಈ ತೀರ್ಥದಲ್ಲಿ ನಾನಾ 
ಬಗೆಯ ಚಿಹ್ನೆಗಳನ್ನು ಧರಿಸಿ ವಿಷ್ಣುಲೋಕವನ್ನು ಬಯಸುತ್ತ ನಿತ್ಯವೂ ಪರಮ 
ಯೋಗವನ್ನು ಅಭ್ಯಾಸ ಮಾಡುತ್ತಿರುತ್ತಾರೆ. 

೫೧. ಬೇರೆ ಯಾವ ಕಡೆಯಲ್ಲಿಯೂ ಇಲ್ಲಿನಂತೆ ಧರ್ಮವನ್ನು ಪಡೆಯ 
ಲಾಗುವುದಿಲ್ಲ. ಇಲ್ಲಿ ಮಾಡಿದ ದಾನ, ವ್ರತ, ಹೋಮ ಎಲ್ಲವೂ ಆಕ್ಸಯ 
ವಾಗುವುದು. 

೫೨. ಇಲ್ಲಿ ಪ್ರಾಣಿಗಳಿಗೆ ಸಮಸ್ತ ಇಷ್ಟಾರ್ಥಗಳ ಫಲಪ್ರಾಪ್ಲಿಯು ಸದಾ 
ಕಾಲದಲ್ಲಿಯೂ ಉಂಟಾಗುತ್ತದೆ. ಆದುದರಿಂದ ಇಲ್ಲಿ ಪ್ರಾಣಿಗಳು ಸರ್ವ 
ಪ್ರಯತ್ನದಿಂದಲೂ ದಾನಾದಿಗಳನ್ನೂ, ಬ್ರಾಹ್ಮಣಪೂಜೆಯನ್ನೂ ನಿಶೇಷವಾಗಿ 
ದಂಪತಿಪೂಜೆಯನ್ನೂ ಕ್ರಮವಾಗಿ ಮಾಡಬೇಕು. 

೫೩-೫೪. ಸರ್ವಯಜ್ಞ ಗಳ ಫಲಗಳಿಂದಲೂ, ಸರ್ವತೀರ್ಥಗಳಲ್ಲಿ ಸ್ನಾನ 
ಮಾಡುವುದರಿಂದಲೂ, ಸರ್ವದೇವತೆಗಳನ್ನು ದರ್ಶನಮಾಡುವುದರಿಂದಲೂ 
ನರರಿಗೆ ಯಾವ ಪುಣ್ಯವುಂಟಾಗುವುದೋ ಆ ಪುಣ್ಯವೆಲ್ಲವೂ ಈ ಕ್ಸೇತ್ರ ದರ್ಶನ 
ದಿಂದಲೇ ಉಂಟಾಗುತ್ತದೆ. ಆದುದರಿಂದ ಇದು ಮಹಾಕ್ಟೇತ್ರವೆಂದು 
ಪ್ರರಾಣಾದಿಗಳಲ್ಲಿ ಹಾಡಲ್ಪಟ್ಟದೆ. 

೫೫. ಮಾನವರು ಇಲ್ಲಿ ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡು ಚಂದ್ರ 
ಹರಿಯ ಎದುರಿನಲ್ಲಿ ಸಹಸ್ರಚಂದ್ರವ್ರತವೆಂಬ ಹೆಸರಿನ ಉದ್ಯಾಸನವಿಧಿಯನ್ನು 
ನೆರವೇರಿಸಬೇಕು. 


೪೪ ಶ್ರೀ ಸ್ಕಾಂದಮಹಾಪುರಾಣಂ 


ಗತೇ ವರ್ಷದ್ವಯೇ ಸಾರ್ಧೆೇ ಪಂಚೆಪಕ್ಷೇ ದಿನಷ್ವಯೇೋ । 
ದಿನಸಸ್ಯಾಷ್ಟಮೇ ಭಾಗೇ ಪತತ್ಯೇಕೋಂಧಿಮಾಸಕಃ ॥ ೫೬ ॥ 
ತ್ರ್ಯಧಿಕೇ ವಾ ಅಶೀತ್ಯಜ್ದೇ ಚತುರ್ಮಾಸಯುತೇ ತತಃ 1 
ಭವೇಚ್ಚಂದ್ರಸಹಸ್ರಂ ತು ತಾವಜ್ಜೀನತಿ ಯೋ ನರಃ । 

ಉದ್ಯಾಪನಂ ಪ್ರಕರ್ತವ್ಯಂ ತೇನ ಯಾತ್ರಾ ಪ್ರಯತ್ನತಃ ॥ ೫೭ ॥ 
ಯತ್ಪುಣ್ಯಂ ಪರಮಂ ಪ್ರೋಕ್ತಂ ಸತತಂ ಯಜ್ಞಯಾಜಿನಾಂ । 
ಸೆತ್ಯವಾದಿಸು ಯತ್ಪುಣ್ಯಂ ಯತ್ಪುಣ್ಯಂ ಹೇಮದಾಯಿನಿ । 

ತತ್ಸುಣ್ಯಂ ಲಭತೇ ವಿಪ್ರೆ ಸಹಸ್ಪಾಬ್ದಸ್ಯ ಜೀವಿಭಿಃ ॥ ೫೮ ॥ 
ಸರ್ವಸೌಖ್ಯಪ್ರದಂ ತಾದೃಕ್‌ ಪುಣ್ಯವ್ರತವಿಂಹೋಚ್ಯತೇ ॥೫೯॥ 
ಚತುರ್ದಶ್ಯಾಂ ಶುಚಿಃ ಸ್ನಾತ್ವಾ ದಂತಧಾವನಪೂರ್ವಕಂ | 
ಚರಿತಬ್ರಹ್ಮಚರ್ಯಶ್ಚ ಜಿತವಾಕ್ಕಾಯಮಾನಸಃ । 

ಹೌರ್ಣಿಮಾಸ್ಕಾಂ ತಥಾ ಕೃತ್ವಾ ಚಂದ್ರಪೂಜಾಂ ಚ ಕಾರಯೇತ್‌ ॥೬೦॥ 
ಪೂರ್ವಂ ಚೆ ಮಾತರಃ ಪೂಜ್ಯಾ ಗೌರ್ಯಾದಿಕಕ್ರಮೇಣ ಚ । 

ಯತ್ತಿಜಃ ಪೂಜಯೇವೃಕ್ಕ್ಯಾ ವೃದ್ಧಿಶ್ರಾದ್ಧಪುರಸ್ಸರಂ ॥೬೧॥ 





೫೬. ಎರಡೂವರೆ ವರ್ಷ, ಐದು ಸಕ್ತೆ, ಎರಡು ದಿನ ಮೇಲೆ ಒಂದು 
ದಿನದ ಎಂಟನೆಯ ಒಂದು ಭಾಗ ಇಷ್ಟು ಕಳೆದರೆ ಒಂದು ಅಧಿಕಮಾಸವು 
ಬರುತ್ತದೆ. 

೫೭. ಎಂಬತ್ತುಮೂರು ವರ್ಷದ ಮೇಲೆ ನಾಲ್ಕುತಿಂಗಳುಗಳಾದರೆ ಆಗ 
ಸಹಸ್ರಚಂದ್ರವಾಗುತ್ತದೆ. ಅಷ್ಟುಕಾಲದವರೆಗೆ ಯಾವ ನರನು ಜೀವಿಸು 
ವನೋ ಅವನು ಪ್ರಯತ್ನಪಟ್ಟು ಯಾತ್ರೆಮಾಡಿ ಈ ವ್ರತದ ಉದ್ಯಾಪನೆಯನ್ನು 
ನಡಸಬೇಕು. 

೫೮. ಸದಾಕಾಲವೂ ಯಜ್ಞ ಮಾಡುವವರಿಗೆ ಯಾವ ಪುಣ್ಯವುಂಟಿಂದು 
ಹೇಳಿದೆಯೋ, ಸತ್ಯವಾದಿಗಳಿಗೆ ಯಾವ ಪುಣ್ಯವೋ, ಹೇಮ (ಚಿನ್ನ) ದಾನ 
ಮಾಡಿದವರಿಗೆ ಯಾವ ಪುಣ್ಯವೋ ಆ ಪುಣ್ಯವನ್ನು ಸಹೆಸ್ತ್ರಚಂದ್ರದರ್ಶನವ್ರತ 
ವನ್ನು ಮಾಡಿದವರು ಪಡೆಯುತ್ತಾರೆ. 

೫೯. ಸರ್ವಸೌಖ್ಯವನ್ನೂ ಕೊಡತಕ್ಕ ಆ ರೀತಿಯ ವ್ರತವು ಇಲ್ಲಿ ಹೇಳಲ್ಪ 
ಡುತ್ತದೆ. 

೬೦. ಚತುರ್ದಶಿಯ ದಿನ ಹಲ್ಲುಜ್ಜಿಕೊಂಡು ಸ್ನಾನಮಾಡಿ ಶುಚಿಯಾಗಿ, 
ಬ್ರಹ್ಮಚರ್ಯವನ್ನು ನಡಸಿ ಮಾತು-ಮೈ- ಮನಸ್ಸುಗಳನ್ನು ಅಂಕೆಯಲ್ಲಿರಿಸಿಕೊಂಡು 
ಪೂರ್ಣಿಮೆಯ ದಿನವೂ ಹಾಗೆಯೇಮಾಡಿ ಚಂದ್ರಪೂಜೆಯನ್ನು ಮಾಡಬೇಕು. 

೬೧. ಮೊದಲು ಗೌರಿ, ಮೊದಲಾದ ಕ್ರಮದಿಂದ ಮಾತೃದೇವತೆಗಳನ್ನು 


ತೃತೀಯೋ$ಧ್ಯಾಯಃ ೪೫ 


ಪ್ರಯತೈಃ ಪ್ರತಿಮಾ ಕಾರ್ಯಾ ಚೆಂದ್ರಮುಂಡಲಸನ್ನಿಭಾ 1 
ಸಹಸ್ರಸಂಖ್ಯಾ ಹ್ಯಥವಾ ತದರ್ಧಂ ವಾ ತದರ್ಧಕಂ 1 


ವಿಜನಿತ್ತಾನುಮಾನೇನೆ ತದರ್ಥೇನ ತದರ್ಧಕಂ ॥ ೬೨ ॥ 
ತತಃ ಶ್ರದ್ಧಾನುಮಾನಾದ್ವಾ ಕಾರ್ಯಾ ವಿತ್ತಾನುಮಾನತಃ | 
ಅಥವಾ ಷೋಡಶ ಶುಭಾ ವಿಧಾತವ್ಯಾಃ ಪ್ರಯತ್ನತಃ ॥ ೬೩, ॥ 


ಚಂದ್ರಪೂಜಾಂ ತತಃ ಕುರ್ಯಾದಾಗಮೋಕ್ತವಿಧಾನತಃ । 

ಮಾಷ್ಠೆಃ ಸೋಡಶಭಿಃ ಕಾರ್ಯಾ ಪ್ರತ್ಯೇಕಂ ಪ್ರತಿಮಾ ಶುಭಾ ॥ ೬೪ ॥ 
ಸೋಮಮಂತ್ರೇಣ ಹೋಮಸ್ತು ಕಾರ್ಯೋ ವಿತ್ತಾನುಮಾನತಃ । 
ಪ್ರತಿಮಾಸ್ಥಾಪನಂ ಕುರ್ಯಾತ್ಸೋಮುಮಂತ್ರಮುದೀರಯೇತ್‌ ॥ ೬೫ ॥ 
ಸೋಮೋತ್ಪತ್ತಿಂ ಸೋಮಸೂಕ್ತಂ ಪಾಠಯೇಚ್ಚ ಪ್ರಯತ್ನತಃ 1 
ಚೆಂದ್ರಪೂಜಾಂ ತತಃ ಕುರ್ಯಾದಾಗಮೋಕ್ತವಿಧಾನತಃ ॥೬೬॥ 


ಪೂಜಿಸಬೇಕು. ವೃದ್ಧಿಶ್ರಾದ್ಧ (ಎಂದರೆ ನಾಂದಿ) ಪೂರ್ವಕವಾಗಿ ಭಕ್ತಿಯಿಂದ 
ಖುತ್ತಿಜರನ್ನು ಪೂಜಿಸಬೇಕು. 

೬.೨, ಪರಿಶುದ್ಧಾತ್ಮರಾಗಿ ಚಂದ್ರಮಂಡಲ ಸಮಾನವಾದ ಸಾವಿರ ಪ್ರತಿಮೆ 
ಗಳನ್ನು ಮಾಡಿಸಬೇಕು. ಅಥವಾ ಅದರ ಅರ್ಧದಷ್ಟು ಪ್ರತಿಮೆಗಳನ್ನಾದರೂ 
ಮಾಡಿಸಬೇಕು. ಹಾಗಲ್ಲವಾದರೆ ಅದರ ಅರ್ಧದಷ್ಟನ್ನು ಮಾಡಿಸಬೇಕು. 
ಅದರರ್ಧದಷ್ಟು ಅಥವಾ ಅದರರ್ಧದಷ್ಟು ಹೀಗೆ ತನ್ನ ಸಂಪತ್ತಿಗನುಸಾರವಾಗಿ 
ಪ್ರತಿಮೆಗಳನ್ನು ಮಾಡಿಸಬೇಕು. 

೬೩. ಬಳಿಕ ಶ್ರದ್ಧೆಗೆ ತಕ್ಕಂತೆಯಾಗಲಿ ಸಂಪತ್ತಿಗೆ ತಕ್ಕಂತೆಯಾಗಲಿ 
ಪ್ರತಿಮೆಗಳನ್ನು ಮಾಡಿಸತಕ್ಕುದು. ಅಥವಾ ಶುಭಕರವಾದ ಹದಿನಾರು ಪ್ರತಿಮೆ 
ಗಳನ್ನು ಪ್ರಯತ್ನಪೂರ್ವಕವಾಗಿ ಮಾಡಿಸತಕ್ಕುದು. 

೬೪. ಬಳಿಕ ಆಗಮೋಕ್ತ ವಿಧಾನದಿಂದ ಚಂದ್ರಪೂಜೆಯನ್ನು ಮಾಡಬೇಕು. 
ಹದಿನಾರು ಮಾಷಗಳ ಚಿನ್ನ ಅಥವಾ ಬೆಳ್ಳಿಯಿಂದ ಪ್ರತ್ಯೇಕವಾಗಿ ಶುಭಕರವಾದ 
ಚಂದ್ರನ ಮೂರ್ತಿಯನ್ನು ಮಾಡಿಸಬೇಕು. 

೬೫. ದ್ರವ್ಯಕ್ಸನುಸಾರವಾಗಿ ಸೋಮಮಂತ್ರದಿಂದ ಹೋಮಮಾಡ 
ಬೇಕು. ಪ್ರತಿಮಾಸ್ಥಾಪನೆಯನ್ನು ಮಾಡಿ ಸೋಮಮಂತ್ರವನ್ನು ಪಠಿಸ 
ಬೇಕು. 

೬೬. ಸೋಮೋತ್ಪತ್ತಿಯನ್ನೂ, ಸೋಮಸೂಕ್ತವನ್ನೂ ಪ್ರಯತ್ಸಪೂರ್ವಕ 
ವಾಗಿ ಪಠನಮಾಡಿಸಬೇಕು. ಆಮೇಲೆ ಅಗಮೋಕ್ತವಿಧಾನದಿಂದ ಚಂದ್ರಪೂಜೆ 
ಯನ್ನು ಮಾಡಬೇಕು. 


೪೬ ಶ್ರೀ ಸ್ಕಾರಿದಮಹಾಪುರಾಣಂ 


ಚಂದ್ರನ್ಯಾಸಂ ಕಲಾನ್ಯಾಸಂ ಕಾರಯೇನ್ಮಂಡಲೇ ಜಲಂ ಟ 


ಏಕಾದಶೇಂದ್ರಿಯನ್ಯಾಸಂ ತಥೈವ ವಿಧಿಪೂರ್ವಕಂ ॥೬೭॥ 
ಚೆಂದ್ರಬಿಂಬನಿಭಂ ಕಾರ್ಯಂ ಮಂಡಲಂ ಶುಭತಂಡುಲೈಃ । 
ಮಧ್ಯೇ ಚ ಕಲಶಃ ಸ್ಥಾಪ್ಯೋ ಗವ್ಯೇನ ಪೆಯಸಾಪ್ಲ್ಗುತಃ ॥೬೮॥ 


ಚತುರಸ್ರೇಷು ಸಂಪೊರ್ಣಾನ್‌ ಕಲಶಾನ್‌ ಸ್ಥಾಸಯೇದ್ಬಹಿಃ । 

ಮಂಡಲೇ ಚಂದ್ರಪೂಜಾ ಚ ಕರ್ತವ್ಯಾ ನಾಮಭಿಃ ಕ್ರಮಾತ್‌ ॥೬೯॥ 
ಹಿಮಾಂಶವೇ ನಮಶ್ಚೈನ ಸೋಮಚಂದ್ರಾಯೆ ವೈ ನಮಃ ! 

ಚಂದ್ರಾಯ ವಿಧವೇ ನಿತ್ಯಂ ನಮಃ ಕುಮುದಬಂಧವೇ ॥1೭೦॥ 
ಸುಧಾಂಶವೇ ಚ ಸೋಮಾಯ ಓಷಧೀಶಾಯ ವೈ ನಮಃ । 
ನಮೋಃಬ್ಧಾಯ ಮೃಗಾಂಕಾಯ ಕಲಾನಾಂ ನಿಧಯೇ ನಮಃ ॥ ೭೧ ॥ 
ನಮೋ ನಕ್ಚತ್ರನಾಥಾಯ ಶರ್ವರೀಪತಯೇ ನಮಃ । 

ಜೈವಾತೃಕಾಯ ಸತತಂ ದ್ವಿಜರಾಜಾಯು ವೈ ನಮಃ ॥ ೭೨॥ 
ಏನಂ ಷೋಡಶಭಿಶ್ಚಂದ್ರಃ ಸ್ತೋತವ್ಯೋ ನಾಮಭಿಃ ಕ್ರಮಾತ್‌ ॥ ೭೩॥ 
ತತೋ ನೈ ಪ್ರಯತೇ ದದ್ಯಾದ್ವಿಧಿವನ್ಮಂತ್ರಪುರ್ವಕಂ । 

ಶಂಖತೋಯಂ ಸಮಾದಾಯ ಸ ಪುಷ್ಪಂ ಫಲಚಂದನಂ ॥ ೭೪೫ 





೬೭. ಮಂಡಲದಲ್ಲಿ ಚಂದ್ರನ್ಯಾಸವನ್ನೂ, ಕಲಾನ್ಯಾಸವನ್ನೂ, ಜಲನ್ಯಾಸ 
ವನ್ನೂ, ಏಕೆಂದಶೇಂದ್ರಿಯನ್ಯಾಸವನ್ನೂ ವಿಧಿಪೂರ್ವಕವಾಗಿ ಮಾಡಬೇಕು. 

೬೮. ಶುಭಕರವಾದ ತಂಡುಲದಿಂದ ಚಂದ್ರಬಿಂಬಕ್ಕೆ ಸಮಾನವಾದ 
ಮಂಡಲವನ್ನು ಮಾಡಬೇಕು. ಆ ಮಂಡಲದ ಮಧ್ಯದಲ್ಲಿ ಹಸುವಿನ ಹಾಲಿನಿಂದ 
ತುಂಬಿದ ಕಲಶವನ್ನು ಸ್ಥಾಪಿಸಬೇಕು. 

೬೯. ಚೌಕದ ನಾಲ್ಕು ಹೊರಮೂಲೆಗಳಿಲ್ಲಿಯೂ ಪೂರ್ಣಕಲಶಗಳನ್ನು 
ಇಡಬೇಕು. ಮಂಡಲದಲ್ಲಿ ಮುಂದೆ ಹೇಳುವ ಕ್ರಮದಲ್ಲಿ ಹೆಸರುಗಳನ್ನು 
ಹೇಳುತ್ತಾ ಚಂದ್ರಪೂಜೆಯನ್ನು ಮಾಡಬೇಕು. 

೭೦೨೭೨, ಹಿಮಾಂಶವೇ ನಮಃ, ಸೋಮಚಂದ್ರಾಯ ನಮಃ, ಚಂದ್ರಾಯ 
ನಮಃ, ವಿಧವೇ ನಮಃ, ಕುಮುದಬಂಧವೇ ನಮಃ, ಸುಧಾಂಶವೇ ನಮಃ, 
ಸೋಮಾಯ ನಮಃ, ಔಷಧೀಶಾಯ ನಮಃ, ಅಬ್ದಾಯ ನಮಃ, ಮೃಗಾಂಕಾಯ 
ನಮಃ, ನಿಧಯೇ ನಮಃ, ನಕ್ಚತ್ರ ನಾಥಾಯ ನಮಃ, ಶರ್ವರೀಪತಯೇ ನಮಃ, 
ಜೈವಾತೃಕಾಯ ನಮಃ, ದ್ವಿಜರಾಜಾಯ ನಮಃ: 

೭೩. ಈ ರೀತಿಯಾಗಿ ಹೆದಿನಾರು ನಾಮಗಳಿಂದ ಚಂದ್ರನನ್ನು ಕ್ರಮವಾಗಿ 
ಸ್ತೋತ್ರಮಾಡಬೇಕು. 

೭೪. ಬಳಿಕ ಜಿತೇಂದ್ರಿಯನಾಗಿಯೊ, ಪು ಯತ್ನ ಪುರಸ್ಸರವಾಗಿ ಫಲ, 


ತೃತೀಯೋ8ಧ್ಯಾಯಃ ೪೭ 


ನಮಸ್ತೇ ಮಾಸಮಾಸಾಂಶೇ ಜಾಯಮಾನ ಪುನಃ ಪುನಃ । 
ಗೃಹಾಣಾರ್ಥ್ಯಂ ಶಶಾಂಕ ತ್ವಂ ರೋಹಿಣ್ಯಾ ಸಹಿತೋ ಮಮ ॥೭೫॥ 
ಏವಂ ಸಂಪೂಜ್ಯ ವಿಧಿವಚ್ಛೆಶಿನಂ ಪ್ರಣತೋ ಭವೇತ್‌ । 


ಸೋಡಶಾಂನ್ಯೇ ಚ ಕಲಶಾ ದುಗ್ಧಪೂರ್ಣಾಃ ಸರತ್ನಕಾಃ ॥ ೭೬ ॥ 
ಸವಸ್ವ್ರಾಚ್ಛಾದನಾಃ ಶಾಂತ್ಯೈ ದಾತವ್ಯಾಸ್ತೇ ದ್ವಿಜನ್ಮನೇ 1 

ಅಭಿಸೇಕಂ ತತಃ ಕುರ್ಯಾತ್‌ ಪಾಯೆಸೇನ ಜಲೇನತು ॥೭೭॥ 
ಖುತ್ತಿಜಾಂ ಮನಸಸ್ತುಸಷ್ಟಿಃ ಕಾರ್ಯಾ ವಿತ್ತಾನುಮಾನತಃ । 

ಬ್ರಾಹ್ಮಣಂ ಭೋಜಯೇತ್ತತ್ರ ಸಕುಟುಂಬಂ ವಿಶೇಷತಃ ॥ ೭೮ ॥ 
ಪೂಜನೀಯೌ ಪ್ರಯತ್ನೇನ ವಸ್ತ್ರೃೃಶ್ಚ ವ್ವಿಜದಂಪತೀ । 

ಕರ್ತವ್ಯಂ ಚ ತತೋ ಭೂರಿದಕ್ಸಿಣಾದಾನಮುತ್ತಮಂ ॥೭೯॥ 


ಪ್ರತಿಮಾಶ್ಚೆ ಪ್ರದಾತವ್ಯಾ ದ್ವಿಜೇಭ್ಯೋ ಧೇನುಪೂರ್ನಿಕಾಃ । 
ಸುವರ್ಣಂ ರಜತಂ ವಸ್ತ್ರಂ ತೆಥಾನ್ನಂ ಚ ವಿಶೇಷತಃ । 
ದಾತವ್ಯಂ ಚೆಂದ್ರಸಂಪ್ರೀತ್ಕೈ ಹರ್ಷಾದೇವಂ ದ್ವಿಜನ್ಮನೇ ॥ ೮೦॥ 





ಪುಷ್ಪ, ಚಂದನ ಸಮೇತವಾದ ಶಂಖದ ನೀರನ್ನು ತೆಗೆದುಕೊಂಡು ವಿಧಿ 
ವತ್ತಾಗಿಯೊ ಮಂತ್ರ ಪೂರ್ವಕವಾಗಿಯೂ ಅರ್ಫ್ಯವನ್ನು ಕೊಡಬೇಕು. 

೭೫. ಮಾಸಮಾಸದ ಕೊನೆಯಲ್ಲಿಯೂ ಮತ್ತೆ ಮತ್ತೆ ಹುಟ್ಟುವವನೇ ! 
ಸಿನಗೆ ನಮಸ್ಕಾರವು. ಎಲ್ಫೈ ಶಶಾಂಕನೇ! ರೋಹಿಣಿಯಿಂದೊಡಗೂಡಿದವನಾಗಿ 
ನಾನು ಕೊಡುವ ಈ ಅರ್ಫೈವನ್ನು ಸ್ವೀಕರಿಸು. 

೭೬-೭೭. ಈರೀತಿ ಚಂದ್ರನನ್ನು ವಿಧಿವತ್ತಾಗಿ ಪೂಜಿಸಿ ಪ್ರಣಾಮಮಾಡ 
ಬೇಕು. ಹಾಲು ತುಂಬಿ ರತ್ನಹಾಕಿ ವಸ್ತ್ರ ಹೊದಿಸಿರುವ ಹದಿನಾರು ಕಲಶಗಳನ್ನು 
ಶಾಂತಿಗಾಗಿ ಬ್ರಾಹ್ಮಣನಿಗೆ ದಾನಮಾಡಬೇಕು. ಆಮೇಲೆ ಹಾಲಿನಿಂದಲೂ 
ನೀರಿನಿಂದಲೂ ಅಭಿಷೇಕ ಮಾಡಬೇಕು. 

೭೮. ಹಣದ ಶಕ್ತಿಗನುಸಾರವಾಗಿ ಖುತ್ತಿಜರ ಮನಸ್ಸಿಗೆ ತೃಪ್ತಿಯನ್ನುಂಟು 
ಮಾಡಬೇಕು. ಬ್ರಾ ಹ್ಮಣನಿಗೆ--ವಿಶೇಷವಾಗಿ ಕುಟುಂಬ ಸಮೇಶನಾದವನಿಗೆ 
ಭೋಜನ ಮಾಡಿಸಬೇಕು. 

೭೯. ಬ್ರಾಹ್ಮಣ ದಂಪತಿಗಳಿಗೆ ಪ್ರಯತ್ನದಿಂದ ವಸ್ತ್ರಗಳನ್ನು ಕೊಟು 
ಪೂಜೆ ಮಾಡಬೇಕು. ಬಳಿಕ ಭೂರಿದಕ್ಸಿಣೆಯನ್ನೂ ಉತ್ತಮ ದಾನವನ್ನೂ 
ಮಾಡಬೇಕು. 

೮೦. ಹೆಸುಗಳೊಡಗೂಡಿದ ಪ್ರತಿಮೆಗಳನ್ನು ಬ್ರಾಹ್ಮಣರಿಗೆ ದಾನಮಾಡ 
ಬೇಕು. ಚಿನ್ನ, ಬೆಳ್ಳಿ, ವಸ್ತ್ರ, ಅನ್ನ ಇವನ್ನು ಚಂದ್ರನ ಪ್ರೀತಿಗಾಗಿ ಹರ್ಷದಿಂದ 
ಬ್ರಾಹ್ಮಣನಿಗೆ ದಾನಮಾಡಬೇಕು. 


೪೮ ಶ್ರೀ ಸ್ಕಾಂದೆಮಹಾಪುರಾಣಂ 


ಉಪವಾಸವಿಧಾನೇನ ದಿನಶೇಷಂ ನಯೇತ್ಸುಧೀಃ । 
ಅನಂತರೇ ಚ ದಿವಸೇ ಕುರ್ಯಾದ್ಭಗವದರ್ಚನಂ I 
ಬಾಂಧವೈಸ್ಸಹ ಭುಂಜೀತ ನಿಯಮಂ ಚೆ ವಿಸರ್ಜಯೇತ್‌ ॥ ೮೧॥ 
ಏವಂ ಚ ಕುರುತೇ ಚೆಂದ್ರಸಹಸ್ತಂವ್ರತಮುತ್ತಮಂ | 
ಬ್ರಹ್ಮಘ್ನೋಪಿ ಸುರಾಪೋನಿ ಸ್ನೇಯಾ ಚೆ ಗುರುತಲ್ಪಗಃ । 
ವ್ರತೇನಾನೇನ ಶುದ್ಧಾತ್ಮಾ ಚಂದ್ರ ಲೋಕಂ ವ್ರಜೇನ್ನರಃ 
ಯಾದೃಶಶ್ವ ಭವೇದ್ವಿಪ್ರ ಪ್ರಿಯೋ ನಾರಾಯಣಸ್ಯ ಚೆ । 
ಏವಂ ಕರೋತಿ ನಿಯತಂ ಕೃತಕೃತ್ಯೋ ಭವೇನ್ನರಃ 


॥ ೮೨ ॥ 


॥ ೮೩೩ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ತ್ರ್ಯಾಂ ಸೆಂಶಿತಾಯಾಂ 
ದ್ವಿತಾಯೇ ವೈಷ್ಣವಖಂಡೇ ಅಯೋಧ್ಯಾಮಾಹಾತ್ಮ್ಯೆ ಇ ಸೆಹಸ್ರಚಂದ್ರ 
ವ್ರ ತೋದ್ಯಾ ಪನವಿಧಿವರ್ಣನಂ3' ನಾಮ ತ್ತೆ ತೀಯೋಂಧ್ಯಾಯಃ 





೮೧. ಉಪವಾಸ ESE ದಿನದ ಉಳಿದ ಭಾಗವನ್ನು ಕಳೆಯಬೇಕು. 
ಅನಂತರ ಆ ಎರಡನೆಯ ದಿನವೆಲ್ಲ ಭಗವದರ್ಚನೆಯನ್ನು ಮಾಡಬೇಕು. 
ತರುವಾಯ ಬಾಂಧವರೊಡನೆ ಊಟಮಾಡಬೇಕು. ಬಳಿಕ ನಿಯಮವನ್ನು 
ವಿಸರ್ಜನೆ ಮಾಡಬೇಕು. 

೮೨. ಈ ರೀತಿಯಾಗಿ ಉತ್ತಮವಾದ ಸಹಸ್ರ ಚಂದ್ರವ್ರತವನ್ನು ಯಾವನು 
ಮಾಡುತ್ತಾನೆಯೋ ಅವನು ಬ್ರಹ್ಮೆಹತ್ಯೆ ಮಾಡಿದವನಾಗಲಿ, ಸುರಾಪಾನ 
ಮಾಡಿದವನಾಗಲಿ, ಕಳ್ಳ ನೇ ಆಗಲಿ, ಗುರುತಲ್ಪ ಗಮನ ಮಾಡಿದವನೇ ಆಗಲಿ, 
ಶುದ್ಧಾ ಿತ್ಮನಾಗಿ ಚಂದ ಸ್ರ ಶೋಕಕ್ಕೆ ಹೋಗುತ್ತಾ ತ 

೮೩. ಯಾವನು ನಿಯತವಾಗಿ ಈ ರೀತಿ ಮಾಡುತ್ತಾನೆಯೋ ಅವನು 
ಶ್ರೀಮನ್ನಾರಾಯಣನಿಗೆ ಪ್ರಿಯನಾಗುತ್ತಾನೆಯಲ್ಲದೆ, ಕೃತಕೃತ್ಯನೂ ಆಗುತ್ತಾನೆ. 


ಇಲ್ಲಿಗೆ ಎಂಬತ್ತೊ ೦ದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರ ಸಿದ್ಧ ವಾದ 
ಶ್ರೀಸ್ತಾ '`ದಮಹಾಪುರಾಣದ ಎರಡನೆಯ ವೈಷ್ಣ ವಖಂಡದ ಅಯೋಧ್ಯಾ ಮಾಹಾತ್ಮ್ಯ ದಲ್ಲಿ 
6 ಸಹಸ್ರಚಂದ್ರವ್ರ ತೋದ್ಯಾ ಫನವಿಧಿವರ್ಣನ ವೆಂಬ 
ಯ ಅಧ್ಕಾ ಜು ಮೊಗಿದುದು 


॥ ಶ್ರೀಃ (| 


ಅಥ ಚತುರ್ಥೋಂಧ್ಯಾಯಃ 
ಧಮ *ಹರಿ- ಸ್ತ ಣಖನಿಮಾಹಾ ತ್ಮ್ಯನರ್ಣನಂ 
ಅಗಸ್ತ್ಯ ಉವಾಚ :-- 


ತಸ್ಮಾಚ್ಹಂದ್ರಹರಿಸ್ಥಾನಾದಾಗ್ಸೇಯ್ಯಾಂ ದಿಶಿ ಸಂಸ್ಥಿತಃ | 


ದೇವೋ ಧರ್ಮಹರಿರ್ನಾವಮು ಕಲಿಕಲ್ಮಷನಾಶಕಃ hou 
ವೇದನೇದಾಂಗತತ್ವಜ್ಞಃ ಸ್ವಕರ್ಮಸಪರಿನಿಷ್ಮಿ ತಃ । 
ಪುರಾ ಸಮಾಗತೋ ಧರ್ಮಸ್ತೀರ್ಥಯಾತ್ರಾಚಿಕೀರ್ಷಯಾ “on 


ಆಗತ್ಯ ಚ ಚಕಾರೋಚ್ಛೈೆರ್ಯಾತ್ರಾಂ ತತ್ರಾದರೇಣ ಸಃ । 
ದೃಷ್ಟ್ವಾ ಮಾಹಾತ್ಮ $ಮುತುಲಮುಯೋಧ್ಯಾಯಾಃ ಸವಿಸ್ಮಯಃ 
ವಿಧಾಯ ಸ್ಪಭುಜಾವೂರ್ಥ್ಸಾ ವಿಪ್ರೋಚನ್ಮುದಾಸ್ವಿತಃ । 
ಅಹೋ ರಮ್ಯವಿಂದಂ ತೀರ್ಥಮುಹೋ ಮಾಹಾತ್ಮ್ಯಮುತ್ತಮಂ ॥ ೪ ॥ 
ಅಯೋಧ್ಯಾಸದೃಶೀ ಕಾಪಿ ದೃಶ್ಯತೇ ನಾಪರಾ ಪುರೀ। 

ಯಾನ ಸ್ಪೃಶತಿ ವಸುಧಾಂ ವಿಷ್ಣುಚಕ್ರಸ್ಥಿ ತಾನಿಶಂ ॥೫॥ 


॥ ೩೩೫ 





ಕನ್ನಡದ ಅನುವಾದ 
ಧರ್ಮುಹರಿ- ಸ್ವ ರ್ಣ ಖನಿಗಳ ಮಾಹಾ ತ್ಮ್ಯನರ್ಣನ 

೧. ಅಗಸ್ಯನು ಹೇಳುತ್ತಾನೆ: ""ಆ ಚಂದ್ರಹರಿಸ್ಥಾನದ ಆಗ್ನೇಯ 
ದಿಕ್ಕಿನಲ್ಲಿ ಕಲಿಕಲ್ಮಸವನ್ನು ನಾಶಮಾಡುವ ಧರ್ಮಹರಿಯೆಂಬ ಹೆಸರಿನ ದೇವನು 
ನೆಲಸಿರುವನು. 

೨. ವೇದವೇದಾಂಗಗಳ ತತ್ತ್ವವನ್ನು ಬಲ್ಲವನೂ, ಸ್ವಕರ್ಮಗಳಲ್ಲಿ ತುಂಬ 
ನಿಷ್ಠನೂ ಆದ ಧರ್ಮನೆಂಬವನು ಪೂರ್ವದಲ್ಲಿ ತೀರ್ಥಯಾತ್ರೆ ಮಾಡಬೇಕೆಂದು 

© 
ಇಲ್ಲಿಗೆ ಬಂದನು. 

೩. ಅವನು ಈ ಕ್ಷೇತ್ರದಲ್ಲಿ ವಿಧ್ಯುಕ್ತವಾಗಿ ಯಾತ್ರೆ ಮಾಡಿ ಎಣೆಯಿಲ್ಲದ 
ಅಯೋಧ್ಯೆಯ ಮಾಹಾತ್ಮ್ಯವನ್ನು ಕಂಡು ವಿಸ್ಮಯವನ್ನು ಹೊಂದಿದನು. 

ಭ, ಆ ವಿಪ್ರನು ಭುಜಗಳನ್ನು ಮೇಲಕ್ಕೆತ್ತಿ ಸಂತೋಷದಿಂದ ಹೀಗೆ 
ಹೇಳಿದನು. "ಆಹಾ! ಈ ತೀರ್ಥವು ಎಷ್ಟು ರಮ್ಯವಾಗಿರುವುದು | ಆಹಾ, 
ಇದರ ಮಾಹಾತ್ಮ್ಯವು ಎಷ್ಟು ಅದ್ಭುತವಾಗಿರುವುದು! 

೫. ಅಯೋಧ್ಯೆಗೆ ಸಮಾನವಾದ ಬೇರೊಂದು ಪಟ್ಟಣವು ಭೂಮಂಡಲ 
ದಲ್ಲಿಯೇ ಕಾಣುವುದಿಲ್ಲ. ಇದು ಭೂಮಿಯನ್ನು ಮುಟ್ಟದೆ ವಿಷ್ಣುಚಕ್ರದ 
ಮೇಲೆಯೇ ಸದಾ ನೆಲೆಸಿರುವುದು. 


೫೦ ಶ್ರೀ ಸ್ಕಾಂದಮಹಾಪುರಾಣಂ 


ಯಸ್ಯಾಂ ಸ್ಥಿತೋ ಹರಿಃ ಸಾಕ್ಸಾತ್ಸೇಯಂ ಕೇನೋಪಮಿಸಾಯತೇ । 


ಅಹೋ ತೀರ್ಥಾನಿ ಸರ್ವಾಣಿ ವಿಷ್ಣುಲೋಕಪ್ರದಾನಿ ವೈ ॥೬॥ 
ಅಹೋ ವಿಷ್ಣುರಹೋತೀರ್ಥನುಯೋಧ್ಯಾಂಹೋ ಮಹಾಪುರೀ । 
ಅಹೋ ಮಾಹಾತ್ಮ್ಯಮತುಲಂ ಕಿಂ ನ ಶ್ಲಾಘ್ಯವಿಹಸ್ಮಿತಂ ॥೭॥ 


ಇತ್ಯುಕ್ತ್ವಾ ತತ್ರ ಬಹುಶೋ ನನರ್ತ ಪ್ರಮದಾಕುಲಃ । 

ಧರ್ಮೋ ಮಾಹಾತ್ಮ್ಯಮಾಲೋಕ್ಯ ಅಯೋಧ್ಯಾಯಾ ವಿಶೇಷತಃ ॥ ೮ ॥ 

ತಂ ತಥಾ ನರ್ತಮಾನಂ ವೈ ಧರ್ಮಂ ದೃಷ್ಟ್ಯಾ ಕೃಪಾನ್ಮಿತಃ । 

ಆನಿರ್ಬಭೂವ ಭಗವಾನ್‌ ಪೀತವಾಸಾ ಹರಿಃ ಸ್ಹಯಂ 1 

ತಂ ಪ್ರಣಮ್ಯ ಚ ಧರ್ನೊಥ ತುಷ್ಟಾವ ಹರಿಮಾದರಾತ್‌ ॥೯॥ 
ಧರ್ಮ ಉವಾಚ:- 

ನಮಃ ಕ್ಸೀರಾಜ್ಧಿವಾಸಾಯ ನಮಃ ಪರ್ಯಂಕಶಾಯಿನೇ । 

ನಮಃ ಶಂಕರಸಂಸ್ಸೃಷ್ಟದಿವ್ಯಸಾದಧಾಯ ವಿಷ್ಣನೇ I ೧೦ ॥ 


೬. ಇಲ್ಲಿ ಶ್ರೀಹರಿಯು ಸಾಕ್ಸಾತ್ತಾಗಿ ನೆಲಸಿರುವನು. ಈ ಪುರಿಯನ್ನು 
ಯಾವುದಕ್ಕೆ ಹೋಲಿಸುವುದಕ್ಕಾದೀತು! ಆಹಾ, ಇಲ್ಲಿನ ತೀರ್ಥಗಳೆಲ್ಲವೂ 
ವಿಷ್ಣುಲೋಕಪ್ರಾಪ್ತಿಯನ್ನು ಉಂಟುಮಾಡುವಂಥವೇ!! 

೭. ಆಹಾ, ವಿಷ್ಣುವು ಇಲ್ಲಿಯೆ ನೆಲಸಿರುವನು! ಆಹಾ, ಈ ತೀರ್ಥವೆಷ್ಟು 
ಆಶ್ಚರ್ಯಕರವಾಗಿರುವುದು! ಆಹಾ, ಅಯೋಧ್ಯೆಯು ಎಂಥ ಮಹಾಪುರಿಯೆನಿಸಿ 
ರುವುದು! ಆಹಾ! ಇದರ ಮಾಹಾತ್ಮ್ಯವು ಎಷ್ಟು ಅಸದೃಶವಾಗಿರುವುದು! 
ಇಲ್ಲಿರುವುದು ಯಾವುದುತಾನೇ ಶ್ಲಾಘ್ಯವಾಗಿಲ್ಲ.” 

೮. ಈ ರೀತಿ ನುಡಿದು ಆ ಧರ್ಮನು ಬಹಳ ಆನಂದದಿಂದ ಮನಸ್ಸು 
ಕಲಕಿ ಅಯೋಧ್ಯೆಯ ಮಾಹಾತ್ಮ್ಯವನ್ನು ಕಂಡು ಬಹುಪ್ರಕಾರವಾಗಿ ನರ್ತನ 
ಮಾಡತೊಡಗಿದನು. 

೯. ಆ ರೀತಿ ನರ್ತನಮಾಡುತ್ತಿದ್ದ ಆ ಧರ್ಮನನ್ನು ಕಂಡು ಪೀತಾಂಬರ 
ಧಾರಿಯಾದ ಶ್ರೀಹರಿಯು ಕೃಪೆಹೊಂದಿದವನಾಗಿ ಅವನಿಗೆ ಪ್ರತ್ಯಕ್ಸೃವಾಗಿ 
ಕಾಣಿಸಿಕೊಂಡನು. ಧರ್ಮನು ಆ ಹೆರಿಯನ್ನು ಕಂಡು ಪ್ರಣಾಮಮಾಡಿ ಸ್ತುತಿಸ 
ತೊಡಗಿದನು. 

೧೦. ಧರ್ಮನು ಸ್ಮುತಿಸುತ್ತಾನೆ:- “ ಕ್ಸೀರಸಮುದ್ರದಲ್ಲಿ ವಾಸ 
ವಾಗಿರುವ ಓ ಸ್ವಾಮಿಯೇ! ನಿನಗೆ ನಮಸ್ಕಾರವು! ಶೇಷಸರ್ಯಂಕಶಾಯಿ 
ಯಾದ ನಿನಗೆ ನಮಸ್ಕಾರವು! ಶಂಕರನಿಂದ ಸ್ಪರ್ಶಮಾಡಲ್ಪಟ್ಟಿ ದಿವ್ಯಪಾದ 
ಗಳುಳ್ಳ ಎಲೈ ವಿಷ್ಣುವೇ ನಿನಗೆ ನಮಸ್ಕಾರವು! 


ಚತುರ್ಥೊೋ9ಧ್ಯಾಯಃ ೫೧ 


ಭಕ್ತ್ಯಾಂರ್ಜಿತಸುಷಾದಾಯ ನಮೋಜಾದಿಪ್ರಿಯಾಯ ತೇ । 
ಶುಭಾಂಗಾಯ ಸುನೇತ್ರಾಯ ಮಾಧವಾಯ ನಮೋ ನಮಃ 0 ೧೧॥ 
ನಮೋಃರವಿಂದಸಾದಾಯ ಪದ ೈನಾಭಾಯ ವೈ ನಮಃ । 

ನಮಃ ಶ್ಸೀರಾಜ್ಯಕಲ್ಲೋಲಸ್ಥ ಷ್ಟ ಗಾತ್ರಾಯ ಖಾಜಾ ಣೇ 0೧೨॥ 
ಓಂ ನಮೋ ಯೋಗನಿದ್ರಾಯ ಯೋಗಾಡೆ ೯ರ್ಭಾನಿತಾತ್ಮೆ ನೇ! 
ತಾರ್ಕ್ಸ್ಟಾಸನಾಯ ಜೀವಿಯ ಗೋವಿಂದಾಯ ನನೋನೆಮುಃ ॥ ೧೩॥ 
ಸುಕ ಟು ಸುನಾಸಾಯ ಸುಲಲಾಟಾಯ ಚೆಕ್ರಿಣೇ । 


ಸುವಸ್ತ್ರಾಯ ಸುನರ್ಣಾಯ ಶ್ರೀಧರಾಯ ನಮೋನಮಃ ॥ ov 
ಸುಬಾಹವೇ ನಮಸ್ತುಭ್ಯಂ ಚಾರುಜಂಘಾಯ ತೇ ನಮಃ । 
ಸುವಾಸಾಯ ಸುದಿವ್ಯಾಯ ಸುವಿದ್ಯಾಯ ಗದಾಭೃತೇ ॥ ೧೫ ॥ 
ಕೇಶನಾಯ ಚ ಶಾಂತಾಯ ವಾಮನಾಯ ನಮೋನಮಃ । 
ಧರ್ಮಪ್ರಿಯಾಯ ದೇವಾಯ ನಮಸ್ತೇ ಪೀತವಾಸಸೇ ॥ ೧೬॥ 


೧೧. ಭಕ್ತಿಯಿಂದ ಶಿವನು ಅರ್ಚಿಸಿದ ಶ್ರೈ ಷ್ಠ ವಾದ ಪಾದಗಳುಳ್ಳ ವನೇ! 
ನಿನಗೆ ನಮಸ್ಕಾರವು. ಬ್ರಹ್ಮಾ! ದಿಗಳಿಗೆ ಫಿ ಪ್ರಿಯನಾದ. ಫಿನಗಿದೋ ನಮಸ್ಕಾರವು. 
ಶುಭಾಂಗನೂ, ಸುನೇತ್ರನೂ ಓ ಮಾರಾ! ನಿನಗೆ ನಮಸ್ವಾರವು!! 

೧೨. ಅರವಿಂದ (ಸಡ್ಮ)ಪಾದನೂ, ಪದ್ಮನಾಭನೂ, ಕ್ಸೀರಸಮುದ್ರದ 
ತೆಕೆಗಳು ಸೋಕಿದ ಶರೀರವುಳ್ಳವಮೂ ಆದ ಎಲ್ಫೈ ಶಾರ್ಜ್ಗಪಾಣಿಯೇ! ನಿನಗೆ 
ನಮಸ್ಕಾರವು. 

೧೩. ಯೋಗನಿದ್ರಾಸಕ್ತನೂ, ಯೋಗಾಸಕ್ತರಿಂದ ಭಾವಿಸಲ್ಪಡುವವನೂ, 
ಗರುಡವಾಹೆನನೂ, ದೇವದೇವನೂ ಆದ ಗೋವಿಂದ! ನಿನಗೆ ನಮಸ್ಕಾರವು. 

೧೪. ಸುಕೇಶನೂ, ಸುನಾಸನೂ, ಸುಘಾಲನೂ ಆದ ಓ ಚಕ್ರಧರ! ನಿನಗೆ 
ನಮಸ್ತಾ ರವು. ಸುವಸ್ತ್ರ ನೂ, ಸುವರ್ಣನೂ, ಶ್ರೀಧರನೂ ಆದ ಓ ಪ್ರಭುವೇ! 
ನಿಕಗೆ ನಮಸ್ಕಾರವು. 

೧೫. ಎಲೈ ಸುಬಾಹುವೇ! ನಿನಗೆ ನಮೋ ನಮೋ! ಮನೋಹರವಾದ 
ಜಂಘಿ (ಮೊಳಕಾಲು)ಗಳುಳ್ಳ ವನಾಗಿ ಸುವಾಸನೂ, ಸುದಿವ್ಯ ನೂ, ಸುವಿದ್ಯ ನೂ 
ಆಗಿರುವ ಗದಾಧಾರಿಯೇ! ನಿನಗೆ ನಮಸ್ಕಾರವು. 

೧೬. ಕೇಶವನೂ, ಶಾಂತನೂ, ವಾಮನನೂ ಆದ ನಿನಗೆ ನಮಸ್ಕಾರವು. 
ಧರ್ಮಪ್ರಿಯನಾದ ಓ ದೇವಾ! ಪೀತಾಂಬರಧಾರಿಯಾದ ನಿನಗೆ ನಮೋ 
ನಮೋ. 


೫೨ ಶ್ರೀ ಸ್ಕಾಂದಮಹಾಪುರಾಣಂ 


ಅಗಸ್ತ್ಯ ಉವಾಚ :-- 


ಇತಿ ಸ್ತುತೋ ಜಗನ್ನಾಥೋ ಧರ್ಮೇಣ ಶ್ರೀಪತಿರ್ಮುದಾ । 
ಉವಾಚ ಸಪೃ ಸೀಕೇಶಃ ಪ್ರೀತೋ ಜರ ತರಕಾರಿ ॥ ೧೭ ॥ 
ಶ್ರೀ PN ಹರ — 


ತುಷ್ಟೋಂಹಂ ಭವತೋ ಧರ್ಮ ಸ್ತೋತ್ರೇಣಾನೇನ ಸುವ್ರತ । 


ವರಂ ವರಯ ಧರ್ಮಜ್ಞ ಯಸ್ತೇ ಸ್ಥಾನ್ಮನಸಃ ಪ್ರಿಯಂ ॥ ೧೮ ॥ 
ಸ್ತೋತ್ರೇಣಾನೇನ ಯಃ ಸ್ತೌತಿ ಮಾನವೋ ಮಾಮತಂದ್ರಿತಃ। 
ಸರ್ವಾನ್‌ ಕಾಮಾನವಾಸ್ನೋತಿ ಪೂಜಿತಃ ಶ್ರೀಯುತಃ ಸದಾ ೫ ೧೯॥ 


ಧರ್ಮ ಉವಾಚ -- 

ಯದಿ ತುಹಷ್ಬೋಸಿ ಭಗವನ್‌ ದೇವದೇವಜಗತ್ಸತೇ 1 

ತ್ವಾಮಹಂ ಸ್ಥಾಸಯಾವಮ್ಯೂತ್ರ ನಿಜನಾಮ್ನಾ ಜಗಮ್ಗರೋ ॥ ೨೦॥ 
ಅಗಸ್ತ್ಯ ಉವಾಚ :-- 

ಏವಮಸ್ಸಿತಿ ಸಂಪ್ರೋಚ್ಯ ಭಗವಾನ್ಫರ್ಮಹರಿರ್ವಿಭುಃ 1 

ಸೃಂಾನೇಣ ಮುಚ್ಯೇತ ನರೋ ಧರ್ಮಹಕೇರ್ನಿಭೋಕ 1 ೨೧ 

೧೭. ಅಗಸ ಸ್ಫನು ಹೇಳುತ್ತಾನೆ: ಹೀಗೆ ಧರ್ಮನು ಸಂತೋಷದಿಂದ 
ಸ್ತುತಿಸಲು, 1. 03.1 ಶ್ರೀಪತಿಯು ಸಂತುಷ್ಟನಾದನು. ಉದಾರಬುದ್ಧಿ 
ಯಾದ ಆ ಹೈಷೀಕೇಶನು 'ಸುಪ್ರೀತನಾಗಿ ಧರ್ಮನನ್ನು ಕುರಿತು ಹೀಗೆ 
ಹೇಳಿದನು: 

೧೮. ಶ್ರೀಭಗವಂತನು ಹೇಳುತ್ತಾನೆ: ಸುವುತನಾದ ಎಲೈ 
ಧರ್ಮನೇ! ನಿನ್ನ ಈ ಸ್ತೋತ್ರದಿಂದ ನಾನು ಸಂತುಷ್ಟ ನಾಗಿದ್ದೇನೆ. ಎಲ್ಫೈ 
ಧರ್ಮಜ್ಞ ನೇ! ನಿನ್ನ ಮನಸ್ಸಿ ಗೆ ಯಾವುದು ಪಿ ್ರಯನಾಗಿರುವುದೋ. ಆ ವರವನ್ನು 
ಬೇಡಿಕೆ. 

೧೯. ಯಾವ ಮಾನವನು ಆಲಸ್ಯವನ್ನುಳಿದು ಈ ಸ್ತೋತ್ರದಿಂದ ನನ್ನನ್ನು 
ಸ್ತೋತ್ರಮಾಡುವನೋ ಅವನು ಸದಾ ಪೂಜಿತನೂ, ಶ್ರೀಯುತನೂ ಆಗಿ 
ಸರ್ವಾಭೀಷ್ಟಗಳೆನ್ನೂ ಪಡೆಯುತ್ತಾನೆ.?? 

೨೦. “ಧರ್ಮನು ಕೇಳುತ್ತಾನೆ ಭಗವನ್‌, ದೇವದೇವಾ, ಜಗತ್ಸತೀ, 
ಜಗದ್ಗು ರುವೇ! ನೀನು ಸಂತುಷ್ಟ ನಾಗಿರುವೆಯಾದರೆ ಇಲ್ಲಿ ನಾನು ನನ್ನನ್ನು 
ನನ್ನ ಹೆಸರಿನಿಂದ ಸ್ಕಾ ಪನೆಮಾಡುತ್ತಿ "ಷೆ 

೨೧. ಅಗಸ್ತ್ಯನು ಹೇಳುತ್ತಾನೆ: “ಹಾಗೆಯೇ ಆಗಲಿ” ಎಂದು ನುಡಿದು 
ಆ ವಿಭುವು ಆ ಕೂಡಲೆ ಧರ್ಮಹರಿಯಾದನು. ಮಾನವನು ವಿಭುವಾದ ಆ ಧರ್ಮ 
ಹರಿಯ ಸ ಸ್ಮರಣಮಾತ್ರ ದಿಂದಲೇ ಮುಕ್ತನಾಗುತ್ತಾನೆ. 








ಚತು ರ್ಥೊೋ5ಧ್ಯಾಯಃ ೫ಷ್ಠಿ 


ಸರೆಯೂಸಲಿಲೇ ಸ್ನಾತ್ವಾ ಸುಚಿಂತಾಕುಲಮಾನಸಃ । 
ದೇವಂ ಧರ್ಮಹರಿಂ ಪಶ್ಯೇತ್‌ ಸರ್ವಪಾಪೈಃ ಪ್ರಮುಚ್ಯತೇ ॥ ೨೨ ॥ 
ಅತ್ರ ದಾನಂ ತಥಾ ಹೋಮಂ ಜಪೋ ಬ್ರಾಹ್ಮಣಭೋಜನಂ । 


ಸರ್ವಮಕ್ಸ್ಟಯತಾಂ ಯಾತಿ ವಿಷ್ಣುಲೋಕೇ ನಿವಾಸಕೃತ್‌ ॥ ೨೩ ॥ 
ಅಜ್ಞಾನಾಜ್ಞಾನತೋ ವಾಪಿ ಯತ್ಕಿಂಚಿದ್ದುಷೃತಂ ಭವೇತ್‌ । 
ಪ್ರಾಯಶ್ಚಿತ್ತಂ ನಿಧಾತವ್ಯಂ ತನ್ನಾಶಾಯ ಪ್ರಯತ್ನತಃ ॥ ೨೪ ॥ 
ಪ್ರಾಯಶ್ಚಿತ್ತ್ವೇನ ವಿಧಿನಾ ಪಾಪಂ ತಸ್ಯ ಪ್ರಣಶ್ಯತಿ । 

ತಸ್ಮಾದತ್ರ ಪ್ರಕರ್ತವ್ಯಂ ಪ್ರಾಯಶ್ಚಿತ್ತಂ ನಿಧಾನತಃ ॥ ೨೫ ॥ 


ಅಜ್ಜಾನಾಜ್ಞ್ಞಾನತೋವಾಪಿ ರಾಜಾದೇರ್ನಿಗ್ರಹಾತ್ತಥಾ । 
ನಿತ್ಯಕರ್ನೂನಿವೃತ್ತಿಃ ಸ್ಯಾದ್ಯಸ್ಯ ಪುಂಸೋಂವಶಾತ್ಮನಃ 1 


ತೇನಾಪ್ಯತ್ರ ನಿಧಾತವ್ಯಂ ಪ್ರಾಯಶ್ಚಿತ್ತಂ ಪ್ರಯತ್ನತಃ ॥ ೨೬॥ 
ಅತ್ರ ಸಾಕ್ಸಾತ್ಸ್ಪಯಂ ದೇವೋ ವಿಷ್ಣುರ್ವಸತಿ ಸಾದರಃ । 
ತಸ್ಮಾದ್ಮರ್ಣಯಿತುಂ ಶಕ್ಕ್ಯೋ ಮಹಿಮಾ ನಹಿ ಮಾನವೈಃ ॥ ೨೭॥ 


೨೨. ಸರೆಯೂಜಲದಲ್ಲಿ ಸ್ನಾನಮಾಡಿ ಮನಸ್ಸಿನಲ್ಲಿ ಒಳ್ಳೆಯ ಯೋಚನೆ 
ಗಳನ್ನು ತುಂಬಿಕೊಂಡು ದೇವನಾದ ಧರ್ಮಹರಿಯನ್ನು ದರ್ಶನಮಾಡುವವನು 
ಸರ್ವಪಾಪಗಳಿಂದಲೂ ಬಿಡುಗಡೆಹೊಂದುತ್ತಾನೆ. 

೨೩. ಇಲ್ಲಿ ದಾನ, ಹೋಮ, ಜಪ, ಬ್ರಾಹ್ಮಣಭೋಜನ ಎಲ್ಲವೂ ಅಕ 
ಯತ್ವವನ್ನು ಹೊಂದುತ್ತದೆಯಲ್ಲದೆ ವಿಷ್ಣುಲೋಕದಲ್ಲಿ ನಿವಾಸವನ್ನು ಉಂಟು 
ಮಾಡಿಕೊಡುತ್ತದೆ. 

೨೪--೨೫. ಅಜ್ಜಾ ನದಿಂದಾಗಲಿ, ಜ್ಞಾನದಿಂದಾಗಲಿ ಏನಾದರೂ ಸ್ವಲ್ಪ 
ಪಾಪವುಂಟಾದರೆ ಅದರ ನಾಶಕ್ಕಾಗಿ ಪ್ರಯತ್ನಪಟ್ಟು ಇಲ್ಲಿ ಪ್ರಾಯಶ್ಚಿತ್ತವನ್ನು 
ಮಾಡಿಕೊಳ್ಳಬೇಕು. ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವುದರಿಂದ ಪಾಪವು 
ನಾಶವಾಗಿಹೋಗುತ್ತದೆ. ಆದುದರಿಂದ ವಿಧಿಯನ್ಸನುಸರಿಸಿ ಇಲ್ಲಿ ಪ್ರಾಯಶ್ಚಿ 
ತ್ರವನ್ನು ನಡೆಸತಕ್ಕದ್ದು. 

೨೬. ಅಜ್ಞಾನದಿಂದಲೋ, ಜ್ಞಾನದಿಂದಲೋ, ರಾಜಾದಿಗಳ ನಿಗ್ರಹ 
ದಿಂದಲೋ ಆತ್ಮನಶವಿಲ್ಲದವನಾದ ಯಾವನಿಗೆ ನಿತ್ಯಕರ್ಮಗಳ ನಿವೃತ್ತಿಯಾಗು 
ವುದೋ (ಎಂದರೆ ಯಾವನು ನಿತ್ಯಕರ್ಮಗಳನ್ನು ಬಿಡಬೇಕಾಗುವುದೋ) ಅವನು 
ಕೂಡ ಇಲ್ಲಿ ಪ್ರಯತ್ನ ಪೂರ್ವಕವಾಗಿ ಪ್ರಾಯಶ್ಚಿತ್ತವನ್ನು ನಡಸಬೇಕು. 

೨೭. ಇಲ್ಲಿ ಜೇವದೇವನಾದ ವಿಷ್ಣುವು ಆದರದಿಂದ ತಾನೇ ಸಾಕ್ಸಾತ್ತಾಗಿ 
ವಾಸಮಾಡುತ್ತಾನೆ. ಆದುದರಿಂದ ಇದರ ಮಹಿಮೆಯನ್ನು ವರ್ಣಿಸಲು 
ಯಾವ ಮಾನವರಿಗೂ ಶಕ್ಯವಲ್ಲವು. 


೫೪ ಶ್ರೀ ಸ್ಕಾಂದಮಹಾಪುರಾಣಂ 


ಆಷಾಢೇ ಶುಕ್ಲಪಕ್ಸಸ್ಯ ಏಕಾದಶ್ಯಾಂ ದ್ವಿಜೋತ್ತಮಾಃ । 


ತಸ್ಯ ಸಾಂವತ್ಸರೀ ಯಾತ್ರಾ ಕರ್ತವ್ಯಾ ತು ನಿಧಾನತಃ ॥ ೨೮ ॥ 
ಸ್ಪರ್ಗದ್ವಾರೇ ನರಃ ಸ್ನಾತ್ವಾ ದೃಷ್ಟ್ವಾ ಧರ್ಮಹರಿಂ ನಿಭುಂ। 
ಸರ್ವಷಾಪವಿಶುದ್ಧಾತ್ಮಾ ವಿಷ್ಣುಲೋಕೇ ವಸೇತ್ಸದಾ ॥೨೯॥ 


ತಸ್ಮಾದ್ದಕ್ಸಿ ಣದಿಗ್ಭಾಗೇ ಸ್ಪರ್ಣಸ್ಯ ಖನಿರುತ್ತಮಾ । 
ಯತ್ರ ಚಕ್ರೇ ಸ್ವರ್ಣವೃಷ್ಟಿಂ ಕುಜೀರೋ ರಘುಜಾದ್ಬಯಾತ್‌ ॥ ೩೦॥ 
ವ್ಯಾಸ ಉವಾಚ :-- 


ಭಗವನ್‌ ಬ್ಳೂಹಿ ತತ್ತ್ವಜ್ಞ ಸ್ಪರ್ಣವೃಷ್ಟಿರಭೂತ್ಯಥಂ ! 


ಕುಬೇರಸ್ಕ ಕಥಂ ಭೀತಿರುತ್ಬನ್ನಾ ರಘುಭೂಪತೇಃ H ೩೧॥ 
ಏತತ್ಸರ್ವಂ ಸಮಾಚಕ್ಸೃ ವಿಸ್ತರಾನ್ಮನು ಸುವ್ರತ । 
ಶ್ರುತ್ವಾ ಕಥಾರಹಸ್ಯಾನಿ ನ ತೃಪ್ಯತಿ ಮುನೋ ಮಮ Hau 


ಅಗಸ್ತ್ಯ ಉವಾಚ :- 
ಶೃಣು ವಿಪ್ರ ಪ್ರವಕ್ಸ್ಯಾಮಿ ಸ್ಪರ್ಣಸ್ಯೋತ್ಸತ್ತಿಮುತ್ತಮಂ । 
ಯಸ್ಯ ಶ್ರವಣತೋ ನ್ಯೂಣಾಂ ಜಾಯತೇ ವಿಸ್ಮಯೋ ಮಹಾನ್‌ ॥ ೩೩ ॥ 

೨೮. ಆಷಾಢಮಾಸದ ಶುಕ್ಲೆಪಕ್ಸದ ಏಕಾದಶಿಯಲ್ಲಿ ಆ ಧರ್ಮಹರಿಯ 
ವಾರ್ಷಿಕಯಾತ್ರೆಯನ್ನು ವಿಧಾನವನ್ನನುಸರಿಸಿ ನಡಸತಕ್ಕುದು. 

೨೯. ಮಾನವರು ಸ್ವರ್ಗದ್ವಾರದಲ್ಲಿ ಸ್ನಾನಮಾಡಿ ವಿಭುವಾದ ಧರ್ಮಹರಿಯ 
ದರ್ಶನಮಾಡಿ ಸರ್ವಪಾಪಗಳಿಂದಲೂ ಬಿಡುಗಡೆಹೊಂದಿ ಶುದ್ಧಾತ್ಮನಾಗಿ ಸದಾ 
ವಿಷ್ಣುಲೋಕದಲ್ಲಿಯೆ ವಾಸಮಾಡುತ್ತಾನೆ. 

೩೦. ಅದರ ದಸ್ಸಿಣದಿಕ್ಕಿನಲ್ಲಿ ಉತ್ತಮವಾದ ಸ್ಪರ್ಣದ ಖನಿ (ಚಿನ್ನದ 
ಗಣಿ)ಯಿರುವುದು. ರಘುನಂದನನ ಭಯದಿಂದ ಅಲ್ಲಿ ಕುಬೇರನು ಸ್ವರ್ಣ 
ವೃಷ್ಟಿಯನ್ನು ಸುರಿಸಿದನು.” 

೩೧. ವ್ಯಾಸನು ಕೇಳುತ್ತಾನೆ“ ತತ್ರೃಜ್ಞನಾದ ಎಲ್ಲೆ ಭಗವಂತನೇ! 
ಸ್ವರ್ಣವೃಷ್ಟಿಯು ಹೇಗೆ ಉಂಟಾಯಿತು? ರಘುಭೂಪತಿಯಿಂದ ಕುಬೇರನಿಗೆ 
ಭೀತಿಯುಂಬಾದುದೆಂತು? 

೩೨. ಎಲೈ ಸುವ್ರತನೇ! ಇದೆಲ್ಲವನ್ನೂ ವಿಸ್ತಾರವಾಗಿ ನನಗೆ ತಿಳಿಸ 
ಬೇಕು. ಈ ಕಥಾರಹಸ್ಯಗಳನ್ನು ಕೇಳುತ್ತಿರುವ ನನ್ನ ಮನಸ್ಸಿಗೆ ತೃಪ್ತಿಯೇ 
ಆಗುತ್ತಿಲ್ಲ. 

೩೩. ಅಗಸ್ಟೃನು ಹೇಳುತ್ತಾನೆ: ಎಲೈ ವಿಪ್ರನೇ! ಕೇಳು. ಉತ್ತಮ 
ವಾದ ಸ್ವರ್ಣದ ಉತ್ಪತ್ತಿಯನ್ನು ವಿವರಿಸಿ ಹೇಳುತ್ತೇನೆ. ಇದನ್ನು ಕೇಳುವುದ 
ರಿಂದ ನರರಿಗೆ ಮಹತ್ತರವಾದ ವಿಸ್ಮಯವುಂಟಾಗುತ್ತದೆ. 


ಚತುರ್ಥೊೋ6ಥ್ಯಾಯಃ ೫೫ 


ಆಸೀತ್‌ ಪುರಾ ರಘುಪತಿರಿಕ್ಸ್ಟ್ವಾಕುಕುಲವರ್ಧನಃ । 
ರಘುರ್ನಿಜಭುಜೋದಾರವೀರ್ಯಶಾಸಿತಭೂತಲಃ 
ಪ್ರತಾಪತಾಸಿತಾರಾತಿನರ್ಗವ್ಯಾಖ್ಯಾತಸದ್ಯಶಃ | 
ಪ್ರಜಾಃ ಪಾಲಯತಾ ಸಮ್ಯುಕ್ತೇನ ನೀತಿಮತಾ ಸತಾ 
ಯಶಃ ಪೂರೇಣ ಸಂಲಿಪ್ತಾ ದಿಶೋ ದಶ ದಿಶತ್ತ್ವಿಷಾ। 
ಸಚಕ್ರೇ ಪ್ರೌಢವಿಭನಸಾಧನಂ ವಿಜಯಕ್ರಮಾತ್‌ ॥ 4೬ ॥ 
ನಾನಾದೇಶಾನ್‌ ಸಮಾಕ್ರಮ್ಯ ಚತುರಂಗಬಲಾನ್ವಿತಃ । 
ಭೂತಾನಿ ನಶಮಾನೀಯ ನಸು ಜಗ್ರಾಹ ದಂಡತಃ 
ಉತ್ಕೃಷ್ಟಾನ್‌ನೃಪತೀಸ್ಸೀರೋ ದಂಡಯಿತ್ವಾ ಬಲಾಧಿಕಾನ್‌ । 
ರತ್ನಾನಿ ವಿನಿಧಾನ್ಯಾಶು ಜಗ್ರಾಹಾತಿಬಲಸ್ತದಾ ॥ ೩೮ ॥ 
ಸ ವಿಜಿತ್ಯ ದಿಶಃ ಸರ್ವಾ ಗೃಹೀತ್ವಾ ರತ್ನಸಂಚಯಂ । 
ಅಯೋಧ್ಯಾಮಾಗತೋ ರಾಜಾ ರಾಜಧಾನೀಂ ಚೆ ತಾಂ ಶುಭಾಂ॥ ೩೯ ॥ 
ತತ್ರಾಗತ್ಯ ಚ ಕಾಕುತ್ಫ್ಸಃ ಯಜ್ಞಾಯೋತ್ಸುಕಮಾನಸಃ | 

ಚಕಾರ ನಿರ್ಮಲಾಂ ಬಂದ್ಧಿಂ ನಿಜನಂಶೋಚಿತಕ್ರಿಯಾಂ ॥ vou 


|| ೩೪ 


॥ ೩೫ ॥ 


॥ ೩೭ ॥ 


೩೪. ಪೂರ್ವದಲ್ಲಿ ಇಕ್ಸ್ಟ್ವಾಕುಕುಲವರ್ಧನನೂ, ನಿಜಭುಜಗಳ ಅಪರಿಮಿತ 
ವಾದ ಪರಾಕ್ರಮದಿಂದ ಭೂಮಂಡಲವನ್ನೈಲ್ಲ ಆಳುವವನೂ ಆದ ರಘುವೆಂಬ 
ಮಹಾರಾಜನಿದ್ಧನು. 

೩೫-೩೭. ಅವನ ಪ್ರತಾಪದ ಜ್ವಾಲೆಯಿಂದ ತಪ್ತರಾದ ಶತ್ರುವರ್ಗ 
ದವರು ಮೇಲಾದ ಅವನ ಸಯಶಸೆ ನ್ನು ಹೊಗಳುತ್ತಿದ್ದರು. ನೀತಿವಂತನಾಗಿ 
ಪ್ರಜೆಗಳನ್ನು ಚೆನ್ನಾಗಿ ಪಾಲಿಸುತ್ತಿದ್ದ ಆತನು ದಶ ದಿಶೆಗಳನ್ನೂ ಬೆಳ್ಳಗೆ 
ಬೆಳಗುವ ತನ್ನ ಕೀರ್ತಿಪ್ರವಾಹದಿಂದ ಬಳಿದುಬಿಟ್ಟನು ; ದಿಗ್ವಿಜಯಕ್ರಮದಿಂದ 
ಅಪರಿಮಿತವಾದ ಮೈಭವವನ್ನು ಸಾಧಿಸಿದನು; ಚತುರಂಗಬಲಸಮೇತವಾಗಿ 
ಹೊರಟು ನಾನಾ ದೇಶಗಳನ್ನು ಆಕ್ರಮಿಸಿ ಸಮಸ್ತ ಪ್ರಾಣಿಗಳನ್ನೂ ವಶಕ್ಕೆ 
ತಂದುಕೊಂಡು ಸ ಸ್ವ ದಂಡದಿಂದಲೇ ಸಂಪತ ತನ್ನು ಸೆಳೆದುಕೊಂಡನು. 

೩೮. ಮ ಬಲಶಾಲಿಯಾದ ಆ ವೀರನು ಬಲಾಧಿಕರಾದ ನರಪತಿಗಳನ್ನು 
ದಂಡಿಸಿ ವಿಧ ವಿಧವಾದ ಉತ್ಕೃಷ್ಟ ರತ್ನಗಳನ್ನು ಬಹುಜಾಗ್ರತೆಯಾಗಿಯೆ ಸೆಳೆದು 
ಶೇಖರಿಸಿದನು. 

೩೯. ಆ ರಾಜನು ಸರ್ವದಿಕ್ಟುಗಳನ್ನೂ ಜಯಿಸಿ ರನ್ನ ದೊಟ್ಬಿ ಲನ್ಸು ಕೂಡಿಸಿ 
ತೆಗೆದುಕೊಂಡು ಸ ರಾಜಧಾನಿಯಾದ ಅಯೋಧ್ಯೆಗೆ ಬಂದು ಸೇರಿದನು. 

೪೦. ಕಕತ ಸವಂಶೋತ್ಸನ್ಸ್ನನಾದ ಆ ರಾಜನು ರಾಜಧಾನಿಗೆ ಬಂದ 


೫೬ ಶ್ರೀ ಸ್ಕಾಂದಮಹಾಪುರಾಣಂ 


ವಸಿಷ್ಮಂ ಮುನಿಮಾಜ್ಞಾಯ ವಾಮದೇವಂ ಚ ಕಶ್ಯಪಂ nH ೪೧॥ 
ಅನ್ಯಾನಪಿ ಮುನಿಶ್ರೇಷ್ಠಾನ್ನಾನಾತೀರ್ಥಸಮಾಶ್ರಿತಾನ್‌ । 
ಸಮಾನಯದ್ದಿನೇತೇನ ದ್ವಿಜವರ್ಜೀನ ಭೂಪತಿಃ ॥ ೪೨ ॥ 


ದೃಷ್ಟ್ಯಾ ಸ್ಥಿತಾನ್‌ ಸತಾನ್‌ಸರ್ವಾನ್‌ಪ್ರದೀಷ್ತಾನಿನ ಪಾವಕಾನ್‌ । 
ತಾನಾಗತಾನ್ವಿದಿತ್ವಾಫ ರಘುಃ ಪರಪುರಂಜಯಃ । 


ನಿಶ್ಚಕ್ರಾಮ ಯಥಾನ್ಯಾಯಂ ಸ್ವಯಮೇವ ಮಹಾಯಶಾಃ ॥೪೩॥ 

ತತೋ ವಿನೀತವತ್ಸರ್ವಾನ್‌ ಕಾಕುತ್ಸ್ಕೋ ದ್ವಿಜಸತ್ತಮಾನ್‌ । 

ಉವಾಚ ಧರ್ಮಯುಕ್ತಂ ಚ ವಚನಂ ಯಜ್ಞ ಸಿದ್ಧಯೇ ॥ ೪೪ ॥ 
ರಫುರುವಾಚ :-- 

ಮುನಯಃ ಸರ್ವ ಏವೈತೇ ಯೂಯಂ ಶೃಣುತ ಮದ್ವಚಃ । 

ಯಜ್ಞ ೦ ನಿಧಾತುಮಿಚ್ಛಾಮಿ ತತಾ ತ್ರಜ್ಞ್ಞಾಂ ತುಮ ॥ ೪೫ ॥ 


ಸಾಂಪ್ರ ತಂ ಮಾಮನಕೋ ಯಜೊ ಸೀ ಯುಕ್ತಃ ಸಾ ನ್ಮ ನಿಸತ್ತಮಾಃ । 
ಏತದ್ಧಿ ಸ ತತ್ತೆ ನ ಬ್ಳೂತ ಯೂಯಂ ಮಂನೀಕ್ಕ ರಾಃ ॥ ೪೬ ॥ 


ತರುವಾಯ ಯಜ್ಞದಲ್ಲಿ ಕುತೂಹಲಗೊಂಡ ಮನಸ್ಸುಳ್ಳವನಾಗಿ ತನ್ನ ವಂಶಕ್ಕೆ 
ಉಚಿತವಾದ ನಡೆವಳಿಕೆಯನ್ನು ಸೂಚಿಸುವ ಜಟ ಅಶಾ ಬುದ್ದಿಯನ್ನು. 
ತಳೆದನು. 

೪೧-೪೨. ಆ ಭೂಪತಿಯು ವಸಿಷ್ಕಮುನಿಯನ್ನು ಕೇಳಿ, ವಾಮದೇವ 
ನನ್ನೂ, ಕಶ್ಯಸನನ್ನೂ, ನಾನಾ ತೀರ್ಥಗಳಲ್ಲಿ ನೆಲಸಿರುವವರಾದ ಬೇರೆ ಮುನಿ 
ಶ್ರೇಷ್ಠರನ್ನೂ, ವಿಸೀತನಾದ ಬ್ರಾಹ್ಮಣಶ್ರೇಷ್ಠನ ಮೂಲಕ ಕರೆಯಿಸಿಕೊಂಡನು. 

೪೩. ಮುನಿಶ್ರೇಷ್ಠರೆಲ್ಲರೂ ಬಂದರೆಂಬುದನ್ನರಿತು ಜ್ವಲಿಸುತ್ತಿರುವ ಆಗ್ನಿ 
ಯಂತೆ ಬೆಳಗುತ್ತ ನಿಂತ ಅವರೆಲ್ಲರನ್ನೂ ಕಂಡು ಪರಪುರಂಜಯನೂ, ಮಹಾ 
ಯಶಸ್ವಿ ಯೂ ಆದ ರಘುಮಹಾರಾಜನು ನ್ಯಾಯಕ್ಸನುಸಾರವಾಗಿ ತಾನೇ 
ಅವರೆಡೆಗೆ ಹೊರಟನು. 

೪೪. ಆ ಕಾಕುತ್ಸ ಎನು ವಿನೀತನಾಗಿ ಆದಿ ದ್ವಿಜಶ್ರೆ ಷ್ಮರನ್ನು ಕುರಿತು 
ಯಜ್ಞಸಿದ್ಧಿಗಾಗಿ ಜರ ಹುತ್ತ ವಾದ ಈ ವಚಕವನ್ನಾಡಿದನು.: 

೪೫. ರಘುವು ಹೇಳುತ್ತಾನೆ: ಎಲ್ಪೆ ಮುನಿಗಳೇ! ನೀವು ನನ್ನ 
ಮಾತನ್ನು ಲಾಲಿಸಬೇಕು. ಈಗ ನಾನು ಯಜ್ಞವನ್ನು ಮಾಡಲು ಇಚ್ಛಿಸುತ್ತೇನೆ. 
ಅದಕ್ಕೆ ನೀವು ಅಪ್ಪಣೆ ಕೊಡಬೇಕು. 

೪೬. ಮುಠಿಶ್ರೇಷ್ಠರೇ! ಈಗ ನಾನೆಸಗುವ ಯಜ್ಞ ಜ್ಞವುಯೋ ಗ್ಯವಾಗಿರಬೇಕು. 
ಮುನೀಶ್ವರರೇ! ನೀವು ಈ ವಿಷಯವನ್ನು ಚೆನ್ನಾಗಿ ವಿಚಾರಮಾಡಿ ಹೇಳಬೇಕು.” 


ಚತುರ್ಥೊೋ9ಧ್ಯಾಯಃ ೫೭ 
ಮುನಯ ಊಚುಃ: 


ರಾಜನ್ವಿಶ್ವಜಿದಾಖ್ಯಾ ತೋ ಯಜಾ ನಾಂ ಯಜ್ಞ ಉತ್ತಮಃ । 


ಸಾಂಪ್ರತಂ ಕುರು ತಂ ಯತಾ ನ್ಮ ವಿಲಂಬಂ ವ ಥಾ ಕೃಥಾಃ ॥ ೪೭॥ 
ಅಗಸ್ಕ ಉವಾಚ: 


ನೃಸತಶ್ನ ಶೈ ಫ್ರೇ ತತೋ ಯಜ್ಞ ೨ ವಿಶ್ವದಿಗ್ಹ ಯಂಸಂಜ್ಞಿ ತೆಂ | 


ಸ ಾಕನುದಕನ ಕ ತಸರ್ನಸ್ನ' ದಕ್ಕಿ ಣಂ. ॥ ೪೮ ॥ 
ನಾನಾವಿಧೇನ ದಾನೇನ ಮುನಿಸ ಂತೋಷಹರ್ಷಕ್ಕ ತ್‌ । 

ಸರ್ವಸ್ವಮೇವ ಪ್ರದದೌ ದ್ವಿಜೇಭೊ ಕ್ಯಾ NEE ॥೪೯॥ 
ತೇಷು "ನಿಶಿ ಶೇಷು 'ಯಾತೇಷು ಪೂಜಿತೇಷು ಗೃಹಾನ್‌ಸ್ಟಕಾನ್‌ । 
ಬಂಧುಷ್ಮನಿ ಚ ತುಷ್ಟೇಷು ಮುನಿಸು ಪ್ರ ಇತೇಷು ಸ ॥ ೫೦ ೫ 


ತೇನ ಯಜ್ಞೇನ ವಿಧಿವದ್ದಿಹಿತೇನ ನೆರೇಶ್ವ ರಃ | 

ಶುಶುಭೇ ಶೋಭನಾಚಾರಃ ಸ್ವರ್ಗೇ ದೇನೇಂದ್ರವತ್‌ ಕ್ಚಣಾತ್‌ ॥ ೫೧॥ 
ತೆತ್ರಾಂತರೇ ಸನುಭ್ಯಾಯಾನ್‌ ಮುನಿರ್ಯಮನತಾಂ ವರಃ | 
ವಿಶ್ವಾಮಿತ್ರ ಮುನೇರಂತೇವಾಸೀ ಕೌತ್ಸ ಇತಿ ಸ್ಮೃತಃ ॥ ೫೨ ॥ 





೪೭. ಮುನಿಗಳು ಹೇಳುತ್ತಾರೆ:--"" ಎಲೈ ರಾಜನೇ! ವಿಶ್ವಜಿತ್‌ ಎಂಬ 
ಯಜ್ಞವು ಯಜ್ಞ ಗಳಲ್ಲೆಲ್ಲ ಉತ್ತಮವಾದುದು. ಈಗ ನೀನು ಪ್ರಯತ್ನ ಪೂರ್ವಕ 
ವಾಗಿ ಆ ಯಜ್ಞವನ್ನುಮಾಡು. ವ್ಯರ್ಥವಾಗಿ ವಿಲಂಬಮಾಡಬೇಡ.” 

೪೮. ಅಗಸ್ಕೃನು ಹೇಳುತ್ತಾನೆ: “ ಬಳಿಕ ಆ ರಾಜನು ನಾನಾ ಬಗೆಯ 
ಸಾಮಗ್ರಿಗಳನ್ನು ಒದಗಿಸಿಕೊಂಡು ವಿಶ್ವದಿಗ್ಹಯವೆಂಬ ಹೆಸರಿನ ಆ ಯಜ್ಞವನ್ನು 
ಮಾಡಿ ಸರ್ವಸ್ವವನ್ನೂ ದಕ್ಷಿಣೆಯಾಗಿ ಕೊಟ್ಟನು. 

೪೯. ನಾನಾಬಗೆಯ ದಾನಗಳಿಂದ ಮುನಿಗಳಿಗೆ ಸಂತೋಷಹರ್ಷಗಳ 
ನ್ನುಂಟುಮಾಡಿದನು. ಬ್ರಾಹ್ಮಣರಿಗೆ ಬಹುವಾಗಿ ಮರ್ಯಾದೆ ಮಾಡಿ ಸರ್ವಸ್ವ 
ವನ್ನೂ ದಕ್ಸಿಣೆಯಾಗಿ ಕೊಟ್ಟನು. 

೫೦. ಹೀಗೆ ಅವರೆಲ್ಲರೂ ಪೂಜಿತರಾಗಿ ತಮ್ಮತಮ್ಮ ಮನೆಗಳಿಗೆ ಹೊರಟು 
ಹೋದರು. ಬಂಧುಗಳೆಲ್ಲ ಸಂತೋಷಪಟ್ಟರು. ಮುನಿಗಳೆಲ್ಲರೂ ಆ ಮಹಾ 
ರಾಜನಿಂದ ನಮಸ್ಕೃತರಾದರು. 

೫೧. ವಿಧಿವತ್ತಾಗಿ ಆ ವಿಶ್ವಜಿತ್‌ ಯಜ್ಞವನ್ನು ಮಾಡಿ ಆ ನರೇಶ್ವರನು 
ಶೋಭನಾಜಾರವುಳ್ಳೆವನಾಗಿ ಸ _ರ್ಗದಲ್ಲಿರುವ ದೇವೇಂದ್ರನಂತೆ ತಸ ರು 

೫೨. ಅಷ್ಟರಲ್ಲಿ ಸಂಯಮ (ಇಂದ್ರಿಯನಿಗ್ರಹೆ)ವುಳ್ಳವರಲ್ಲಿ ಉತ್ತಮ 
ನೆನಿಸಿದವನೂ, ನಿಶ್ವಾಮಿತ್ರಮುನಿಯ ಶಿಷ್ಯನೂ ಆದ ಕೌತ್ಸನೆಂದು ಹೆಸರು 
ಗೊಂಡ ಮುನಿಯು ಅವನೆಡೆಗೆ ಬಂದನು. 


೫೮ ಶ್ರೀ ಸ್ಥಾಂದಮಹಾಪುರಾಣಂ 


ದಕ್ಷ್ಮಿಣಾರ್ಥಂ ಗುರೋರ್ಧೀಮಾನ್‌ ಪಾವಿತುಂ ತಂ ನರೇಶ್ವರಂ । 
ಚತುರ್ದಶ ಸುನರ್ಣಾನಾಂ ಕೋಹೀರಾಹರ ಸತ್ವರಂ ॥ ೫೩ ॥ 
ಮದ್ದಕ್ಷಿಣೇತಿ ಗುರುಣಾ ನಿರ್ಬಂಧಾದ್ಯಾಜಿತೋ ರುಷಾ । 

ಆಗತಃ ಸ ಮುನಿಃ ಕೌತ್ಸಸ್ತತೋ ಯಾಚಿತುಮಾದರಾತ್‌ । 

ರಘುಂ ಭೂಪಾಲತಿಲಕಂ ದತ್ತಸರ್ವಸ್ವದಕ್ಸಿಣಂ ॥ ೫೪ ॥ 
ತಮಾಗತಮಭಿಪ್ರೇತ್ಯ ರಘುರಾದರತಸ್ತದಾ । 

ಉತ್ಥಾಯ ಪೂಜಯಾಮಾಸ ವಿಧಿನತ್ಸಪರಂತಪಃ । 

ಸಸರ್ಯ್ಯಾಸೀತ್ರಸ್ಯ ಸರ್ವಾ ಮೃತ್ಪಾತ್ರವಿಹಿತಕ್ರಿಯಾ ॥ ೫೫ ॥ 
ಪೂಜಾಸಂಭಾರಮಾಲೋಕ್ಯ ತಾದೃಶಂ ತಂ ಮುನೀಶ್ವರಃ । 
ವಿಸ್ಮಿತೋ€ಭೂನ್ನಿರಾನಂದಃ ದಕ್ಸಿಣಾಶಾಂ ಪರಿತ್ಯಜನ್‌ । 


ಉವಾಚ ಮಧುರಂ ವಾಕ್ಯಂ ವಾಕ್ಯಜ್ಞಾಾ ನವಿಶಾರದಃ ॥ ೫೬ ॥ 
ಕೌತ್ಸ ಉವಾಚ: 

ರಾಜನ್ನಭ್ಯುವಯಸ್ತ್ಕೇಂಸ್ತು ಗಚ್ಛಾಮ್ಯನ್ಯತ್ರ ಸಾಂಪ್ರತಂ ॥ ೫೭ ॥ 

ಗುರ್ವರ್ಥಾಹರಣಾಯೈವ ದತ್ತಸರ್ವಸ್ಕದಕ್ಸಿಣಂ ! 

ತ್ವಾಂ ನಯಾಚೇ ಧನಾಭಾವಾದತೊೋನ್ಯತ್ರ ವ್ರಜಾಮ್ಯಹಂ ॥ ೫೮ ॥ 





೫೩-೫೪. ವಿದ್ಯಾಭ್ಯಾಸವಾದ ಬಳಿಕ ಗುರುವಿಗೆ ಕೊಡಬೇಕಾದ ದಕ್ಸಿಣೆ 
ಗೋಸ್ಕರ ಆ ಧೀಮಂತನು ಆ ರಾಜನನ್ನು ಕೇಳಿ ಪಾವನಗೊಳಿಸಲು ಅಫ್ಲಿಗೈ 
ತಂದನು. ನಿರ್ಬಂಧದಿಂದ ರೋಷಗೊಂಡ ಆತನ ಗುರುವು “ ಹದಿನಾಲ್ಕು 
ಕೋಟಿ ಸುವರ್ಣಗಳನ್ನು ತಂದುಕೊಡು; ಅದೇ ನನಗೆ ದಕ್ಷಿಣೆ?” ಎಂದು 
ಕೇಳಲಾಗಿ ಆ ಕೌತ್ಸಮುನಿಯು ರಘುಮಹಾರಾಜನಿಂದ ಅದನ್ನು ಬೇಡಿ 
ಅವನನ್ನು ಪಾವನಗೊಳಿಸಲು ತೆಗೆದುಕೊಳ್ಳುವುದಕ್ಕಾಗಿ ಸರ್ವಸ್ವವನ್ನೂ ದಕ್ಷಿಣೆ 
ಯಾಗಿ ಕೊಟ್ಟದ್ದ ಆ ಭೂಪಾಲತಿಲಕನ ಬಳಿಗೈದಿದನು. 

೫೫. ತನ್ನೆಡೆಗೆ ಬಂದ ಆ ಮುನಿಯನ್ನು ಕಂಡು ಪರಂತಪನಾದ ರಘುವು 
ಆದರದಿಂದ ಎದ್ದುಹೋಗಿ ಎದುರುಗೊಂಡು ವಿಧಿವತ್ತಾಗಿ ಅವನನ್ನು ಪೂಜಿಸಿ 
ದನು. ಆ ದೊರೆಯು ಮಣ್ಣಿನ ಪಾತ್ರೆಗಳಿಂದಲೇ ಸಮಸ್ತ ಸತ್ಕಾರ ಕಾರ್ಯ 
ಗಳನ್ನೂ ನಿರ್ವಹಿಸುತ್ತ ಅವನಿಗೆ ಪೂಜೆಮಾಡಿದನು. 

೫೬. ಆ ಬಗೆಯೆ ಪೂಜೋಸಕರಣಗಳನ್ನು ನೋಡಿಆ ಮುನೀಶ್ವರನು ವಿಸ್ಮಿತ 
ನಾದನು; ದಕ್ಷಿಣೆಯ ಆಸೆಯನ್ನು ತೊರೆದು ಫಿರಾನಂದನಾದನು. ತರುವಾಯ 
ವಾಕ್ಯುಜ್ಞಾನವಿಶಾರದನಾದ ಅವನು ಮಧುರವಾಗಿ ನುಡಿಯತೊಡಗಿದನು :-- 

೫೭. ಕೌತ್ಸನು ಹೇಳುತ್ತಾನೆ: ಎಲ್ಫೈ ರಾಜನೇ! ನಿನಗೆ ಅಭ್ಯುದಯ 
ವಾಗಲಿ. ಈಗ ನಾನು ಬೇರೆ ಕಡೆಗೆ ಹೋಗಿಬರುತ್ತೇನೆ. 

೫೮. ಸರ್ವಸ್ವವನ್ನೂ ದಕ್ಷಿಣೆಯಾಗಿ ಕೊಟ್ಟು ನಿನಗೆ ಧನಾಭಾವವಾಗಿರು 


ಚತುರ್ಥೊೋತಿಭ್ಯಾಯಃ ೫೯ 
ಅಗಸ್ತ್ಯ ಉವಾಚ: 


ಇತ್ಯುಕ್ತಸ್ತೇನ ಮುನಿನಾ ರಘುಃ ಪರಪುರಂಜಯಃ । 


ಕ್ಪಣಂ ಧ್ಯಾತ್ವಾಂಬ್ರವಿದೇನಂ ನಿನಯಾದ್ವಿಹಿತಾಂಜಲಿಃ ॥೫೯॥ 
ರಘುರುವಾಚ :.- 

ಭಗವಂಸ್ತಿಷ್ಠ ಮೇ ಹನೆರ್ಕ್ಯೀ ದಿನಮೇಕಂ ಮುನಿವ್ರತ । 

ಯಾವದ್ಯತಿಷ್ಯೇ ಭಗವನ್‌ ಭವದರ್ಥಾರ್ಥಮುಚ್ಚೆಕೈಃ ॥೬೦॥ 


ಅಗಸ್ತ್ಯ ಉವಾಚ 


ಇತ್ಯುಕ್ತ್ವಾ ಸರಮೋದಾರವಚೋ ಮುನಿಮುದಾರಧೀಃ । 


ಪ್ರತಸ್ಥೇ ಚ ರಘುಸ್ತತ್ರ ಕುಬೇರನಿಜಿಗೀಷಯಾ ॥೬೧॥ 
ತಮಾಯಾಂತಂ ಕುಬೇರೋಥ ವಿಜ್ಞಾ ಸ್ಯ ವಚನೋದಿತೈಃ । 
ಪ್ರಸನ್ನವಂನಸಂ ಚಕ್ರೇ ವೃಷ್ಟಿಂ ಸ್ಪರ್ಣಸ್ಯ ಚಾಕ್ಸೆಯಾಂ ॥ ೬೨ ॥ 
ಸ್ವರ್ಣವೃಷ್ಟಿರಭೂದ್ಯತ್ತ ಸಾ ಸ್ವರ್ಣಖನಿರುತ್ತಮಾ । 

ಸ ಮುನಿಂ ದರ್ಶಯಾಮಾಸ ಖುನಿಂ ತೇನ ನಿನೇದಿತಾಂ ॥ ೬೩ ॥ 


ವುದರಿಂದ ನಾನು ಗುರುವಿಗೆ ಕೊಡಬೇಕಾದ ದಕ್ಷಿಣೆಯನ್ನು ಪಡೆಯುವುದ 
ಕ್ಕಾಗಿ ನಿನ್ನನ್ನೆ ಯಾಚಿಸುವುದಿಲ್ಲ. ಆದುದರಿಂದಲೇ ನಾನು ಬೇರೆ ಕಡೆಗೆ 
ಹೋಗಬೇಕಾಗಿದೆ?” ಎಂದನು. 

೫೯. ಅಗಸ್ಕೃನು ಹೇಳುತ್ತಾನೆ:--ಆ ಮುನಿಯು ಈ ರೀತಿ ಹೇಳಲಾಗಿ, 
ಪರಪುರಂಜಯನಾದ ರಘುರಾಜನು ಕಣಕಾಲ ಧ್ಯಾನಮಾಡಿ ವಿನಯದಿಂದ 
ಕೈಮುಗಿದುಕೊಂಡು ಬಿನ್ನವಿಸಿದನು. 

೬೦. ರಘುವು ಹೇಳುತ್ತಾನೆ: ಭಗವನ್‌! ಮುನಿಪ್ರತನಾದ ನೀನು 
ನನ್ನ ಮಂದಿರದಲ್ಲಿ ಒಂದು ದಿನ ಮಾತ್ರ ನಿಲ್ಲು. ಅಷ್ಟರಲ್ಲಿಯೇ ನಿನಗೆ ಬೇಕಾಗಿ 
ರುವ ಗುರುದಕ್ಸಿಣಾದ್ರವ್ಯಕ್ಕಾಗಿ ಆದಷ್ಟುಮಟ್ಟಿಗೂ ಪ್ರಯತ್ನಮಾಡುತ್ತೇನೆ.?? 

೬೧. ಅಗಸ್ತ್ಯನು ಹೇಳುತ್ತಾನೆ :--ಮಹಾ ಬುದ್ದಿ ಶಾಲಿಯಾದ ರಘುಮಹಾ 
ರಾಜನು ಆ ಮುನಿಯನ್ನು ಕುರಿತು ಈ ರೀತಿಯಾಗಿ ಉದಾರವಚನವನ್ನಾಡಿ 
ಕುಬೇರನನ್ನು ಜಯುಿಸಬಯಸಿ ಪ್ರಯಾಣಮಾಡಿದನು. 

೬೨. ಕುಬೇರನಾದರೊ, ಹೀಗೆ ತನ್ನನ್ನು ಜಯಿಸಲು ಬರುತ್ತಿರುವ ಆತನನ್ನು 
ಕಂಡು, ಸಾಂತ್ವವಚನಗಳನ್ನಾಡಿ ಅವನನ್ನು ಪ್ರಸನ್ನವಾದ ಮನಸ್ಸುಳ್ಳವನನ್ನಾಗಿ 
ಮಾಡಿ ಅವನ ರಾಜ್ಯದಲ್ಲಿ ಅಕ್ಟೈಯವಾದ ಸ್ವರ್ಣವೃಷ್ಟಿಯನ್ನು ಕರೆದನು. 

೬೩. ಎಲ್ಲಿ ಸ್ವರ್ಣವೃಷ್ಟಿಯಾಯಿತೋ ಅದೇ ಉತ್ತಮವಾದ ಸ್ವರ್ಣ 
ಖನಿಯು. ಬಳಿಕ ರಘುಮಹಾರಾಜನು ಕುಬೇರನೊಪ್ಪಿಸಿದ ಆ ಸ್ವರ್ಣಖನಿ 
ಯನ್ನು ಕೌತ್ಸಮುನಿಗೆ ತೋರಿದನು. 


೬೦ ಶ್ರೀ ಸ್ಮಾಂದೆಮಹಾಪುರಾಣಂ 


ತಸ್ಮೈ ಸಮರ್ಪಯಾಮಾಸ ತಾಂ ರಘುಃ ಖನಿಮುತ್ತಮಾಂ | 
ಮುನೀಂದ್ರೋಃಪಿ ಗೃಹೀತ್ವಾ ತತೋ ಗುರ್ವರ್ಥಮಾದರಾತ್‌ ॥ ೬೪॥ 
ರಾಜ್ಞೇ ನಿನೇವಯಾಮಾಸ ಸರ್ವಮನ್ಯದ್ದುಣಾಧಿಕಃ | 


ವರಾನಥ ದದೌ ತುಷ್ಟಃ ಕೌತ್ಸೋ ಮತಿಮತಾಂ ವರಃ ॥೬೫॥ 
ಕೌತ್ಸ ಉವಾಚ 

ರಾಜಂಲ್ಲಭಸ್ವ ಸತ್ಸುತ್ರಂ ನಿಜನಂ ಶಗುಣಾಸ್ವಿತಂ । 

ಇಯಂ ಸ್ಪರ್ಣಖನಿಸ್ತೂರ್ಣಂ ಮನೋಭೀಷ್ಟಫಲಪ್ರದಾ ॥೬೬॥ 

ಭೂಯಾದತ್ರ ಪರಂ ತೀರ್ಥಂ ಸರ್ವಪಾಪಹರಂ ಸದಾ । 

ಅತ್ರ ಸ್ನಾನೇನ ದಾನೇನ ನೃಣಾಂ ಲಕ್ಷ್ಮೀಃ ಪ್ರಜಾಯತೇ ೬೭ ॥ 

ವೈಶಾಖೇ ಶುಕ್ಲದ್ವಾದಶ್ಯಾಂ ಯಾತ್ರಾ ಸಾಂವತ್ಸರೀ ಸ್ಮೃತಾ। 

ನಾನಾಭೀಷ್ಟಫಲಪ್ರಾಪ್ತಿರ್ಭೂಯಾನ್ಮಧ್ವಚೆಸಾ ನೃಣಾಂ ॥೬೮॥ 


ಅಗಸ್ತ್ಯ ಉವಾಚ: 
ಇತಿ ದತ್ಕಾ ವರಾನ್ರಾಚ್ಲೇ ಕೌತ್ಸಃ ಸಂತುಷ್ಟಮಾನಸಃ । 
ಪ್ರತಸ್ಥೇ ನಿಜಕಾರ್ಯಾರ್ಥೇ ಗುರೋರಾಶ್ರಮಮುತ್ಸುಕಃ ॥೬೯॥ 








೬೪-೨೬೫. ಹೀಗೆ ರಘುವು ಉತ್ತಮವಾದ ಆ ಸ್ವರ್ಣಖನಿಯನ್ನು ಆ ಮುನಿಗೆ 
ಸಮರ್ಪಿಸಲು ಆತನೂ ತನ್ನ ಗುರುವಿಗೆ ಕೊಡಬೇಕಾಗಿದ್ದಷ್ಟು ಹಣವನ್ನು ಮಾತ್ರ 
ತೆಗೆದುಕೊಂಡನು. ಗುಣಾಧಿಕನಾದ ಆತನು ಉಳಿದುದೆಲ್ಲವನ್ನೂ ರಾಜನಿಗೇ 
ಒಪ್ಪಿಸಿಬಿಟ್ಟನು. ತರುವಾಯ ಮತಿವಂತರಲ್ಲಿ ಶ್ರೇಷ್ಠನಾದ ಆ ಕೌತ್ಸಮುನಿಯು 
ಸಂತುಷ್ಟನಾಗಿ ರಘುವಿಗೆ ವರಗಳನ್ನು ಕೊಟ್ಟನು. 

೬೬-೬೭. ಕೌತ್ಸನು ಹೇಳುತ್ತಾನೆ:--""ಅಯ್ಯಾ ರಾಜನೇ! ನೀನು ನಿನ್ನ 
ವಂಶಗುಣಗಳಿಂದ ಕೂಡಿದವನಾದ ಸತ್ಸು ತ್ರನನ್ನು ಪಡೆಯುವಂತಾಗಲಿ. ಈ 
ಸ್ವರ್ಣಖನಿಯು ಬಹುಬೇಗನೆಯೆ ಸಮಸ್ತರಿಗೂ ಅಭೀಷ್ಟಫಲವನ್ನು ಕೊಡು 
ವಂಥದಾಗಲಿ. ಇಲ್ಲಿ ಸದಾಕಾಲದಲ್ಲಿಯೂ ಸರ್ವಪಾಸಗಳನ್ನೂ ಪರಿಹರಿಸುವ 
ತೀರ್ಥವುಂಬಾಗಲಿ. ಆ ತೀರ್ಥದ ಸ್ಲಾನಮಾಡುವುದರಿಂದಲೂ, ದಾನಮಾಡು 
ವುದರಿಂದಲೂ ಮನುಷ್ಯರಿಗೆ ಸಂಪತ್ತು ಲಭಿಸಲಿ. 

೬೮. ವೈಶಾಖಶುಕ್ಲದ್ವಾದಶಿಯಲ್ಲಿ ಇಲ್ಲಿ ವಾರ್ಷಿಕಯಾತ್ರೆಯು ನಡೆಯಲಿ. 
ಆಗ ನನ್ನ ಮಾತಿನಿಂದ ಮಾನವರಿಗೆ ಇಲ್ಲಿ ನಾನಾ ಬಗೆಯ ಇಷ್ಟಾರ್ಥಫಲಗಳ 
ಪ್ರಾಪ್ತಿಯಾಗಲಿ.?' 

೬೯. ಅಗಸ್ಕೃನು ಹೇಳುತ್ತಾನೆ: ಎಲ್ಫೈ ಮುನಿಯೆ! ಕೌತ್ಸನು ಸಂತುಷ್ಟ 
ನಾಗಿ ರಘುರಾಜನಿಗೆ ಈ ರೀತಿ ವರಗಳನ್ನು ಕೊಟ್ಟು ಸ್ವಕಾರ್ಯಾರ್ಥವಾಗಿ 
ತ್ವರೆಗೊಂಡು ಗುರುವಿನ ಆಶ್ರಮಕ್ಕೆ ಪ್ರಯಾಣಮಾಡಿದನು. 


ಚತುರ್ಥೊೋಧ್ಯಾಯಃ ೬೧ 


ರಾಜಾ ಸ ಕೃತಕೃತೊ ಫೆ ಶೇಷಂ ಸಂಗೃಹ್ಯ ತದ್ಧ ತ 1 
ದ್ವಿಜೇಭ್ಕೊ ನಿಧಿನದ್ದ ತ್ಕಾ ಪುನಹ. ವೈಸ್ರ ॥೭೦॥ 
ಏನಂ ಸೆ ಕರ್ಣ ಖಿನೀರ್ಜಾತಃ ಮಾಹಾತ್ಮ್ಯಂ ಚ A ॥೭೧॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಅಯೋಧ್ಯಾಮಾಹಾತ್ಮ್ಯೇ " ಧರ್ಮಹರಿ-ಸ್ವರ್ಣಖನಿ 
ಮಾಹಾತ್ಮ್ಯವರ್ಣನಂ?' ನಾಮ ಚತುರ್ಥೋಂಧ್ಯಾಯಃ 





೭೦. ಅನಂತರದಲ್ಲಿ ಕೃ ತಕ್ಕ ತ್ರ ಶೈ ನಾದ ಆ ರಾಜನು ಅಲ್ಲಿ ಉಳಿದಿದ್ದ ಧನವನ್ನು 


ತೆಗೆದುಕೊಂಡು ಬ್ರಾಹ್ಮಣರಿಗೆ” ವಂಗ ದಾನಮಾಡಿ ಪ್ರಜೆಗಳನ್ನು 
ಪಾಲಿಸಿದನು. 


೭೧. ಹೀಗೆ ಕೌತ್ಸಮುನೀಶ್ವರನಿಂದ ಸ್ವರ್ಣಖನಿಯ ಮಾಹಾತ್ಮ್ಯ 
ವುಂಟಾಯಿತು. 


ಇಲ್ಲಿಗೆ ಎಂಬತ್ತೊಂದು ಸಾವಿರ ಶ್ಲೋಕಗಳ ಸಂಹಿತೆಯೆಂ೦ದು ಪ್ರ ಸಿದ್ಧ ವಾದ 
ಶ್ರೀಸಾ ) ೦ಡೆಮಹಾಪುರಾಣದ ಎರಡನೆಯ. ವೈಷ್ಣನಖಂಡದ ಆಯೋಧ್ಯಾಮಾಹಾತ್ಮ್ಯ ದಲ್ಲಿ 
“" ಧರ್ಮಹರಿ-ಸ್ವ ಬಳಗ ಮಾಹಾತ ಓಫನರ್ಜನ' ವೆಂಬ 
ನಾಲ್ಕನೆಯ ಅಧ್ಯಾಯವು ಮುಗುದ 


| ಶ್ರೀಃ | 


ಅಥ ಪಂಚನೋಧ್ಯಾಯಃ 


ತಿಳೋದಕೀಪ್ರಭಾವವರ್ಣನಂ 
ವ್ಯಾಸ ಉವಾಚ:- 
ಭಗವನ್‌ ಬ್ರೂಹಿ ತತ್ವೇನ ಕಥಂ ನಿರ್ಬಂಧತೋ ಮುನಿಃ | 
ವಿಶ್ವಾಮಿತ್ರೋ ನಿಜಂ ಶಿಷ್ಯಂ ಕೌತ್ಸಂ ಕ್ರೋಧೇನ ತಾದೃಶಂ ॥೧॥ 
ದುಷ್ಟ್ರಾಪ್ಯಮರ್ಥಂ ಯತ್ನೇನ ಬಹು ಪ್ರಾರ್ಥಿತವಾಂಸ್ತದಾ | 
ಏತತ್ಸರ್ವಂ ಚೆ ಕಥಯ ಮಯಿ ಯದ್ಯಸ್ತಿ ತೇ ಕೃಷಾ ॥೨॥ 


ಅಗಸ್ತ್ಯ ಉವಾಚ :- 
ಶೃಣು ದ್ವಿಜ ಕಥಾಮೇತಾಂ ಸಾವಧಾನೇಂದ್ರಿಯಃ ಸ್ವಯಂ । 


ನಿಶ್ಚಾಮಿತ್ರೋ ಮುನಿಶ್ರೇಷ್ಠಃ ಸ ದಿವ್ಯಜ್ಞ್ಞಾನಲೋಚನಃ nan 
ನಿಜಾಶ್ರಮೇ ತಪೋದುರ್ಗಂ ಚಕಾರ ಪ್ರಯತೋ ವ್ರತೀ। 
ಏಕದಾ ತಮಥೋ ದ್ರಷ್ಟುಂ ದುರ್ವಾಸಾ ಮುನಿರಾಗತಃ ॥೪॥ 


ಅಗತ್ಯ ಚ ಕ್ಸುಧಾಳ್ರಾಂತ ಉಚ್ಛೆಃಪ್ರೋವಾಚ ಸದ್ವಿಜಃ । 
ಭೋಜನಂ ದೀಯತಾಂ ಮಹ್ಯಂ ಕ್ಸುಧಾಪೀಡಿತಚೇತಸೇ । 
ಪಾಯಸಂ ಶುಚಿ ಚೋಷ್ಣ್ಹಂ ಚ ಶೀಘ್ರಂ ಕ್ಪುಧಾರ್ಥಿನೇದ್ವಿಜ ॥೫॥ 
ಕನ್ನಡದ ಅನುವಾದ 
ತಿಲೋದಕೀಪ್ರಭಾವವರ್ಣನ 

೧-೨, ವ್ಯಾಸನು ಕೇಳುತ್ತಾನೆ: ಭಗವನ್‌! ಇದನ್ನು ಯಥಾರ್ಥವಾಗಿ 
ನನಗೆ ತಿಳಿಸಿರಿ; ವಿಶ್ವಾಮಿತ್ರಮುನಿಯು ಗುರುದಕ್ಸಿಣೆಗಾಗಿ ಶಿಷ್ಯನಾದ ಕೌತ್ಸ 
ನನ್ನು ಬಲಾತ್ಮರಿಸಿದುದೇಕೆ? ಆತನು ಪಡೆಯಲು ಬಹುಕಷ್ಟೆನಾದ ಅಷ್ಟು 
ಹಣವನ್ನು ಕೊಡಬೇಕೆಂದು ಶಿಷ್ಯನಾದ ಕೌತ್ಸನನ್ನು ಆ ರೀತಿ ಕ್ರೋಧಗೊಂಡು 
ಅದೇಕೆ ಕೇಳಿದನು? ನನ್ನಲ್ಲಿ ಕೃಪೆಯಿಟ್ಟು ಇದೆಲ್ಲವನ್ನೂ ಹೇಳುವವನಾಗು.?' 

೩. ಅಗಸ್ತ್ಯನು ಹೇಳುತ್ತಾನೆ: ಎಲ್ಫೆ ದ್ವಿಜನೇ! ಈ ಕಥೆಯನ್ನು 
ಸಾವಧಾನ ಮನಸ್ಮನಾಗಿ ಕೇಳು. ವಿಶ್ವಾಮಿತ್ರನು ಮುನಿಗಳಲ್ಲೆಲ್ಲಾ 
ಶ್ರೇಷ್ಠನು; ದಿವ್ಯವಾದ ಜ್ಞಾನನೇತ್ರವುಳ್ಳವನು. 

೪. ಆ ಮುನಿಯು ತನ್ನ ಆಶ್ರಮದಲ್ಲಿ ವ್ರತತೊಟ್ಟು ಇಂದ್ರಿಯಗಳನ್ನು 
ನಿಗ್ರಹಿಸಿಕೊಂಡು ಬಹುಕಷ್ಟವಾದ ತಪಸ್ಸನ್ನು ಮಾಡತೊಡಗಿದನು. ಒಂದಾ 
ನೊಂದು ದಿನ ಅವನನ್ನು ನೋಡುವುದಕ್ಕಾಗಿ ದುರ್ವಾಸಮುನಿಯು ಬಂದನು. 

೫ ಆ ಬ್ರಾಹ್ಮಣನು ಹಸಿವಿಠಿಂದ ಪೀಡಿಸಲ್ಪಟ್ಟವನಾಗಿ, "ನನಗೆ 
ಭೋಜನವನ್ನು ಕೊಡಿರಿ; ಕ್ಲುಧಾರ್ತನಾದ ನನಗೆ ಶುಚಿಯಾಗಿಯೂ, 


ಪಂಚನೋಠ9ಧ್ಯಾಯಃ ೬೩ 


ಇತಿ ಶ್ರುತ್ವಾ ವಚಃ ಕ್ಸಿಪ್ರಂ ವಿಶ್ವಾಮಿತ್ರಃ ಪ್ರಯತ್ನತಃ । 


ಸ್ಥಾಲ್ಯಾಂ ಸಾಯಸಮಾವಾಯ ತಂ ಸಮರ್ಪ ತತಃ ಸ್ವಯಂ 1೬॥ 
ತದಾವಾಯೋತ್ಸಿತಂ ದೃಷ್ಟ್ಯಾ ದುರ್ನಾಸಾಸ್ತಂ ನಿಲೋಕೆಯನ್‌ । 
ಉವಾಚೆ ಮಧುರಂ ವಾಕ್ಯಂ ಮುನಿಂ ಲಕ್ಬಣತತ್ಸರಃ ॥೭॥ 
ಕ್ಸಣಂ ಸಹಸ್ವ ನಿಸ್ರೇಂದ್ರ ಯಾವತ್ಸ್ಸ್ನಾತ್ಮಾ ವ್ರಜಾಮ್ಯಹಂ । 

ತಿಷ್ಠ ತಿಸ್ಮ ಕ್ಸೃಣಂ ತಿಷ್ಠ ಆಗಚ್ಛಾಮ್ಯೇಷ ಸಾಂಪ್ರತಂ ॥೮॥ 
ಇತ್ಯುಕ್ತ್ವಾ ಸ ಜಗಾಮೈವ ದುರ್ವಾಸಾಃ ಸ್ವಾಶ್ರಮಂ ತದಾ Fn 
ನಿಶ್ವಾಮಿತ್ರಸ್ತಪೋನಿಷ್ಠಸ್ತದಾ ಸಾನುರಿವಾಂಚಲಃ । 

ದಿವ್ಯಂ ವರ್ಷಸಹಸ್ರಂ ಸ ತಸ್ಥೌ ಸ್ಥಿರಮತಿಸ್ತದಾ ॥ ೧೦॥ 
ತಸ್ಯ ಶುಶ್ರೂಷಣಪರೋ ಮುನಿಃ ಕೌತ್ಸೋ ಯತವ್ರತಃ । 

ಬಭೂವ ಪರಮೋದಾರಮತಿರ್ನಿಗತಮತ್ಪರಃ ॥ ೧೦ 1 
ಪುನರಾಗತ್ಯ ಸ ಮುನಿರ್ದುರ್ವಾಸಾ ಗತಕಲ್ಮಷಃ | 

ಭುಕ್ತ್ವಾ ಚೆ ಪಾಯಸಂ ಸದ್ಯಃ ಸ ಜಗಾಮ ನಿಜಾಶ್ರಮಂ ॥ ೧೨ 1 


ಬಿಸಿಯಾಗಿಯೂ ಇರುವ ಪಾಯಸವನ್ನು ಕೊಡಿರಿ” ಎಂದು ಗಟ್ಟಯಾಗಿ ಕೂಗಿ 
ಹೇಳಿದನು. 

೬-೭, ಈ ಮಾತನ್ನಾಲಿಸಿ, ವಿಶ್ವಾಮಿತ್ರನು ಪ್ರಯತ್ನಪೂರ್ವಕವಾಗಿ ಸ್ಥಾಲಿ 
ಯಲ್ಲಿ ಪಾಯಸವನ್ನು ತೆಗದುಕೊಂಡು ತಾನೇ ಆ ಮುನಿಗೆ ಸಮರ್ಪಿಸ 
ಬಂದನು. ಆ ಮಹರ್ಷಿಯು ಪಾಯಸವನ್ನು ತೆಗೆದುಕೊಂಡುಬಂದುದನ್ನು ಕಂಡು 
ಲಕ್ಷಣತತ್ಸರನಾದ ಆ ದುರ್ವಾಸಮುರಿಯಾದರೊ ವಿಶ್ವಾಮಿತ್ರಮುನಿಯನ್ನು 
ನೋಡುತ್ತ ಮಧುರವಾಕ್ಯವನ್ನು ಇಂತೆಂದು ನುಡಿದನು: 

೮೨೯, *ವಿಪ್ರೇಂದ್ರಾ! ಒಂದು ಕ್ಲಣಕಾಲ ತಾಳು. ನಾನು ಸ್ನಾನಮಾಡಿ 
ಬರುತ್ತೇನೆ. ಇಲ್ಲಿಯೇ ಒಂದು ಕ್ಷಣಕಾಲ ನಿಲ್ಲು. ಇಗೋ ಈಗಲೇ ಬಂದು 
ಬಿಡುತ್ತೇನೆ” ಹೀಗೆಂದು ನುಡಿದು, ತನ್ನ ಆಶ್ರಮಕ್ಕೇ ಹೊರಟುಹೋದನು. 

೧೦. ಆಗ ತಪೋನಿಷ್ಕನಾದ ವಿಶ್ವಾಮಿತ್ರನು ಬೆಟ್ಟದ ತಪ್ಪಲಿನಂತೆ ಅಲ್ಲಿಂದ 
ಕದಲದೆ ಸ್ಥಿರಮತಿಯಾಗಿ ಒಂದುಸಾವಿರ ದಿವ್ಯವರ್ಷಗಳವರೆಗೆ ಅಲ್ಲಿಯೇ ನಿಂತು 
ಬಿಟ್ಟಿನು. 

ಗ ಅತ್ಯುತ್ತಮನೂ, ಉದಾರನೂ, ಮಾತ್ಸರ್ಯರಹಿತನೂ ಆದ 
ಕೌತ್ಸನು ವ್ರತವನ್ನು ಧರಿಸಿ ಆ ವಿಶ್ವಾಮಿತ್ರನ ಶುಶ್ರೂಷೆಯನ್ನು ಮಾಡುವುದರಲ್ಲಿ 
ನಿರತನಾಗಿದ್ದನು. 

೧೨. ಬಳಿಕ ಕಲ್ಮಸರಹಿತನಾದ ಆ ದುರ್ವಾಸಮುಫಿಯು ಮತ್ತೆ ಅಲ್ಲಿಗೈ 
ತಂದು ಪಾಯಸವನ್ನು ಕುಡಿದು ತಕ್ಪಣವೆ ತನ್ನ ಆಶ್ರಮಕ್ಕೆ ಹೊರಟುಹೋದನು. 





೬೪ ಶ್ರೀ ಸ್ಮಾಂದಮೆಹಾಫಪುರಾಣಂ 


ತಸ್ಮಿನ್‌ ಗತೇ ಮುನಿವಕೇ ವಿಶ್ವಾಮಿತ್ರಸ್ತಪೋಸಿಧಿಃ । 

ಕೌತ್ಸಂ ವಿದ್ಯಾವ್ರತಂ ಶ್ರೇಷ್ಠಂ ವಿಸಸರ್ಜ ಗೃಹಾನ್ರತಿ ॥ ೧೩ ॥ 
ಸ ನಿಸೃಷ್ಟೋ ಗುರುಂ ಪ್ರಾಹ ದಕ್ಷಿಣಾಂ ಪ್ರಾರ್ಥ್ಯತಾಮಿತಿ । 
ವಿಶ್ವಾಮಿತ್ರಸ್ತು ತಂ ಪ್ರಾಹ ತ್ವಂ ಕಿಂ ದಾಸ್ಯಸಿ ದಕ್ಷಿಣಾಂ I 


ದಕ್ಷಿಣಾ ತವ ಶುಶ್ರೂಷಾ ಗೃಹಂ ವ್ರಜ ಯತವ್ರತ ॥ ೧೪ ॥ 
ಪುನಃ ಪುನರ್ಗುರುಂ ಪ್ರಾಹ ಶಿಷ್ಯೋ ನಿರ್ಬಂಧವಾನ್ಯದಾ । 

ತದಾ ಗುರುರ್ಗುರುಕ್ರುದ್ದೆಃ ಶಿಷ್ಯಂ ಪ್ರಾಹ ಚ ನಿಷ್ಮುರಂ ॥ ೧೫ ॥ 
ಸುವರ್ಣಸ್ಯ ಸುವರ್ಣಸ್ಯ ಚತುರ್ದಶ ಸಮಾಹರ । 

ಕೋಟೀರ್ಮೇೇ ದಕ್ಷಿಣಾ ವಿಪ್ರ ಪಶ್ಚಾದ್ಧಚ್ಛ ಗೃಹಂಪ್ರತಿ ॥ ೧೬ ॥ 
ಇತ್ಯುಕ್ತೋ ಗುರುಣಾ ಕೌತ್ಸೇ ವಿಚಾರ್ಯ ಸಮುಪಾಗಮತ್‌ । 
ಕಾಕುತ್ಸ್ಮಂ ದಿಗ್ನಿಜೇತಾರಂ ಯಯಾಚೇ ಗುರುದಕ್ಸಿಣಾಂ ॥ ೧೭ ॥ 
ಇತ್ಯುಕ್ತಂ ತೇ ಮಂನಿವರ ತ್ವಯಾ ಪೃಷ್ಟಂ ಹಿ ಯತ್ಪುನಃ । 
ಅತೋನ್ಯಚ್ಛೃಣು ತೇ ವಜ್ಮೆ ತೀರ್ಥಕಾರಣಮುತ್ತಮಂ ॥ ೧೮ ॥ 


೧೩. ಆ ಮುನಿವರನು ಹಾಗೆ ಹೊರಟುಹೋಗುತ್ತಲೆ ತಪೋನಿಧಿಯಾದ 
ವಿಶ್ವಾಮಿತ್ರನು ವಿದ್ಯಾವಂತರಲ್ಲಿ ಶ್ರೇಷ್ಠನಾದ ಕೌತ್ಸನನ್ನು ಮನೆಗೆ ಹೋಗ 
ಬಹುದೆಂದು ಕಳುಹಿಸಿಕೊಟ್ಟನು. 

೧೪. ಹೀಗೆ ಕಳುಹಿಸಲು ಆತನು "ಗುರುದಕ್ಸಿಣೆಯನ್ನು ಕೇಳಿರಿ” ಎಂದು 
ಗುರುವಾದ ಆ ಮುನಿಯನ್ನು ಕೇಳಿದನು. ವಿಶ್ವಾಮಿತ್ರನಾದರೋ, ಅವನನ್ನು 
ಕುರಿತು, "ನೀನೇನು ದಕ್ಷಿಣೆ ಕೊಡುತ್ತೀಯೆ? ನಿನ್ನ ಶುಶ್ರೂಷೆಯೇ ದಕ್ಷಿಣೆ. 
ಎಲ್ಫೈ ವ್ರತಶೀಲನೇ! ಮನೆಗೆ ಹೋಗು' ಎಂದನು. 

೧೫. ಪುನಃ ಪುನಃ ಶಿಷ್ಯನು ಗುರುವನ್ನು ನಿರ್ಬಂಧಪಡಿಸುತ್ತ ದಕ್ಷಿಣೆಯನ್ನು 
ಕೇಳಬೇಕೆಂದು ಹೇಳತೊಡಗಿದಾಗ ಗುರುವು ಬಹಳ ಕ್ರುದ್ಧನಾಗಿ ಶಿಷ್ಯನನ್ನು 
ಕುರಿತು ನಿಷ್ಠುರವಾಗಿ ಹೀಗೆಂದು ಹೇಳಿದನು: 

೧೬. "ಅಯ್ಯಾ ವಿಪ್ರನೇ! ಹದಿನಾಲ್ಕುಕೋಟ ಸುವರ್ಣಗಳನ್ನು ನನಗೆ 
ತಂದುಕೊಡು. ಅದೇ ನನಗೆ ಗುರುದಕ್ಸಿಣೆ. ಆಮೇಲೆ ಮನೆಗೆ ಹೋಗು? 
ಎಂದನು. 

೧೭. ಗುರುವಾದ ಆ ಕೌಶಿಕನು ಹೀಗೆನ್ನಲು, ಕೌತ್ಸನು ವಿಚಾರಮಾಡಿ 
ದಿಕ್ಕುಗಳನ್ನೆಲ್ಲ ಜಯಿಸಿದವನಾದ ಕಾಕುತ್ಸ್ಮನ ಬಳಿಗೆ ಬಂದು ಗುರುದಕ್ಸಿಣೆ 
ಯನ್ನು ಕೇಳಿಕೊಂಡನು. 

೧೮. ಎಲ್ಫೆ ಮುನಿವರನೇ! ನೀನು ಯಾವುದನ್ನು ಪ್ರಶ್ನೆಮಾಡಿದೆಯೋ 
ಅದರ ವಿಚಾರವಾಗಿ ಹೀಗೆ ಹೇಳಿದ್ದಾಯಿತು. ಮುಂದೆ ಮತ್ತೊಂದು ಉತ್ತಮ 
ವಾದ ತೀರ್ಥವುದಿಸಲು ಕಾರಣವನ್ನು ವಿವರಿಸುತ್ತೇನೆ, ಕೇಳು. 


ಪಂಚಮೋತಧ್ಯಾಯಃ ೬೫ 


ತಸಾ ದ್ದ ಕ್ಷ ಸ್ಲಿಣದಿಗ್ಸಾಗೇ ಸಂಭೇದಃ ಸಿದ ್ಲಿಸೇವಿತಃ । 

ತಿಲೋಪಕೀಸೆ ರಯೊ ಸೀಶ್ಚ ಸಂಗತ್ಯಾ ಭುವಿ ಸಂಶ್ರುತಃ ॥ ೧೯॥ 
ತತ್ರ ಸ್ನ್ಥಾತ್ಟಾ ಮಹಾಭಾಗ ಭವಂತಿ ವಿರಜಾ ನರಾಃ I 

ದಶಾನಾಮುಸಿ ಶೈಮೇಧಾನಾಂ ಕೃತಾನಾಂ ಯತ್ಛಲಂ ಭವೇತ್‌ । 


ತದಾಸ್ಟೋತಿ ಸ ಸ ಸ ಧರ್ಮಾತ್ಮಾ" ತತ್ರ ಸ್ನಾತ್ವಾ ಯತವ್ರತಃ ॥೨೦॥ 
ಸ್ವರ್ಣಾದಿಕಂ ಚೆ ಯೋ ದದ್ಯಾದ್ಟಾ ಹ್ಮಣೆ ಣೇ ವೇದಪಾರಗೇ | 
ಶಾಭಾಂ ಗತಿಮವಾಸ್ಟೋತಿ ಅಗ್ನಿ ವಚ ನ ದೀಪ್ಯತೇ ॥೨೧॥ 
ತಿಲೋದಕೀಸರಯ್ವೊ (ಶ್ಚ ಸಂಗಮೇ ೋಕನಿತ್ರಿ ತೇ। 
ದತ್ತಾನ್ಸಂ ಚ ವಿಧಾನೇನ ನಸ ಭೂಯೋಭಿಜಾಯತೇ ॥ ೨೨॥ 
ಉಪನಾಸಂ ಚಯಃಕೃ ತ್ವಾ ವಿಪ್ರಾನ್‌ ಸಂತರ್ಪಯೇನ್ನರಃ । 
ಸೌತ್ರಾಮಣೇಶ್ವ ಯಜ್ಞಸ ಸ್ವಸ್ಯ 'ಫಲಮಾಸ್ನೋತಿ ಮಾನವಃ ॥ ೨೩ 1 
ಏಕಾಹಾರಸ ಸ್ರಿ 'ಯಸ್ಸಿ ಷೆ €ನ್ಮಾಸಂ ತತ್ರ ಯತವ್ರತಃ । 
ಯಾನಜಿ ಶೀವಕೃ ತಂ ಪಾಸ ೨ ಸೆಹಸಾ ತಸ ನಶ್ಯ 3 ॥ ೨೪ ॥ 
ನಭಸ್ಯಕ್ಕ ಷ್ಟಾ ಹಮ ಯಾತ್ರಾ ಸಾಂನತ್ನ ರೀ ಭವೇತ್‌ । 
ರಾಮೇಣ ನಿರ್ನಿತಾ ಪೂರ್ವಂ ನದೀ ಸಿಂಧುರಿನಾಸರಾ ॥ ೨೫ ॥ 





೧೯. ಅದು ಸ್ವರ್ಣಖನಿಗೆ ದಕ್ಕಿ ಧಣದಿ ಕ್ವಿನಲ್ಲಿ ಸಿದ್ಧ ರಿಂದ ಸೇವಿಸಲ್ಪಟ್ಟ 
ಸಂಗಮ ಪ್ರದೇಶವು. ತಿಲೋದಕೀ "ಮುತ್ತು. ಸರಯೂಸದಿಗಳು ಕೊಡುವುದ 
ರಿಂದಾದ ಆ ಸಂಗಮವು ಭೂಮಿಯಲ್ಲಿಯೇ ಪ ಪ್ರಸಿದ್ಧವಾಗಿದೆ. 

೨೦. ಎಲ್ಫೈ ಮಹಾಭಾಗನೇ! ಅಲ್ಲಿ ಸ್ನಾನಮಾಡಿದ ನರರು ಪಾಪರಹಿತ 
ರಾಗುತ್ತಾರೆ. ವ್ರತಶೀಲನಾದ ಯಾವ "ಧರ್ಮಾತ್ಮನು ಅಲ್ಲಿ ಸ್ನಾನಮಾಡುತ್ತಾ 
ನೆಯೋ ಅವನು "ಹತ್ತು ಅಶ್ತ ಶ್ರಮೇಧಗಳನ್ನು ಮಾಡುವುದರಿಂದ “ಯಾವ ಫಲ 
ವುಂಟಾಗುವುದೋ ಆ ಫಲವನ್ನು ಸಜೆಯುತ್ತಾ ನೆ. 

೨೧. ಅಲ್ಲಿ ಯಾವನು ವೇದಪಾರಂಗತನಾದ ಬ್ರಾಹ್ಮಣರಿಗೆ ಸ್ವರ್ಣಾದಿ 
ಗಳನ್ನು ದಾನಮಾಡುವನೋ ಅವನು ಶುಭಕರವಾದ ಗತಿಯನ್ನ್ಯೈದುತ್ತಾ ಫೆ. 
ಅಲ್ಲದೆ ಅಗ್ನಿಯಂತೆ ದಿವ್ಯತೇಜದಿಂದ ಬೆಳಗುತ್ತಾನೆ.?? 

೨೨-೨೪. ತಿಲೋದಕೇಸರಯೂನದಿಗಳ ಲೋಕಪ್ರಸಿದ್ಧ ವಾದ ಸಂಗಮ 
ಸ್ಥಾನದಲ್ಲಿ ವಿಧಿಪೂರ್ವಕವಾಗಿ ಅನ್ನದಾನ ಮಾಡಿದವನು ಮತ್ತೆ ಎಂದಿಗೂ ಹುಟ್ಟ 
ಬರುವುದಿಲ್ಲವು. ಯಾವ ಮಾನವನು ಆ ಸಂಗಮದಲ್ಲಿ ಉಪವಾಸಮಾಡಿ ಬ್ರಾಹ್ಮಣ 
ರಿಗೆ ಸಂತರ್ಪಣೆ ಮಾಡುವನೋ ಅವನು ಸೌತ್ರಾಮಣಿಯಜ್ಞದ ಫಲವನ್ನು 
ಪಡೆಯುತ್ತಾನೆ. ಯಾವನು ವ್ರತನಿಷ್ಠ್ಕನಾಗಿ ಒಂದು ತಿಂಗಳವರೆಗೂ ಒಪ್ಪೊತ್ತು, 
ಮಾತ್ರ ಊಟಮಾಡುತ್ತಿರುತ್ತಾನೆಯೋ ಅವನು ಜೀವಾವಧಿ ಮಾಡಿದ ಪಾಪ 
ವ್ಲೈವೂ ತಕ್ಷಣವೇ ನಾಶವಾಗುತ್ತದೆ. 


೨೫-೨೮. ಭಾದ್ರಪದಮಾಸದ ಕೃಷ್ಣ ಪಕ್ಪದ ಅಮಾವಾಸ್ಯೆಯ ದಿನ ಅಲ್ಲಿ 
3 


೬೬ ಶ್ರೀ ಸ್ಕಾಂದಮಹಾಪುರಾಣಂ 


ಸಿಂಧುಜಾನಾಂ ತುರಂಗಾಣಾಂ ಜಲಪಾನಾಯ ಸುವ್ರತ । 
ತಿಲವಚ್ಛ್ರಾಮುಮುದಕಂ ಯತಸ್ತಸ್ಕಾಂ ಸದಾ ಬಭೌ ೫ ೨೬ ॥ 
ತಿಲೋದಕೀತಿ ವಿಖ್ಯಾತಾ ಪುಣ್ಯತೋಯಾ ಸದಾ ನದೀ । 
ಸಂಗಮಾದನ್ಯತೋ ಯಸ್ಯಾಂ ತಿಲೋದಕ್ಕಾಂ ಶುಜಿವ್ರತಃ । 
ಸ್ನಾತೋ ವಿಮುಚ್ಯತೇ ಪಾಪೈಃ ಸಪ್ತಜನ್ಮಾರ್ಜಿತೈರಪಿ ॥ ೨೭॥ 
ತಸ್ಮಾತ್ತಿಲೋದಕೀಸ್ನಾನಂ ಸರ್ವಪಾಪಹರಂ ಮುನೇ ! 
ಕರ್ತವ್ಯಂ ಸುಪ್ರಯತ್ನೇನ ಪ್ರಾಣಿಭಿರ್ಧರ್ಮಕಾಂಕ್ಸಿಭಿಃ ! 
ಸ್ನಾನಂ ದಾನಂ ವ್ರತಂ ಹೋಮಂ ಸರ್ವಮಕ್ಸಯತಾಂ ವ್ರಜೇತ್‌॥ ೨೮ ॥ 
ಇತಿ ವಿವಿಧ ನಿಧಾನೈಸ್ತೀರ್ಥಯಾತ್ರಾಂ ಕ್ರಮೇಣ 
ಪ್ರಧಿತಗು ಣವಿಕಾಸಃ ಪ್ರಾಪಸ್ತಪುಣ್ಕೋ ವಿಧಾಯ ಟ 
ಹರಿಮುಪಹೃತಭಾವಃ ಪೂಜಯನ್‌ ಸರ್ವತೀರ್ಥಂ 
ವ್ರಜತಿ ಪರಮಧಾಮ ನ್ಯಸ್ತಪಾಪಃ ಕಥಂಚಿತ್‌ ॥ ೨೯॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಶಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಅಯೋಧ್ಯಾಮಾಹಾತ್ಮ್ಯೇ ** ತಿರೋದಕೀಪ್ರಭಾವ 
ವರ್ಣನಂ''ನಾಮ ಪಂಚಮೋಂಧ್ಯಾಯಃ 





ವಾರ್ಷಿಕವಾದ ಜಾತ್ರೆಯು ನಡೆಯುತ್ತದೆ. ಪೂರ್ವದಲ್ಲಿ ಬೇರೊಂದು ಸಿಂಧುವೋ 
ಎಂಬಂತೆ ರಾಮನಿಂದ ಈ ನದಿಯು ಸಿಂಧುವಿನಲ್ಲಿ ಹುಟ್ಟದ ಕುದುರೆಗಳು ನೀರು 
ಕುಡಿಯುವುದಕ್ಕಾಗಿ ನಿರ್ಮಿತವಾಯಿತು. ಅದರಲ್ಲಿ ನೀರು ಯಾವಾಗಲೂ 
ತಿಲದಂತೆ ಕಪ್ಪಾಗಿರುವುದು. ಆ ಕಾರಣದಿಂದ ಪುಣ್ಯಜಲವುಳ್ಳ ಆ ನದಿಯು 
"ತಿಲೋದಕೀ? ಎಂದು ವಿಖ್ಯಾತವಾಗಿರುವುದು. ಶುಚಿವ್ರತನಾದವನು ಈ 
ಸಂಗಮಸ್ಕಳದಲ್ಲಲ್ಲದೆ ಬೇರೆ ಕಡೆಯಲ್ಲಿಯೂ ಸಹ ತಿಲೋದಕಿಯಲ್ಲಿ ಸ್ನಾನ 
ಮಾಡುವುದರಿಂದ ಏಳು ಜನ್ಮಾಂತರಗಳಲ್ಲಿ ಸಂಪಾದಿಸಿರುವ ಪಾಪಗಳಿಂದಲೂ 
ಬಿಡುಗಡೆ ಹೊಂದುತ್ತಾನೆ. ಆದುದರಿಂದ, ಎಲೈ ಮುನಿಯೇ! ತಿಲೋದಕೀ 
ಸ್ಪಾನವು ಸರ್ವಪಾಸಪರಿಹಾರಕವೆನಿಸಿರುವುದು. ಧರ್ಮವನ್ನು ಅಪಸೇಕ್ಸಿಸುವ 
ಪ್ರಾಣಿಗಳು ಪ್ರಯತ್ನ ಪಟ್ಟು ಸ್ನಾನ, ದಾನ, ವ್ರತ, ಹೋಮಗಳನ್ನು ಈ ನದಿಯ 
ತೀರದಲ್ಲಿಯೆ ನಡಸಬೇಕು. ಇವೆಲ್ಲವೂ ಅಲ್ಲಿ ಅಕ್ಬಯವಾಗುವುವು. 

೨೯. ಈ ರೀತಿಯಾಗಿ ವಿವಿಧ ವಿಧಾನಗಳಿಂದ ಕ್ರಮವಾಗಿ ತೀರ್ಥಯಾತ್ರೆ 
ಯನ್ನು ಮಾಡಿ, ಗುಣವಿಕಾಸವನ್ನೂ ಪಡೆದು ಪುಣ್ಯವನ್ನು ಸಂಪಾದಿಸಿ ಹರಿ 
ಯನ್ನು ಪೂಜಿಸುವವನು ಪಾಪಷಗಳೆಲ್ಲವನ್ನೂ ಪರಿಹಾರಮಾಡಿಕೊಂಡು ಪರಮ 
ಪದಕ್ಕೆ ಹೋಗಿ ಸೇರುತ್ತಾನೆ. 

ಇಲ್ಲಿಗೆ ಎಂಬತ್ತೊಂದುಸಾವಿರ ತ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ದವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಠ ನಖಂಡದೆ ಅಯೋಧ್ಯಾ ಮಾಹಾತ್ಮ್ಯ ದಲ್ಲಿ 

«4 ತಿಲೋದಕೀಪ್ರಭಾವವರ್ಣನ''ವೆಂಬ ಐದನೆಯ ಅಧ್ಯಾಯವು ಮಂಗಿದುದು 


n ಶ್ರೀ 1! 


ಅಥ ಷಸ್ಠೋಂಧ್ಯಾಯಃ 
ಸ್ವರ್ಗದ್ವಾರ-- ಗೋಪ್ರತಾರತೀರ್ಥಮಾಹಾ ತ್ಮ್ಯವರ್ಣನಂ 

ಅಗಸ್ತ್ಯ ಉವಾಚ: 
ತಸ್ಮಾತ್ಸಂಗಮತೋ ವಿಪ್ರ ಪಶ್ಚಿಮೇ ದಿಕ್ತಟೀ ಸ್ಥಿತಂ 1 
ಸೀತಾಕುಂಡವಿಂತಿ ಖ್ಯಾತಂ ಸರ್ವಕಾಮಫಲಪ್ರದಂ Hon 
ಯತ್ರ ಸ್ನಾತ್ವಾ ನರೋ ವಿಪ್ರ ಸರ್ವಪಾಪೈಃ ಪ್ರಮುಚ್ಯತೇ 1 
ಸೀತಯಾಃ ಕಲ ತತ್ವುಂಡಂ ಸ್ವಯಮೇವ ವಿನಿರ್ಮಿತಂ ! 
ರಾಮೇಣ ವರದಾನಾಚ್ಚ ಮಹಾಫಲನಿಧೀಕೃತಂ HN 

ಶ್ರೀರಾಮ ಉವಾಚ:- 


ಶೃಣು ಸೀತೇ ಪ್ರವಕ್ಸ್ಯಾನಿ ಮಾಹಾತ್ಮ್ಯಂ ಭುವಿ ಯಾದೃಶಂ । 


ತೃತ್ಯುಂಡಸ್ಯಾಸ್ಯ ಸುಭಗೇ ತ್ನತ್ಪ್ರೀತ್ಯಾ ಕಥಯಾಮ್ಯಹಂ Han 
ಅತ್ರ ಸ್ನಾನಂ ಚ ದಾನಂ ಚ ಜಪೋ ಹೋಮಸ್ತಪೋಧಥವಾ | 
ಸರ್ವಮಕ್ಸ್ಸಯತಾಂ ಯಾತಿ ವಿಧಾನೇನ ಶುಚಿಸ್ಮಿತೇ RENT 


ಕನ್ನಡದ ಅನುವಾದ 
ಸ್ವರ್ಗದ್ವಾರ-- ಗೋಪ್ರತಾರತೀರ್ಥಮಾ ಹಾತ್ಮ್ಯವರ್ಣನ 


೧. ಅಗಸ್ಯ್ಯನು ಹೇಳುತ್ತಾನೆ: ಎಲ್ಫೈ ವಿಪ್ರನೇ! ಆ ಸಂಗಮಕ್ಕೆ 
ಪಶ್ಚಿಮದಿಕ್ಕಿನಲ್ಲಿ ಸೀತಾಕುಂಡವೆಂದು ಪ್ರಖ್ಯಾತವಾಗಿರುವ ತೀರ್ಥವೊಂದಿರು 
ವುದು. ಅದು ಸರ್ವಕಾಮಫಲಗಳನ್ನು ನೀಡುವಂಥದು. 

೨. ಅಲ್ಲಿ ಸ್ನಾನಮಾಡಿದ ನರನು ಸರ್ವಪಾಪಗಳಿಂದಲೂ ಬಿಡುಗಡೆ 
ಹೊಂದುತ್ತಾನೆ. ಆ ಕುಂಡವು ಸೀತಾದೇವಿಯಿಂದಲೇ ಸಾಕ್ಟಾತ್ತಾಗಿ ನಿರ್ಮಿತ 
ವಾಯಿತು. ಶ್ರೀರಾಮನು ವರಗಳನ್ನು ಕೊಟ್ಟು ಅದನ್ನು ಮಹಾಫಲಗಳಿಗೆ 
ನಿಧಿಯನ್ನಾಗಿ ಮಾಡಿದನು. 

೩. ಶ್ರೀರಾಮನು ಹೇಳುತ್ತಾನೆ: ಎಲೌ ಸೀತೇ! ಕೇಳು; ನಿನ್ನ 
ಹೆಸರಿನಿಂದ ಶೋಭಿಸುತ್ತಿರುವ ಈ ಕುಂಡದ ಮಾಹಾತ್ಮ್ಯವು ಭೂಮಿಯಲ್ಲಿ 
ಯಾವ ರೀತಿಯದೆಂಬುದನ್ನು ಹೇಳುತ್ತೇನೆ. ಎಲೆ ಸುಭಗೇ! ನಿನ್ನಲ್ಲಿರುವ 
ಪ್ರೀತಿಯಿಂದ ಇದನ್ನು ನಾನು ಹೇಳುತ್ತೇನೆ. 

೪. ಎಲೆ ಶುಚಿಸ್ಮಿಕೆಯೇ! ಇಲ್ಲಿ ಸ್ಲಾನ, ದಾನ, ಜಪ, ಹೋಮ ಅಥವಾ 
ತಪಸ್ಸು ಮುಂತಾದುವನ್ನು ವಿಧಾನವನ್ನನುಸರಿಸಿ ಮಾಡಿದರೆ ಎಲ್ಲವೂ ಅಕ್ಬಯ 
ವಾಗುತ್ತದೆ. 


೬೮ ಶ್ರೀ ಸ್ಕಾಂದಮಹಾಪುರಾಣಂ 


ಮಾರ್ಗಕೃಷ್ಣಚತುರ್ದಶ್ಯಾಂ ತತ್ರ ಸ್ನಾನಂ ವಿಶೇಷತಃ । 


ಸರ್ವಪಾಪಹರಂ ದೇವಿ ಸರ್ವದಾ ಸ್ನಾಯಿನಾಂ ನೃಣಾಂ ॥೫॥ 
ಇತಿ ರಾಮೋ ನರಂ ಪ್ರಾದಾತ್‌ ಸೀತಾಂಯ್ಕೆ ಚ ಪ್ರಜಾಪ್ರಿಯಃ । 
ತದಾ ಪ್ರಭೃತಿ ಸರ್ವತ್ರ ತತ್ರೀರ್ಥಂ ಭುವಿ ವರ್ತತೇ ॥೬॥ 


ಸೀತಾಕುಂಡಮಿತಿ ಖ್ಯಾತಂ ಜನಾನಾಂ ಪರಮಾದ್ದುತಂ । 

ತಸ್ಮಿಂಸ್ತೀರ್ಥೇ ನರಃ ಸ್ನಾತ್ವಾ ನೂನಂ ರಾಮಮವಾಪ್ಟುಯಾತ್‌ ॥೭॥ 
ತತ್ರ ಸ್ನಾನೇನ ದಾನೇನ ತಪಸಾ ಚ ವಿಶೇಷತಃ । 
ಗಂಧೈರ್ಮಾಲ್ಯೈರ್ಧೂಪದೀಪೈರ್ನಾನಾನಿಭವವಿಸ್ತಕೈಃ | 

ರಾಮಂ ಸಂಪೂಜ್ಯ ಸೀತಾಂ ಚ ಮುಕ್ತಃ ಸ್ಕಾನ್ನಾತ್ರ ಸಂಶಯಃ ॥ ೮॥ 
ಮಾರ್ಗೇ ಮಾಸಿ ಚೆ ಸ್ನಾತವ್ಯಂ ಗರ್ಭವಾಸೋ ನ ಜಾಯತೇ । 


ಅನ್ಯದಾಪಿ ನರಃ ಸ್ನಾತ್ವಾ ನಿಷ್ಣುಲೋಕಂ ಸ ಗಚ್ಛತಿ | ॥೯॥ 
ನಿಭೋರ್ನಿಷ್ಟುಹರೇರ್ನಿಪ್ರ ರಮ್ಯೇ ಪಶ್ಚಿಮದಿಕ್ತಟೇ । 
ದೇವಶ್ಚಕ್ರಹರಿರ್ನಾಮ ಸರ್ವಾಭೀಷ್ಟಫಲಪ್ರದಃ ॥ ೧೦॥ 


೫. ದೇವೀ! ಇಲ್ಲಿ ಮಾನವರಿಗೆ ಮಾರ್ಗಶಿರಕೃಷ್ಣ ಚತುರ್ದಶೀ ದಿನದ 
ಸ್ನಾನವು ವಿಶೇಷರೀತಿಯಿಂದ ಸರ್ವಪಾಪಪರಿಹಾರಕವಾಗುತ್ತದೆ.?? 

೬-೭, ಪ್ರಜಾಪ್ರಿಯನಾದ ರಾಮನು ಸೀತೆಗೆ ಹೀಗೆ ವರವನ್ನು ಕೊಟ್ಟನು. 
ಅಂದಿನಿಂದಲೂ ಆ ತೀರ್ಥವು ಭೂಮಿಯಲ್ಲಿ ಎಲ್ಲ ಕಡೆಯೂ ಸೀತಾಕುಂಡ 
ವೆಂದು ಪ್ರಖ್ಯಾತವಾಗಿ ಜನರಿಗೆ ಪರಮಾದ್ಭುತವಾಗಿ ಮೆರೆಯುತ್ತಿದೆ. 
ಆ ತೀರ್ಥದಲ್ಲಿ ಸ್ಲಾನಮಾಡಿದ ನರನು ನಿಶ್ಚಯವಾಗಿಯೂ ಶ್ರೀರಾಮನನ್ನು 
ಸಾಕ್ಸಾತ್ಮರಿಸಿಕೊಳ್ಳುತ್ತಾನೆ. 

೮. ಅಲ್ಲಿಯ ಸ್ನಾನದಿಂದಲೂೂ ದಾನದಿಂದಲೂ, ವಿಶೇಷವಾಗಿ ತಪಸ್ಸಿ 
ನಿಂದಲೂ, ಗಂಧಮಾಲ್ಯಧೂಪದೀಪಗಳಿಂದಲೂ, ನಾನಾವೈಭವವಿಸ್ತಾರಗ 
ಳಿಂದಲೂ ಶ್ರೀರಾಮನನ್ನೂ, ಸೀತೆಯನ್ನೂ ಪೂಜಿಸಿದ ಮಾನವನು ಮುಕ್ತ 
ನಾಗುತ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲವು. 

೯. ಮಾರ್ಗಶಿರಮಾಸದಲ್ಲಿ ಅಲ್ಲಿ ಸ್ನಾನಮಾಡಿದವರಿಗೆ ಮತ್ತೆ ಗರ್ಭವಾಸ 
ವುಂಟಾಗುವುದಿಲ್ಲ. ಬೇರೆ ಕಾಲಗಳಲ್ಲಿಯೂ ಅಲ್ಲಿ ಸ್ನಾನಮಾಡಿದವನು ವಿಷ್ಣು 
ಲೋಕಕ್ಕೆ ಹೋಗುತ್ತಾನೆ. 

೧೦. ಎಲೈ ವಿಪ್ರನೇ! ವಿಭುವಾದ ವಿಷ್ಣುಹರಿಯಿರುವೆಡೆಗೆ ಪಶ್ಚಿಮದಿಕ್ಕಿನ 
ರಮ್ಯಪ್ರಡೀಶದಲ್ಲಿ ಸರ್ವಾಭೀಷ್ಟಫಲಪ್ರದನಾದ ಚಕ್ರಹರಿಯೆಂಬ ದೇವನು 
ನೆಲಸಿದ್ದಾನೆ. 


ಷಸ್ಕ್ಠೋ9ಧ್ಯಾಯಃ ೬೯ 


ತಸ್ಯ ಚಕ್ರಹರೇರ್ನಿಪ್ರ ಮಹಿಮಾ ನ ಹಿ ಮಾನವೈಃ । 

ಶಕ್ಕೊ € ವರ್ಣಯಿತುಂ ಧೀರೈರಪಿ ಬುದ್ಧಿ ಮತಾಂ ವರೈ ॥ ೧೧॥ 
ತತಃ ಸಶ್ಚಮದಿಗ್ಭಾಗೇ ನಾಮ್ನಾ ಪುಣ್ಯ ° ಹರಿಸ್ಮ ಬ 1 
ವಿಷ್ಣೋರಾಯತನಂ ಖ್ಯಾತಂ ಪರಮಾರ್ಫ್ಥಫಲಸು' ದಂ! 


ನಸ್ಯ ದರ್ಶನಮಾತ್ರೇಣ ಸರ್ವಪಾ ಸೈಃ ಪ್ರಮುಚ್ಯ ತೇ ॥ ೧೨ 0 
ತಯೋರ್ದರ್ಶನತೋ ಯಾಂತಿ ತೇಷಾಂ ಸ ದೇಹಿನಾಂ । 
ತಾನಿ ಪಾಪಾನಿ ಯಾವಂತಿ ಕುರ್ವಂತೇ ಭುವಿ ಯೇ ನರಾಃ ॥ ೧೩ ॥ 
ಪುರಾ ದೇವಾಸುರೇ ಜಾತೇ ಸಂಗ್ರಾಮೇ ಭೃಶದಾರುಣೇ । 
ದೈತೈೆ ಹೈರ್ವರಮುದೋತ್ಪಿಕ್ಲೈರ್ದೇವಾ ಯುಧಿ ಸರಾಜಿತಾಃ ॥ ೧೪ ॥ 
ತೇಷಾಂ ಪಲಾಯಮಾನಾನಾಂ ದೇವಾನಾಮಗ್ರಣೀರ್ಹರಃ । 
ಸಂಸ್ಕಭ್ಯ ಚೈವ ತಾನ್‌ ಸರ್ವಾನ್‌ ಪುರಸ್ಕೃತ್ಯಾಂಬುಜಾಸನಂ ॥ ೧೫ ॥ 
ಕ್ಸೀರೋದಶಾಯಿನಂ ವಿಷ್ಣು ೦ ಶೇಷಹರ್ಯಂಕಶಾಯಿನಂ । 
ಲಕೊ ಶ್ಸ್ಮ್ಯ್ಯಹವಿಷ್ಟ 0 ಪಾಶೆ ಶೇ ಚೆ ಚರಣಾಂಬುಜಹಸ್ತಯಾ ॥ ೧೬ ॥ 


೧೧. ಆ ಚಕ್ರಹರಿಯ ಮಹಿಮೆಯನ್ನು ವರ್ಣಿಸುವುದಕ್ಕೆ ಯಾವ ಮಾನವ 
ರಿಗೂ, ಬುದ್ಧಿವಂತರಲ್ಲಿ ಉತ್ತಮರೆಸಿಸಿದ ಧೀರರಿಗೂ ಶಕ್ಯವಲ್ಲವು. 

೧೨. ಅಲ್ಲಿಂದ ಪಶ್ಚಿಮದಿಕ್ಕಿನಲ್ಲಿ "ಹರಿಸ್ಕ್ಯೃತಿ' ಯೆಂಬ ಹೆಸರಿನಿಂದೊಪ್ಪುವ 
ಪುಣ್ಯಕರವಾದ ವಿಷ್ಣುದೇವಾಲಯವಿರುವುದು. ಅದು ಪರಮಾರ್ಥ ಫಲವನ್ನು 
ನೀಡುವುದೆಂದು ಪ್ರಸಿದ್ಧವಾಗಿದೆ. ಅದರ ದರ್ಶನಮಾತ್ರದಿಂದಲೇ ನರನು 
ಸರ್ವಪಾಪಗಳಿಂದಲೂ ಮುಕ್ತನಾಗುತ್ತಾನೆ. 

೧೩. ಭೂಲೋಕದಲ್ಲಿ ದೇಹಧಾರಿಗಳಾದ ಯಾವ ಮಾನವರೇ ಆದರೂ 
ಎಷ್ಟೆಷ್ಟು ಪಾಪಗಳನ್ನು ಮಾಡುವರೋ ಆ ಪಾಪಗಳೆಲ್ಲವೂ ಚಕ್ರಹರಿ ಮತ್ತು 
ಹರಿಸ್ಕೃತಿ ವಿಷ್ಣುಗಳ ದರ್ಶನದಿಂದ ನಾಶವಾಗಿಹೋಗುತ್ತ ದೆ. 

೧೪. ಪೂರ್ವದಲ್ಲಿ ದೇವಾಸುರರಿಗೆ ಬಹು ದಾರುಣವಾದ ಯುದ್ದವು 
ನಡೆಯುತ್ತಿರುವಲ್ಲಿ ವರದ ಮದದಿಂದ ಗರ್ವಿತರಾದ ದೈತ್ಯರು ದೇವತೆಗಳನ್ನು 
ಸರಾಜಯಗೊಳಿಸಿದರು. 

೧೫-೧೬. ಆಗ ಸಲಾಯನಮಾಡುತ್ತಿದ್ದ ಆ ದೇವತೆಗಳಿಗೆಲ್ಲಮುಂದಾಳಾದ 
ಹರನು ಅವರೆಲ್ಲರನ್ನೂ ತಡೆದು ನಿಲ್ಲಿಸಿ ಅವರೆಲ್ಲರೊಡನೆ ಅಂಬುಜಾಸನನಾದ 
ಬ್ರಹ್ಮನನ್ನು ಮುಂದುಮಾಡಿಕೊಂಡು ಕ್ಸೀರಸಮುದ್ರದಲ್ಲಿ ಶೇಷಸರ್ಯಂಕದ 
ಮೇಲೆ ಮಲಗಿರುವ ಮಹಾವಿಷ್ಣುವನ್ನು ಶರಣುಹೋದನು. ಶ್ರೀಮಹಾವಿಷ್ಣು 

ವಿನ ಪಕ್ಕದ ಲಿ ಲಕ್ಷ್ಮೀ ಯು ಅವನ ಚರಣಾಂಬುಜವನ್ನು ಕೈಯಲ್ಲಿ ಹಡಿದು ಸೇವೆ 
ಸಕ್ರಿಸುತ್ತ ಕುಳಿತಿದ್ದ ಳು. 


೭೦ ಶ್ರೀ ಸ್ಯಾಂದಮಹಾಪುರಾಣಂ 


ನಾರದಾದ್ಯೆ ಟಮರ್ನಿನಿವರೈರುದ್ದೀತಗುಣಗೌರವಂ I 


ಗರುಡೇನ ಪುರಸ್ಕೇನಾನಿಶಮಂಜಲಿನಾ ಸ್ತುತಂ ॥ ೧೭ ॥ 
ಕ್ಸೀರಾಜ್ಧಿಜಂಕಲ್ಲೋಲಮವಬಿಂದ್ವಂಕಿತಾಂಬರಂ I 
ತಾರಕೋತ್ಕರವಿಸ್ಫಾರತಾರಹಾರವಿರಾಜಿತಂ ಟ ೧೮ ॥ 


ಪೀತಾಂಬರನುತಿಸ್ಮೇರವಿಕಸದ್ಭಾ ನಭಾವಿತಂ | 
ಬಿಭ್ರತಂ ಕುಂಡಲಂ ಸ್ಲೂಲಂ ಕರ್ಣಾಭ್ಯಾಂ ಮೌಕ್ತಿಕೋಜ್ಜಲಂ॥ ೧೯ ॥ 
ರತ್ನನಲ್ಲೀಮಿವ ಸ್ವಚ್ಛಾಂ ಶ್ವೇತದ್ವೀಪನಿವಾಸಿನೀಂ । 


ಕರೀಟಿಂ ಸದ್ಮರಾಗಾಣಾಂ ನಲಯೆಂ ದಧತಂ ಹರಂ ॥೨೦॥ 
ಮಿತ್ರಸ್ಯ ರಾಹುವಿತ್ರಾಸ ನಿನರ್ತನನಿವಾಪರಂ । 

ಸ ಕೌಸ್ತುಭಪ್ರಭಾಚಕ್ರಂ ಜಿಭ್ರಾಣಂ ಪ್ರವಲಾರುಣಂ Hu ೨೧॥ 
ಪರಾಂ ಚತುರ್ಮುಖೋತ್ಸತ್ತಿಕಲ್ಪಸಂಕಲ್ಪನಾಮಿನವ । 

ಶರಣಂ ಸ ಜಗಾಮಾಶು ವಿನೀತಾತ್ಮಾ ಸ್ತುವನ್ನಿತಿ ॥ ೨೨ ॥ 





೧೭. ನಾರದಾದಿ ಮುಠಿಶ್ರೇಷ್ಠರು ಆ ಭಗವಂತನ ಗುಣಗೌರವವನ್ನು 
ಗಟ್ಟಯಾಗಿ ಗಾನಮಾಡುತ್ತಿದ್ದರು. ಗರುಡನು ಎದುರಿಗೆ ನಿಂತು ಸದಾ ಅಂಜಲಿ 
ಬದ್ಧನಾಗಿ ಆ ಸ್ವಾಮಿಯನ್ನು ಸ್ತುತಿಸುತ್ತಿದ್ದನು. 

೧೮-೧೯. ಅವನು ಧರಿಸಿದ್ದ ಪೀತಾಂಬರವು ಕ್ಸೀರಸಮುದ್ರದ ತೆರೆಗಳ 
ಮದಜಲಬಿಂದುಗಳಿಂದ ಅಂಕಿತವಾಗಿದ್ದಿತು. ನಕ್ಸತ್ರಸಮೂಹದಂತೆ ಥಳಥಳನೆ 
ಹೊಳೆಯುವ ದೊಡ್ಡದೊಡ್ಡ ಮುತ್ತುಗಳ ಹಾರದಿಂದ ಆತನು ವಿರಾಜಿಸು 
ತ್ರಿದ್ದನು. ಆತನು ಮುಗಳುನಗೆಯನ್ನು ಚೆಲ್ಲಿ ಬೆಳಗುತ್ತಿರುವುದೋ ಎಂಬಂತೆ 
ಪ್ರಕಾಶಿಸುವ ಹೀತಾಂಬರವನ್ನುಟ್ಟಿ ದ್ದನು. ಕವಿಗಳಲ್ಲಿ ಮುತ್ತಿನಿಂದ ಉಜ್ಜ್ವಲ 
ವಾಗಿ ಹೊಳೆಯುತ್ತಿದ್ದ ದಪ್ಪವಾದ ಕುಂಡಲಗಳನ್ನು ಧರಿಸಿದ್ದನು. 

೨೦. ಶ್ರೀತದ್ವೀಪದಲ್ಲಿ ಬೆಳೆದು ಹಬ್ಬಿರುವ ಸ್ವಚ್ಛವಾದ ರತ್ನದ ಬಳ್ಳಿ 
ಯನ್ನೋ ಎಂಬಂತೆ ಪದ್ಮರಾಗಗಳ ಬಳೆಯಿಂದ ಕೂಡಿದ ಅತ್ಯಂತ ಶ್ರೇಷ್ಠವಾದ 
ಕಿರೀಟವನ್ನು ಧರಿಸಿದ್ದನು. 

೨೧. ಸೂರ್ಯನಿಗೆ ರಾಹುವಿನಿಂದುಂಬಾದ ಭಯವನ್ನು ನಿವಾರಣೆಮಾಡುವ 
ಹೊಸದೊಂದು ಸಾಧನವೋ ಎಂಬಂತೆ ಮೆರೆಯುವ ಹವಳದಂತೆ ಅರುಣ 
ವರ್ಣವನ್ನು ತಳೆದ ಕೌಸ್ತುಭರತ್ನದ ಪ್ರಭೆಯಿಂದೊಡಗೂಡಿದ ಚಕ್ರವನ್ನು 
ಧರಿಸಿದ್ದನು. 

೨೨. ಚತುರ್ಮುಖ(ಬ್ರಹ್ಮ)ನ ಶ್ರೇಷ್ಠವಾದ ಸೃಷ್ಟಿಸಂಕಲ್ಪವೋ ಎಂಬಂತೆ 
ಬೆಳಗುತ್ತಿದ್ದ ಆ ಮಹಾವಿಷ್ಣುವನ್ನು ಪರಮೇಶ್ವರನು ವಿನಯದಿಂದ ಸ್ತೋತ್ರ 
ಮಾಡುತ್ತಾ, ಬಳಿಸಾರಿ ಶರಣುಹೋದನು. 


ಸನ್ಮೋ9ಧ್ಯಾಯಃ ೭೧ 


ತಸ್ಮಿನ್ನನಸರೇ ಶಂಭುಃ ಸರ್ವದೇವಗಣೈಃ ಸಹ । 


ತುಷ್ಟಾನ ಪ್ರಯತೋ ಭೂತಾ ವಿಷ್ಣುಂ ಜಿಷ್ಣುಂ ಸುರದ್ವಿಷಾಂ ॥ ೨೩ ॥ 
ಈಶ್ವರ ಉವಾಚ :-- 


ಸಂಸಾರಾರ್ಣವಸಂತಾರ ಸುಪರ್ಣಸುಖದಾಯಿನೇ । 


ಮೋಹತೀವ್ರತಮೋಹಾರಿ ಚೆಂದ್ರಾಯ ಹರಯೇ ನಮಃ ॥ ೨೪ ॥ 
ಸ್ಫುರತ್ಸಂವಿನ್ಮಣಿನಿಭಾಂ ವಿತ್ತಸಂಗತಿಚಂದ್ರಿಕಾಂ । 
ಪ್ರಪದ್ಯೇ ಭಗವದ್ಭಕ್ತಿಮಾನಸೋದ್ಯಾನವಾಹಿನೀಂ ॥ ೨೫ ॥ 


ಹೇಲೋಲ್ಲಸತ್ಸಮುತ್ಸಾಹಶಕ್ತಿಂ ವ್ಯಾಪ್ತಜಗತ್ರಯಾಂ । 
ಯಾ ಪೂರ್ವಕೋಟರ್ಭಾವಾನಾಂ ಸತ್ತ್ವಾನಾಂ ವೈಷ್ಣನೀತಿ ನಾ ॥೨೬॥ 
ಪನನಾಂಡದೋಲಿತಾಂಭೋಜದಲಪರ್ವತನರ್ತಿನಾಂ । 


ಪತತಾಮಿವ ಜಂತೂನಾಂ ಸ್ಕೈರ್ಯಮೇಕಾ ಹರಿಸ್ಕೃೃತಿಃ ॥ ೨೭ ॥ 
ನಮಃ ಸೂರ್ಯಾತ್ಮನೇ ತುಭ್ಯಂ ಸಂವಿತ್ಮಿರಣ ಮಾಲಿನೇ । 
ಹೃತ್ಯುಶೇಶಯಕೋಶಶ್ರೀಸಮುನ್ಮೇಷವಿಧಾಯಿನೇ ॥ ೨೮ ॥ 





೨೩. ಆ ಸಮಯದಲ್ಲಿ ಶಂಭುವು ಸರ್ವದೇವಗಣಗಳೊಡಗೂಡಿ ಪರಿಶುದ್ಧಾ 
ತ್ಮನಾಗಿ ಸುರವೈರಿಗಳನ್ನು ಗೆಬುವವನಾದ ಆ ವಿಷ್ಣುವನ್ನು ಸ್ತೋತ್ರಮಾಡಿದನು. 

೨೪. ಈಶ್ವರನು ಸ್ತುತಿಸುತ್ತಾನೆ;* ಸಂಸಾರಸಮುದ್ರವನ್ನು ದಾಟಸು 
ವವನೂ, ಗರುಡನಿಗೆ ಸುಖವನ್ನುಂಟುಮಾಡಿದವನ್ಕೂ ಮೋಹವೆಂಬ ತೀವ್ರ 
ವಾದ ಕತ್ತಲೆಯನ್ನು ಪರಿಹರಿಸುವ ಚಂದ್ರನಂತಿರುವವನೂ ಆದ ಶ್ರೀಹರಿಗೆ 
ನಮಸ್ಕಾರವು! 

೨೫. ಥಳಥಳಿಸಿ ಹೊಳೆಯುತ್ತಿರುವ ಜ್ಞಾನರತ್ಸದ ಬೆಳಕಿನ ಕುಡಿಯೂ, 
ಚಿತ್ತದಲ್ಲಿ ಅಡಗಿರುವ ಬೆಳದಿಂಗಳೂ, ಭಗವದ್ಭಕ್ತಿಯೆಂಬ ಮಾನಸೋದ್ಯಾನದಲ್ಲಿ 
ಹರಿಯುವ ಪ್ರವಾಹವೂ ಆದ ಓ ಶ್ರೀಹರಿಯೇ! ನಿನ್ನನ್ನು ಮರೆಹೋಗುತ್ತೇನೆ. 

೨೬-೨೭, ಯಾವುದು ಸಮಸ್ತಸತ್ತ್ವಗಳ ಭಾವಗಳಿಗೂ ಮೂಲವೋ, 
ಯಾವುದು ಮೂರು ಲೋಕಗಳನ್ನೂ ವ್ಯಾಪಿಸಿಕೊಂಡಿರುವುದೋ, ಯಾವುದು 
ಲೀಲೆಯಿಂದ ಉಲ್ಲಾಸಹೊಂದುತ್ತಿರುವ ಉತ್ಸಾಹಶಕ್ತಿಯೋ ಆ ವೈಷ್ಣವೀ 
ಶಕ್ತಿಗೆ ನಾನು ಶರಣುಹೋಗುತ್ತೇನೆ! ಗಾಳಿಯಿಂದ ಅಲುಗಾಡುತ್ತಿರುವ 
ತಾವರೆಯ ದಳದ ಪರ್ವದ ಒಳಗಿದ್ದು ಆ ಅಲುಗಾಟದಿಂದ ಕೆಳಗೆ ಬೀಳುತ್ತಿರು 
ವಂತಿರುವುವಾದ ಜಂತುಗಳಿಗೆ ಸ್ಟೈರ್ಯಕೊಡುವುದು ಶ್ರೀಹರಿಸ್ಮೃತಿಯೊಂದೇ. 

೨೮. ಜ್ಞಾನಸ್ತರೂಪವಾದ ಕಿರಣಮಾಲೆಯನ್ನು ತಳೆದು ಹೈದಯ 
ರೂಪವಾದ ಕಮಲದ ಮೊಗ್ಗಿನ ಸೌಂದರ್ಯವನ್ನು ಹಿಗ್ಗಿಸಿ ಅರಳಿಸುವ 
2ರ್ಯಸ್ವರೂಪನಾದ ದ ಸ್ವಾಮಿಯೇ! ನಿನಗೆ ನಮಸ್ಕಾರವು. 


ಚ 


24 


೭೨ ಶ್ರೀ ಸ್ಮಾಂದಮಹಾಪುರಾಣಂ 


ನಮಸ್ತಸ್ಮೈ ಯಮವತೇ ಯೋಗಿನಾಂ ಗತಯೇ ಸದಾ । 


ಪರನೇಶಾಯ ನೈ ಸಾರೇ ಮಹಸಾಂ ತಮುಸಾಂ ತಥಾ ॥೨೯॥ 
ಯಜ್ಞಾಯ ಭುಕ್ತಹನಿಷಾ ಖುಗ್ಯಜುಃಸಾಮರೂಪಿಣೇ । 
ನಮಃ ಸರಸ್ಪತೀಗೀತದಿವ್ಯಸದ್ದು ಣಶಾಲಿನೇ i ೩0 


ಶಾಂತಾಯ ಧರ್ಮನಿಲಯೇ ಫೆ ಶ್ಪೇತ್ರ ಜ್ಞಾ ಯಾಮ ತಾತೆ ನೇ | 
ಶಿಷ್ಟ [ಯೋಗ ಪ ್ರತಿಷ್ಮಾ ಯೆ iy ಜೀಸೈೈ ಕಹೇತನೇ | 


ಫೋರಾಯ ನಾಯಾವಿಧಯೇ ಸಹಸ ಶಿರಸೇ ನಮಃ H ೩೧॥ 
ಯೋಗನಿದ್ರಾತ್ಮನೇ ನಾಭಿಷದ್ಮೊ ೀದ್ಬೂ 'ತಜಗತ್ಸ ಜೇ! 
ನಮಃ ಸಲಿ ಕೂಸಾಯ EE, 'ಜಗೆತ್ಸಿ ತೇ WH ೩೨ 


ಕಾರ್ಯಮೇೇಯಾಯ ಬಲಿನೇ ಜೀವಾಯ A ನೇ 1 
ಗೋಪ್ಟೆ € ಪ್ರಾಣಾಯ ಭೂತಾನಾಂ ನಮೋ ವಿಶ್ವಾ ಹು ವೇಧಸೇ ॥೩೩॥ 





೨೯. ಸಂಯಮತೀಲನಾದ ಓ ಪ್ರಭುವೆ! ನಿನಗೆ ನಮಸ್ಕಾ ರವು! ಸದಾ 
ಕಾಲವೂ ಯೋಗಿಗಳಿಗೆ ಗತಿಸ್ವರೂಪನಾದ ನಿನಗೆ ನಮೋ ನಮಃ. ಮಹಸ್ಸನ್ನೂ 
ತಮಸ್ಸನ್ನೂ ಮಾರಿ ಅದಕ್ಕೂ ಆಚೆಗಿರುವವನಾದ ಪ ಪರಮೇಶ್ವರಾ! ನಿನಗೆ 
ನಮಸ್ಕಾರವು. 

೩೦. ಯಜ್ಞಸ್ಥ ರೂಪಿಯೂ ಹವಿಸ ಸನ್ನು ಸ್ವಿ (ಕರಿಸಿ ಭುಜಿಸುವವನೂ ಆದ 

ಓ ಪ್ರಭುವೇ! ನಿನಗೆ ನಮಸ್ಕಾರ. ಸ ಯಜುರ್‌, ಸಾಮಗಳ ಸ ಸ್ವರೂಪಿ 
ಯಾದ ನಿನಗೆ ನಮಸ್ಕಾರವು. ಸರಸ್ವ ತಿಯಿಂದ ಗಾನಮಾಡಲ್ಪ ಟ್ಟ ದಿವ್ಯವಾದ 
ಸದ್ಗುಣಗಳಿಂದ ಕೂಡಿದ ನಿನಗೆ ನಮಸ್ಕಾರವು. 

೩೧. ಶಾಂತನೂ, ಧರ್ಮನಿಧಿಯೂ, ಕ್ಸ ತ್ರಜ್ಞ ಜ್ಞಿನೂ, ಅಮೃ ತಾತ ನೂ, 
ಶಿಷ್ಯರ ಯೋಗವನ್ನುನೆಲೆಗೊಳಿಸುವವನೂ, ಜೀಪಿಗೆ ನತೈಕಕಾರಣಸ್ಸು ಜೂ 
ಘೋರರೂಪನೂ, ಮಾಯಾವಿಧಾನಕರ್ತನೂ, ಸಹಸ್ರ ಶಿರಸ್ಸು ಗಳುಳ್ಳ ವನೂ ಆದ 
ಪರಮಾತ್ಮ! ನಿನಗೆ ನಮಸ್ಕಾರವು! 

೩೨. ಯೋಗನಿದೆ ತ್ರಿಯಲ್ಲಿ ಲೋಲನಾಗಿರುವವನ್ಕೂ ನಾಭಿಪದ್ಮದಿಂದ 
ಉದ್ಭ ವಿಸಿದ ಬ್ರಹ್ಮ ನ ಮೂಲಕ ಜಗತ್ತನ್ನು ಸ್ಥ ೈಷ್ಠಿ ಮಾಡುವವನೂ ಜಲರೂಪ 
ಜೂ ಜಗತ್ತಿನ ಸಿ ಸ್ಥಿತಿಗೆ ಜಾಗಾ ಎ ನಿನಗೆ ನಮೋ ನಮೋ. 

೩೩. ವಿಹಿತವಾದ ಶಾಸ್ತ್ರೋಕ್ಕಕರ್ಮಗಳಿಂದ ಮಾತ್ರವೇ ಇಂಥವನೆಂದು 
ತಿಳಿಯಲು ಸ ಸಾಧ್ಯನಾಗುವ ನಿನಗೆ ನಮಸ್ಕಾರವು! ಬಲಿಷ್ಕನೂ, ಜೀವಸ್ವರೂಪನ್ಕೂ 
ಪರಮಾತ್ಮನೂ ಸರ್ವಲೋಕರಕ್ಸ್ಗಕನೂ ಸಮಸ್ತಭೂತಗಳ ಪ್ರಾಣಸ್ವರೂಸನೂ 
ಆದ ಎನಗೆ ನಮಸ್ಕಾರ. ಓ ವಿಶ್ವಸ್ವರೂಪಾ! ನಿನಗೆ ನಮೋ ನಮೋ! ಸೃಷ್ಟಿ 
ಕರ್ತನಾದ ನಿನಗೆ ನಮಸ್ಕಾರವು. 


ಷಷ್ಠೋಳಧ್ಯಾಯಃ 


೩೩್ಟಿ 

ದೃಷ್ತಾಯ ಸಿಂಹನಪುಷೇ ದೈತ್ಯಸಂಹಾರಕಾರಿಣೇ । 

ನೀರ್ಯಾಯಾನಂತ ಮನಸೇ ಜಗದ್ಭಾವಭೃತೇ ನಮಃ HW avn 

ಸಂಸಾರಕಾರಣಾಜಾ ತ ನಮಹಾಸಂತಮಸಬ್ಜಿ ದೇ । 

ಅಜಿಂತ ್ಯಧಾನ್ನು ತ್ರೀ ಗುಹ್ಯಾ ಯೆ ರುದಾ ಯಾತು ;ದ್ವಿಜೇ ನಮಃ ॥೩೫॥ 

ತಾಯ ತಕಕ ಪ್ಲೀಲಸೈ Mfg ;ಪದದಾಯಿನೇ । 

ಸರ್ವಭಾವಾತಿರಿಕ್ತಾಯ ಮಃ ಸರ್ವಮಯಾತ ನೇ ॥ ೩೬॥ 

ಇಂದೀವರದಲಶ್ಯಾ ಮಂಸೂ ಿರ್ಜತ್ಯಿಂಜಲ್ಯವಿಭ ಮಂ | 

ಬಿಭ್ರಾಣಂ ಕೌಸ್ತು ಭಂ ವಿಷ್ಣು ೦ ನೌಮಿ ನೇತ್ರರಸಾಯನಂ ॥ ಕ೭॥ 
ಅಗಸ್ತ್ಯ ಉವಾಚ :-- 

ಇತಿ ಸ್ತುತಃ ಪ್ರಸನ್ನಾತ್ಮಾ ವರಜೋ ಗರುಡಧ್ವಜಃ । 

ವವರ್ಷ ದೃಷ್ಟಿಸುಧಯಾ ಸರ್ವಾನ್‌ ದೇವಾನ್‌ ಕೃಪಾನ್ಮಿತಃ | 

ಉವಾಚ ಮಧುರಂ ವಾಕ್ಯಂ ಪ್ರಶ್ರಯಾವನತಾನ್ಸುರಾನ್‌ 1 ೩೮॥ 








೩೪. ಮಹೆತ್ತಿಗೂ ಮಹತ್ತಾಗಿಸಿರುವ ಪರಬ್ರಹ ಹ್ಮನೂ, ಸಿಂಹೆಶರೀರವುಳ್ಳ 
ವನಾಗಿ ದೈತ್ಯರನ್ನು ಸಂಹಾರಮಾಡುವವನೂ, ೩... ತು 
ಚಿತ್ತನೂ, ಜಗತ್ತಿನ ಸಮಸ ಸ್ಹಭಾವಗಳನ್ನೂ ಭರಿಸುವವನೂ ಆದ ನಿನಗೆ 
ನಮಸ್ಕಾರವು! 

೩೫. ಸಂಸಾರಕ್ಕೆ ಕಾರಣವಾದ ಅಜ್ಞಾನವೆಂಬ ಗಾಢವಾದ ಕತ್ತ ತ್ರಲೆಯನ್ನು 
ಕತ್ತರಿಸಿಹಾಕುವವನ್ಕೂ ಚಿಂತಿಸಲಸದಳವಾದ ನೆಲೆಯುಳ್ಳ ವನೂ, ಗೂಢನೂ. 
ರುದ್ರನೂ, ಪ್ರಳಯಕಾಲದಲ್ಲಿ ಲೋಕವನ್ನು ವಯನಿನ ನವರೂ ಆದ ನಿನಗೆ 
ನಮಸ್ಕಾರವು ! ಕ 

೩೬. ಶಾಂತೆನೂ, ಭಕ್ತರಿಗೆ ಶಾಂತರಸದ ಅಲೆಗಳು ತುಂಬಿದ ಕೈವಲ್ಯ 
ಪದವಿಯನ್ನು ನೀಡುವವನೂ, ಸರ್ವಭಾವಗಳನ್ನು ಮಾರಿ ಅವಕ್ಕೂ ನಿಲುಕ 
ದಿರುವನನೂ, ಸರ್ವಮಯನೂ ಆದ ಓ ಸ್ವಾ ಮಿಯ! ನಿನಗೆ ನಮಸ್ಕಾರವು. 

೩೭. ಕನ್ನೈದಿಲೆಯ ದಳದಂತೆ ಶ್ಯಾಮಲವರ್ಣನೂ, ಥಳಥಳಿಸುವ 
ತಾವರೆಯ ಹೂವಿನ ಶಲಾಕೆಗಳಂತೆ ಸೊಬಗಿನಿಂದ ಮೆರೆಯುವ ಕೌಸ್ಸುಭವನ್ನು 
ಧರಿಸಿದವನೂ ಆಗಿ ನೇತ್ರರಸಾಯನನೂ, ಸರ್ವವ್ಯಾಪಕನೂ ಆಗಿರುವ ನಿನ್ನನ್ನು 
ನಮಸ್ಕರಿಸುತ್ತೇನೆ.” 

೩೮. ಅಗಸ್ತ್ಯನು ಹೇಳುತ್ತಾನೆ" ಪರಮೇಶ್ವರನು ಹೀಗೆ ಸ್ತುತಿಸಿದ 
ಬಳಿಕ ಆ ಗರುಡಧ್ವ ಜನು ಪ್ರಸನ್ನಾ ್ಲಿತ್ಮೈನಾಗಿ ದೇವತೆಗಳಿಗೆ ವರದನೂ, ಕೃಪಾ 
ನ್ವಿತನೂ ಆಗಿ ಸೇವತೆಗಳನೇಲೆಲ್ಲ ತನ್ನ ಕೃಪಾದ್ಧ ಪ್ಟಿಯೆಂಬ ಅಮ್ಮ" ತದ 
ಮಳೆಯನ್ನು ಸುರಿಸಿ ಶರಣುಹೊಕ್ಕು ಸಕಸ ನಮಸ್ಕರಿಸಿದ ಅವರೆಲ್ಲರನ್ನೂ 
ಕುರಿತು ಮಧುರವಾಗಿ ಇಂತೆಂದು ನುಡಿದನು: 


F 


೭೪ ಶ್ರೀ ಸ್ಫ್ಯಾಂದಮಹಾಪುರಾಣಂ 


ಶ್ರೀ ಭಗವಾನುವಾಚ :- 
ಜಾನಾಮಿ ನಿಬುಧಾಃ ಸರ್ವಮಭಿಪ್ರಾಯಂ ಸಮಾಧಿತಃ । 
ದೈತೇಯೈರ್ವಿಕ್ರಮಾಕ್ರಾಂತಂ ಪದಂ ಸಮರದರ್ಷಿತೈಃ Har 
ಸಬಲೈರ್ಬಲಹೀನಾನಾಂ ಪ್ರತಾಪೋ ನಿಜಿತಃ ಪರೈಃ । 
ಸಾಂಪ್ರತಂ ತು ನಿಧಾಸ್ಕಾನಿ ತಪೋ ಯುಷ್ಮದ್ದಲಾಯ ಮೈ ॥8೪೦॥ 
ಅಯೋಧ್ಯಾನಗರೇ ಗತ್ವಾ ಕರಿಷ್ಯೇ ತಪ ಉತ್ತಮಂ | 
ಗುಪ್ತೋ ಭೂತ್ವಾ ಭನೇತ್ತೇಜೋವಿವೃಷ್ಯೈ ದೈತ್ಯಶಾಂತಯೇ ॥ ೪೧॥ 
ಭವಂತೋಪಿ ತಪಸ್ತೀವ್ರಂ ಕುರ್ವಂತ್ರಮಲಮಾನಸಾಃ । 
ಅಯೋಧ್ಯಾಂ ಪ್ರಾಪ್ಯ ತಾಂ ದೇವಾ ದೈತ್ಯನಾಶಾಯ ಸತ್ವರಂ ॥ ೪೨॥ 
ಅಗಸ್ತ್ಯ ಉವಾಚ :-- 


ಇತ್ಯುಕ್ತ್ವಾಂತರ್ದಥೇ ದೇವಾನ್‌ ದೇವೋ ಗರುಡವಾಹನಃ । 


ಅಯೋಧ್ಯಾಮಾಗತಃ ಕ್ಸಿಪ್ರಂ ಚಕಾರ ತಪ ಉತ್ತಮಂ ॥ ೪೩ ॥ 
ಗುಸಪ್ತೋ ಭೂತ್ವಾ ಯದಾ ವಿದ್ಠನ್‌ ಸುರತೇಜೋಭಿವೃದ್ಧಯೇ 1 
ತೇನ ಗುಪ್ತ ಹರಿರ್ನಾಮ ದೇವೋ ವಿಖ್ಯಾತಿಮಾಗತಃ ॥ ೪೪ ॥ 





೩೯. ಶ್ರೀಭಗವಂತನು ಹೇಳುತ್ತಾನೆ:--""ಎಲೈ ದೇವತೆಗಳಿರಾ! ನಿಮ್ಮ 
ಅಭಿಪ್ರಾಯವೆಲ್ಲವನ್ನೂ ನಾನು ಸಮಾಧಿಯ ಮೂಲಕವೇ ತಿಳಿದುಕೊಂಡಿದ್ದೇನೆ. 
ಬಹಳವಾಗಿ ಗರ್ವಿಸಿರುವ ದೈತ್ಯರು ಸಮರದಲ್ಲಿ ನಿಮ್ಮ ಪದವಿಯನ್ನು ತಮ್ಮ 
ಪರಾಕ್ರಮದಿಂದ ಆಕ್ರಮಿಸಿಕೊಂಡಿರುವರಷ್ಟೆ. 

೪೦. ಬಲಿಷ್ಕರಾದ ಆ ನಿಮ್ಮ ಶತ್ರುಗಳು ಬಲಹೀನರಾದ ನಿಮ್ಮ ಪ್ರತಾಪ 
ವನ್ನು ಜಯಿಸಿದರು. ಈಗಲಾದರೋ ನಿಮ್ಮ ಬಲವೃದ್ಧಿಗಾಗಿಯೆ ನಾನು ತಪಸ್ಸು 
ಮಾಡುತ್ತೇನೆ. 

೪೧. ಅಯೋಧ್ಯಾನಗರಕ್ಕೆ ಹೋಗಿ ಅಲ್ಲಿ ಗುಪ್ತವಾಗಿ ನೆಲಸಿ ನಿಮ್ಮ 
ತೇಜೋಭಿವೃದ್ಧಿಗಾಗಿಯೂ, ದೈತ್ಯರ ವಿನಾಶಕ್ಕಾಗಿಯೂ ಉತ್ತಮವಾದ 
ತಪಸ್ಸನ್ನು ಮಾಡುತ್ತೇನೆ. 

೪೨. ಎಲ್ಫೈ ದೇವತೆಗಳಿರಾ! ನೀನು ಕೂಡ ತ್ವರೆಯಿಂದ ಅಯೋಧ್ಯೆಗೆ 
ಹೋಗಿ ದೈತ್ಯನಾಶಕ್ಕಾಗಿ ನಿರ್ಮಲಮನಸ್ಸಿನಿಂದ ತೀವ್ರವಾದ ತಪಸ್ಸನ್ನು 
ಮಾಡಿರಿ.” 

೪೩. ಅಗಸ್ತ್ಯನು ಹೇಳುತ್ತಾನೆ:-- ದೇವತೆಗಳನ್ನು ಕುರಿತು ಇಂತೆಂದು 
ನುಡಿದ ಬಳಿಕ ಗರುಡವಾಹನನಾದ ಆ ದೇವನು ಅಂತರ್ಧಾನವನ್ನು ಹೊಂದಿ 
ಬಹುಬೇಗನೆಯೆ ಅಯೋಧ್ಯೆಗೆ ಬಂದು ಉತ್ತಮವಾದ ತಪಸ್ಸನ್ನು ಮಾಡಿದನು. 

೪೪. ಎಲ್ಲೆ ವಿದ್ವಾಂಸನೇ! ಶ್ರೀಹರಿಯು ಆ ಕ್ಷೇತ್ರದಲ್ಲಿ ಸುರರ 


ಷಸ್ಕೋರಧ್ಯಾಯಃ ೭೫ 


ಆಗತಸ್ಯ ಹರೇಃ ಪೂರ್ವಂ ಯತ್ರ ಹಸ್ತತಲಾಚ್ಯುತಂ 1 


ಸುದರ್ಶನಾಖ್ಯಂ ತಚ್ಚಕ್ರಂ ತೇನ ಚಕ್ರಹರಿಃ ಸ್ಮೃತಃ ॥ ೪೫ ॥ 
ತಯೋರ್ದರ್ಶನಮಾತ್ರೇಣ ಸರ್ವಪಾಪೈಃ ಪ್ರಮುಚ್ಯತೇ। 
ಹರೇಸ್ಕೇನ ಪ್ರಭಾವೇಣ ದೇವಾಃ ಪ್ರಬಲತೇಜಸಃ ॥ ೪೬ ॥ 
ಜಿತ್ವಾ ದೈತ್ಯಾನ್ರಣೇ ಸರ್ವಾನ್‌ ಸಂಪ್ರಾಪ್ಯ ಸ್ವಸದಾನ್ಯಥ । 
ರೇಜಿರೇ ನಿಪುಲಾನಂದೈರಸುರಾನರ್ವಯಂಸ್ತೃತಃ ॥ ೪೭॥ 


ತತಃ ಸರ್ವೇ ಸಮೇತ್ಯಾಶು ಬೃಹಸ್ಪತಿಪುರಸ್ಸರಾಃ । 

ದೇವಾಃ ಸರ್ವೇಃನಮನ್ಮಾಲಿಮಾಲಾರ್ಜಿತಪದಾಂಬುಜಂ । 

ಹರಿಂ ದ್ರಷ್ಟುಮಥಾಗಚ್ಛೆನ್ನಯೋಧ್ಯಾಯಾಂ ಸಮುತ್ಸಿಕಾಃಎಿಾಿ ॥ ೪೮ ॥ 
ಆಗತ್ಯ ಚ ತತಃ ಶೃತ್ವಾ ನಾನಾವಿಧಗುಣಾಕರಂ । 

ಭಾವೈಃ ಪುಣ್ಯೈಃ ಸಮಭ್ಯರ್ಚ್ಯ ನತ್ವಾ ಪ್ರಾಂಜಲಯಸ್ತದಾ। 


ಹರಿಮೇಕಾಗ್ರಮನಸ್ನಾಧ್ಯಾಯಂತೋ ಧ್ಯಾನನಿಷ್ಮಿತಾಃ ॥೪೯॥ 
ತಾನಾಗತಾನ್ಸಮಾಲೋಕ್ಯ ಪದಭಕ್ಕಾ ಕೃತಾನತೀನ್‌ । 
ಪ್ರಸನ್ನಃ ಪ್ರಾಹ ನಿಶ್ಚಾತ್ಮಾ ಪೀತವಾಸಾ ಜನಾರ್ದನಃ ॥ ೫೦ ॥ 


ತೇಜೋಭಿವೃದ್ಧಿಗಾಗಿ ಗುಪ್ತವಾಗಿ ತಪಸ್ಸನ್ನು ಮಾಡಿದನು. ಆದುದರಿಂದ 
ಆ ದೇವನು ಗುಪ್ತಹರಿಯೆಂಬ ಹೆಸರಿನಿಂದ ವಿಖ್ಯಾತಿಯನ್ನು ಪಡೆದನು. 

೪೫. ಪೂರ್ವದಲ್ಲಿ ಅಲ್ಲಿಗೆ ಬಂದ ಶ್ರೀಹರಿಯ ಕೈಯಿಂದ ಸುದರ್ಶನಚಕ್ರವು 
ಯಾವೆಡೆಯಲ್ಲಿ ಜಾರಿಬಿದ್ದಿತೊ ಆ ಎಡೆಯಲ್ಲಿಯೆ ಆ ಸ್ವಾಮಿಯು ಚಕ್ರಹರಿ 
ಯೆಂದು ಹೆಸರುಗೊಂಡನು. 

೪೬. ಈ ರೀತಿ ಪ್ರಖ್ಯಾತಿಗೊಂಡ ಗುಪ್ತಹರಿ ಮತ್ತು ಚಕ್ರಹರಿಗಳ ದರ್ಶನ 
ಮಾತ್ರದಿಂದಲೇ ಸರ್ವಪಾಪಗಳೂ ಬಿಡುಗಡೆಯಾಗುತ್ತದೆ. ಶ್ರೀಹರಿಯ 
ಆ ಬಗೆಯ ಪ್ರಭಾವದಿಂದ ದೇವತೆಗಳು ಪ್ರಜ್ವಲತೇಜಾಶಾಲಿಗಳಾದರು. 

೪೭-೪೮. ಅವರು ಸಮಸ್ತದೈತ್ಯರನ್ನೂ ರಣದಲ್ಲಿ ಗೆದ್ದು ತಮ್ಮತಮ್ಮ ಪದವಿ 
ಗಳನ್ನು ಪಡೆದು, ಆ ಬಳಿಕ ಅಸುರಮರ್ದನರಾಗಿ ಸಂತೋಷದಿಂದ ಮೆರೆದು 
ರಂಜಿಸುತ್ತಿದ್ದರು. ಆಮೇಲೆ ಅವರೆಲ್ಲರೂ ಒಟ್ಟುಗೂಡಿ ಬೃಹಸ್ಪತಿಯನ್ನು ಮುಂದಿ 
ಟ್ಟುಕೊಂಡು, ತಮ್ಮ ಶಿರೋಮಾಲೆಗಳಿಂದ ಅರ್ಚಿಸಲ್ಪಟ್ಟ ಪಾದಾಂಬುಜಗಳುಳ್ಳ 
ಆ ಶ್ರೀಹರಿಯನ್ನು ನೋಡಲು ಬಹಳ ಉತ್ಸುಕರಾಗಿ ಅಯೋಧ್ಯೆಗೈ ತಂದರು. 

೪೯. ಬಳಿಕ ನಾನಾ ವಿಧಗಳಾದ ವೈಭವಗಳಲ್ಲಿ ಆದರವುಳ್ಳ ಆ ಶ್ರೀಹರಿ 
ಯನ್ನು ಕಂಡು ಪುಣ್ಯಭಾವಗಳಿಂದೆ ಆತನನ್ನು ಚೆನ್ನಾಗಿ ಪೂಜಿಸಿ, ನಮಸ್ಕರಿಸಿ, 
ಕೆ ಜೋಡಿಸಿಕೊಂಡು ಏಕಾಗ್ರಮನಸ್ಸಿನಿಂದ ಧ್ಯಾನಾಸಕ್ತರಾದರು. 

4, ಈ ರೀತಿ ಅಲ್ಲಿಗೆ ಬಂದು ತನ್ನ ಪಾದಭಕ್ತಿಯಿಂದ ಪ್ರಣಾಮಮಾಡಿದ 


೭೬ ಶ್ರೀ ಸ್ಕಾಂದಮಹಾಪುರಾಣಂ 


ಶ್ರೀ ಭಗವಾನುವಾಚ :-- 

ಭೋ ಭೋ ದೇವಾ ಭವಂತಶ್ಚ ಚಿರಾದ್ದಿಷ್ಟ್ಯಾದ್ಯಸಂಗತಾಃ । 

ಅಧುನಾ ಭವತಾಮಿಚ್ಛಾಂ ಕಾಂ ಕರೋಮಿ ಸುರಾ ಅಹಂ ಚ 

ತದ್ಬ್ಬೂತ ತ್ವರಿತಾ ಮಹ್ಯಂ 8೦0 ವಿಲಂಬೇನ ನಿರ್ಭಯಾಃ ॥ ೫೧॥ 
ದೇನಾ ಊಚುಃ 


ಭಗವನ್‌ ದೇವದೇವೇಶ ತ್ವಯಾ ಸಂಪ್ರತಿ ಸರ್ವಶಃ । 


ಸರ್ವಂ ಸಮಭವತ್ಕಾರ್ಯಂ ನಿಷ್ಪನ್ನಂ ನೈ ಜಗತ್ಪತೇ ॥ ೫೨ ॥ 

ತಥಾಪಿ ಸರ್ವದಾ ಭಾವ್ಯಂ ನಿತ್ಯಂ ದೇವ ತ್ವಯಾ ನಿಭೋ | 

ಅಸ್ಮದ್ರಕ್ಸಾರ್ಥಮತ್ತೈನ ನಿಜಿತೇಂದ್ರಿಯವರ್ತ್ನನಾ ॥ ೫೩ ॥ 

ಏನವಮೇವ ಸದಾ ಕಾರ್ಯಂ ಶತ್ರುಪಕ್ಸವಿನಾಶನಂ H ೫೪ ॥ 
ಶ್ರೀ ಭಗವಾನುವಾಚ :-- 


ಏವಮೇತತ್ಯರಿಷ್ಯಾನಿಂ ಭವತಾಮರಿಸಂಜಯಂ | 

ಶ್ರೀಮುತಾಂ ತೇಜಸೋ ವೃದ್ಧಿಂ ಕರಿಷ್ಯಾಮಿ ಸದಾಸುರಾಃ । 

ಕಥೇಯಂ ಚ ಸದಾಖ್ಯಾತಿಂ ಲೋಕೇ ಯಾಸ್ಯತಿ ಚೋತ್ತಮಾಂ ॥ ೫೫ ॥ 
ಅವರನ್ನು ಕಂಡು ವಿಶ್ವಾತ್ಮನೂ, ಪೀತಾಂಬರನೂ ಆದ ಜನಾರ್ದನನು ಪ್ರಸನ್ನ 
ನಾಗಿ ಅವರನ್ನು ಕುರಿತು ಹೀಗೆ ಹೇಳಿದನು: 

೫೧. ಶ್ರೀಭಗವಂತನು ಹೇಳುತ್ತಾನೆ ಎಲೈ ದೇವತೆಗಳಿರಾ! ಅದೃಷ್ಟ 
ವಶದಿಂದ ಬಹುಕಾಲಕ್ಕೆ ನೀವೆಲ್ಲರೂ ಒಗ್ಗೂಡಿ ಇಲ್ಲಿಗೆ ಬಂದು ಸೇರಿದ್ದೀರಿ. ಎಲೈ 
ಸುರರೇ! ಪ್ರಕೃತದಲ್ಲಿ ನಾನು ಯಾವ ಇಚ್ಛೆಯನ್ನು ನೆರವೇರಿಸಿಕೊಡಬೇಕು? 
ಅದನ್ನು ನಿರ್ಭಯವಾಗಿ ಬೇಗನೆ ಹೇಳಿರಿ. ತಡಮಾಡಿ ಪ್ರಯೋಜನವೇನು??? 
ಎಂದನು. 

೫೨. ದೇವತೆಗಳು ಹೇಳುತ್ತಾರೆ: ಭಗವಂತಾ, ದೇವದೇವೇಶಾ, 
ಜಗತ್ಸತೀ! ಈಗ ನಿನ್ನಿಂದ ಸರ್ವವಿಧಗಳಲ್ಲಿಯೂ ನಮ್ಮ ಸರ್ವಕಾರ್ಯವೂ 
ನೆರವೇರಿರುವುದು. 

೫೩. ಎಲ್ಫೆ ದೇವಾ, ವಿಭುವೇ! ಹಾಗಾದರೂ ನಮ್ಮ ರಕ್ಷಣೆಗೋಸ್ಕರ 
ಇಂದ್ರಿಯಗಳನ್ನು ಜಯಿಸಿ ನೀನು ಯಾವಾಗಲೂ ಇಲ್ಲಿಯೇ ನೆಲಸಿರಬೇಕು. 

೫೪. ಹೀಗೆಯೇ ಸದಾಕಾಲವೂ ನಮ್ಮ ಶತ್ರ್ರುಸಕ್ಟದವರನ್ನು ನಾಶಗೊಳಿ 
ಸುತ್ತಿರಬೇಕು?' ಎಂದು ಬೇಡಿದರು. 

೫೫. ಶ್ರೀಭಗವಂತನು ಹೇಳುತ್ತಾನೆ — ಎಲೈ ಸುರರೇ! ಹಾಗೆಯೇ 
ಆಗಲಿ. ನಾನು ನಿಮ್ಮ ಪ್ರಾರ್ಥನೆಯಂತೆ ಇಲ್ಲಿಯೆ ನೆಲಸಿ ನಿಮ್ಮ ಶತ್ರುಗಳನ್ನು 
“ಜಯಿಸುತ್ತಿರುತ್ತೇನೆ. ಶ್ರೀಮಂತರಾದ ನಿಮಗೆ ಯಾವಾಗಲೂ ತೇಜೋಭಿ 





ಸಹ್ಮೊೋ9ಧ್ಯಾಯಃ ೭೭ 


ಅಯಂ ನಾಮ್ನಾ ಗುಪ್ತಹರಿರ್ದೇವೋ ಭುವನವಿಶೃತಃ । 
ಮದೀಯಂ ಪರಮಂ ಗುಹ್ಯಂ ಸ್ಥಾನಂ ಖ್ಯಾತಿಂ ಸಮೇಷ್ಯತಿ ೫ ೫೬॥ 
ಅತ್ರ ಯಃ ಪ್ರಾಣಿನಾಂ ಶ್ರೇಷ್ಠಃ ಪೂಜಾ ಯಜ್ಞಜಪಾದಿಕಂ । 


ಕರೋತಿ ಪರಯಾ ಭಕ್ತ್ಯಾ ಸ ಯಾತಿ ಪರಮಾಂ ಗತಿಂ ॥೫೭॥ 
ಅತ್ರ ಯಃ ಕುರುತೇ ದಾನಂ ಯಥಾಶಕ್ಕ್ಯಾ ಜಿತೇಂದ್ರಿಯಃ । 

ಸ ಸ್ವರ್ಗಮತುಲಂ ಪ್ರಾಪ್ಯ ನ ಶೋಚತಿ ಕದಾಚನ ॥ ೫೮ ॥ 
ಅತ್ರ ಮತ್ಟ್ರೀತಯೇ ದೇವಾಃ ಪ್ರಾಣೆಭಿರ್ಧರ್ಮಕಾಂಕ್ಸಿ ಭಿಃ | 

ದಾತವ್ಯಾ ಗೌಃ ಪ್ರಯತ್ನೇನ ಸವತ್ಸಾ ವಿಧಿಸೂರ್ವಕಂ ॥೫೯॥ 
ಸ್ವರ್ಣಶೃಂಗೀ ತಾಪ್ಯಖುರೀ ವಸ್ತ್ರದ್ವಯ ಸಮಾವೃತಾ | 
ಕಾಂಸ್ಯೋಪದೋಹನಾ ತಾಮ್ರಪೃಷ್ಠೀ ಬಹುಗುಣಾನ್ವಿತಾ ॥೬೦॥ 
ರತ್ನಪುಚ್ಛಾ ದುಗ್ಭವತೀ ಘಂಟಬಾಭರಣಭೂಷಿತಾ । 

ಅರ್ಜಿತಾ ಗಂಧಪುಷ್ಪಾನ್ಯೈಃ ಸುಪ್ರಸನ್ನಾಂಮೃತಪ್ರಜಾ ॥ ೬೧॥ 


ವೃದ್ಧಿಯನ್ನುಂಟುಮಾಡುತ್ತೇನೆ. ಈ ಕಥೆಯೂ ಲೋಕದಲ್ಲಿ ಉತ್ತಮವಾದ 
ಖ್ಯಾತಿಯನ್ಸೈದುತ್ತದೆ. 

೫೬. ಗುಪ್ತಹರಿಯೆಂಬ ಹೆಸರಿನಿಂದ ನಾನು ಇಲ್ಲಿ ಲೋಕವಿಖ್ಯಾತನಾಗಿ 
ರುತ್ತೇನೆ. ಈ ನನ್ನ ಸ್ಥಾನವು ಉತ್ತಮವೂ, ರಹಸ್ಯವೂ ಆದ ಕ್ಸೇತ್ರವೆಂದು 
ಪ್ರಸಿದ್ಧಿಯನ್ನು ಪಡೆಯುತ್ತದೆ. 

೫೭. ಈ ಕ್ರೇತ್ರದಲ್ಲಿ ಪ್ರಾಣಿಗಳಲ್ಲೆಲ್ಲ ಶ್ರೇಷ್ಠನಾದ ಯಾವ ಮಾನವನು 
ಪೂಜೆ, ಯಜ್ಞ, ಜಸ ಮೊದಲಾದವನ್ನು ಪರಮಭಕ್ತಿಯಿಂದ ಮಾಡುವನೋ 
ಅವನು ಪರಮಗತಿಯನ್ನೈದುತ್ತಾನೆ. 

೫೮. ಯಾವನು ಜಿತೇಂದ್ರಿಯನಾಗಿ ಯಥಾಶಕ್ತಿಯಾಗಿ ದಾನಮಾಡು 
ತ್ತಾನೆಯೋ ಅವನು ಎಣೆಯಿಲ್ಲದ ಸ್ವರ್ಗವನ್ನು ಪಡೆಯುತ್ತಾನೆ. ಎಂದೆಂದಿಗೂ 
ಅವನು ಶೋಕಕ್ಕೀಡಾಗುವುದಿಲ್ಲವು. 

೫೯. ಅಯ್ಯಾ ದೇವತೆಗಳಿರಾ! ಇಲ್ಲಿ ನನ್ನ ಪ್ರೀತಿಸಂಪಾದನೆಗಾಗಿ 
ಧರ್ಮಕಾಂಕ್ಸೆಗಳಾದ ಮಾನವರು ಪ್ರಯತ್ನಪೂರ್ವಕವಾಗಿ ಕರುವಿನಿಂದೊಡ 
ಗೂಡಿದ ಗೋವನ್ನು ವಿಧಿಯನ್ಸನುಸರಿಸಿ ದಾನಮಾಡಬೇಕು. 

೬೦-೬೩. ಗೋವಿನ ಕೋಡಿಗೆ ಚಿನ್ನದ ಕಳಸಗಳನ್ನೂ , ಮುಖಕ್ಕೆ 
ಬೆಳ್ಳಿಯ ಮೊಗವಾಡವನ್ನೂ ತೊಡಿಸಿ ಅಲಂಕರಿಸಬೇಕು. ಎರಡು ವಸ್ತ್ರಗಳನ್ನು 
ಹೊದಿಸಿರಬೇಕು. ಹಾಲು ಕರೆಯಲು ಕಂಚಿನ ಪಾತ್ರೆಯನ್ನೂ ಜೊತೆಗೆ 
ಕೊಡಬೇಕು. ಬೆನ್ನಿಗೆ ತಾಮ್ರವನ್ನು ಹೊದಿಸಬೇಕು. ಬಾಲಕ್ಕೆ ರತ್ನಾಲಂಕಾರ 


೭೮ ಶ್ರೀ ಸ್ಕಾಂದಮಹಾಪುರಾಣಂ 


ದ್ವಿಜಾಯ ವೇಡವಿಜ್ಞಾ ಯ ಗುಣಿನೇ ನಿರ್ಮಲಾತ್ಮನೇ । 

ವಿಷ್ಣುಭಕ್ತಾಯ ವಿದುಷೇ ಆನೃಶಂಸ್ಯರತಾಯ ಚ 1 ೬೨॥ 
ಬ್ರಾಹ್ಮಣಾಯ ಚ ಗೌರ್ದೇಯಾ ಸರ್ವತ್ರ ಸುಖಮಶ್ಚುತೇ । 

ನ ದೇಯಾ ದ್ವಿಜಮಾತ್ರಾಯ ದಾತಾರಂ ಸೋಂನಪಾತಯೇತ್‌ ॥ ೬೩॥ 


ಮತ್ಚ್ರೀತಯೇಂತ್ರ ದಾತವ್ಯಾ ನಿರ್ಮಲೇನಾಂತರಾತ್ಮನಾ ॥ ೬೪ ॥ 
ಸ್ನಾತಂ ಯೈಶ್ಚ ವಿಶುಧ್ಯರ್ಥಮತ್ರ ಮಡದ್ಭಕ್ತಿತತ್ಪರೈಃ | 

ತೇಷಾಂ ಸ್ವರ್ಗತಯೋ ನಿತ್ಯಂ ಮುಕ್ತಿ ಕರತಲೇ ಸ್ಥಿತಾ ॥ ೬೫ ॥ 
ತಥಾ ಚಕ್ರಹರೇಃ ಪೀಠೇ ಮತ್ರ್ರೀತ್ಕೈ ದಾನಮುತ್ತಮಂ । 
ಜಪಹೋಮಾದಿಕೆಂ ಚಾಪಿ ಕರ್ತವ್ಯಂ ಯತ್ನತೋ ನರೈಃ ॥ ೬೬ ॥ 
ಭವಂತೋಪಿ ವಿಧಾನೇನ ಯಾತ್ರಾಂ ಕುರ್ವಂತು ಸತ್ತಮಾಃ । 
ಅಸ್ಮಾದ್ಗುಪ್ತಹರೇಃ ಸ್ಥಾನಾಸ್ಸಿಕಟೇ ಸಂಗಮೇ ಶುಭೇ ॥೬೭॥ 


ವನ್ನು ಮಾಡಿ, ಘಂಟಿ ಮೊದಲಾದ ಆಭರಣಗಳಿಂದ ಭೂಷಿಸಿರಬೇಕು. ಹೀಗೆ 
ಅಲಂಕೃತವಾಗಿರುವ ಬಹುಗುಣಗಳಿಂದ ಕೂಡಿದೆ ಹಾಲು ಕರೆಯುವ ಸಾಧು 
ವಾದ ಹಸುವನ್ನು ಗಂಧಪುಷ್ಬಾದಿಗಳಿಂದ ಪೂಜಿಸಿ, ವೇದಗಳನ್ನು ಚೆನ್ನಾಗಿ 
ಬಲ್ಲವನೂ, ಗುಣವಂತನೂ, ನಿರ್ಮಲಾತ್ಮ; ಟಃ ವಿಷ್ಣು ಭಕ್ತನೂ, ವಿದ್ವಾಂಸನ್ಕೂ 
ದಯಾವಂತನೂ ಆದ ಬ್ರಾಹ್ಮಣನಿಗೆ ದಾನ ಕೊಡತಕ್ಕದ್ದು. ಹಾಗೆ ಕೊಟ್ಟಿ ವನು 
ಎಲ್ಲೆಡೆಯೂ ಸುಖವನ್ನನುಭವಿಸುತ್ತಾನೆ. ಕೇವಲ ಬ್ರಾಹ್ಮಣಮಾತ್ರನಾಗಿ 
ಹೆಸರಿಗೆ ಮಾತ್ರ ಬ್ರಾಹ್ಮಣನೆನಿಸಿದವನಿಗೆ ದಾನಮಾಡತಕ್ಕದ್ಧಲ್ಲ. ಅವನಿಗೆ 
ದಾನ ಕೊಟ್ಟಲ್ಲಿ ದಾನಮಾಡಿದಾತನಿಗೆ ಅಧಃಪಾತವುಂಟಾಗುತ್ತದೆ. 

೬೪. ನನ್ನ ಪ್ರೀತಿಸಾಧನೆಗಾಗಿ ಅಂತರಾತ್ಮನನ್ನು ನಿರ್ಮಲವಾಗಿಟ್ಟು 
ಕೊಂಡು ಈ ಕ್ಷೇತ್ರದಲ್ಲಿ ದಾನಮಾಡಬೇಕು. 

೬೫. ಯಾರು ನನ್ನಲ್ಲಿ ಭಕ್ತಿತತ್ಸರರಾಗಿ ದೇಹಶುದ್ಧಿಗೋಸ್ಕರ ಇಲ್ಲಿ 
ಸ್ನಾನಮಾಡುವರೋ ಅವರಿಗೆ ಸ್ವರ್ಗತಿಯು ಸಿದ್ಧವಾಗಿರುವುದು; ಮುಕ್ತಿಯು 
ಅವರ ಅಂಗೈಯಲ್ಲಿಯೇ ನೆಲಸಿರುತ್ತದೆ. 

೬೬. ಅದೇ ರೀತಿಯಲ್ಲಿ ಚಕ್ರಹರಿಯ ಪೀಠದಲ್ಲಿ ಕೂಡ ನನ್ನ ಪ್ರೀತ್ಯರ್ಥ 
ವಾಗಿ ನರರು ಉತ್ತಮದಾನವನ್ನೂ, ಜಪ ಹೋಮಾದಿಗಳನ್ನೂ ಪ್ರಯತ್ನ 
ಪೂರ್ವಕವಾಗಿ ನಡಸಬೇಕು. 

೬೭. ಎಲೈ ದೇವೋತ್ತಮರೇ! ಗುಪ್ತ ಹೆರಿಸ್ಥಾನದ ಸಮಾಪದ ಶುಭ 
ಸಂಗಮದಲ್ಲಿ ನೀವು ಕೂಡ ವಿಧಾನವನ್ನನುಸರಿಸಿ ತೀರ್ಥಯಾತ್ರೆಯನ್ನು 
ಮಾಡಿರಿ. 


ಸಷ್ಠೋಳ9ಧ್ಯಾಯಃ ೭೯ 


ಪ್ರತ್ಯಗ್ಸಾಗೇ ಗೋಪ್ರತಾರಾಜ್ಯೋಜನತ್ರಯಸನಮ್ಮಿತೇ। 


ಘರ್ಫರಾಂಬುತರಂಗಿಣ್ಯಾ ಸರಯೂಃ ಸಂಗತೌ ಯತಃ 1 ೬೮॥ 
ಅತ್ರ ಸ್ನಾತ್ವಾ ವಿಧಾನೇನ ದ್ರಷ್ಟವ್ಯೋತ್ರ ಪ್ರಯತ್ನತಃ । 
ಹಜೇವೋ ಗುಪ್ತಹರಿರ್ನಾಮ ಸರ್ವಕಾಮಾರ್ಥಸಿದ್ಧಿದಃ ॥೬೯॥ 


ಅಗಸ್ತ್ಯ ಉವಾಚ :-- 
ಇತ್ಯುಕ್ತ್ಟ್ವ್ವಾಂತರ್ದಥೇ ದೇವಃ ಪೀತಾಂಬರಥಧರೋಂಚ್ಯುತಃ । 
ದೇವಾ ಅಸಿ ನಿಧಾನೇನ ಕೃತ್ವಾ ಯಾತ್ರಾಂ ಪ್ರಯತ್ನತಃ । 
ಅಯೋಧ್ಯಾಯಾಂ ಸ್ಥಿತಾ ನಿತ್ಯಂ ಹರೇರ್ಗುಣನಿನೋಹಿತಾಃ ॥೭೦॥ 
ತದಾ ಪ್ರಭೃತಿ ನಿಪ್ರೇಂದ್ರ ತತ್‌ಸ್ಥಾನಂ ಭುವಿ ಸಪ್ರಥೇ। 
ಕಾರ್ತಿಕ್ಯಾಂ ತು ವಿಶೇಷೇಣ ಯಾತ್ರಾ ಸಾಂವತ್ಸರೀ ಭವೇತ್‌ ॥ ೭೧॥ 
ನಿಭೋರ್ಗುಪ್ತಹರೇಸ್ತತ್ರ ಸಂಗಮಸ್ನಾನೆಪೂರ್ನಿಕಾ । 
ಗೋಪ್ರತಾರೇ ಚೆ ತೀರ್ಥೆಸ್ಮಿನ್‌ ಸರಯೂಫಘರ್ಥರಾಶ್ರಿತೇ 1 
ಸ್ನಾತ್ವಾ ದೇವೋರ್ಚನೀಂಶೋಯಂ ಸರ್ವಕಾಮಫಲಪ್ರದಃ ॥ ೭೨॥ 
ತಥಾ ಚಕ್ರಹರೇರ್ಯಾತ್ರಾ ಕರ್ತವ್ಯಾ ಸುಪ್ರಯತ್ನತಃ । 
ಮಾರ್ಗಶೀರ್ಷಸ್ಯ ನಿಶದೇ ಸಕ್ಸೇ ಹರಿತಿಥೌ ನರೈಃ ॥೭೩॥ 


೬೮-೬೯. ಗೋಪ್ರತಾರತೀರ್ಥಕ್ಕೆ ಪಶ್ಚಿಮಭಾಗದಲ್ಲಿ ಮೂರುಯೋಜನ 
ದಳತೆಯ ಪ್ರದೇಶದಲ್ಲಿ ಘರ್ಫರಾನದಿಯೊಡನೆ ಸರಯೂನದಿಯು ಸಂಗಮ 
ವಾಗುವುದು. ಆ ಸಂಗಮದಲ್ಲಿ ವಿಧಿವತ್ತಾಗಿ ಸ್ನಾನಮಾಡಿ ಸಮಸ್ತ ಇಷ್ಟಾರ್ಥ 
ಸಿದ್ಧಿಗಳನ್ನೂ ಉಂಟುಮಾಡುವ ಗುಪ್ಮಹೆರಿಯೆಂಬ ದೇವನನ್ನು ಪ್ರಯತ್ನ 
ಪೂರ್ವಕವಾಗಿ ದರ್ಶನಮಾಡಬೇಕು.” 

೭೦. ಅಗಸ್ಯನು ಹೇಳುತ್ತಾನೆ:-- ಇಂತು ನುಡಿದ ಬಳಿಕ ಪೀತಾಂಬರ 
ಧಾರಿಯಾದ ಆ ಅಚ್ಯುತದೇವನು ಅಂತರ್ಧಾನವನ್ನು ಹೊಂದಿದನು. ದೇವತೆಗಳು 
ಕೂಡ ಪ್ರಯತ್ನಪೂರ್ವಕವಾಗಿ ವಿಧಾನವನ್ನನುಸರಿಸಿ ಯಾತ್ರೆಯನ್ನು ಮಾಡಿ 
ಶ್ರೀಹರಿಯ ಗುಣಗಳಿಂದ ಮೋಹಿತರಾಗಿ ಅಯೋಧ್ಯೆಯಲ್ಲಿಯೇ ನೆಲಸಿದರು. 

೭೧-೭೨. ವಿಪ್ರೇಂದ್ರಾ ! ಆಗಿನಿಂದಲೂ ಆ ಸ್ಥಾನವು ಭೂಮಿಯಲ್ಲಿ ಪ್ರಸಿದ್ಧ 
ವಾಯಿತು. ಕಾರ್ತಿಕಮಾಸದಲ್ಲಿ ಅಲ್ಲಿ ವಿಶೇಷವಾದ ಮಹಿಮೆಯುಂಟು. ಆಗ 
ವಿಭುವಾದ ಗುಪ್ಮಹರಿಗೆ ವಾರ್ಷಿಕಯಾತ್ರೆಯು ನಡೆಯುತ್ತದೆ. ಆಗ ಸಂಗಮ 
ದಲ್ಲಿ ಮೊದಲು ಸ್ನಾನಮಾಡಿದಬಳಿಕ, ಸರಯೂ ಮತ್ತು ಘರ್ಫರಗಳ ಆಶ್ರಯ 
ದಲ್ಲಿರುವ ಈ ಗೋಪ್ರತಾರತೀರ್ಥದಲ್ಲಿ ಸ್ನಾನಮಾಡಿ ಸರ್ವಕಾಮಫಲಗಳನ್ನೂ 
ಕೊಡುವವನಾದ ಈ ದೇವನನ್ನು ಅರ್ಚಿಸಬೇಕು. 

೭೩. ಹಾಗೆಯೇ ಮಾರ್ಗಶೀರ್ಷಮಾಸದ ಶುಕ್ಲೆಪಕ್ಸದ ಹೆರಿದಿನದಲ್ಲಿ 
ಮಾನವರು ಚಕ್ರಹರಿಯ ಯಾತ್ರೆಯನ್ನು ಪ್ರಯತ್ನಪೂರ್ವಕವಾಗಿ ನಡಸಬೇಕು. 


೪೦ ಶ್ರೀ ಸ್ಕಾಂದೆಮಹಾಪುರಾಣಂ 


ಏವಂ ಯಃ ಕುರುತೇ ಯಾತ್ರಾಂ ವಿಷ್ಣುಲೋಕೇ ಸ ಮೋದತೇ ॥ ೭೪ ॥ 
ತ್ರೀ ಸೂತ ಉವಾಚ :-- 


ಏವಮುಕ್ತ್ವಾ ತು ನಿರತೇ ಮುನೌ ಕಲಶಜನ್ಮನಿ । 
ಕೃಷ್ಣದ್ಹೈಸಾಯನೋ ವ್ಯಾಸಃ ಪುನರಾಹ ಸವಿಸ್ಮಯಃ 


॥ ೭೫ ॥ 
ವ್ಯಾಸ ಉವಾಚ :-- 

ಅತ್ಯಾಶ್ಚ ರ್ಯಮಯಾಂ ಬ್ರಹ್ಮನ್‌ ಕಥಾಮೇತಾಂ ತಪೋಧನ । 

ಉಕ್ತವಾನಸಿ ಯೇನೈತತ್‌ಸಾಶ್ಚರ್ಯಂ ಮಮ ಮಾನಸಂ ॥ ೭೬ ॥ 

ವಿಸ್ತರೇಣ ಮಮ ಬ್ರೂಹಿ ಮಾಹಾತ್ಮ್ಯಂ ಪರಮಾಮ್ಬ್ಭುತಂ ॥ ೭೭ ॥ 

ಶೃಣು ಸಂಗಮಮಾಹಾತ್ಮ್ಮ್ಯಂ ವಿಪ್ರೇಂದ್ರ ಷರಮಾದ್ದುತಂ । 

ಸ್ವಂ ದದೇವಾಚ್ಛುತಂ ಸಮ್ಯಕ್ಕಥಯಾಮಿ ತಥಾ ತವ ॥ 2೮ 

ದಶಕೋಟಸಹಸ್ರಾಣಿ ದಶಕೋಟಶತಾನಿ ಚೆ । 

ತೀರ್ಥಾನಿ ಸರಯೂನದ್ಯಾ ಘರ್ಫರೋದಕಸಂಗಮೇ! 

ನಿವಸಂತಿ ಸದಾ ವಿಪ್ರ ಸ್ಮಂದಾದವಗೆತಂ ಮಯಾ ॥೭೯॥ 





೭೪. ಹೀಗೆ ಯಾವನು ಯಾತ್ರೆಯನ್ನು ಮಾಡುತ್ತಾನೆಯೋ ಅವನು 
ವಿಷ್ಣುಲೋಕದಲ್ಲಿ ಆನಂದಿಸುತ್ತಿರುತ್ತಾನೆ.” 

೭೫. ಶ್ರೀಸೂತಪುರಾಣಿಕನು ಹೇಳುತ್ತಾನೆ: ಕುಂಭಸಂಭವನಾದ 
ಅಗಸ್ತ್ರಮುನಿಯು ಹೀಗೆ ನುಡಿದು ಸುಮ್ಮನಾಗಲು ಕೃಷ್ಣದ್ರೈ ಪಾಯನನಾದ 
ವ್ಯಾಸಮುನಿಯು ನಿಸ್ಮಯಗೊಂಡವನಾಗಿ ಮತ್ತೆ ಕೇಳಿದನು. 

೭೬. ವ್ಯಾಸನು ಕೇಳುತ್ತಾನೆ: ತಪೋಧನನಾದ ಎಲ್ಫೆ ಬ್ರಾಹ್ಮಣನೇ! 
ಅತ್ಯಾಶ್ಚರ್ಯಕರವಾದ ಈ ಕಥೆಯನ್ನು ನೀನು ಹೇಳಿದೆಯಾದ್ದರಿಂದ ನನ್ನ 
ಮನಸ್ಸು ಆಶ್ಚರ್ಯಗೊಂಡಿದೆ. 

೭೭. ಪರಮಾದ್ಭುತವಾದ ಈ ಮಾಹಾತ್ಮ್ಯವನ್ನು ವಿಸ್ತಾರವಾಗಿ ನನಗೆ 
ತಿಳಿಸು. 

೭೮. ಅಗಸ್ತ್ಯನು ದೇಳುತ್ತಾನೆ:--ಅಯ್ಯಾ ನಿಪ್ರೇಂದ್ರನೆ! ಸರಮಾದ್ದುತ 
ವಾದ ಸಂಗಮಮಾಹಾತ್ಮ್ಯವನ್ನಾಲಿಸು. ಸ್ವಂದದೇವನಿಂದ ಇದನ್ನು ನಾನು 
ಕೇಳಿದ್ದೇನೆ; ಹೇಗೆ ಕೇಳಿದೆನೋ ಹಾಗೆಯೇ ಅದನ್ನು ಜೆನ್ನಾಗಿ ನಿನಗೆ 
ತಿಳಿಸುತ್ತೇನೆ. 

೭೯. ದಕಕೋಟಸಹಸ್ತ್ರ ಮತ್ತು ದಶಕೋಟರತಸಂಖ್ಯೆಯ ತೀರ್ಥಗಳೂ, 
ಸರಯೂನದಿಯ ಘರ್ಫರೋದಕದೊಡನೆ ಸಂಗಮವಾಗುವ ಸ್ಥಳದಲ್ಲಿ ಸದಾ 
ನೆಲಸಿರುತ್ತವೆ. ಎಲೆ ವಿಪ್ರನೇ! ಇದನ್ನು ನಾನು ಸ್ಥಂದನಿಂದ ತಿಳಿದು 
ಕೊಂಡಿದ್ದೇನೆ. 


ಷಷ್ಕೋ95ಧ್ಯಾಯಃ ೮೧ 


ದೇವತಾನಾಂ ಸುರಾಣಾಂ ಚ ಸಿದ್ಧಾನಾಂ ಯೋಗಿನಾಂ ತಥಾ । 
ಹ್ಮನಿಷ್ಣು ಶಿನಾನಾಂ ಚ ಸಾನ್ಸಿಧ್ಯಂ ಸರ್ವದಾ ಸ್ಥಿತಂ 


H ೮೦॥ 
ತಸ್ಮಿನ್‌ಸಂಗಮಸಲಿಲೇ ನರಃ ಸ್ನಾತ್ವಾ ಸಮಾಹಿತಃ । 

ಸಂತರ್ಪ್ಯ ಪಿತೃದೇವಾಂಶ್ಚ ವತ್ವಾ ದಾನಂ ಸ್ವಶಕ್ತಿತಃ ॥ ೮೧॥ 
ಹುತ್ತಾ ವೈ ಷ್ಣ 'ನಮಂತ್ರೆ ೀಣ ಶುಜಿರ್ಯತ ತಲಮಾಸ್ತ್ನಯಾತ್‌ | 

ತದಿಹೈ' ಹಾ ವಿಪ್ರ ಕ ಣು ಯತ ಚಃ ತೇ ॥ ೮೨ ॥ 
ಅಶ್ಚಮೇಧಸಹಸ್ತಸ್ಥೆ ನಾಜಸೇಯಶತಸ್ಯ ಚ 

ಕುರುಕ್ಸೇತ್ರೇ ಮಹಾಕ್ಸೇತ್ರೇ ರಾಹುಗ್ರಸ್ಕೇ ಜಟ ॥ ೮೩ ॥ 
ಸುವರ್ಣದಾನೇ ಯತ್ಪುಣ್ಯಮಹನ್ಯ ಹನಿ ತದ್ಮವೇತ್‌ ॥ ೮೪ ॥ 


ಅಮಾವಾಸ್ಯಾಂ ಪೌರ್ಣಿಮಸ್ಯಾಂ ದ್ಯಾವಶ್ಯೋರುಭಯೋರಸಿ | 
ಅಯನೇ ಚ ವ್ಯತೀಪಾತೇ ಸ್ನಾನಂ ವೈಷ್ಣನಲೋಕವಂ ॥ ೮೫ ॥ 
ತಿಸ್ಕೇಮ್ಯಗಸಹಸ್ರಂ ತು ಪಾದೇನೈಕೇನ ಯಃ ಪುಮಾನ್‌ । 


ವಿಧಿನತ್‌ಸಂಗಮೇ ಸ್ನಾಯಾತ್‌ಪೌಷ್ಯಾಂ ತದವಿಶೇಷತಃ ॥ ೮೬ ॥ 





೮೦. ದೇವತೆಗಳು, ಸುರರು, ಸಿದ್ರ ರು, ಯೋಗಿಗಳು, ಬ್ರಹ್ಮ, ವಿಷ್ಣು, 
ಶಿವ--ಮುಂತಾದ ಎಲ್ಲರ ಸಾನ್ತಿಧ್ಯ ವೂ ಆಲ್ಲಿ ಸರ್ವದಾ ಸಿ ಸ್ಥಿರವಾಗಿರುವುದು. 

೮೧-೮೨. ಆ ಸಂಗಮ ಜಲದಲ್ಲಿ ನರನು ಸ್ಲಾನಮಾಡಿ ಮನಸ್ಸಮಾಧಾನ 
ವನ್ನು ಹೊಂದಿ ಪಿತೃದೇವತೆಗಳಿಗೆ ತರ್ಪಣಾದಿಗಳಿಂದ ತೃಪ್ತಿಯನ್ನುಂಟುಮಾಡಿ 
ಶಕ್ತ್ಯನುಸಾರವಾಗಿ ದಾನಕೊಟ್ಟಲ್ಲಿ, ವೈಷ್ಣ ವಮಂತ್ರ ಗಳಿಂದ ಶುಚಿಯಾಗಿ 
ಹೋಮ ಮಾಡಿದವನು ಯಾವ ಫಲವನ್ನು ಸಡೆಯುವನೋ ಆ ಫಲವನ್ನೇ 
ಪಡೆಯುತ್ತಾನೆ. ಎಲೈ ವಿಪ್ರನೇ! ನಾನು ಹೇಳುವುದನ್ನು ಒಮ್ಮನಸ್ಸಿನಿಂದ 
ಕಿವಿಗೊಟ್ಟು ಕೇಳು. 

೮೩-೮೪. ಸಾವಿರ ಅಶ್ವಮೇಧಯಜ್ಞ ಗಳಿಗೂ, ನೂರು ವಾಜಪೇಯ 
ಗಳಿಗೂ, ಮಹಾಕ್ಸೇಶ್ರವಾದ ಕುರುಕ್ಸೇತ್ರದಲ್ಲಿ ರಾಹುಗ್ರಸ್ತವಾಗಿ ಸೂರ್ಯ 
ಗ್ರಹಣವಾದಂದು ಸುವರ್ಣದಾನಮಾಡಿದ್ದಕ್ಕೂ ಯಾವ ಪುಣ್ಯವುಂಟೋ ಆ 
ಪುಣ್ಯವು ಇಲ್ಲಿ ದಿನದಿನವೂ ಸ್ಪಾ ನಮಾಡುವುದರಿಂದ ಲಭಿಸುತ್ತ ಜಿ 

೮೫-೮೬. ಅಮಾನಾಸ್ಯೆಯಲ್ಲಿ. ಪೂರ್ಣಿಮೆಯಲ್ಲಿ, ಎರಡೂ (ಪಕ್ಕ ಗಳು) 
ಗವ ಅಯನಕಾಲಗಳಲ್ಲಿ, ವ್ಯತೀಪಾತದಲ್ಲಿ ಇಲ್ಲಿ ಸ್ನಾನಮಾಡುವುದು 

ಷ್ಣವಲೋಕವನ್ನು ದೊರಕಿಸಿಕೊಡುತ್ತದೆ. ಯಾವ ಪುರುಷನು ಒಂದು ಕಾಲಿ 
೫ ಸಹಸ್ರ ಯುಗದಷ್ಟು ಕಾಲ ತಪಸ್ಸುಮಾಡುತ್ತ ನಿಲ್ಲುವನೋ, ಯಾವನು 
ಪುಷ್ಯಮಾಸದಲ್ಲಿ ಈ ಸಂಗಮಸ್ಥಳದಲ್ಲಿ ವಿಧಿವತ್ತಾಗಿ ಸ್ಟಾ ನಮಾಡುವನೋ 
ಅವರಿಬ್ಬರಿಗೂ ದೊರೆಯುವ ಪುಣ್ಯವು ಒಂದೇ ಸಮವೆಂದು ತಿಳಿ. 


qi 


ಆ3೨ ಶ್ರೀ ಸ್ಕಾಂದಮಹಾಪುರಾಣಂ 

ಲಂಬತೇಂವಾಸ್ಟಿರಾ ಯಸ್ತು ಯಾಗಾನಾಮಾಯಖತಂ ಪುಮಾನ್‌ । 
ಸ್ನಾತಾನಾಂ ಶುಜಿಭಿಸ್ತೋಯ್ಯೈಃ ಸಂಗಮೇ ಪ್ರಯತಾತ್ಮನಾಂ ॥ ೮೭ ॥ 
ವ್ಯಷ್ಟಿರ್ಭವತಿ ಯಾ ಪುಂಸಾಂ ನ ಸಾ ಕ್ರತುಶತೈರಪಿ 


॥ ಆಲೆ ॥ 
ಪೌಷೇ ಮಾಸಿ ವಿಶೇಷೇಣ ಸ್ನಾನಂ ಬಹುಫಲಪ್ರದಂ ॥೮೯॥ 
ಫೌಷೇ ಮಾಸಿ ವಿಶೇಷೇಣ ಯಃ ಕುರ್ಯಾತ್‌ ಸ್ನಾನಮಾದೃತಃ । 
ಬ್ರಾಹ್ಮಣಃ ಕ್ಪತ್ರಿಯೋ ವೈಶ್ಯಃ ಶೂದ್ರೋ ವಾ ವರ್ಣಸಂಕರ । 

ಸ ಯಾತಿ ಬ್ರಹ್ಮಣಃ ಸ್ಥಾನಂ ಪುನರಾವೃತ್ತಿವರ್ಜಿತಂ ॥೯೦॥ 
ಪೌಷೇ ಮಾಸೇ ತು ಯೋ ದದ್ಯಾತ್‌ ಫೃತಾಢ್ಯಂ ದೀಪಮಂತ್ತಮಂ । 
ನಿಧಿವತ್‌ ಶ್ರದ್ಧಯಾ ವಿಪ್ರ ಶೃಣು ತಸ್ಯಾಪಿ ಯತ್ಛಲಂ ॥೯೧॥ 
ನಾನಾಜನ್ಮಾರ್ಜಿತಂ ಪಾಪಂ ಸ್ವಲ್ಪಂ ಬಹ್ವಪಿ ವಾ ಭವೇತ್‌ । 

ತತ್ಸರ್ವಂ ನಶ್ಯತಿ ಕ್ಸಿಪ್ರಂ ತೋಯಸ್ಸಂ ಲವಣಂ ಯಥಾ ॥ ೯೨॥ 
ಆಯುರಾರೋಗ್ಯಮೈಶ್ಚರ್ಯಂ ಸಂತತಿಃ ಸೌಖ್ಯಮುತ್ತಮಂ 1 
ಪ್ರಾಪ್ಟೋತಿ ಫಲದಂ ನಿತ್ಯಂ ವೀಪದಃ ಪುಣ್ಯಭಾಜ್ಮರ; ॥ F೩ 








೮೭-೮೮. ಯಾವನು ಶಲೆ ಕೆಳಗೆಮಾಡಿಕೊಂಡು ಹತ್ತುಸಾವಿರ ಯುಗಗಳ 
ವರೆಗೆ ತೂಗಾಡುತ್ತ ತಪಸ್ಸುಮಾಡುವನೋ ಅವನಿಗೆ ದೊರೆಯುವ ಫಲವು 
ಸಂಗಮಸ್ತಾನಫಲಕ್ಕೆ ಸಮವಾಗಿರುವುದು. ಸಂಗಮದಲ್ಲಿ ಶುಚಿಯಾದ ನೀರಿನಲ್ಲಿ 
ಸ್ನಾನಮಾಡಿ ಇಂಧ್ರಿಯನಿಗ್ರಹೆಶಾಲಿಗಳಾದ ಪುರುಷರಿಗೆ ಯಾವ ಫಲವು 
ಜೊರೆಯುವುದೋ ಆ ಫಲವು ನೂರಾರು ಯಜ್ಞಗಳಿಂದಲೂ ದೊರೆಯುವುದಿಲ್ಲವು. 

೮೯. ವಿಶೇಷವಾಗಿ ಪುಷ್ಯಮಾಸದಲ್ಲಿ ಸಂಗಮಸ್ಥಾನವು ಬಹು ಫಲಪ್ರದ 
ವಾಗುವುದು. 

೯೦. ಪುಷ್ಯಮಾಸದಲ್ಲಿ ವಿಶೇಷವಾಗಿ ಯಾವನು ಆದರದಿಂದ ಸ್ನಾನ 
ಮಾಡುವನೋ ಅವನು ಬ್ರಾಹ್ಮಣನಾಗಿರಲಿ, ಕ್ಪತ್ರಿಯನಾಗಿರಲಿ, ವೈಶ್ಯ 
ನಾಗಿರಲಿ, ಶೂದ್ರನಾಗಲಿ ಅಥವಾ ಸಂಕರವರ್ಣದವನೇ ಆಗಿರಲಿ ಪುನರಾವೃತ್ತಿ 
ಯಿಲ್ಲದ ಬ್ರಹ್ಮನ ಸ್ಥಾನವನ್ನು ಹೋಗಿ ಸೇರುತ್ತಾನೆ. 

೯೧. ಪುಷ್ಯಮಾಸದಲ್ಲಿ ಉತ್ತಮವಾದ ತುಪ್ಪದ ದೀಪವನ್ನು ಯಾವನು 
ವಿಧಿವತ್ತಾಗಿ ಶ್ರದ್ಧೆಯಿಂದ ನೀಡುತ್ತಾನೋ ಅವನಿಗೆ ಯಾವ ಫಲ ದೊರೆಯುವು 
ಜೆಂಬುದನ್ನು ಕೇಳು. 

೯೨. ಅವನು ನಾನಾ ಜನ್ಮಗಳಲ್ಲಿ ಸಂಪಾದಿಸಿದ ಪಾಪವು ಸ್ವಲ್ಪವೇ 
ಆಗಿರಲಿ ಬಹಳವೇ ಆಗಿರಲಿ ಅದೆಲ್ಲವೂ ನೀರಿನಲ್ಲಿ ಬಿದ್ದ ಉಪ್ಪು ಹೇಗೋ ಹಾಗೆ 
ಬಹುಜೇಗನೆಯೆ ನಾಶವಾಗಿಹೋಗುವುದು. 

೯೩. ದೀಪದಾನವನ್ನು ಮಾಡಿದ ನರನು ಪುಣ್ಯಭಾಗಿಯಾಗುವನು. ಅವನು 


ಷಸ್ಕೋ5ಧ್ಯಾಯಃ ೮೩ 


ಯಸ್ತು ಶುಕ್ಲ ತ್ರಯೋಡಶ್ಯಾಂ ಪೌಷೇಂತ್ರ ಪ್ರಯತೋ ವ್ರತೀ 


ಜಾಗರಂ ಕುರುತೇ ಧೀರಃ ಸ ಗಚ್ಛೇದ್ಭ ವನಂ ಹರೇಃ ॥ ೯೪॥ 
ಜಾಗರಂ ವಿದಧದ್ರಾತ್ರೌ ದೀಪಂ ದತ್ತಾ ತು ಸರ್ವಶಃ । 
ಹೋಮಂ ಚೆ ಕಾರಯೇದ್ವಿಪ್ರೋ ನಿಯತಾತ್ಮಾ ಶುಚಿವ್ರತಃ ॥೯೫॥ 


ವೈಷ್ಣವೋ ನಿಷ್ಣುಪೂಜಾಂ ಚ ಕುರ್ವನ್‌ ಶೃಣ್ಣನ್‌ ಹರೇಃ ಕಥಾಂ। 
ಗೀತವಾದಿತ್ರನೃತ್ಯೆ ಶ್ತೆ ವಿಷ್ಣು ತೋಷಣಕಾರಕ್ಯೆಃ | 


ಕಥಾಭಿಃ ಪುಣ್ಯಯುಕ್ತಾಭಿರ್ಜಾಗೃಯಾಚ್ಛೆರ್ವರೀಂ ನರಃ ॥ ೯೬8 
ತತಃ ಪ್ರಭಾತೇ ವಿಮಲೇ ಸ್ನಾತ್ವಾ ನಿಧಿವದಾದರಾತ್‌ । 

ವಿಷ್ಣುಂ ಸಂಪೂಜ್ಯ ನಿಪ್ರಾಂಶ್ಲ ದೇಯಂ ಸ್ವರ್ಣಾದಿ ಶಕ್ತಿತಃ ॥ ೯೭॥ 
ಸ್ಪರ್ಣಂ ಚಾನ್ನಂ ಚ ವಾಸಾಂಸಿ ಯೋ ದದ್ಯಾಚ್ಛ ೨ದ್ಮಯಾನ್ವಿತಃ । 
ಸಂಗಮೇ ನಿಧಿವದ್ಧಿದಾನ್‌ ಸಯಾತಿ ಪರಮಾಂ ಗತಿಂ u ೯೮ 
ವರ್ಷೇವರ್ಷೇ ತು ಕರ್ತವ್ಯೋ ಜಾಗರಃ ಪುಣ್ಯತತ್ಪರೈಃ ॥೯೯॥ 


ಯಾವಾಗಲೂ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಸಂತತಿ, ಉತ್ತಮವಾದೆ 
ಸೌಖ್ಯ--ಇವುಗಳನ್ನೆಲ್ಲವನ್ನೂ ಪಡೆಯುತ್ತಾನೆ. 

೯೪. ಯಾವ ಧೀರನು ಪುಷ್ಯಮಾಸದ ಶುಕ್ಲ ತ್ರಯೋದಶಿಯ ದಿನ 
ಇಂದ್ರಿಯನಿಗ್ರಹೆವನ್ನು ಮಾಡಿಕೊಂಡು ವ್ರತವನ್ನು ಧರಿಸಿ ಈ ಸಂಗಮದಲ್ಲಿ 
ಜಾಗರಣೆ ಮಾಡುತ್ತಾನೆಯೋ ಅವನು ಶ್ರೀಹರಿಯ ಭವನವನ್ನೈದುತ್ತಾನೆ. 

೯೫. ರಾತ್ರಿಯಲ್ಲಿ ಸಂಗಮದ ಎಲ್ಲಕಡೆಯೂ ದೀಪಗಳನ್ನು ಹಚ್ಚಿ ಜಾಗರಣೆ 
ಮಾಡಬೇಕು. ವಿಪ್ರನಾದವನು ಅಲ್ಲಿ ಆತ್ಮನಿಗ್ರಹಮಾಡಿಕೊಂಡು ಶುಚಿವ್ರತ 
ನಾಗಿ ಹೋಮವನ್ನೂ ಮಾಡಬೇಕು. 

೯೬. ವೈಷ್ಣವನು ವಿಷ್ಣು ಪೂಜೆಯನ್ನು ಮಾಡಬೇಕು. ಹರಿಕಥೆಯನ್ನು 
ಕೇಳುತ್ತ, ಗೀತವಾದ್ಯನೃತ್ಯಗಳಿಂದಲೂ, ವಿಷ್ಣುವಿಗೆ ಸಂತೋಷವುಂಟುಮಾಡು 
ವಂಥ ಪುಣ್ಯಕರವಾದ ಕಥೆಗಳಿಂದಲೂ, ಜಾಗರಣೆಯಿಂದಲೂ ರಾತ್ರಿಯನ್ನು 
ಕಳೆಯಬೇಕು. 

೯೭. ಬಳಿಕ ನಿರ್ಮಲವಾಗಿ ಬೆಳಗಾಗಲು ವಿಧಿವತ್ತಾಗಿ ಆದರದಿಂದ 
ಸ್ನಾನಮಾಡಿ ವಿಷ್ಣುವನ್ನೂ, ಬ್ರಾಹ್ಮಣರನ್ನೂ ಚೆನ್ನಾಗಿ ಪೂಜಿಸಿ ತನ್ನ ಶಕ್ತ್ಯನು 
ಸಾರವಾಗಿ ಸ್ವರ್ಣಾದಿಗಳನ್ನು ದಾನಮಾಡಬೇಕು. 

೯೮೨೯೪೯. ಯಾವನು ಸಂಗಮದಲ್ಲಿ ಶ್ರದ್ಧೆಯಿಂದ ಚಿನ್ನವನ್ನೂ, ಅನ್ನ 
ವನ್ನೂ, ವಸ್ತ್ರಗಳನ್ನೂ ದಾನಮಾಡುವನೋ ಆ ವಿದ್ವಾಂಸನು ಪರಮಗತಿಯ 
ನ್ರ್ನೈದುತ್ತಾನೆ. ಪುಣ್ಯತತ್ಸರರಾದವರು ವರ್ಷ ವರ್ಷವೂ ಈ ರೀತಿಯಾಗಿಯೆ 
ಆ ಸಂಗಮಜಬೆಡೆಯಲ್ಲಿ ಜಾಗರಣೆಯನ್ನು ಮಾಡಬೇಕು. 


ಲ೪ ಶ್ರೀ ಸ್ಕಾಂದಮೆ ಹಾಪುರಾಣಂ 


ಹರಿಃ ಪೂಜ್ಯೋ ದ್ವಿಜಾಃ ಸಮ್ಯಕ್ಸಂತೋಷ್ಯಾಃ ಶಕ್ತಿತೋ ನರೈಃ I 

ತೇನ ವಿಷ್ಣೋಃ ಪರಾ ತುಷ್ಪಿಃ ಪಾಪಾನಿ ವಿಫಲಾನಿ ಚ । 

ಭವಂತಿ ನಿರ್ನಿಷಾಃ ಸರ್ಪಾ ಯಥಾ ತಾರ್ಕ್ಸ್ಸ್ಯಸ್ಯ ದರ್ಶನಾತ್‌ ॥ ೧೦೦ ॥ 
ತತ್ರ ಸ್ನಾತೋ ದಿನಂ ಯಾತಿ ಅತ್ರ ಸ್ನಾತಃ ಸುಖೀಭವೇತ್‌ ॥ ೧೦೧॥ 
ತ್ರಿಷು ಲೋಕೇಷು ಯೇ ಕೇಚಿತೃಣಿನಃ ಸರ್ವ ಏನ ತೇ । 
ತರ್ಪ್ಯಮಾಣಾಃ ಪರಾಂ ತೃಪ್ತಿಂ ಯಾಂತಿ ಸಂಗಮಜೈರ್ಜಲೈಃ ॥ ೧೦೨ ॥ 
ಭೂತಾನಾವಿಂಹ ಸರ್ವೇಷಾಂ ದುಃಖೋಪಹತಚೇತಸಾಂ 


ಗತಿಮನ್ಶೇಷಮಾಣಾನಾಂ ನ ಸಂಗಮಸಮಾ ಗತಿಃ ॥ ೧೦೩ ॥ 
ಸಪ್ತವಾರಾನ್‌ ಸಪ್ತಪರಾನ್‌ ಪುರುಷಶ್ಹಾತ್ಮನಾ ಸಹಾ । 
ಪ್ರಂಸಸ್ತಾರಯತೇ ಸರ್ವಾನ್‌ ಸಂಗಮೇ ಸ್ಪಾನಮಾಚೆರನ್‌ ॥ ೧೦೪ ॥ 
ಜಾತ್ಯಂಥೈರಿಹ ತೇ ತುಲ್ಯಾಸ್ತಥಾ ಪಂಗುಭಿರೇವ ಚ । 

ಸಮೇತ್ಯಾತ್ರ ನ ಸ್ನಾಂತಿ ಸರಯೂಘರ್ಫ್ಥರಸಂಗನೇ ॥ ೧೦೫ ॥ 





೧೦೦. ಅಯ್ಯಾ ವಿಪ್ರನೇ! ಮಾನವರು ಈ ಸಂಗಮದೆಡೆಯಲ್ಲಿ ಶ್ರೀಹರಿ 
ಯನ್ನು ಪೂಜಿಸಬೇಕು. ಶಕ್ತ್ಯನುಸಾರವಾಗಿ ಬ್ರಾಹ್ಮಣರನ್ನು ಸಂತೋಷಸಡಿಸ 
ಬೇಕು. ಅದರಿಂದ ಮಹಾವಿಷ್ಣುವಿಗೆ ಪರಮಸಂತುಷ್ಟಿಯುಂಟಾಗುತ್ತದೆ. 
ಅಲ್ಲದೆ, ಸರ್ಪಗಳು ಗರುಡನ ದರ್ಶನದಿಂದ ಹೇಗೋ ಹಾಗೆ, ಪಾಪಗಳೆಲ್ಲವೂ 
ವಿಫಲವಾಗುತ್ತವೆ. 

೧೦೧. ಅಲ್ಲಿ ಸ್ಪಾನಮಾಡಿದವನು ಸ್ವರ್ಗಕ್ಕೆ ಹೋಗುತ್ತಾನೆ. ಇಲ್ಲಿ 
ಸ್ಲಾನಮಾಡಿದವನು ಸುಖಿಯಾಗುತ್ತಾನೆ. 

೧೦೨. ಮೂರು ಲೋಕದಲ್ಲಿಯೂ ಯಾವ ಯಾವ ಪ್ರಾಣಿಗಳಿರುವುವೋ 
ಅವೆಲ್ಲವೂ ಸಂಗಮಜಲದಿಂದ ತೃಪ್ಲಿಸಡಿಸಲ್ಪಟ್ಟುವಾದರೆ ಪರಮತೃಪ್ತಿಯನ್ನು 
ಪಡೆಯುತ್ತವೆ. 

೧೦೩. ಈ ಲೋಕದಲ್ಲಿ ದುಃಖದಿಂದ ಜೈತನ್ಯವನ್ನು ಕಳೆದುಕೊಂಡು 
ಬಳಲುತ್ತ ಮೇಲಾದ ಗತಿಯನ್ನು ಹುಡುಕುತ್ತಿರುವ ಸಮಸ್ತ ಭೂತಗಳಿಗೂ 
ಸಂಗಮಕ್ಕೆ ಸಮಾನವೂ, ಗತಿದಾಯಕವೂ ಆದ ತೀರ್ಥವು ಬೇರೊಂದಿಲ್ಲ. 

೧೦೪. ಸಂಗಮದಲ್ಲಿ ಸ್ನಾನಮಾಡುವ ಪುರುಷನು ತನ್ನ ಹಿಂದಿನ ಏಳು 
ತಲೆಮೊರೆಯ ಪಿತೃಗಳನ್ನೂ, ಮುಂದಿನ ಏಳು ತಲೆಮೊರಿಯವರನ್ನೂ ಅಲ್ಲದೆ, 
ತನ್ನನ್ನೂ, ಎಲ್ಲರನ್ನೂ ಭವಸಾಗರದಿಂದ ದಾಟಸುತ್ತಾಕೆ. 

೧೦೫. ಯಾರು ಇಲ್ಲಿಗೆ ಬಂದು ಸರಯೂ ಮತ್ತು ಘರ್ಫರಗಳ ಸಂಗಮ 
ದಲ್ಲಿ ಸ್ತಾನಮಾಡುವುದಿಲ್ಲವೋ ಅವರು ಹುಟ್ಟುಕುರುಡರಿಗೂ, ಕುಂಟಿರಿಗೂ 
ಸಮಾನರು. 


ಷಷ್ಠೋತಧ್ಯಾಯಃ। ೮೫ 


ವರ್ಣಾನಾಂ ಬ್ರಾಹ್ಮಣೋ ಯದೃತ್ವಥಾ ತೀರ್ಥೇಷು ಸಂಗಮಃ । 
ಸರಯೂಫಘರ್ಫ್ಥರಾಯೋಗೇ ವೈಷ್ಣವಸ್ಥೋ ನರಃ ಸದಾ ॥ ೧೦೬ ॥ 
ಅತ್ರ ಸ್ನಾನೇನ ದಾನೇನ ಯಥಾ ಶಕ್ಕಾ ಜಿತೇಂದ್ರಿಯಃ । 

ಹೋಮೇನ ವಿಧಿಯುಕ್ತೇನ ನರಃ ಸ್ವರ್ಗಮವಾಪ್ರ್ಟುಯಾತ್‌ ॥ ೧೦೭ ॥ 
ನರೋ ವಾ ಯೆದಿ ವಾ ನಾರೀ ವಿಧಿನತ್ಸ್ಸಾನಮಾಚರೇತ್‌ । 


ಸ್ವರ್ಗಲೋಕನಿನಾಸೋ ಹಿ ಭನೇತ್ತಸ್ಯ ನ ಸಂಶಯಃ ॥ ೧೦೮ ॥ 
ಯಥಾ ವಹ್ನಿರ್ದಹೇತ್ಸರ್ನಂ ಶುಷ್ಕಮಾರ್ಡ್ರಮಥಾಫಿ ವಾ। 
ಭಸ್ಮೀಭವಂತಿ ಪಾಪಾನಿ ತತ್ಸಮಾಗಮಮಜ್ಜನಾತ್‌ ॥ ೧೦೯ I 


ಏಕತಃ ಸರ್ವತೀರ್ಥಾನಿ ನಾನಾವಿಧಫಲಾನಿ ವೈ । 
ಸರಯೂಫಘರ್ಫ್ಥರೋತ್ಪನ್ನ ಸಂಗಮಸ್ತ್ಯೃಧಿಕೋ ಭವೇತ್‌ ॥೧೧೦॥ 
ಸರ್ವತೀರ್ಥಾವಗಾಹಸ್ಯ ಫಲಂ ಯಾದೃಕ್‌ ಸ್ಮೃತಂ ಶೃತೌ । 
ತಾದೃಕ್ಳಲಂ ನೃಣಾಂ ಸಮ್ಯಗ್ಭೃನೇತ್ಸಂಗಮಮಜ್ಜನಾತ್‌ ॥ ೧೧೧೪ 


೧೦೬. ವರ್ಣಗಳಲ್ಲಿ ಬ್ರಾಹ್ಮಣನು ಹೇಗೊ, ತೀರ್ಥಗಳಲ್ಲಿ ಸಂಗಮವು 
ಹಾಗೆ ಶ್ರೇಷ್ಠವಾದುದು. ಸರಯೂಫರ್ಫರಗಳ ಕೂಡಲಿಯಲ್ಲಿ ವಾಸವಾಗಿರುವ 
ನರನು ಸದಾ ವೈಕುಂಠದಲ್ಲಿ ನೆಲಸಿದವನಂತೆಯೆ ಸರಿ. 

೧೦೭. ಮಾನವನು ಜಿತೇಂದ್ರಿಯನಾಗಿ ಇಲ್ಲಿ ಯಥಾಶಕ್ತಿಯಾಗಿ ಸ್ನಾನ 
ಮಾಡುವುದರಿಂದಲೂ, ದಾನಮಾಡುವುದರಿಂದಲೂ, ವಿಧಿವತ್ತಾಗಿ ಹೋಮ 
ಮಾಡುವುದರಿಂದಲೂ ಸ್ವರ್ಗವನ್ನು ಪಡೆಯುತ್ತಾನೆ. 

೧೦೮. ನರನೇ ಆಗಲಿ, ನಾರಿಯೇ ಆಗಲಿ ವಿಧಿವತ್ತಾಗಿ ಇಲ್ಲಿ ಸ್ನಾನಮಾಡಿ 
ದರೆ, ಸ್ವರ್ಗಲೋಕವಾಸವು ದೊರತೇ ದೊರೆಯುವುದು. ಇದರಲ್ಲಿ ಸ್ವಲ್ಪವೂ 
ಸಂಶಯವಿಲ್ಲವು. 

೧೦೯. ಬೆಂಕಿಯು ಒಣಗಿದ್ದ ಹಸಿಯ ಎಲ್ಲ ವಸ್ತುಗಳನ್ನೂ ಹೇಗೆ ಸುಟ್ಟು 
ಹಾಕುವುಜೋ, ಹಾಗೆಯೇ ಸಂಗಮಕ್ಸೇತ್ರಕ್ಕೆ ಬರುವುದರಿಂದಲೂ, ಅಲ್ಲಿ 
ಮುಳುಗಿ ಸ್ನಾನಮಾಡುವುದರಿಂದಲೂ ಪಾಪಗಳೆಲ್ಲವೂ ಸುಟ್ಟು ಬೂದಿಯಾಗಿ 
ಹೋಗುತ್ತವೆ. 

೧೧೦. ಬಗೆ ಬಗೆಯ ವಿಧಿಗಳು ಮತ್ತು, ಫಲಗಳಿಂದ ಕೂಡಿದ ಸಮಸ್ತ 
ತೀರ್ಥಗಳೂ ಒಂದು ಕಡೆ, ಸರಯೂ ಫರ್ಫರಗಳ ಸಂಗಮವೇ ಒಂದು ಕಡೆ, 
ಹಾಗೆ ನೋಡಿದಲ್ಲಿ ಸಂಗಮವೇ ಅಧಿಕವಾಗುತ್ತದೆ. 

೧೧೧. ಸರ್ವತೀರ್ಥಗಳಲ್ಲಿಯೂ ಮುಳುಗಿ ಸ್ನಾನಮಾಡಿದ್ದರ ಫಲವು 
ಯಾವ ರೀತಿಯೆಂದು ಶ್ರುತಿಯಲ್ಲಿ ಹೇಳಲ್ಲಟ್ಟರುವುದೋ, ಸಂಗಮದಲ್ಲಿ ಮಜ್ಜನ 
ಮಾಡುವುದರಿಂದ ನರರಿಗೆ ಆ ರೀತಿಯ ಫಲವು ಸಂಪೂರ್ಣವಾಗಿ ದೊರಕುತ್ತದೆ. 


೪೬ ಶ್ರೀ ಸ್ಕಾಂದಮಹಾಪೆರಾಣಂ 


ಗೋಪ್ರತಾರಾಭಿಧಂ ತೀರ್ಥಮಪರಂ ವರ್ತತೇಂನಘ । 


ಸನ್ನಿಧೌ ಸಂಗಮಸ್ಯೈವ ಮಹಾಪಾತಕನಾಶನಂ ॥ ೧೧೨ ॥ 
ಯತ್ರ ಸ್ನಾನೇನ ದಾನೇನ ನ ಶೋಚತಿ ನರಃ ಕ್ರಚಿತ್‌ | 
ಗೋಪ್ರತಾರಸಮಂ ತೀರ್ಥಂ ನ ಭೂತಂ ನ ಭವಿಷ್ಯತಿ ॥ ೧೧೩ ॥ 
ವಾರಾಣಸ್ಕಾಂ ಯಥಾ ವಿದ್ವನ್‌ ವರ್ತತೇ ಮಣಿಕರ್ಣಿಕಾ । 
ಉಜ್ಜಯಿನ್ಯಾಂ ಯಥಾ ವಿಪ್ರ ಮಹಾಕಾಲನಿಕೇತನಂ ॥ ೧೧೪ ॥ 


ನೈಮಿಷೇ ಚಕ್ರ ವಾಪೀ ತು ಯಾತೀರ್ಥತಮಾ ಸ್ಮೃತಾ! 
ಅಯೋಧ್ಯಾ ಯಾಂ ತಥಾ ವಿಪ್ರ ಗೋಪ್ರತಾರಾಭಿಧಂ ಮಹತ್‌ ॥ ೧೧೫ ॥ 
ಯತ್ರ ರಾಮಾಜ್ಞ ಯಾ ವಿದ್ಮನ್‌ ಸಾಕೇತನಗರೀಜನಾಃ । 


ಅವಾಪುಃ ಸ್ಪ ರ್ಗಮತುಲಂ ನಿಮಜ್ಯ ಪರಮಾಂಭಸಿ ॥ ೧೧೬ ॥ 
ವ್ಯಾಸ ಸಚ — 

ಅನಾಪುಸ್ತೇ ಕಥಂ ಸ್ವರ್ಗಂ ಸಾಕೇತನಗರೀಜನಾಃ | 

ಕಥಂ ಚ ರಾಘವೋ ವಿದ್ಠನ್ನೇತತ್ವಥಯ ಸುವ್ರತ ॥ ೧೧೭ ॥ 





೧೧೨. ಎಲ್ಫೆ ಪಾಸರಹಿತನೇ! ಸಂಗಮದ ಸನ್ಸಿಧಿಯಲ್ಲಿಯೇ ಮಹಾ 
ಪಾತಕಗಳನ್ನು ನಾಶಗೊಳಿಸುವುದಾದ ಗೋಪ್ರತಾರವೆಂಬ ಮತ್ತೊಂದು ತೀರ್ಥ 
ವಿರುವುದು. 

೧೧೩. ಅಲ್ಲಿ ಸ್ನಾನಮಾಡುವುದರಿಂದಲೂ, ದಾನಮಾಡುವುದರಿಂದಲೂ 
ಮಾನವನು ತನ್ನ ಜೀವಿತಕಾಲದಲ್ಲಿ ಒಮ್ಮೆಯಾದರೂ ಶೋಕಪಡುವಂತಾಗು 
ವುದಿಲ್ಲವು. ಗೋಪ್ರತಾರಕ್ಕೆ ಸಮಾನವಾದ ತೀರ್ಥವು ಹಿಂದಿರಲಿಲ್ಲ ; ಮುಂದಾಗು 
ವುದಿಲ್ಲ. 

೧೧೪-೧೧೫. ಎಲೈ ವಿದ್ವಾಂಸನೇ! ವಾರಣಾಸಿಯಲ್ಲಿ ಮಣಿಕರ್ಣಿಕೆಯು 
ಯಾವ ರೀತಿ ಶ್ರೇಷ್ಠವಾಗಿರುವುದೋ, ಉಜ್ಜಯಿನಿಯಲ್ಲಿ ಮಹಾಕಾಲಮಂದಿರವು 
ಯಾವ ರೀತಿ ಮೆರೆಯುತ್ತಿರುವುದೋ, ನೈಮಿಷದಲ್ಲಿ ಚಕ್ರವಾಹಿಯು ಯಾವ 
ರೀತಿ ತೀರ್ಥತಮವೆಂದು ಭಾವಿಸಲ್ಪಟ್ಟದೆಯೋ ಅದೇ ರೀತಿ ಅಯೋಧ್ಯೆಯಲ್ಲಿ 
ರುವ ಈ ಗೋಪ್ರತಾರತೀರ್ಥವು ಮಹತ್ತಾದುದೆಂದು ಎಣಿಸಲ್ಪ ಟ್ಟಿದೆ. 

೧೧೬. ಎಲೈ ವಿದ್ವಾಂಸನೇ! ಶ್ರಿ ಬಾಸ "ಅಜ್ಜಿಯಿಂದ 
ಸಾಕೇತನಗರಿಯ ಜನರೆಲ್ಲರೂ ಅಲ್ಲಿನ ಪರಮಜಲದಲ್ಲಿ ಮಜ ಸ ನೆಮಾಡಿ ಎಣೆ 
ಯಿಲ್ಲದ ಸ್ವರ್ಗವನ್ನು ಪ ಪಡೆದರು. 

೧೧೭. ವ್ಯಾಸನು ಹೇಳುತ್ತಾನೆ: ಸಾಕೇತನಗರಿಯ ಜನರು ಸ್ವರ್ಗ 
ವನ್ನು ಪಡೆದುದೆಂತು? ರಾಘವನು ಸ್ವರ್ಗವನ್ನೈದಿದುದು ಹೇಗೆ? ಎಲ್ಲೆ 
ಸುವ್ರತನೇ! ಇದನ್ನು ಹೇಳು?” ಎಂದನು. 


ಸನ್ಠೋತಧ್ಯಾಯಃ॥ ೮೭ 
ಅಗಸ್ತ್ಯ ಉವಾಚ ೩. 
ಸಾವಧಾನಃ ಶೃಣು ಮುನೇ ಕಥಾಮೇತಾಂ ಸುವಿಸ್ತರಾತ್‌ । 
ಯಥಾ ಜಗಾಮ ರಾಮೋಃಸೌ ಸ್ವರ್ಗಂ ಸ ಚ ಪುರೀಜನಃ 
ಪುರಾ ರಾಮೋ ನಿಧಾಯ್ಕೆನ ದೇವಕಾರ್ಯಮತಂದ್ರಿತಃ । 


ಸ್ವರ್ಗಂ ಗಂತುಂ ಮನಶ್ಚಳ್ರೇ ಭ್ರಾತೃಭ್ಯಾಂ ಸಹ ವೀರಧೀಃ ॥೧೧೯॥ 
ತತೋ ನಿಶಮ್ಯ ಚಾರೇಣ ವಾನರಾಃ-ಕಾವನುರೂಪಿಣಃ | 


॥ ೧೧೮ ॥ 


ಯಕ್ಸಗೋಪುಚ್ಛೆರಕ್ಸಾಂಸಿ ಸಮಂತ್ಸೇತುರನೇಕಶಃ ॥ ೧೨೦ ॥ 
ದೇನಗಂಧರ್ವಪುತ್ರಾಶ್ಚ ಖುಹಿಪುತ್ರಾಶ್ಚ ಮಾನರಾಃ । 

ರಾಮಕ್ಟಯಂ ವಿದಿತ್ವಾ ತು ಸರ್ವ ಏವ ಸಮಾಗತಾಃ ॥ ೧೨೧ ॥ 
ತೇ ರಾಮುಮನುಗತ್ಯೋಚುಃ ಸರ್ವೇ ವಾನರಯೂಥೆಪಾಃ । 
ತೆವಾನುಗಮನೇ ರಾಜನ್‌ ಸಂಪ್ರಾಪ್ತ್ವಾಃಸ್ಮ ಇಹಾನಘ ॥ ೧೨೨ ॥ 
ಯದಿ ರಾಮಂ ನಿನಾಸ್ಮಾಭಿರ್ಗಚ್ಛೇಸ್ತ್ವಂ ಪುರಷರ್ಷಭ । 

ಸರ್ವೇ ಖಲುಃ ಹತಾಃ ಸ್ಯಾಮ ದಂಡೇನ ಮಹತಾ ನೃಪ ॥ ೧೨೩ ॥ 





೧೧೮. ಅಗಸ್ಕೃನು ಹೇಳುತ್ತಾನೆ: ಎಲ್ಫೈ ಮುನಿಯೇ! ಶ್ರೀರಾಮನು 
ಸ್ವರ್ಗಕ್ಕೆ ಹೋದುದು ಹೇಗೆ? ಆ ಪಟ್ಟಣದ ಜನರು ಹೇಗೆ ಸ್ವರ್ಗವನ್ನೈದಿದರು? 
ಎಂಬುದು ಬಹು ವಿಸ್ತಾರವಾದ ಕಥೆ. ಇದನ್ನು ಹೇಳುತ್ತೇನೆ; ಸಾವಧಾನವಾಗಿ 
ಆಲಿಸು. 

೧೧೯. ಪೂರ್ವದಲ್ಲಿ ಧೀರನಾದ ಶ್ರೀರಾಮನು ಆಲಸ್ಯವಿಲ್ಲದವನಾಗಿ 
ದೇವಕಾರ್ಯವನ್ನು ನಿರ್ವಹಿಸಿ ಸೋದರರೊಡನೆ ಸ್ವರ್ಗಕ್ಕೆ ಹೋಗಲು ಮನಸ್ಸು 
ಮಾಡಿದನು. 

೧೨೦. ಬಳಿಕ ಗೂಢಚಾರನಿಂದ ಆ ಸುದ್ದಿಯನ್ನು ಕೇಳಿ ಕಾಮರೂಪಿ 
ಗಳಾದ ವಾನರರೂ, ಖುಕ್ಸರೂ, ಗೋಪುಚ್ಛರೂ, ರಾಕ್ಟಸರೂ ಅನೇಕಪ್ರಕಾರ 
ವಾಗಿ ಅಯೋಧ್ಯೆಗೆ ಹಾರಿಬಂದರು. 

೧೨೧. ದೇವಗಂಧರ್ವಪುತ್ರರೂ, ಖುಷಿಪುತ್ರರೂ ಆದ ಆ ವಾನರರು 
ಶ್ರೀರಾಮನು ಅಂತರ್ಧಾನವಾಗುವುದನ್ನರಿತು ಎಲ್ಲರೂ ಅಲ್ಲಿಗೆ ಬಂದು 
ಸೇರಿದರು. 

೧೨೨. ಆ ವಾನರರ ಗುಂಪುಗಳ ನಾಯಕರೆಲ್ಲರೂ ಶ್ರೀರಾಮನ ಬಳಿಸಾರಿ 
ಆತನಲ್ಲಿ ಹೀಗೆ ಬಿನ್ನವಿಸಿದರು:--* ಮಹಾರಾಜಾ! ಪಾನರಹಿತನಾದ ನಿನ್ನನ್ನು 
ಅನುಸರಿಸುವುದಕ್ಕಾಗಿಯೇ ನಾವು ಪ್ರಕೃತದಲ್ಲಿ ಇಲ್ಲಿಗೆ ಬಂದಿದ್ದೇವೆ. 

೧೨೩. ಪುರುಷರ್ಷಭನಾದ ಎಲೈ ಶ್ರೀರಾಮನೇ! ನಮ್ಮೆಲ್ಲರನ್ನೂ ಬಿಟ್ಟು 


ಲಲೆ ಶ್ರೀ ಸ್ಕಾಂದಮಹಾಪುರಾಣಂ 


ಶೃತ್ವಾ ತು ವಚನಂ ತೇಷಾಂ ಯಶ್ಚವಾನರರಕ್ಪಸಾಂ | 


ವಿಭೀಷಣಮುವಾಚಾಥ ರಾಘುವಸ್ತಕ್ಟಣಂ ಗಿರಾ ॥ ೧೨೪ ॥ 
ಯಾವತ್ವ್ರಜಾ ಧರಿಷ್ಯಂತಿ ತಾನದೇವ ವಿಭೀಷಣ । 

ಕಾರಯಸ್ವ ಮಹದ್ರಾಜ್ಯಂ ಲಂಕಾಂ ತ್ವಂ ಪಾಲಯಿಷ್ಯಸಿ ॥ ೧೨೫ ॥ 
ಶಾಧಿ ರಾಜ್ಯಂ ಚ ಖಲ್ವೇತನ್ನಾನ್ಯಥಾ ಮೇ ವಚಃ ಕುರು। 

ಪ್ರಜಾಸ್ತ್ಯಂ ರಕ್ಷ ಧರ್ಮೇಣ ನೋತ್ತರಂ ವಕ್ತುಮರ್ಹಸಿ ॥ ೧೨೬ ॥ 


ಏನಮುಕ್ತ್ವಾ ತು ಕಾಕುತ್ಸ್ಕೋ ಹನುಮಂತಮಥಾಬ್ರವೀತ್‌ । 
ವಾಯುಪುತ್ರ ಚಿರಂಜೀವ ಮಾ ಪ್ರತಿಜ್ಞಾಂ ವೃಥಾ ಕೃಧಾಃ ॥ ೧೨೭ ॥ 
ಯಾವಲ್ಲೋಕಾ ವದಿಷ್ಯಂತಿ ಮತ್ಯಥಾಂ ವಾನರರ್ಷಭ । 

ತಾನತ್ತ್ವಂ ಧಾರಯ ಪ್ರಾಣಾನ್‌ಪ್ರತಿಜ್ಞಾಂ ಪ್ರತಿಷಾಲಯನ್‌ ॥ ೧೨೮ ॥ 
ಮೈಂದಶ್ಚ ದ್ವಿವಿದಶ್ಚೈನ ಅಮೃತಪ್ರಾಶನಾವುಭೌ। 

ಯಾವಲ್ಲೋಕಾ ಧರಿಷ್ಯಂತಿ ತಾವದೇತೌ ಧರಿಷ್ಯತಃ ॥ ೧೨೯॥ 





ನೀನು ಸ್ವರ್ಗಕ್ಕೆ ಹೊರಟುಹೋಗುವೆಯಾದರೆ, ನಾವೆಲ್ಲರೂ ಮಹತ್ತಾದ ದಂಡ 
ದಿಂದ ಹೊಡೆಯಲ್ಪಟ್ಟವರಂತಾಗುತ್ತೇವೆ.? 

೧೨೪. ಖುಷಿಗಳ, ವಾನರರ ಮತ್ತು ರಾಕ್ಸಸರ ಆ ನುಡಿಯನ್ನಾಲಿಸಿ 
ರಾಘವನು ಆ ಕ್ಸಣವೆ ವಿಭೀಷಣನನ್ನು ಕುರಿತು ಇಂತು ನುಡಿದನು: 

೧೨೫. " ವಿಭೀಷಣಾ! ನಿನ್ನ ರಾಜ್ಯದಲ್ಲಿ ಪ್ರಜೆಗಳು ಎಲ್ಲಿಯವರೆಗೂ 
ಜೀವಿಸಿರುತ್ತಾರೆಯೋ ಅಲ್ಲಿಯವರೆಗೆ ನೀನು ರಾಜ್ಯವನ್ನು ಆಳುತ್ತಿರಬೇಕು, 
ಲಂಕೆಯನ್ನೂ ನೀನು ಪಾಲಿಸುತ್ತಿರಬೇಕು. 

೧೨೬. ಆದುದರಿಂದ ನೀನು ರಾಜ್ಯವನ್ನು ಆಳುತ್ತಿರು. ನನ್ನ ಈ ಮಾತನ್ನು 
ನಡಸು; ಅನ್ಯಥಾ ಮಾಡಬೇಡ. ನೀನು ಪ್ರಜೆಗಳನ್ನು ಧರ್ಮದಿಂದ ಸಂರಕ್ಸಿಸು 
ತ್ತಿರು. ನನಗೆ ಪ್ರತಿಯಾಗಿ ಯಾವ ಉತ್ತರವನ್ನೂ ಹೇಳಬೇಡ.? 

೧೨೭. ಹೀಗೆಂದು ಹೇಳಿದ ಬಳಿಕ ಆ ಕಾಕುತ್ಸನು ಹನುಮಂತನನ್ನು 
ಕುರಿತು ಇಂತೆಂದನು :--* ವಾಯುಪುತ್ರ! ಈ ಲೋಕದಲ್ಲಿ ನೀನು ಚಿರಕಾಲ 
ಜೀವಿಸಿರಬೇಕು. ಈ ನನ್ನ ಪ್ರತಿಜ್ಞೆಯನ್ನು ವ್ಯರ್ಥಗೊಳಿಸಬೇಡ. 

೧೨೮. ಎಲೈ ವಾನರಶ್ರೇಷ್ಠನೇ! ಎಲ್ಲಿಯವರೆಗೆ ಲೋಕದ ಜನರು ನನ್ನ 
ಕಥೆಯನ್ನು ಹೇಳುತ್ತಿರುವರೋ, ಅಲ್ಲಿಯವರೆಗೂ ನೀನು ನನ್ಸ ಪ್ರತಿಜ್ಞೆಯನ್ನು 
ಪರಿಪಾಲಿಸುತ್ತ ಪ್ರಾಣಗಳನ್ನು ಧರಿಸಿಕೊಂಡಿರು. 

೧೨೯. ಮೈಂದ, ದ್ವಿವಿದರಿಬ್ಬರೂ ಅಮೃತಪ್ರಾಶನಮಾಡಿರುವವರು. 
ಲೋಕಗಳು ಎಲ್ಲಿಯವರೆಗೆ ಬಾಳಲಿರುವುವೋ ಅಲ್ಲಿಯವರೆಗೂ ಅವರಿಬ್ಬರೂ 
ಬದುಕಿರುತ್ತಾರೆ. 


ಸನ್ಮೋಂ$ಧ್ಕಾಯಃ ೮೯ 


ಪುತ್ರಸೌತ್ರಾಶ್ಚ ಯೇಂಸ್ಮಾಕಂ ತಾನ್ರಕ್ಷ ್ರೈಂತ್ರಿಹ ವಾನರಾಃ । 

ಏನನುಕಾ' ತು ಕಾಕುತ್ಸ ಎಕ ಸವಾ ಚ ವಾನರಾನ್‌ । 

ಮಯಾ ಸಾರ್ಥಕ ಪ ಕ್ರಯಾತೇತಿ ತದಾ ತಾನ್‌ ರಾಘವೋಬ್ರನೀತ್‌॥೧೩೦॥ 
ಪ್ರಭಾತಾಯಾಂ ತು! ಶರ್ವರ್ಯಾಂ ಪ ಫುವಕ್ಲಾ ಮಹಾಭುಜಃ । 


ರಾಮಃ ಕಮಲಪತ್ರಾಕ್ಷ ಕಃ ಪುಕೋಧಸಮಥಾಬ್ರ ವೀತ್‌ ॥ ೧೩೦೧ ॥ 
ಅಗ್ನಿ ಹೋತ್ರಾಣಿ ಹಾ ಗ್ರೇ ದೀಷ್ಯಮಾನಾನಿ' ಸರ್ವಶಃ । 
ನಾಜಸೇಯಾತಿರಾತ್ರಾ ಣೆ ನಿರ್ಯಾಂತು ಚ ಮಮಾಗ್ರತಃ ॥ ೧೩೨ ॥ 
ತತೋ ವಸಿಷ್ಮಸ್ಥೆ ಸಜಸ್ತ್ರೀ ಸರ್ವಂ ನಿಶ್ಚಿತ್ಯ ಚೇತಸಾ । 

ಚಕಾರ ವಿಧಿವತ್ಯ ರ್ಮ ಮಹಾಪ್ರಾಸ್ನಾ ಕಂ ವಿಧಿಂ ॥ ೧೩೩ ॥ 
ತತಃ ಕೌ ಇ ಮಾಂಬರಧಕೋ ಬ್ರ ಹ ಚರ್ಯಸಮನ್ವಿ ತಃ । 

ಕುಶಾನಾದಾಯ ಸಾಣಿಭ್ಯಾಂ ಮಹಾಪ್ರ ಸ್ಥಾ ನಮುದ್ಯ ತಃ ॥ ೧೩೪ ॥ 
ನ ವ್ಯಾಹರಚು ಭಂ ಕಿಂಚಿಡಶುಭಂ ನಾ ನಕಕ ರಃ । 

ನಿಷ್ಕ್ರನ್ಯು ನಗೆರಾತ್ತ ಸ್ಮಾತ್‌ ಸಾಗರಾದಿವ ಚಂದ್ರ ಮಾಃ ॥ ೧೩೫ ॥ 





೧೩೦. ನಮಗೆ ಮಕ್ಕಳೂ, ಮೊಮ ಬೈಳೂ ಯಾರಿರುವರೋ ಅವರನ್ನು 
ಈ ವಾನರರು ರಕ ಸಿಕೊಂಡಿರಲಿ. 4 ಕಾಶುತ್ರ ಎನು ಹೀಗೆ ನುಡಿದು ಆಮೇಲೆ 
ಉಳಿದ ವಾನರಕೆಲ್ಲರನ್ನೂ ಕುರಿತು, "ನೀವು “ಕ್ಕೊ ಡನೆ ಬನ್ನಿರಿ” ಎಂದು 
ಹೇಳಿದನು. 

೧೩೧. ರಾತ್ರಿಯು ಕಳೆದು ಬೆಳಗಾಗಲು ಅಗಲವಾದ ಎದೆಯುಳ್ಳ ವನೂ, 
ಮಹಾಬಾಹುವೂ, ಕಮಲದಳದಂತೆ ಕಣ್ಣುಳ್ಳ ವನೂ ಆದ ರಾಮನು ಪುರೋಹಿತ 
ನಾದ ವಸಿಷ್ಕನನ್ನು ಕುರಿತು ಇಂತೆಂದನು: 

೧೩೨. "ಆಹವನೀಯ, ಗಾರ್ಹಪತ್ಯ, ದಾಕ್ಸಿಣೇಯಗಳೆಂಬ ಅಗ್ನಿ 
ತ್ರಯವು ಎಲ್ಲೆ ಡೆಗಳೆನ್ನೂ ಪ್ರಜ್ವಲಿಸುತ್ತ ಮುಂದೆ ನಡೆಯಲಿ; ವಾಜಪೇಯ 
ಮತ್ತು, ಅತಿರಾತ್ರಗಳ ಅಗ್ದಿಗಳು ನನ್ನ ಮುಂದುಗಡೆ ಹೋಗುತ್ತಿರಲಿ' ಎಂದನು. 

೧೩೩. ಆ ಬಳಿಕ ತೇಜಸ್ವಿ Aa ವಸಿಷ್ಠನು ತನ್ನ ಮನಸ್ಸಿನಲ್ಲಿಯೇ 
ಸರ್ವವನ್ನೂ ನಿಶ್ಚ ಯಮಾಡಿಕೊಂಡು ಮಹಾಪ್ರಸ್ನಾ ನಕಾಲದ ಕರ್ಮವನ್ನೆಲ್ಲ 
ವಿಧಿವತ್ತಾಗಿ ನೆರವೇರಿಸಿ ಡೆನು. 

೧೩೪. ಬಳಿಕ ರೇಷ್ಮೆಯ ಪೀತಾಂಬರವನ್ನು ಧರಿಸಿ, ಬ್ರಹ್ಮಚರ್ಯದಿಂದ 
ಕೂಡಿದವನಾಗಿ ಕೈಗಳಲ್ಲಿ ದರ್ಭೆಯನ್ನು ಹಿಡಿದುಕೊಂಡು ಮಹಾರಾಜನಾದ 
ಶ್ರೀರಾಮನು ಮಹಾಪ್ರಸ್ಥಾನಕ್ಕೆ ಸಿದ್ಧನಾದನು.” 

೧೩೫. ಆ ಸಮಯದಲ್ಲಿ ಆ ನರೇಶ್ವರನು ಶುಭವನ್ನೇ ಆಗಲಿ ಅಶುಭವನ್ನೇ 


೯೦ ಶ್ರೀ ಸ್ಮಾಂದಮಹಾಪುರಾಣಂ 


ರಾಮಸ್ಯ ಸವ್ಯಪಾರ್ಶೈೇ ತು ಸಪದ್ಮಾ ಶ್ರೀಃ ಸಮಾಶ್ರಿತಾ । 


ದಕ್ಷಿಣೇ ಹ್ರೀರ್ನಿಶಾಲಾಕ್ಸೀ ವ್ಯವಸಾಯಸ್ತಥಾಗ್ರತಃ ॥ ೧೩೬ ॥ 
ನಾನಾವಿಧಾಯಂಧಾನ್ಯತ್ರ ಧನುರ್ಜ್ಯಾಪ್ರಭೃತೀನಿ ಚ 1 
ಅನುವ್ರಜಂತಿ ಕಾಕುತ್ಸ್ಯಂ ಸರ್ವೇ ಪುರುಷನಿಗ್ರಹಾಃ ॥ ೧೩೭ ॥ 


ವೇದೋ ಬ್ರಾಹ್ಮೆಣರೂಪೇಣ ಸಾವಿತ್ರೀ ಸನ್ಯದಕ್ಸಿಣೇ । 
ಓಂಕಾರೋಥ ವಸಟ್ಮಾರಃ ಸರ್ವೇ ರಾಮಂ ತದಾಂಪ್ರಜನ್‌ ॥ ೧೩೮ ॥ 
ಖುಷಯಶ್ಚ ಮಹಾತ್ಮಾನಃ ಸರ್ವೇ ಜೈನ ಮಹೀಧರಾಃ । 


ಅನುಗಚ್ಛಂತಿ ಕಾಕುತ್ಸ್ಮಂ ಸ್ವರ್ಗದ್ಧಾರಮುಪಸ್ಥಿತಂ ॥ ೧೩೯ ॥ 
ತಥಾನುಯಾಂತಿ ಕಾಕುತ್ಸ್ಮ್ಯಮಂತಃಪುರಗತಾಃ ಸ್ತ್ರಿಯಃ । 

ಸವೃದ್ಧಾ ಬಾಲದಾಸೀಕಾಃ ಸಪಕ್ಸದ್ವಾರರಕ್ಸ್ಮಕಾಃ ॥ ೧೪೦ ॥ 
ಸಾಂತಃಪುರಶ್ಚ ಭರತಃ ಶತ್ರುಘ್ನುಸಹಿತೋ ಯಯಕೌ । 

ರಾಮಂ ವ್ರಜಂತಮಾಗಮ್ಯ ರಘುವಂಶಮನುವ್ರತಾಃ ॥ ೧೪೧ ॥ 


ಆಗಲಿ ಏನೂ ಹೇಳಡೆ ಕ್ಲೀರಸಾಗರದಿಂದ ಚಂದ್ರನು ಉದಿಸಿ ಹೊರಡುವಂತೆ 
ಆ ನಗರದಿಂದ ಹೊರಹೊರಟನು. 

೧೩೬-೧೩೭. ಶ್ರೀರಾಮನ ವಾಮಪಾರ್ಶ್ವದಲ್ಲಿ ಪದ್ಮವನ್ನು ಧರಿಸಿ *ಶ್ರೀ' 
ದೇವಿಯು ಆತನ ಜೊತೆಯಲ್ಲಿ ಹೊರಟಳು. ಬಲಭಾಗದಲ್ಲಿ ವಿಶಾಲಾಕ್ಸಿ 
ಯಾದ "ಹ್ರೀ?ಯು ನಡೆದಳು. ಮುಂಭಾಗದಲ್ಲಿ " ವೃವಸಾಯ'’ದಭಿಮಾನ 
ದೇವತೆಯು ನಡೆದಳು. ಧನುಸ್ಸು, ಬಿಲ್ಲಹೆದೆ ಮೊದಲಾದ ನಾನಾ ವಿಧವಾದ 
ಆಯುಧಗಳೆಲ್ಲವೂ ಪುರುಷ ಶರೀರವನ್ನು ಧರಿಸಿ ಆ ಕಾಕುತ್ಸ್ಯನನ್ನು ಅನುಸರಿಸಿ 
ಹೊರಟವು. 

೧೩೮. ಬ್ರಾ ಹ್ಮಣರೂಪದಿಂದ ವೇದವೂ, ಸಾನಿತ್ರಿಯೂ, ರಾಮನ ಎಡ 
ಬಲಗಳಲ್ಲಿ ನಡೆದರು. "ಓಂಕಾರವಷಟ್ಯಾರ'ಗಳೂ ಸಮಸ್ತವೂ ಶ್ರೀರಾಮನನ್ನು 
ಅನುಸರಿಸಿ ಹೊರಟವು. 

೧೩೯. ಮಹಾತ್ಮರಾದ ಖುಷಿಗಳೂ, ಸಮಸ್ತ ಭೂಪಾಲಕರೂ ಸ್ವರ್ಗ 
ದ್ವಾರದ ಬಳಿಗೆ ಬಂದುನಿಂತ ಕಾಕುತ್ಸನನ್ನು ಅನುಸರಿಸಿ ನಡೆದರು. 

೧೪೦. ಅಂತಃಪುರದಲ್ಲಿದ್ದ ಸ್ತ್ರೀಯರು, ಮುದುಕಿಯರು, ಹುಡುಗಿಯರು, 
ದಾಸಿಯರು ಎಲ್ಲರೂ ಕೂಡಿ, ಪರಿವಾರದವರು ಮತ್ತು ದ್ವಾರರಕ್ಬಕರೊಡನೆ 
ಆ ಕಾಕುತ್ಸ್ಚನನ್ನು ಹಿಂಬಾಲಿಸಿದರು. 

೧೪೧-೧೪೨. ಅಂತಃಪುರಸಮೇತನಾದ ಭರತನು ಶತ್ರುಫ್ಲನನ್ನು ಜೊತೆ 
ಗೊಂಡು ಶ್ರೀರಾಮನೊಡನೆ ಹೊರಟನು. ಬಳಿಕ ರಘುವಂಶನನ್ನು ಅನುಸರಿಸುವ 
ವ್ರತವುಳ್ಳ ಮಹಾತ್ಮರಾದ ಬ್ರಾಹ್ಮಣರು ಅಗ್ನಿಹೋತ್ರಸಮೇತರಾಗಿ ಹೆಂಡಿರು 


ಸಸ್ಮೋ$ಧ್ಯಾಯಃ ೯೧ 


ತತೋ ವಿಪ್ರಾ ಮಹಾತಾ ನಃ ಸಾಗಿ ಿಹೋತ್ರಾ 8 ಸಮಂತತಃ | 


ಸಪುತ್ರ ಸಾಕಾ! ಕಾಕುತ್ಸ 'ಮನುಗಜ್ಛ ತಿ ಸರ್ವಶಃ ॥ ೧೪೨ ॥ 
ಮಂತ್ರಿಣೋ ಭೃತ್ಯ ಯುಕ್ತಾ ಶ್ಲ ಸಪುತ್ರಾ 8 ಸಹ ಬಾಂಧವಾಃ । 

ಸರ್ವೇ ತೇ ಸಾನುಗಾಶ್ಚೈನ ಹ ಶನುಗಚ್ಛಂತಿ ರಾಘವಂ ॥ ೧೪೩ ॥ 
ತತಃ ಸರ್ವಾಃ ಪ್ರಕೃತಯೋ ಹೃಷ್ಟಪುಷ್ಪ್ಟಜನಾವೃತಾಃ । 
ಗಚ್ಛಂತಮನುಗಚ್ಛಂತಿ ರಾಘವನಂ ಗುಣರಂಜಿತಾಃ ॥ ೧೪೪ ॥ 
ತಥಾ ಪ್ರಜಾಶ್ಚ ಸಕಲಾಃ ಸಪುತ್ರಾ ಸಹಬಾಂಧವಾಃ । 
ರಾಘವಸ್ವಾನುಗಾಶ್ಹಾ ಸನ್‌ ದೃಷ್ಟ್ಯಾ ನಿಗತಕಲ ಷಂ ॥ ೧೪೫ ॥ 
ಸ್ಲಾತಾಃ ಶುಕ್ಲಾಂಬರಧರಾಃ ಸರ್ವೇ ಪ ಕ್ರಿಯತಮಾನಸಾಃ | 

ಕ್ಸ ತ್ವಾ ಕಿಲಕಿಲಾಶಬ್ದ ಮನುಯಾತಾಶ್ಚ `ನ ॥ ೧೪೬ ॥ 


ನ ಕ್ಲಿ ತ್ತತ್ರ ದೀನೋಇಭೂನ್ನ ಭೀತೋ ನಾತಿದುಃಖತಃ । 
ಪ್ರಹೃಷ್ಟಾ ಮುದಿತಾಃ ಸರ್ವೇ ಬಭೂವುಃ ಪರಮಾದ್ಭುತಾಃ ॥ ೧೪೩ ॥ 





ಮಕ್ಕಳನೊಡಗೊಂಡು ಹೊರಟುಬರುತ್ತಿರುವ ಆಶಿ ಶ್ರೀರಾಮನ ಬಳಿ ಬಂದು, 
ಸುತ್ತಲೂ ನೆರೆದು, ಕಾಕುಸ್ಸ ನನ್ನು ಅನುಸರಿಸಿ ಹೊರಟರು. 

೧೪೩. ಮಂತ್ರಿಗಳು ಪುತ್ರ ಬಾಂಧವಸಮೇತರಾಗಿ ಭೃತ್ಯರನ್ನೊ ಡಗೊಂಡು 
ಎಲ್ಲರೂ ತಮ್ಮ ತಮ್ಮ ಅನುಯಾಯಿಗಳೊಡನೆ ಆ ರಾಘವನನ್ನು ಅನುಸರಿಸಿ 
ಹೊರಟರು. 

೧೪೪. ಬಳಿಕ ಸಮಸ್ತ ಪ್ರಜೆಗಳೂ ಹೃಷ್ಟಪುಷ್ಪರಾದ ಜನರಿಂದ ಸುತ್ತು 
ವರೆಯಲ್ಪಟ್ಟವರಾಗಿ ಆ ರಾಘವನ ಸದ್ಗುಣಗಳಿಂದ ಆಕರ್ಷಿತರಾಗಿ ಸ್ವರ್ಗಕ್ಕೆ 
ಪ್ರಯಾಣಮಾಡುತ್ತಿರುವ ಆತನನ್ನು ಅನುಸರಿಸಿದರು. 

೧೪೫. ಅದೇ ರೀತಿಯಲ್ಲಿಯೇ ಸಕಲ ಪ್ರಜೆಗಳೂ ಕಲ್ಮಸರಹಿತನಾದ 
ಆ ರಾಘವನು ಹೊರಟುದನ್ನು ಕಂಡು ತಮ್ಮ ತಮ್ಮ ಪುತ್ರಬಾಂಧವರೆಲ್ಲರೊಡ 
ನೆಯೂ ಅವನನ್ನು ಹಿಂಬಾಲಿಸಿ ಹೊರಟರು. 

೧೪೬. ಎಲ್ಲರ ಸ್ನಾನಮಾಡಿ, ಬಿಳಿಯ ಮಡಿಬಟ್ಟಿ ಯನ್ನುಟ್ಟು ಮನಸ್ಸನ್ನು 
ಸ್ವಾಧೀನಕ್ಕೆ ತಂದುಕೊಂಡು ಸಮಾಧಾನವಾಗಿ "ಕಿಲಕಿಲ ಧ್ವನಿಯನ್ನು 
ಮಾಡುತ್ತ ರಾಘಿವನನ್ನು ಅನುಸರಿಸಿ ಹೊರಟರು. 

೧೪೭. ಹಾಗೆ ಹೊರಟವರಲ್ಲಿ ಯಾವನೊಬ್ಬನೂ ದೀನನಾಗಲಿಲ್ಲ; ಭೀತ 
ನಾಗಲಿಸ್ಲ; ದುಃಖಿತನಾಗಲಿಲ್ಲ. ಎಲ್ಲರೂ ಬಹುಹರ್ಷಿತರಾಗಿದ್ದರು; ಸಂಮೋದ 
ಗೊಂಡಿದ್ದರು. 


೯೨ ಶ್ರೀ ಸ್ಮಾಂದೆಮ ಹಾಪುರಾ ಣಂ 


ದ್ರಷ್ಟು ಕಾಮಾಶ್ಚ ನಿರ್ವಾಣಂ ರಾಜ್ಞೊ € ಜನಪದಾಸ್ತಥಾ । 


ಸಂಪ್ರಾಸ್ತಾಸ್ತೆ ಸಿ ದೃ ಷ್ಪೆ 3ನ ನಭೋಮಾರ್ಗೇಣ ಚಕ್ರಿಣಂ ॥ ೧೪೮ ॥ 
ಯಕ್ಸ್‌ 'ವಾನರರೆಕ್ಟಾ ಸಿ ಜನಾಶ್ವ ಪ್ರ ಪುರವಾಸಿನಃ । 


ಆಗತ್ಯ ಪರಯಾ 'ಭಕ್ಟಾ ಪೃಷ್ಟತಃ ಸಮುಪಾಯಲಯಂಃ ॥ ೧೪೯ ॥ 

ತಾನಿ ಭೂತಾನಿ ನಗರೇ ಹ ್ಯಂತರ್ಧಾನಗತಾನ್ಯಪಿ । 

ರಾಘವಂ ತೇಂಪ್ಯ ಮಯಯ ಸ್ಪರ್ಗದ್ವಾ Us ಸ್ಥ ತಂ ॥ ೧೫೦ ॥ 
ಯಾನಿ ಪಶ್ಯ 0ತಿ ಕಾಕುತ್ಸ ಎರಿ ಸ್ಪಾ ವರಣ ಚರಾಣಿ ಜಿ I 

ಸತ್ಕಾ ನಿಸ ರ್ಗೆಗಮನೇ ಈ ಕುರ್ವಂತಿ ತಾನ್ಯಪಿ ॥ ೧೫೧ 

ನಾಸೀತ್ಸತ್ಪಮಯೋಧ್ಯಾ ಯಾಂ ಸುಸೂಕ್ಷ್ಮನುಪಿ ಕಿಂಚನ । 

ಯದ್ರಾಘುನಂ ನಾನುಯಾತಿ ಸ್ವರ್ಗದ್ಧಾರಮುಪಸ್ಥಿತಂ 1 ೧೫೨ ॥ 

ಅಥಾರ್ಧಯೋಜನಂ ಗತ್ವಾ ನದೀಂ ಪಶ್ಚಾನ್ಮುಖೋ ಯಯಾ । 

ಸರಯೂಂ ಪುಣ್ಯಸಲಿಲಾಂ ದದರ್ಶ ರಘುನಂದನಃ ॥ ೧೫೩ ॥ 


ಅಥ ತಸ್ಮಿನ್‌ ಮುಹೊರ್ತೇ ತು ಬ್ರಹ್ಮಾ ಲೋಕಸಿತಾಮಹಃ । 
ಸರ್ವೈಃ ಪರಿನೃತೋ ದೇವೈರ್ಬುಷಿಭಿಶ್ನ ಮಹಾತ್ಮಭಿಃ । 
ಆಯ್‌ ತತ್ರ ಕಾಕುತ್ಸ್ಕಂ ಸ್ಪರ್ಗದ್ವಾರಮುಪಸ್ಥಿತಂ ॥ ೧೫೪ ॥ 


೧೪೮-೧೪೯. ರಾಮರಾಜನ ನಿರ್ವಾಣವನ್ನೂ ಮೋಕ್ಷಪ್ರಾಹಿ,ಯನ್ನೂ 
ನೋಡಬೇಕೆಂದು ದೇಶದ ಜನಗಳೆಲ್ಲ ಅಲ್ಲಿಗೆ ಬಂದು ಸೇರಿದರು. ಅವರು ಕೂಡ 
ಚಕ್ರಧಾರಿಯಾದ ಶ್ರೀರಾಮನನ್ನು ಅನುಸರಿಸಿ ಆಕಾಶಮಾರ್ಗದಲ್ಲಿ ಹೊರಟ 
ಖುಕ್ಸ್ವ ವಾನರ, ರಾಕ್ಸಸರನ್ನೂ, ಪುರವಾಸಿಗಳಾದ ಜನರನ್ನೂ ಕಂಡು ಪರಮ 
ಭಕ್ತಿಯಿಂದ ಅನುಸರಿಸಿ ಹೊರಟರು. 

೧೫೦. ಆ ಅಯೋಧ್ಯಾನಗರದಲ್ಲಿದ್ದು ಅಂತರ್ಧಾನಹೊಂದಿದ್ದ ಭೂತಗಳೂ 
ಕೂಡ ಸ ೈರ್ಗದ್ವಾರದ ಬಳಿ ಸಾರಲಿರುವ ಶಿ ಶ್ರೀರಾಘವನನ್ನು ಅನುಸರಿಸಿಹೋದುವು. 

೧೫೧. ಸ್ಥಾವರಗಳೇ ಆಗಲಿ, ಚರಗಳೇ ಆಗಲಿ, ಯಾವ ಪ್ರಾಣಿಗಳು 
ಕಾಕುತ್ಸ್ಯನನ್ನು ನೋಡಿದವೊ ಅವೆಲ್ಲವೂ ಸ್ವರ್ಗಕ್ಕೆ ಹೋಗಲು ತಾವೂ ಮನಸ್ಸು 
ಮಾಡುತ್ತಿ ದ್ದುವು. 

೧೫೨. ಸ್ವರ್ಗದ್ವಾರವನ್ನು ಸಾರಿಹೋಗುತ್ತಿರುವ ರಾಘವನನ್ನು ಅನುಸರಿಸಿ 
ಹೋಗದ ಸೂಕ್ಷ್ಮ್ಮತಮವಾದ ಯಾವ ಸತ್ತ್ವವೂ ಅಯೋಧ್ಯೆಯಲ್ಲಿ ಇರಲಿಲ್ಲ. 

೧೫೩. ಆ ಮೇಲೆ ಆ ರಘುನಂದನನು ಅರ್ಧಯೋಜನದ ದೂರ ನಡೆದು 
ಪಶ್ಚಿಮಾಭಿಮುಖವಾಗಿ ಮುಂದುವರಿದು, ಅಲ್ಲಿ ಪುಣ್ಯಜಲವುಳ್ಳೆ ಸರಯೂ 
ನದಿಯನ್ನು ಕಂಡನು. 

೧೫೪. ಆ ಮುಹೂರ್ತದಲ್ಲಿಯೆ ಲೋಕಪಿತಾಮಹನಾದ ಬ್ರಹ್ಮದೇವನು 


ಷಸ್ಮೋ9ಧ್ಯಾಯಃ ೯ಷ್ಟಿ 


ವಿಮಾನಶತಕೋಟೀಭಿರ್ದಿವ್ಯಾಭಿಃ ಸರ್ವತೋ ವೃತಃ । 
ದೀಸಯನ್‌ ಸರ್ವತೋ ವ್ಯೋಮ ಜ್ಯೋತಿರ್ಭೂತಮನುತ್ತೆಮಂ ॥೧೫೫॥ 
ಸ್ಹಯಂಪ್ರಭೈಶ್ಚೆ Wiech de 8 ಪುಣ್ಯಕರ್ಮಭಿಃ । 


ಪುಣ್ಯಾ ವಾತಾ ನವುಸ್ತ ತ್ರ ಗಂಧವಂತೆಃ ಸುಖಪ್ರ ದಾಃ ॥ ೧೫೬ ॥ 
ಸ ಪುಣ್ಯಪುಷ್ಪನರ್ಷಂ ಚ ವಾಯುಯುಕ್ತಂ ಜಕರ] I 
ಗೆಂದವೈ' ೯ರಪ್ಸರೋಭಿಶ್ಚ ತಸ್ಮಿನ್‌ ಸೂರ್ಯ ಉಪಸ್ಥಿ ತಃ ॥ ೧೫೭ ॥ 
ಸರೆಯೂಸೆ ಲಿಲಂ ರಾಮಃ ಪದಾ ಸೆ ಸಮುಪಾಸ್ಸ ಶೆತ್‌ | 


$0 
ತತೋ ಬ ಬ್ರಹ್ಮಾ ಸುರೈರ್ಯುಕ್ತಃ ಸ್ತೋತುಂ ಸಮಂಸಚಕ್ರ ಮೇ ॥8೧೫೮॥ 


ತಂ ಹಿ ನ. ಪತಿರ್ಜೀನ ನ ತ್ವಾಂ ಜಾನಾತಿ ಕಶ್ಚನ। 

ಅಹಂ ತೇ ವೈ ನಿಶಾಲಾಕ್ಟ, ಭೂತಪೂರ್ನಪರಿಗ್ರ ಹಃ ॥ ೧೫೯ ॥ 
ತ್ವ ಮಚಿಂತ್ಯ ೦ ಮಹದ್ಧೂತಮಕ್ಷ ಯ್ಯಂ ಲೋಕಸಂಗೆ ಹೇ | 

ಯಾಮಿಚ್ಛೆ ಸಿ ಮಹಾನೀರ್ಯ ತಾಂ ತನುಂ ಪ್ರನಿಶ ಸಕ ಕಂ ॥ಂ೬೦॥ 





ಸಮಸ್ತ ದೇವತೆಗಳಿಂದಲೂ, ಮಹಾತ್ಮರಾದ ಖುಷಿಗಳಿಂದಲೂ ಸುತ್ತುವರಿ 
ಯಲ್ಬ ಟ್ಟವನಾಗಿ ಸ್ನ _ರ್ಗದ್ವಾರಕ್ಕೆ ಟಂ ಕಾಕುತ್ಸ ಎಕ ಬಳಿಗೆ ಬಂದನು. 

pA ಆ ಬ್ರಹ್ಮನನ್ನು ನೂರಾರು ಕೋಟಿ ಸಂಖ್ಯೆ ಯ ದಿವ್ಯ 
ವಿಮಾನಗಳು ಎಲ್ಲ ಕಡೆಯೂ ಆವರಿಸಿದ್ದವು. ಆ ವಿಮಾನಗಳು ಎಲ್ಲ ದಿಕ್ಕಿ 
ನಲ್ಲಿಯೂ ಆಕಾಶವನ್ನು ಬೆಳಗುತ್ತಿದ್ದವು. ಆ ಸಮಯದಲ್ಲಿ ಪುಣ್ಯಕರ್ಮಗಳನ್ನು 
ಮಾಡಿದವರ ಸ ಯಂಪ್ಪ ಸ್ರಭೆಯುಳ್ಳ "ಮಹತ್ತಾದ ತೇಜಸ್ಸುಗಳಿಂದ ಆಕಾಶವೇ 
ಜ್ಯೋತಿಸ್ಸ್ವರೂಪವೆಂಬಂತಾಯಿತು. ಸುಗಂಧಯುಕ್ತಗಳಾಗಿ ಸುಖವನ್ನು 
ಕೊಡತಕ್ಕವಾದ ಪುಣ್ಯವಾತಗಳು ಅಲ್ಲಿ ಬೀಸತೊಡಗಿದವು. 

೧೫೭. ಪುಣ್ಯಕರವಾದ ಪುಷ್ಪ ವರ್ಷದಿಂದ ಕೂಡಿ ವಾಯುವು ಬಹು ವೇಗ 
ವಾಗಿ ಬೀಸಿತು. ಆ ಸಮಯದಲ್ಲಿ ಗಂಧರ್ವರಿಂದಲೂ, ಅಪ್ಸರೆಯರಿಂದಲೂ 
ಸೂರ್ಯನು ಉಪಾಸಿಸಲ್ಪಟ್ಟನು. 

೧೫೮. ಶ್ರೀರಾಮನಾದರೋ ಸರಯೂಜಲವನ್ನು ಕಾಲುಗಳಿಂದ ಸ್ಪರ್ಶ 
ಮಾಡಿದನು. ಬಳಿಕ ಬ್ರಹ್ಮನು ದೇವತೆಗಳಿಂದ ಕೂಡಿದವನಾಗಿ ಆತನನ್ನು 
ಸ್ತೋತ್ರಮಾಡಲು ಪ್ರಾರಂಭಮಾಡಿದನು. 

೧೫೯. "ದೇವಾ! ನೀನು ಲೋಕಕ್ಕೆಲ್ಲ ಒಡೆಯನು. ಯಾವನೊಬ್ಬನೂ 
ನಿನ್ಫನ್ನು ತಿಳಿದಿಲ್ಲವು. ವಿಶಾಲಾಕ್ಸಾ! ನಾನು ನಿನ್ನ ಆಶ್ರಿತನಾಗಿರುವನನು. 

೧೬೦. ಲೋಕಸಂಗ್ರಹೆದಲ್ಲಿ ಚಿಂತಿಸಲಸದಳವೂ, ಅಕ್ಬ್ಷಯವೂ ಆದ 
ಮಹದ್ಧೂತವೇ ಕೀನು! ಎಲ್ಫೈ ಮಹಾವೀರ್ಯನೇ! ನೀನು ಯಾವುದನ್ನು 
ಬಯಸುತ್ತಿರುವೆಯೋ ಆ ನಿನ್ನ ದಿವ್ಯಶರೀರವನ್ನು ಪ್ರವೇಶಮಾಡು' ಎಂದನು. 


೯೪ ಶ್ರೀ ಸ್ಮಾಲದಮ ಹಾಪುರಾಣಂ 


ಪಿತಾಮಹಸ್ಯ ನಚನಾದಿದಮೇವಾವಿಶತ್ಸ್ವಯೆಂ ! 

ಸುದಿವ್ಯಂ ನೈಷ್ಣನಂ ತೇಜಃ ಸಂಸಾರಂ ಸ ಸಹಾನುಜಃ । 

ತತೋ ನಿಷ್ಣುತನುಂ ದೇವಾಃ ಪೂಜಯಂತ ಸಂರೋತ್ತಮಂ ॥ ೧೬೧॥ 
ಸಾಧ್ಯಾ ಮರುದ್ದಣಾಶ್ಚೆೈವ ಸೇಂದ್ರಾಃ ಸಾಗ್ನಿಪುರೋಗಮಾಃ.। 

ಯೇ ಚ ದಿವ್ಯಾ ಖುಷಿಗೆಣಾ ಗಂಧರ್ವಾಪ್ಸರಸಸ್ತಥಾ। 


ಸುಪರ್ಣಾ ನಾಗಯಕ್ಸಾಶ್ಚ ದೈತ್ಯದಾನನರಾಕ್ಬಸಾಃ ॥ ೧೬೨ ॥ 
ದೇವಾಃ ಪ್ರಹೃಷ್ಟಾ ಮುದಿತಾಃ ಸರ್ವೇ ಪೂರ್ಣಮನೋರಥಾಃ । 
ಸಾಧುಸಾಧ್ಮಿತಿ ತೇ ಸರ್ವೇ ತ್ರಿದಿನಸ್ಥಾ ಬಭಾಷಿರೇ ॥ ೧೬೩೩ ॥ 
ಅಥ ವಿಷ್ಣುರ್ಮಹಾತೇಜಾಃ ಪಿತಾಮುಹಾಮುವಾಚ ಹ। 

ಏಷಾಂ ಲೋಕಂ ಜನೌಘಾನಾಂ ದಾತುಮರ್ಹಸಿ ಸುವ್ರತ ॥ ೧೬೪ ॥ 
ಇಮೇ ತು ಸರ್ವೇ ಮತ್ಸೇಹಾದಾಯಾತಾಃ ಸರ್ವಮಾನವಾಃ । 
ಭಕ್ತಾಶ್ಚ ಭಕ್ತಿಮಂತಶ್ಚ ತ್ಯಕ್ತಾತ್ಮಾನೋಂಪಿ ಸರ್ವಶಃ ॥ ೧೬೫ ॥ 
ತಚ್ಛೃತ್ಥಾ ನಿಷ್ಣುಕಥಿತಂ ಸರ್ವಲೋಕೇಶ್ವರೋಬ್ರನೀತ್‌ । 

ಲೋಕಂ ಸಂತಾನಿಕಂ ನಾಮ ಸಂಸ್ಥಾಸ್ಯೆಂತಿ ಹಿ ಮಾನವಾಃ ॥ ೧೬೬॥ 


—— ಕ್ಮ... 


೧೬೧. ಪಿತಾಮಹನ ಮಾತಿನಂತೆ, ತಮ್ಮಂದಿರೊಡಗೂಡಿ ಆ ಶ್ರೀರಾಮನು 
ದಿವ್ಯ ತೇಜಸ್ಸಿನಿಂದ ಬೆಳಗುತ್ತ ಸಂಸಾರಸ್ವರೂಪವಾಗಿ ಮಹಾದಿವ್ಯವಾಗಿದ್ದ ಆ 
ವೈಷ್ಣವ ಶರೀರವನ್ನೇ ಪ್ರವೇಶಿಸಿದನು. ಬಳಿಕ ವಿಷ್ಣುಶರೀರವನ್ನು ಪ್ರವೇಶಿಸಿದ 
ಆ ಸುರೋತ್ತಮನನ್ನು ದೇವತೆಗಳೆಲ್ಲರೂ ಪೂಜಿಸಿದರು. 

೧೬೨. ಸಾಧ್ಯರೂ, ಮರುದ್ಗಣಗಳೂ ಇಂದ್ರಥಿಂದೊಡಗೂಡಿ ಅಗ್ಲಿಯನ್ನು 
ಮುಂದಿಟ್ಟುಕೊಂಡಿರುವ ದಿವ್ಯ ಖುಷಿಗಣಗಳೂ, ಗಂಧರ್ವಾಪ್ಸರಸೆಯರೆಲ್ಲರೂ, 
ಸುಪರ್ಣರು, ನಾಗರು, ಖುಕ್ಸರು ದೈತ್ಯದಾನವ ರಾಕ್ಸ್ಸಸರು ಎಲ್ಲರೂ 
ಆ ಸುರೋತ್ತಮನನ್ನು ಪೂಜಿಸಿದರು. 

೧೬೩, ದೇವತೆಗಳು ಬಹು ಹರ್ಷಗೊಂಡರು; ಎಲ್ಲರೂ ಪೂರ್ಣಮನೋ 
ರಥರಾಗಿ ನೋದಗೊಂಡರು. ಅವರೆಲ್ಲರೂ ಆಕಾಶದಲ್ಲಿ ಶ್ರೀರಾಮನಿಗೆದುರು 
ನಿಂತು "ಸಾಧು ಸಾಧು? ಎಂದು ನುಡಿಯುತ್ತಿದ್ದರು. 

೧೬೪. ಬಳಿಕೆ ಮಹಾ ತೇಜಶ್ಯಾಲಿಯಾದ ವಿಷ್ಣುವು ಪಿತಾಮಹೆನನ್ನು 
ಕುರಿತು ಹೀಗೆ ಹೇಳಿದನು :--" ಎಲ್ಫೈ ಸುವ್ರತನೇ! ನೀನು ಈ ಜನರ ಗುಂಪು 
ಗಳಿಗೆ ಪುಣ್ಯಲೋಕವನ್ನು ನೊಡಬೇಕು. 

೧೬೫-೧೬೬. ಈ ಮಾನವರೆಲ್ಲರೂ ನನ್ನಲ್ಲಿರುವ ಪ್ರೀತಿಯಿಂದ ನನ್ನೊಡನೆ 
ಇಲ್ಲಿಗೆ ಬಂದಿದ್ದಾರೆ. ಇವರೆಲ್ಲರೂ ನನ್ನ ಭಕ್ತರು; ಭಕ್ತಿವಂತರು; ತ್ಯಕ್ತಾತ್ಮರು? 
ಎಂದನು. ವಿಷ್ಣುವು ಹೇಳಿದ ಈ ಮಾತನ್ನು ಕೇಳಿ ಸರ್ವಲೋಕೇಶ್ವರನಾದ 


ಸಷಷ್ಮೋತಧ್ಯಾಯ 8 ೯೫ 


ಸ್ಪರ್ಗದ್ಧಾರೇಂತ್ರ ವೈ ತೀರ್ಥೇ ರಾಮಮೇವಾನುಜಿಂತಯನ್‌ । 


ಪ್ರಾಣಾಂಸ್ಕ್ಯಜತಿ ಭಕ್ತ್ಯಾ ವೈ ಸ ಸಂತಾನಂ ಪರಂ ಲಭೇತ್‌ ॥ ೧೬೭೫ 
ಸರ್ವೇ ಸಂತಾನಿಕಂ ನಾಮ ಬ್ರಹ್ಮಲೋಕಾದನಂತರಂ । 

ವಾನರಾಶ್ಚ ಸ್ವಕಾಂ ಯೋನಿಂ ರಾಕ್ಸಸಾಶ್ವಾಪಿ ರಾಕ್ಬಸೀಂ ॥ ೧೬೮ ॥ 
ಯಸ್ಯಾ ವಿನಿಃಸೃತಾಯೇವೈ ಸುರಾಸುರತನೂದ್ಭವಾಃ। 
ಆದಿತ್ಯತನಯಶ್ಚೈವ ಸುಗ್ರೀವಃ ಸೂರ್ಯಮಂಡಲಂ ॥ ೧೬೯॥ 
ಖುಷಯೋ ನಾಗಯಕ್ಸಾಶ್ಚ ಪ್ರಯಾಸ್ಯಂತಿ ಸ್ವಕಾರಣಂ । 

ತಥಾ ಬ್ರುವತಿ ದೇನೇಶೇ ಗೋಪ್ರತಾರಮುಪಸ್ಥಿತಂ ॥ ೧೭೦೫ 


ತಜ್ಜಲಂ ಸರಯೂಂ ಭೇಜೇ ಪರಿಪೂರ್ಣಂ ತತೋ ಜಲಂ । 

ಅನಗಾಹ್ಯ ಜಲಂ ಸರ್ವೆೇ ಪ್ರಾಣಾಂಸ್ಕೆಕ್ಸ್ಟಾ ಪ್ರಹೃಷ್ಟವತ್‌ 8 ೧೭೧॥ 
ಮಾನುಷಂ ದೇಹಮುತ್ಸೃಜ್ಯ ತೇ ನಿಮಾನಾನ್ಯಥಾರುಹೆನ್‌ । 
ತಿರ್ಯಗ್ಯೋಸಿಗತಾ ಯೇ ಚೆ ಪ್ರವಿಶ್ಯ ಸರಯೂಂ ತದಾ ॥ ೧೭೨ ॥ 


ಬ್ರಹ್ಮನು ಇಂತೆಂದನು :-* ಪರಮಾತ್ಮ! ಈ ಮಾನವರು ಸಂತಾನಿಕವೆಂಬ 
ಹೆಸರುಳ್ಳ ಪುಣ್ಯಲೋಕದಲ್ಲಿ ನೆಲಸುತ್ತಾರೆ. 

೧೬೭. ಈ ಸ್ವರ್ಗದ್ವಾರತೀರ್ಥದಲ್ಲಿ ಶ್ರೀರಾಮಧ್ಯಾನಮಾಡುತ್ತ ಯಾವನು 
ಪ್ರಾಣಗಳನ್ನು ತ್ಯಜಿಸುತ್ತಾನೆಯೊ ಅವನು ಬಹುಶ್ರೇಷ್ಮವಾದ ಸಂತಾಫಿಕವೆಂಬ 
ಲೋಕವನ್ನು ಪಡೆಯುತ್ತಾನೆ. 

೧೬೮. ಬ್ರಹ್ಮಲೋಕಕ್ಕೆ ಎರಡನೆಯದಾಗಿರುವ ಸಂತಾನಿಕ ಲೋಕವನ್ನು 
ಇವರೆಲ್ಲರೂ ಪಡೆಯುತ್ತಾರೆ. ವಾನರರು ತಮ್ಮ ಸ್ವಂತ ವಾನರಜನ್ಮನನ್ನೂ, 
ರಾಕ್ಸಸರು ರಾಕ್ಸಸಜನ್ಮನನ್ನೂ ಪಡೆಯುತ್ತಾರೆ. 

೧೬೯-೧೭೦. ಸುರ ಮತ್ತು ಅಸುರ ಶರೀರದಿಂದ ಹುಟ್ಟದವರಾಗಿ ಯಾರು 
ಯಾರು ಯಾವ ಯಾವ ಮೂಲದಿಂದ ಜನ್ಮತಾಳಿದ್ದರೋ ಅವರವರು ಆಯಾ 
ಮೂಲಸ್ಥಾನಕ್ಕೆ ಹೋಗಿ ಸೇರುವರು. ಆದಿತ್ಯತನಯನಾದ ಸುಗ್ರೀವನು 
ಸೂರ್ಯಮಂಡಲವನ್ನ್ಸೈದುತ್ತಾನೆ. ಖುಷಿಗಳು, ನಾಗರು, ಯಕ್ಷರು, 
ಇವರೆಲ್ಲರೂ ತಮ್ಮ ತಮ್ಮ ಮೂಲಸ್ಥಾನಗಳನ್ನು ಹೋಗಿ ಸೇರುತ್ತಾರೆ!” 
ದೇವೇಶನಾದ ಬ್ರಹ್ಮದೇವನು ಈ ರೀತಿ ಹೇಳುತ್ತಿರಲು ಗೋಪ್ರತಾರತೀರ್ಥವು 
ಉದಿಸಿತು. 

೧೭೧-೧೭೪. ಆ ತೀರ್ಥಜಲನು ಸರಯುವನ್ನು ಸೇರಿ ಆ ಜಲವು ಪರಿಪೂರ್ಣ 
ವಾಯಿತು. ಒಡನೆಯೆ ಸರ್ವರೂ ಆ ಜಲದಲ್ಲಿ ಮುಳುಗಿ ಬಹುಹರ್ಷಗೊಂಡವ 
ರಂತೆ ಪ್ರಾಣಗಳನ್ನು ತ್ಯಜಿಸಿ, ಮನುಷ್ಯದೇಹವನ್ನು ತೊರೆದೆಸೆದು, ದಿವ್ಯವಿಮಾನ 
ಗಳನ್ನು ಹತ್ತಿದರು. ತಿರ್ಯಕ್‌ಜಾತಿಗೆ ಸೇರಿದಪ್ರಾಣಿಗಳು ಯಾವುವಿದ್ದುವೋ 


೯೬ ಶ್ರೀ ಸ್ಮಾಂದೆಮಹಾಪುರಾಣಂ 


ದೇಹತ್ಯಾಗಂ ಚ ತೇ ತತ್ರ ಕೃತ್ವಾ ದಿವ್ಯವಪುರ್ಧರಾಃ । 

ತಾಫಾನ್ಯಾನ್ಯಪಿ ಸತ್ವಾನಿ ಸ್ಥಾವರಾಣಿ ಚರಾಣಿ ಚೆ ॥ ೧೭೩ ॥ 
ಪ್ರಾಪ್ಯ ಚೋತ್ತಮದೇಹಂ ವೈ ದೇವಲೋಕಮುಪಾಗಮನ್‌ | 
ತಸ್ಮಿಂಸ್ಕತ್ರ ಸಮಾಪನ್ನೇ ವಾನರಾ ಯಖುಕ್ಪರಾಕ್ಬಸಾಃ। 

ತೇಪಿ ಪ್ರವಿವಿಶುಃ ಸರ್ವೇ ದೇಹಾನ್ನಿಕ್ಸಿಸ್ಯ ವೈ ತದಾ 1 ೧೭೪ ॥ 
ತದಾ ಸ್ವರ್ಗಂ ಗತಾ ಸರ್ವೇ ಸ್ಮೃತ್ವಾ ಲೋಕಗುರುಂ ವಿಭುಂ | 

ಜಗಾಮ ತ್ರಿದಶೈಃ ಸಾರ್ಧಂ ರಾಮೋ ಹೃಷ್ಟೋ ಮಹಾಮತಿಃ ॥ ೧೨೫ ॥ 
ಅತಸ್ತದ್ದೋಪ್ರತಾರಾಖ್ಯಂ ತೀರ್ಥಂ ವಿಖ್ಯಾತಿಮಾಗತಂ | 
ಗೋಪ್ರತಾಕೇ ಪರೋ ಮೋಕ್ಸೋ ನಾನ್ಯತೀರ್ಥೇಷು ವಿದ್ಯತೇ॥ ೧೭೬ ॥ 
ಜನ್ಮಾಂತರಶತೈರ್ನಿಪ್ರ ಯೋಗೋಇಃಯಂ ಯದಿ ಲಭ್ಯತೇ! 


ಮುಕ್ತಿರ್ಭವತಿ ತತ್ವೇಕಜನ್ಮನಾ ಲಭ್ಯತೇ ನ ವಾ ॥ ೧೭೭ ॥ 
ಗೋಪ್ರತಾರೇ ನ ಸಂದೇಹೋ ಹರಿರ್ಭಕ್ಕ್ಯಾ ಸುನಿಷ್ಮಿತಃ । 
ಏಕೇನ ಜನ್ಮನಾನ್ಕೋಪಿ ಯೋಗಮೋಕ್ಸಂ ಚ ವಿಂದತಿ ॥ ೧೭೮ ॥ 


ಗ ಜಾ 


ಅವೂಕೂಡ ಆ ಸರಯೂನದಿಯನ್ನು ಪ್ರವೇಶಿಸಿ ಅಲ್ಲಿ ದೇಹತ್ಯಾಗಮಾಡಿ ದಿವ್ಯ 
ಶರೀರವನ್ನು ಧರಿಸಿದುವು. ಅದೇ ರೀತಿಯಲ್ಲಿ ಸ್ಥಾವರಜಂಗಮಗಳಾದ ಇತರ 
ಪ್ರಾಣಿಗಳೂ ಕೂಡ ಉತ್ತಮ ದೇಹವನ್ನು ಪಡೆದು ದೇವಲೋಕಕ್ಕೆ ಬಂದುವು. 
ವಾನರರೂ, ಖುಕ್ಬರೂ, ರಾಕ್ಚಸರೂ--ಎಲ್ಲರೂ ಕೂಡ ಆ ಗೋಪ್ರತಾರತೀರ್ಥ 
ವನ್ನು ಪ್ರವೇಶಿಸಿ ತಮ್ಮ ದೇಹಗಳನ್ನು ಬಿಸುಟು ಸ್ವರ್ಗವನ್ನು ಪ್ರವೇಶಿಸಿದರು. 

೧೭೫. ಸರ್ವರೂ ಲೋಕಗುರುವಾದ ಶ್ರೀಮನ್ಮಹಾವಿಷ್ಣು ವನ್ನು ಸ್ಮರಿಸಿ 
ಸ್ವರ್ಗವನ್ನೈದಿದರು. ತರುವಾಯ ಮಹಾಮತಿಯಾದ ಶ್ರೀರಾಮನು ಹರ್ಷ 
ಗೊಂಡವನಾಗಿ ದೇವತೆಗಳೊಡಗೂಡಿ ಸರಂಧಾಮಕ್ಕೆ ಹೊರಟುಹೋದನು. 

೧೭೬. ಆದುದರಿಂದ ಗೋಪ್ರತಾರವೆಂಬ ಆ ತೀರ್ಥವು ವಿಖ್ಯಾತಿಯನ್ನು 
ಪಡೆಯಿತು. ಗೋಪ್ರತಾರದಲ್ಲಿ ಪರಮಮೋಶ್ಪವು ದೊರೆಯುತ್ತದೆ. ಅಂತಹ 
ಮೋಕ್ಬವು ಬೇಕೆ ತೀರ್ಥಗಳಲ್ಲಿ ದೊರೆಯಲಾರದು. 

ದಕ್ಷಃ ಎಲ್ಫೈ ವಿಪ್ರನೇ! ನೂರಾರು ಜನ್ಮಗಳಲ್ಲಿ ಒಮ್ಮೆಯಾದರೂ 
ಈ ಯೋಗವು ದೊರೆತದ್ದಾದರೆ ಮುಕ್ತಿಯುಂಬಾಗುತ್ತದೆ. ಅದು ಒಂದು 
ಜನ್ಮದಲ್ಲಿ ಲಭಿಸುತ್ತದೆಯೋ ಇಲ್ಲವೋ ಹೇಳಲಾಗುವುದಿಲ್ಲ. 

೧೭೮. ಆದರೆ ಗೋಪ್ರತಾರಕ್ಷೇತ್ರದಲ್ಲಿ ನಿನ್ನನಾಗಿ ಹರಿಯನ್ನು ಭಕ್ತಿ 
ಯಿಂದ ಪೂಜಿಸಿದಲ್ಲಿ ಒಂದೇ ಒಂದು ಜನ್ಮದಲ್ಲಿಯೆ ಯಾವನೇ ಆದರೂ ಯೋಗ 
ಮೋಕ್ಬವನ್ನು ಪಡೆಯುತ್ತಾನೆ. ಇದರಲ್ಲಿ ಸಂದೇಹವಿಲ್ಲ. 


ಸಸ್ಕೋ9ಧ್ಯಾಯಃ ೯೭ 


ಗೋಪ್ರತಾರೇ ನರೋ ವಿದ್ವಾನ್‌ ಯೋಪಿ ಸ್ನಾತಿ ಸುನಿಶ್ಚಿತಃ । 
ವಿಶತ್ಯಸೌ ಪರಂ ಸ್ಥಾನಂ ಯೋಗಿನಾಮಪಿ ದುರ್ಲಭಂ ಟ ೧೭೯ ॥ 
ಕಾರ್ತಿಕ್ಯಾಂ ಚ ವಿಶೇಷೇಣ ಸ್ನಾತವ್ಯಂ ವಿಜಿತೇಂದ್ರಿಯ್ಯಃ । 

ಕಾರ್ತಿಕೇ ಮಾಸಿ ವಿಪ್ರರ್ಷೇ ಸರ್ವೇ ದೇವಾಃ ಸವಾಸವಾಃ । 
ಸ್ನಾತುಮಾಯಾಂತ್ಯಯೋಧ್ಯಾಯಾಂ ಗೋಪ್ರತಾರೇ ವಿಶೇಷತಃ॥ ೧೮೦ ॥ 
ಗೋಪ್ರತಾರಸಮಂ ತೀರ್ಥಂ ನ ಭೂತಂ ನ ಭವಿಷ್ಯತಿ । 

ಯತ್ರ ಪ್ರಯಾಗರಾಜೋಸಿ ಸ್ನಾತುಮಾಯಾತಿ ಕಾರ್ತಿಕೇ ॥ ೧೮೧॥ 
ನಿಷ್ಟಾಪಃ ಕಲುಷಂ ತೃಕ್ತ್ರ್ವ್ವಾ ಶುಕ್ಲಾಂಗಃ ಸಿತಕೆಂಚುಕಃ । 

ಶುದ್ಧ್ಯರ್ಥಂ ಸ್ನಾತುಕಾಮನೋಸೌ ಪ್ರಯಾಗೇ ಮುನಿಸತ್ತಮಃ ॥ ೧೮೨ ॥ 
ಯಾನಿ ಕಾನಿ ಚ ತೀರ್ಥಾನಿ ಭೂಮ್‌ ದಿವ್ಯಾನಿ ಸುವ್ರತ । 


ಕಾರ್ತಿಕ್ಯಾಂ ತಾನಿ ಸರ್ವಾಣಿ ಗೋಪ್ರತಾರೇ ನಸೆಂತಿ ವೈ ॥ ೧೮೩ ॥ 
ಗೋಪ್ರತಾರೇ ಜಪೋ ಹೋಮಃ ಸ್ನಾನಂ ದಾನಂ ಚ ಶಕ್ತಿತಃ । 
ಸರ್ನಮಕ್ಸಯತಾಂ ಯಾತಿ ಶ್ರದ್ಧಯಾ ನಿಯಮವ್ರತೆಂ H ೧೮೪ ॥ 


೧೭೯. ವಿದ್ವಾಂಸನಾದ ಯಾವ ಮಾನವನು ಗೋಪ್ರತಾರತೀರ್ಥದಲ್ಲಿ 
ಸ್ಥಿರವಾದ ಮನಸ್ಸುಳ್ಳವನಾಗಿ ಸ್ನಾನಮಾಡುತ್ತಾನೋ ಅವನು ಯೋಗಿಗಳಿಗೂ 
ದುರ್ಲಭವಾದ ಪರಮಸ್ಕಾನವನ್ನು ಪ್ರವೇಶಿಸುತ್ತಾನೆ. 

೧೮೦-೧೮೧. ವಿಶೇಷವಾಗಿ ಕಾರ್ತಿಕಮಾಸದಲ್ಲಿ ಜಿತೇಂದ್ರಿಯರಾಗಿ ಅಲ್ಲಿ 
ಸ್ನಾನ ಮಾಡಬೇಕು. ಎಲ್ಲೆ ಬ್ರಹೈರ್ಸ್ಷಿಯೇ! ಕಾರ್ತಿಕಮಾಸದಲ್ಲಿ ಇಂದ್ರ 
ಸಮೇತರಾದ ಸರ್ವದೇವತೆಗಳೂ ಅಯೋಧ್ಯೆಯಲ್ಲಿರುವ ಗೋಪ್ರತಾರತೀರ್ಥ 
ದಲ್ಲಿ ಸ್ನಾನಮಾಡುವುದಕ್ಕಾಗಿಯೇ ಬರುತ್ತಾರೆ. ಗೋಪ್ರತಾರಕ್ಕೆ ಸಮವಾದ 
ತೀರ್ಥವು ಹಿಂದಿರಲಿಲ್ಲ; ಮುಂದಾಗುವುದಿಲ್ಲ. ಪ್ರಯಾಗ ತೀರ್ಥರಾಜನು ಕೂಡ 
ಅಲ್ಲಿಗೆ ಕಾರ್ತಿಕಮಾಸದಲ್ಲಿ ಸ್ನಾನಮಾಡಲು ಬರುತ್ತಾನೆ. 

೧೮.೨. ಕಲ್ಮಸವನ್ನೆಲ್ಲ ಕಳೆದುಕೊಂಡು ಪಾಪರಹಿತನಾಗಿ ಪರಿಶುದ್ಧವಾದ 
ಅಂಗವುಳ್ಳೆ ವನೂ, ಶುಭ್ರ ಕೆಂಚುಕವನ್ನು ತೊಟ್ಟಿ ವನೂ ಆಗಿ ಶ್ರೇಯಃಕಾಮನಾದ 
ಮಾನವನು ಮುನಿಶ್ರೇಷ್ಠನಾಗಿ ಆತ್ಮಶುದ್ಧ್ಯರ್ಥವಾಗಿಯೂ ಮುಕ್ತಿಗಾಗಿಯೂ 
ಪ್ರಯಾಗದಲ್ಲಿ ನೆಲಸುತ್ತಾನೆ. 

೧೮೩. ಎಲೈ ಸುವ್ರತನೇ! ಭೂಮಿಯಲ್ಲಿ ದಿವ್ಯವಾದ ಯಾವ ಯಾವ 
ತೀರ್ಥಗಳಿರುವುವೋ ಅವೆಲ್ಲವೂ ಕಾರ್ತಿಕಮಾಸದಲ್ಲಿ ಗೋಪ್ರತಾರದಲ್ಲಿ ವಾಸ 
ಮಾಡುತ್ತವೆ. 

೧೮೪. ಗೋಪ್ರತಾರದಲ್ಲಿ ಶ್ರದ್ಧೆಯಿಂದ ಶಕ್ತ್ಯನುಸಾರವಾಗಿ ಮಾಡುವ 
ಜನ, ಹೋಮ, ಸ್ನಾನ, ದಾನ, ನಿಯಮ, ವ್ರತ ಎಲ್ಲವೂ ಅಕ್ಸಯವಾಗುತ್ತವೆ. 


೯೮ ಶ್ರೀ ಸ್ಕಾಂದಮಹಾಪುರಾಣಂ 


ಕಾರ್ತಿಕೇ ಪ್ರಾಪ್ಯ ತದ್ಯಾಂತಿ ತೀರ್ಥಾನಿ ಸಕಲಾನ್ಯಪಿ । 

ಗೋಪ್ರತಾರಂ ಗಮಿಷ್ಯಾಮಃ ಪಾಪಂ ತ್ಯಕ್ತುಮಿತೀಚ್ಛೆಯಾ ॥ ೧೮೫ ॥ 
ಗೋಪ್ರತಾರೇ ಕೃತಂ ಸ್ನಾನಂ ಸರ್ವಸಾಪಪ್ರಣಾಶನಂ | 

ಗೋಪ್ರತಾರೇ ನರಃ ಸ್ನಾತ್ವಾ ದೃಷ್ಟಾ ಗುಪ್ತಹರಿಂ ವಿಭುಂ | 
ಸರ್ವಪಾಪೈಃ ಪ್ರಮುಚ್ಯೇತ ನಾತ್ರ ಕಾರ್ಯಾ ವಿಚಾರಣಾ ॥8 ೧೮೬ ॥ 
ನಿಷ್ಣುಮುದ್ದಿಶ್ಯ ವಿಪ್ರಾಣಾಂ ಪೂಜನಂ ಚ ವಿಶೇಷತಃ । 

ಕರ್ತವ್ಯಂ ಶ್ರದ್ಧಯಾ ಯುಕ್ತೈಃ ಸ್ನಾನಪೂರ್ವಂ ಯತವ್ರತೇ8॥ ೧೮೭ ॥ 
ಪಯಸ್ಮಿನೀ ಚ ಗೌರ್ದೇಯಾ ಸಾಲಂಕಾರಾ ಚ ಶಕ್ತಿತಃ । 

ವಿಪ್ರಾಯ ವೇದನಿದುಷೇ ನಿಯಮವ್ರತಶಾಲಿನೇ । 

ಬ್ರಹ್ಮಣಾ ಯಾತಿ ಶುಚಯೇ ವಿಷ್ಣುಪ್ರೀತ್ಯೈ ಯತಾತ್ಮನಾ 8 ೧೮೮ ॥ 
ಅನ್ನಂ ಬಹುವಿಧಂ ಹೇಮ ವಾಸಾಂಸಿ ವಿವಿಧಾನಿ ಚ । 

ದಾತವ್ಯಾನಿ ಹರೇಃ ಪ್ರಾಸ್ತ್ಯೈ ಭಕ್ತ್ಯಾ ಸರಮಯಾ ಯುತೈಃ ॥ ೧೮೯॥ 
ಸೂರ್ಯಗ್ರಹೇ ಕುರುಕ್ಸೇತ್ರೇ ನರ್ಮವಾಯಾಂ ಶಶಿಗ್ರಹೇ । 
ತುಲಾದಾನಸ್ಯ ಯತ್ಪುಣ್ಯಂ ತದತ್ರ ದೀಪದಾನತಃ ॥ ೧೯೦ ॥ 


೧೮೫. ಕಾರ್ತಿಕಮಾಸದಲ್ಲಿ, "ಪಾಪವನ್ನು ಪರಿಹಾರಮಾಡಿಕೊಳ್ಳುವು 
ದಕ್ಕಾಗಿ ಗೋಪ್ರತಾರಕ್ಕೆ ಹೋಗುತ್ತೇನೆ? ಎಂದ ಸಂಕಲ್ಪಿಸಿ ಸಕಲತೀರ್ಥಗಳೂ 
ಅಲ್ಲಿಗೆ ಹೋಗಿ ನೆಲಸುತ್ತವೆ. 

೧೮೬-೧೮೭. ಗೋಪ್ರತಾರದಲ್ಲಿ ಮಾಡಿದ ಸ್ನಾನವು ಸರ್ವಪಾಪವಿನಾಶಕ 
ವಾದುದು. ಗೋಪ್ರತಾರದಲ್ಲಿ ನರನು ಸ್ಪಾನಮಾಡಿ ವಿಭುವಾದ ಗುಪ್ತಹರಿಯ 
ದರ್ಶನಮಾಡಿ ಸರ್ವಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದುತ್ತಾನೆ. 
ಈ ವಿಷಯದಲ್ಲಿ ವಿಚಾರಮಾಡಬೇಕಾದುದಿಲ್ಲ. ಇಂದ್ರಿಯನಿಗ್ರ ಹವನ್ನು ಮಾಡಿ 
ವ್ರತಧಾರಿಗಳಾಗಿ ಶ್ರದ್ಧಾ ಯುಕ್ತರಾದವರು ಮೊದಲು ಸ್ನಾನಮಾಡಿ ವಿಷ್ಣುವನ್ನು 
ಜ್ಹೇಶಿಸಿ ಬ್ರಾಹ್ಮಣಪೂಜೆಯನ್ನು ವಿಶೇಷವಾಗಿ ನಡೆಸಬೇಕು. 

೧೮೮. ಆತ್ಮನಿಗ್ರಹವನ್ನು ಮಾಡಿಕೊಂಡಿರುವಾತನು ತನ್ನ ಶಕ್ತಿಗನುಸಾರ 
ವಾಗಿ ಅಲಂಕಾರಮಾಡಿದ ಕರೆಯುವ ಹಸುವನ್ನು ನಿಯಮವ್ರ ತಶಾಲಿಯೂ, 
ವೇದನಿದ್ವಾಂಸನೂ, ಅತಿ ಶುಚಿಯೂ ಆದ ಬ್ರಾಹ್ಮಣನಿಗೆ ವಿಷ್ಣುವಿಗೆ ಪ್ರೀತಿ 
ಯಾಗಲೆಂದು ದಾನಮಾಡಬೇಕು. 

೧೮೯. ಪರಮಭಕ್ತಿಯಿಂದ ಕೂಡಿದವರಾಗಿ ಬಹುವಿಧಗಳಾದ ಮೃಷ್ಟಾನ್ಸ 
ಗಳನ್ನೂ, ಚಿನ್ನವನ್ನೂ, ವಿಧ ವಿಧವಾದ ಬಟ್ಟೆಗಳನ್ನೂ, ಶ್ರೀಹರಿಯ ಲೋಕದ 
ಪ್ರಾಪ್ತಿಗಾಗಿ ದಾನಮಾಡಬೇಕು. 

೧೯೦. ಸೂರ್ಯಗ್ರಹಣ ಕಾಲದಲ್ಲಿ ಕುರುಕ್ಟೇತ್ರದಲ್ಲಿಯೂ, ಚಂದ್ರ 


ಷಸ್ಮೋ9ಧ್ಯಾಯೆಃ ೯೯ 


ಫೃತೇನ ದೀಪಕೋ ಯಸ್ಯ ತಿಲತೈಲೇನ ವಾ ಪುನಃ । 


ಜ್ವಲತೇ ಮುನಿಶಾರ್ಮೂಲ ಹಯಮೇಥೇನ ತಸ್ಯ ಕಿಂ ॥ ೧೯೧॥ 
ತೇನೇಷ್ಟಂ ಕ್ರತುಭಿಃ ಸರ್ವೈಃ ಕೃತಂ ತೀರ್ಥಾವಗಾಹನಂ ! 
ದೀಪದಾನಂ ಕೃತಂ ಯೇನ ಕಾರ್ತಿಕೇ ಕೇಶವಾಗ್ರತಃ ॥ ೧೯೨ ॥ 
ನಾನಾವಿಧಾನಿ ತೀರ್ಥಾನಿ ಭುಕ್ತಿಮುಕ್ತಿಪ್ರದಾನಿ ಚ । 
ಗೋಪ್ರತಾರಸ್ಯ ತಾನ್ಯತ್ರ ಕಲಾಂ ನಾರ್ಹಂತಿ ಸೋಡಶೀಂ ೫ ೧೯೩॥ 
ಸ್ವರ್ಣಮಲ್ಪ್ಬಂ ಚೆ ಯೋ ದದ್ಯಾತ್‌ ಬ್ರಾಹ್ಮಣೇ ನೇದಪಾರಗೇ। 
ಫಂ ಗತಿಮವಾಪ್ನೋತಿ ಹ್ಯಗ್ವಿ ಗ್ನಿವಚ್ಚನ ನೀಷ್ಯ ತೇ ॥ ೧೯೪ ॥ 
ಗೋಪ್ರತಾರಾಭಿಧೇ ತೀರ್ಥೇ ಶ್ರಿಲೋಕೀವಪಿಶ್ರುತೇ ದ್ವಿಜ । 

ದತಾ ನ್ನ ೦ ಚೆ ವಿಧಾನೇನನಸ ಯೊ ಟು ॥ ೧೯೫ ॥ 
ತತ್ರ “ಸ್ನಾನಂ ತು ಯಃ ಕುರ್ಯಾತ್‌ ವಿಪ್ರಾನ್ಸಂತರ್ಹಯೇನ್ನರಃ 1 
ಸೌತ್ರಾಮಣೇಶ್ವ ಯಜ್ಞಸ್ಯ ಫಲಂ ಪ್ರಾಪ್ನೋತಿ ಮಾನವಃ ॥ ೧೯೬ ॥ 





ಗ್ರಹಣದಲ್ಲಿ ನರ್ಮದೆಯಲ್ಲಿಯೂ ತುಲಾದಾನಕ್ಕೆ ಯಾವ ಪುಣ್ಯವುಂಟೋ ಅದು 
ಈ ಗೋಪ್ರಶತಾರತೀರ್ಥದಕಲ್ಲಿ ದೀಪದಾನದಿಂದಲೇ ಉಂಟಾಗುತ್ತದೆ. 

೧೯೧. ಎಲೈ ಮುನಿಶಾರ್ದೂಲನೇ! ತುಪ್ಪದಿಂದ ಅಥವಾ ಎಳ್ಳೆಣ್ಣೆಯಿಂದ 
ಹೊತ್ತಿಸಿದ ಯಾವನ ಧೀಪವು ಉರಿಯುತ್ತಿರುವುದೋ, ಅವನಿಗೆ ಅಶ್ವಮೇಧ 
ದಿಂದ ಏನು ಪ್ರ ಯೋಜನ? 

೧೯೨. Foe ದಲ್ಲಿ ಕೇಶವನ ಸನ್ನಿಧಿಯಲ್ಲಿ ಯಾವನು ದೀಪವಿಡು 
ವನೋ ಅವನು ಸರ್ವಕ್ರತುಗಳನ್ನೂ ಮಾಡಿದಂತೆಯೆ; ಸರ್ವತೀರ್ಥಗಳಲ್ಲೂ 
ಮುಳುಗಿ ಸ್ನಾನಮಾಡಿದಂತೆಯೆ. 

೧೯೩. ಲೋಕದಲ್ಲಿ ಭುಕ್ತಿಮುಕ್ತಿಗಳನ್ನು ದೊರಕಿಸಬಲ್ಲ ನಾನಾ ವಿಧ 
ತೀರ್ಥಗಳಿರುಪುವಷ್ಟೆ. ಅವು ಈ ಗೋಪ್ರತಾರತೀರ್ಥದ ಹದಿನಾರನೆಯ ಒಂದು 
ಕಲೆಯನ್ನು ಹೋಲಲರ್ಹವಲ್ಲ. 

೧೯೪. ಇಲ್ಲಿ ಯಾವನು ಬಹು ಸ್ವಲ್ಪವೇ ಅದರೂ ಚಿನ್ನವನ್ನು ವೇದ 
ಪಾರಂಗತನಾದ ಬ್ರಾಹ್ಮಣನಿಗೆ ದಾನಮಾಡುತ್ತಾ ನೆಯೋ ಅವನು ಶುಭ 
ಗತಿಯನ್ನು ಪಡೆದು ಅಗ್ನಿ ಸಂತೆ ನ ಪ್ರಜ್ವ ಲಿಸುತ್ತಾನೆ. 

೧೯೫. ಮೂರುಲೋಕದಲ್ಲಿಯೂ ಸ್ವ ಕ್ರೈ ಖ್ಯಾತವಾದ ಗೋಪ್ರತಾರತೀರ್ಥದಲ್ಲಿ 
ವಿಧಿಪ್ರಕಾರವಾಗಿ ಅನ್ನ ದಾನವನ್ನು ಮಾಡುವವನು ಮತ್ತೆ ಹುಟ್ಟ ಬರುವುದಿಲ್ಲ. 

೧೯೬. ಯಾವ ಮಾನವನು ಅಲ್ಲಿ ಸ್ನಾನಮಾಡುವನೋ, ಬಾ ್ರಹ್ಮಣರಿಗೆ 
ಸಂತರ್ಪಣೆಯನ್ನು ಮಾಡಿ ತೃಪ್ತಿ ಸಿ ಪಡಿಸುವನೋ ಅವನು ಸೌತ್ರಾ ಮಣಿಯಜ್ಜ ದ 
ಫಲವನ್ನು ಫಯ: ಪೆ. 


೧೦೦ ಶ್ರೀ ಸ್ವಾಂದಮಹಾಪುರಾಣಂ 


ಏಕವಾರಸ್ತು ಯಸ್ತಿಸ್ಮೇನ್ಮಾಸಂ ತತ್ರ ಯತವ್ರತಃ । 


ಯಾವಜ್ಜೀನಕೃತಂ ಪಾಪಂ ಸಹಸಾ ತಸ್ಯ ನಶ್ಯತಿ ॥ ೧೯೭ ॥ 
ಅಗ್ನಿ ಪ್ರವೇಶಂ ಯೇ ಕುಯ್ಯರ್ಯರ್ಗೋಪ್ರತಾರೇ ವಿಧಾನತಃ | 

ತೇ ವಿಶಂತಿ ಪದಂ ವಿಷ್ಣೋರ್ನಿಸ್ಸಂದಿಗ್ಗಂ ತಪೋಧನ ॥ ೧೯೮ ॥ 
ಕುರ್ವಂತ್ಯನಶನಂ ಯೇತ್ರ ವಿಷ್ಣುಭಕ್ತ್ಯಾ ಸುನಿಶ್ಚಿತಾಃ । 

ನ ತೇಷಾಂ ಪುನರಾವೃತ್ತಿಃ ಕಲ್ಪಕೋಜಶತೈರಪಿ lore 
ಅರ್ಚಯೇವದ್ಯಸ್ತು ಗೋವಿಂದಂ ಗೋಪ್ರತಾರೇ ಹಿ ಮಾನವಃ । 
ದಶಸೌವರ್ಣಿಕಂ ಪುಣ್ಯಂ ಗೋಪ್ರತಾರೇ ಪ್ರಕಥ್ಯತೇ ॥ ೨೦೦ ॥ 
ಅಗ್ನಿಹೋತ್ರಫಲೋ ಧೂಪೋ ಗೋವಿಂದಸ್ಯ ಸಮರ್ಪಿತಃ । 
ಭೂಮಿದಾನೇನ ಸದೃಶಂ ಗಂಧದಾನಫಲಂ ಸ್ಮೃತಂ ॥ Soon 
ಅತ್ಯದ್ಭುತಮಿದಂ ವಿದ್ವನ್‌ ಸ್ಥಾನಮೇತತ್ಪ್ರಕೀರ್ತಿತಂ ! 

ಕಾರ್ತಿಕ್ಯಾಂ ತು ವಿಶೇಷೇಣ ಅತ್ರ ಸ್ನಾತ್ವಾ ಶುಜಿವ್ರತಃ ॥ ೨೦೨ ॥ 


ಸ್ವರ್ಗದ್ಧಾರೇ ನರಃ ಸ್ನಾತ್ವಾ ದಶಸ್ವರ್ಣಫಲಂ ಲಭೇತ್‌ । 
ಸ್ವರ್ಣದಃ ಸ್ವರ್ಗವಾಸೀ ಚ ಯೋ ದದ್ಯಾತ್‌ ಶ್ರದ್ಧಯಾನ್ವಿತಃ ॥ ೨೦೩ ॥ 

೧೯೭. ಯಾವನು ಅಲ್ಲಿ ಹಗಲು ಮಾತ್ರವೇ ಊಟಮಾಡುತ್ತ ಒಂದು 
ತಿಂಗಳವರೆವಿಗೆ ವ್ರತನಿಷ್ಠನಾಗಿರುವನೋ ಅವನು ಜೀವಾವಧಿ ಮಾಡಿರುವ 
ಪಾಪವೆಲ್ಲ ತಟ್ಟನೆ ನಾಶವಾಗುತ್ತದೆ. 

೧೯೮. ಎಲ್ಲೆ ತಪೋಧನನೇ! ಯಾರು ಗೋಪ್ರತಾರಕ್ಷೇತ್ರದಲ್ಲಿ ವಿಧಾನ 
ವನ್ನನುಸರಿಸಿ ಅಗ್ನಿಪ್ರವೇಶವನ್ನು ಮಾಡತ್ತಾರೆಯೋ ಅವರು ನಿಸ್ಸಂದೇಹೆ 
ವಾಗಿಯೂ ವಿಷ್ಣು ಸದವನ್ನು ಪ್ರವೇಶಿಸುತ್ತಾರೆ. 

೧೯೯. ಯಾರು ವಿಷ್ಣುಭಕ್ತಿಯಿಂದ ಮನೋನಿಶ್ಚಯಮಾಡಿಕೊಂಡು 
ಇಲ್ಲಿ ಅನಶನವ್ರತವನ್ನು ಮಾಡುವರೋ ಅವರಿಗೆ ನೂರಾರು ಕಲ್ಪಕೋಟ 
ಗಳಾದರೂ ಪುನರಾವೃತ್ತಿ,ಯಿರುವುದಿಲ್ಲ. 

೨೦೦. ಯಾವನು ಗೋಪ್ರತಾರದಲ್ಲಿ ಗೋವಿಂದನನ್ನು ಅರ್ಚಿಸುವನೋ 
ಆ ಮಾನವನು ಹತ್ತು ಸುವರ್ಣಗಳನ್ನು ದಾನಮಾಡಿದ ಪುಣ್ಯವನ್ನು ಪಡೆಯುವ 
ನೆಂದು ಹೇಳಲ್ಪಟ್ಟದೆ. 

೨೦೧. ಗೋವಿಂದನಿಗೆ ಸಮರ್ಪಿಸಿದ ಧೂಪವು ಅಗ್ನಿಹೋತ್ರದ ಫಲವುಳ್ಳ 
ದ್ಹಾಗುವುದು. ಗಂಧದಾನದ ಫಲವು ಭೂಮಿದಾನದ ಫಲಕ್ಕೆ ಸಮಾನವೆಂದೆಣಿ 
ಸಲೃಡುವುದು. 

೨೦೨-೨೦೪. ಎಲೈ ವಿದ್ವಾಂಸನೇ! ಈ ಸ್ಥಾನವು ಅತ್ಯದ್ಭುತವಾದುದೆಂದು 
ಪ್ರಸಿದ್ಧ ವಾಗಿರುವುದು. ಕಾರ್ತಿಕಮಾಸದಲ್ಲಿ ಇಲ್ಲಿ ವಿಶೇಷವಿರುವುದು. ಆಗ 


ಷಷ್ಮೋತಿಧ್ಯಾಯಃ ೧೦೧ 


ಸುತೀರ್ಥೇ ಪರ್ವಣಿ ಶ್ರೇಷ್ಮೇ ದಶಸ್ವ್ಪರ್ಜಫಲಪ್ರದೇ । 


ಜ್ಯೇಷ್ಠ ಶುಕ್ಲ ಚತುರ್ದಶ್ಯಾಂ ರಾತ್ರೌ ಜಾಗರಣಂ ಚರೇತ್‌ ॥ ೨೦೪ ॥ 
ಉಪೋಷಿತಃ ಶುಜಿಃ ಸ್ನಾತೋ ವಿಷ್ಣು ಪೂಜನತತ್ಪರಃ । 
ದೀಪಂ ದದ್ಯಾತ್‌ ಪ್ರಯತ್ನೇನ ನಾನಾಫಲವಿಧಾಯಿನಂ ॥ ೨೦೫ ॥ 
ತಾವದ್ಗರ್ಜಂತಿ ಪುಣ್ಯಾನಿ ಸ್ವರ್ಗೇ ಮರ್ತೇ ರಸಾತಲೇ ! 
ಯಾವದ್ದದ್ಯಾಜ್ಜಲೇ ದೀಪಂ ಕಾರ್ತಿಕೇ ಕೇಶವಾಗ್ರತಃ ॥ ೨೦೬ ॥ 


ಸೌರ್ಣಮಾಸ್ಕ್ಯಾಂ ಪ್ರಭಾತೇ ತು ಸ್ನಾತ್ವಾ ನಿರ್ಮಲಮಾನಸಃ । 
ಹರಿಂ ಸಂಪೂಜ್ಯ ವಿಧಿವತ್‌ ನಿಧಾಯ ಶ್ರಾದ್ಧಮಾದರಾತ್‌ ॥ ೨೦೭ ॥ 
ದತ್ವಾನ್ನಂ ಚ ಯಥಾಶಕ್ತ್ಯಾ ಸಂತೋಷ್ಯ ಬ್ರಾಹ್ಮಣಾಂಸ್ಕತಃ । 


ವಸ್ಟ್ರಾದಿಭಿರಲಂಕಾರೈಃ ಸಂಪೂಜ್ಯ ದ್ವಿಜದಂಪತೀ ॥ ೨೦೮ ॥ 
ವಿಭುಂ ಗುಪ್ತಹರಿಂ ದೃಷ್ಟ್ವಾ ಸಂಪೂಜ್ಯ ತು ವಿಶೇಷತಃ 
ನಮಸ್ಕತ್ಯಾನು ತತ್ತೀರ್ಥಂ ಶುಚಿಸ್ತದ್ದ ತಮಾನಸಃ ॥ ೨೦೯ ॥ 








ಇಲ್ಲಿ ಶುಚಿವ್ರತನಾಗಿ ಸ್ವರ್ಗದ್ವಾರದಲ್ಲಿ ಸ್ಲಾನಮಾಡಿದವನು ಹೆತ್ತು ಸುವರ್ಣ 
ಗಳನ್ನು ದಾನಮಾಡಿದ ಫಲವನ್ನು ಪಡೆಯುತ್ತಾನೆ. ದಶಸ್ವರ್ಣ ಫಲವನ್ನು 
ಕೊಡತಕ್ಕ ಈ ಸುತೀರ್ಥದಲ್ಲಿ ಪರ್ವಕಾಲದಲ್ಲಿ ಯಾವನು ಶ್ರದ್ಧೆಯಿಂದ ಸ್ವರ್ಣ 
ವನ್ನೇ ದಾನಮಾಡುತ್ತಾನೆಯೋ ಅವನು ಸ್ವರ್ಗವಾಸಿಯಾಗುತ್ತಾನೆ. ಜ್ಯೇಷ್ಠ 
ಶುಕ್ಲ ಚತುರ್ದಶಿಯ ರಾತ್ರಿಯಲ್ಲಿ ಜಾಗರಣೆಯನ್ನು ಮಾಡಬೇಕು. 

೨೦೫. ಉಪವಾಸವನ್ನು ಮಾಡಿ ಶುಚಿಯಾಗಿ ಸ್ನಾನಮಾಡಿ ವಿಷ್ಣು ಪೂಜಾ 
ತತ್ಸರನಾಗಿದ್ದು ನಾನಾ ಫಲಗಳನ್ನುಂಟುಮಾಡುವ ದೀಪವನ್ನು ಪ್ರಯತ್ನ 
ಪೂರ್ವಕವಾಗಿ ಹೊತ್ತಿಸಬೇಕು. 

೨೦೬. ಕಾರ್ತಿಕದಲ್ಲಿ ಕೇಶವನೆದುರಿಗೆ ಜಲದಲ್ಲಿ ದೀಪವನ್ನು ಹೊತ್ತಿಸ 
ದಿರುವವರೆವಿಗೂ ಸ್ವರ್ಗ, ಮರ್ತ್ಯ, ರಸಾತಲಗಳೆಂಬ ಮೂರು ಲೋಕಗಳಲ್ಲಿಯೂ 
ಪುಣ್ಯಗಳು ಗರ್ಜಿಸುತ್ತಿರುತ್ತವೆ. 

೨೦೭-೨೦೮. ಪೌರ್ಣಿಮೆಯ ದಿನ ಬೆಳಗಾಗುತ್ತಲೆ ಸ್ನಾನಮಾಡಿ ನಿರ್ಮಲ 
ಮಾನಸನಾಗಿ ಶ್ರೀಹೆರಿಯನ್ನು ಪೂಜಿಸಿ ವಿಧಿವತ್ತಾಗಿ ಆದರದಿಂದ ಶ್ರಾದ್ಧವನ್ನು 
ಮಾಡಬೇಕು. ಯಥಾಶಕ್ಷಿಯಾಗಿ ಅನ್ನದಾನವನ್ನು ಮಾಡಿ ಬ್ರಾಹ್ಮಣರನ್ನು 
ಸಂತೋಷಪಡಿಸಿ, ವಸ್ತ್ರ ಮೊದಲಾದ ಅಲಂಕಾರಗಳಿಂದ ಬ್ರಾಹ್ಮಣದಂಸತಿ 
ಳನ್ನು ಪೂಜಿಸಬೇಕು. 

೨೦೯. ಆ ತೀರ್ಥದ ಬಳಿಯಲ್ಲಿರುವ ವಿಭುವಾದ ಗುಪ್ತಹೆರಿಯನ್ನು 
ದರ್ಶನಮಾಡಿ ಶುಚಿಯಾಗಿ ಅವನಲ್ಲೇ ಮನಸ್ಸಿಟ್ಟು ವಿಶೇಷವಾಗಿ ಪೂಜಿಸಿ 
ನಮಸ್ಕರಿಸಬೇಕು. 


ಹಾ 


೧೦೨ ಶ್ರೀ ಸ್ಮಾಂದೆಮಹಾಪುರಾಣಂ 


ಸ್ಪರ್ಗದ್ಧಾರೇ ಚ ವಿಧಿವನ್ಮಧ್ಯಾಹ್ನೇ ಸ್ನಾನಮಾಚೆರೇತ್‌ 1 
ಸರ್ವಪಾಪನಿಶುದ್ಧಾತ್ಮಾ ವಿಷ್ಣುಲೋಕೇ ಮಹೀಯತೇ Hu ೨೧೦ 
ಇತಿ ಸರಮನಿಧಾನೈರ್ಗೊೋಪ್ರತಾರೇ ವಿಧಾಯ 
ಪ್ರಥಿತಸುಕೃತಮೂರ್ತಿಃ ಸ್ಪಾನಮುಚ್ಚೈಃ ಪ್ರಯತ್ನಾತ್‌ । 
ಗಳಿತನಿಖಲಪಾಪಃ ಸೂಜಯಿತ್ಕಾದರೇಣಾ 
ಚ್ಯುತಮಮಲನಿಕಾಸೋ ನಿಷ್ಣುಸಾಯುಜ್ಯಮೇತಿ ॥೨೧೧॥ 


ಇತಿ ಶ್ರೀ ಸ್ವಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸೆಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಅಯೋಧ್ಯಾ ಮಾಹಾತ್ಮ್ಮೇ ""ಸ್ವರ್ಗದ್ವಾರ--ಗೋಪ್ರತಾರ 
29 ಪೆ ಶಕ ಬ 
ತೀರ್ಥಮಾಹಾತ್ಮ 3ವರ್ಣನಂ??ನಾಮ ಷಷ್ಠೋಂಧ್ಯಾಯಃ 





೨೧೦. ಸ್ವರ್ಗದ್ವಾರದ್ಲಿಯೂ ಮಧ್ಯಾಹ್ನ ಕಾಲದಲ್ಲಿ ವಿಧಿವತ್ತಾಗಿ ಸ್ನಾನ 
ವನ್ನು ಮಾಡಿದುದಾದರೆ ಸರ್ವಪಾಸಗಳಿಂವಲೂ ಬಿಡುಗಡೆ ಹೊಂದಿ ಶುದ್ಧಾತ್ಮ 

ಇಗಿ ವಿಷ್ಣುಲೋಕದಲ್ಲಿ ಆನಂದಿಸುತ್ತಾನೆ. 

೨೧೧. ಈ ರೀತಿ ಗೋಪ್ರತಾರತೀರ್ಥದಲ್ಲಿ ಪರಮವಿಧಾನಗಳಿಂದ ಪ್ರಯತ್ನ 
ಪೂರ್ವಕವಾಗಿ ಸ್ಪಾನಮಾಡಿ, ಸಕಲಪಾಸಗಳನ್ನೂ ಪರಿಹರಿಸಿಕೊಂಡು, ಪುಣ್ಯ 
ಮೂರ್ತಿಯಾಗಿ, ಅಚ್ಯುತನನ್ನು ಆದರದಿಂದ ಪೂಜಿಸಿದೆವನು ನಿರ್ಮಲಚಿತ್ತ 
ವಿಕಾಸವುಳ್ಳವನಾಗಿ ವಿಷ್ಣುವಿನ ಸಾಯುಜ್ಯವನ್ನು ಸಡೆಯುತ್ತಾನೆ. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಮಾಂದೆಮಹಾಪುರಾಣದ ಎರಡನೆಯ ವೈಸ್ಣವಖಂಡದ ಆಯೋಧ್ಯಾಮಾಹಾತ್ಮ್ಯದಲ್ಲಿ 
44 ಸ್ವರ್ಗದ್ವಾರ-ಗೋಪ್ರತಾರತೀರ್ಥ ಮಾಹಾತ್ಮ್ಯವರ್ಣನ??ವೆಂಬ 
ಆರನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ ॥ 
ಅಥ ಸಪ್ತಮೋಂಧ್ಯಾಯಃ 
ಬೃಹಸ್ಪತಿಕುಂಡ, ರುಕ್ಮಿಣೀಕುಂಡ್ಕ ಧನಯಕ ತೀರ್ಥ, ವಸಿಷ್ಠ ಕುಂಡ, ಸಾಗರಕುಂಡ, 
ಯೋಗಿನೀಕುಂಡ, ಉರ್ವಶೀಕುಂಡ್ಕ ಘೋಷಾರ್ಕಕುಂಡಮಾಹಾತ್ಮ್ಯವರ್ಣನಂ 
ಅಗಸ್ತ್ಯ ಉವಾಚ 2-- 
pd 

ತೀರ್ಥಮನ್ಯತ್‌ ಪ್ರವಕ್ಸ್ವಾವಿಂ ಕ್ಲೀರೋದಕನಿತಿ ಸ್ಮೃತಂ 1 
ಸೀತಾಕುಂಡಾಚ್ಚ ನಾಯನ್ಯೇ ವರ್ತತೇ ಗುಣಸಂಂದರಂ । 


ಪುಣ್ಯ 4ಕನಿಚಯಸ್ಕಾನೆಂ ಸರ್ವದುಃಖವಿನಾಶನೆಂ ॥೧॥ 
ಪುರಾ ದಶರಥೋ ರಾಜಾ ಪುತ್ರೇಷ್ಟಿಂ ನಾಮ ನಾಮತಃ 1 

ಚಕಾರ ವಿಧಿವದ್ಯಜ್ಞಂ ಪುತ್ರಾರ್ಥಂ ಯತ್ರ ಚಾದರಾತ್‌ uw ೨ 
ಕ್ರತುಂ ಸಮಾಪಯಾಮಾಸ ಸಾನೆಂದೋ ಭೂರಿದಕ್ಸಿಣಂ । 

ಯಜ್ಞಾಂತೇ ಕ್ರತುಭುಕ್ತತ್ರ ಮೂರ್ತಿಮಾನ್‌ ಸಮದೃಶ್ಯತ ॥೩॥ 


ಹಸ್ತೇ ಕೃತ್ವಾ ಹೇಮುಪಾತ್ರಂ ಹವಿಃಪೂರ್ಣಮನುತ್ತಮಂ । 
ತಸ್ಮಿನ್‌ ಹನಿಷಿ ಸಂಕೀರ್ಣಂ ವೈಷ್ಣವಂ ತೇಜ ಉತ್ತಮಂ । 
ಚತುರ್ವಿಧಂ ನಿಭಜ್ಯೈವ ಸತ್ತೀಭ್ಯೋ ದತ್ತವಾನ್ಸೈಪಃ ॥೪॥ 





ಕನ್ನಡದ ಅನುವಾದ 
ಬೃಹಸ್ಪತಿಕುಂಡ್ಕ ರುಕ್ಮಿಣೀಕುಂಡ್ಕ ಧನಯಕ್ಪತೀರ್ಥ, ವಸಿಷ್ಠಕುಂಡ, ಸಾಗರಕುಂಡ, 
ಯೋಗಿನೀಕುಂಡ, ಉರ್ವಶೀಕುಂಡ, ಘೋಷಾರ್ಕಕುಂಡಗಳ ಮಾಹಾತ್ಮ್ಯವರ್ಣನ 

೧. ಅಗಸ್ಕೃನು ಹೇಳುತ್ತಾನೆ:-“ಕ್ಲೀಕೋದಕವೆಂದು ಹೆಸರುಗೊಂಡಿರುವ 
ಮತ್ತೊಂದು ತೀರ್ಥದ ವಿಷಯವನ್ನು ಹೇಳುತ್ತೇನೆ; ಕೇಳು. ಅದು ಸೀತಾ 
ಕುಂಡಕ್ಕೆ ವಾಯುವ್ಯದಿಕ್ಕಿನಲ್ಲಿ ಸಮಸ್ತಪುಣ್ಯಗುಣಗಳಿಂದಲೂ ತುಂಬಿ ಸುಂದರ 
ವಾಗಿ ಕಂಗೊಳಿಸುತ್ತಿರುವುದು. ಪುಣ್ಯಸಂಗ್ರಹಕ್ಕೆ ಅದೊಂದೇ ಸ್ಥಾನವಾಗಿರು 
ವುದು. ಅದು ಸರ್ವದುಃಖಗಳನ್ನು ನಾಶಮಾಡುವಂತಹುದು. 

೨. ಪೂರ್ವದಲ್ಲಿ ಅಲ್ಲಿ ದಶರಥರಾಜನು ಪುತ್ರಾರ್ಥವಾಗಿ ಪುತ್ರಕಾಮೇಷ್ಟಿ 
ಯೆಂಬ ಯಜ್ಞವನ್ನು ಆದರದಿಂದಲೂ ವಿಧಿವತ್ತಾಗಿಯೂ ನೆರವೇರಿಸಿದನು. 

೩. ಅತನು ಆನಂದದಿಂದ ಭೂರಿದಕ್ಸಿಣೆಯನ್ನು ಕೊಟ್ಟು ಆ ಕ್ರತುವನ್ನು 
ಸೆಮಾಪ್ತಿಗೊಳಿಸಿದನು. ಯಜ್ಞದ ಕೊನೆಯಲ್ಲಿ ಕ್ರತುಭುಜನಾದ ಯಜ್ಞೇಶ್ವರನು 
ದೇಹಧಾರಿಯಾಗಿ ಆತನಿಗೆ ಕಾಣಿಸಿಕೊಂಡನು. 

೪. ಆ ಯಜ್ಞೆ (ಶ್ವರನು ಹೆವಿಸ್ಲಿನಿಂದ ತುಂಬಿದ ಅತ್ಯುತ್ತಮವಾದ ಚಿನ್ನದ 
ಪಾತ್ರೆಯೊಂದನ್ನು ಕೈಯಲ್ಲಿ ಹಿಡಿದಿದ್ದನು. ಆ ಹೆವಿಸ್ಸಿನಲ್ಲಿ ಉತ್ತಮವಾದ 


೧೦೪ ಶ್ರೀ ಸ್ಯಾಂದಮಹಾಪುರಾಣಂ 


ಯತ್ರ ತತ್‌ಕ್ಸೀರ ಸೆಂಪ್ರಾಪ್ತಿರ್ಜಾತಾ ಪರಮದುರ್ಲಭಾ । 
ಕ್ಸೀರೋದಕವಮಿತಿ ಖ್ಯಾತಂ ತತ್ಸ್ಪಾನಂ ಪಾಪನಾಶನಂ | 


ಉದಕೇನಾಭಿವ್ಯಕ್ತೆಂ ಚೆ ಉತ್ತಮಂ ಚ ಫಲಪ್ರದಂ ॥೫॥ 
ತತ್ರ ಸ್ನಾತ್ವಾ ನರೋ ಧೀಮಾನ್‌ ನಿಜಿತೇಂದ್ರಿಯ ಆದರಾತ್‌ । 
ಸರ್ವಾನ್ಯಾಮಾನವಾಸ್ನೋತಿ ಪುತ್ರಾಂಶ್ಚ ಸುಬಹುಶ್ರುತಾನ್‌ ॥೬॥ 
ಆಶ್ವಿನೇ ಶುಕ್ಲಪಕ್ಬಸ್ಯ ಏಕಾದಶ್ಯಾಂ ಜಿತವ್ರತಃ । 

ತತ್ರ ಸ್ನಾತ್ಕಾ ನಿಧಾನೇನ ದತ್ತ್ವಾ ಶಕ್ತ್ಯಾ ದ್ವಿಜನ್ಮನೇ Hn 
ವಿಷ್ಣುಂ ಸಂಪೂಜ್ಯ ವಿಧಿವತ್‌ ಸರ್ವಾನ್ಯಾಮಾನವಾಪ್ಲುಯಾತ್‌ | 
ಪುತ್ರಾನವಾಪ್ಲುಯಾದ್ವಿದ್ದಿ ಧರ್ಮಾಂಶ್ಚ ನಿಧಿವನ್ನರಃ HC 
ತಸ್ಮಾತ್‌ ಕ್ಟೀರೋದಕಸ್ಮಾನಾನ್ಸೈರುತ್ಯೇ ದಿಕ್ತಲೇ ಶ್ರಿತಂ ! 

ಖ್ಯಾತಂ ಬೃಹಸ್ಪತೇಃ ಕುಂಡಮುದ್ದಂಡಾಚೆಂಡಮಂಡಿತಂ Hen 
ಸರ್ವಪಾಪಪ್ರಶಮನಂ ಪುಣ್ಯಾಮೃತತರಂಗಿತಂ । 

ಯತ್ರ ಸಾಕ್ಸಾತ್ಸುರಗುರುರ್ನಿವಾಸಂ ಕಿಲ ನಿರ್ಮಮೇ ॥ ೧೦॥ 


ವೈಷ್ಣವತೇಜಸ್ಸು ಬೆರೆತಿದ್ದಿತು.  ದಶರಫರಾಜನು ಅದನ್ನು ನಾಲ್ಕುಪಾಲಾಗಿ 
ವಿಭಾಗಿಸಿ ತನ್ನ ಸತ್ತಿಯರಿಗೆ ಕೊಟ್ಟನು. 

೫. ಪರಮದುರ್ಲಭವಾದ ಆ ಕ್ಸೀರಪ್ರಾಪ್ತಿಯು ಆ ಸ್ಥಳದಲ್ಲಿ ಉಂಟಾಯಿ 
ತಾದುದರಿಂದ ಆ ಸ್ಥಾನವು ಕ್ಸೀರೋದಕವೆಂದು ಪ್ರಖ್ಯಾತವೂ, ಪಾಪನಾಶಕವೂ 
ಆಗಿ ನೀರಿನಿಂದ ಅದು ಅಭಿವ್ಯಕ್ತವಾಗಿರುವುದಲ್ಲದೆ ಉತ್ತಮವೂ, ಫಲಪ್ರದವೂ 
ಆಗಿರುವುದು. 

೬. ಧೀಮಂತನಾದ ನರನು ಇಂದ್ರಿಯನಿಗ್ರಹಮಾಡಿಕೊಂಡು ಆ ತೀರ್ಥ 
ದಲ್ಲಿ ಆದರದಿಂದ ಸ್ನಾನಮಾಡಿ ಇಷ್ಟಾರ್ಥಗಳೆಲ್ಲವನ್ನು ಪಡೆಯುತ್ತಾನೆಯಲ್ಲದೆ, 
ಬಹು ಖ್ಯಾತಿವಂತರಾದ ಪುತ್ರರನ್ನೂ ಪಡೆಯುತ್ತಾನೆ. 

೭-೮. ಆಶ್ಮೀಜಮಾಸದ ಶುಕ್ಲಸಕ್ಸದ ಏಕಾದಶಿಯ ದಿನ ವ್ರತಧಾರಿಯಾಗಿ 
ಅಲ್ಲಿ ವಿಧಿಪೂರ್ವಕವಾಗಿ ಸ್ನಾನಮಾಡಿ ತನ್ನ ಶಕ್ತಿಗೆ ತಕ್ಕಂತೆ ಬ್ರಾಹ್ಮಣನಿಗೆ 
ದಾನಮಾಡಿ, ವಿಧಿವತ್ತಾಗಿ ವಿಷ್ಣುವನ್ನು ಪೂಜಿಸಿದಾತನು ಸರ್ವಕಾಮಗಳೆನ್ನೂ 
ಪುತ್ರರನ್ನೂ, ವಿಧಿವತ್ತಾದ ಧರ್ಮಗಳನ್ನೂ ಪಡೆಯುತ್ತಾನೆ. 

೯. ಕ್ಸೀರೋದಕಸ್ಥಾನದಿಂದ ನೈರುತ್ಯದಿಕ್ಕಿನಲ್ಲಿ ಬೃಹಸ್ಸತಿಕುಂಡವೆಂದು 
ಪ್ರಸಿದ್ಧವಾಗಿರುವ ತೀರ್ಥಮೊಂದಿರುವುದು. 

೧೦. ಅದು ಸರ್ವಪಾಪಗಳನ್ನೂ ಶಮನಗೊಳಿಸುವಂತಹುದು; ಪುಣ್ಯಾ 
ಮೃತದ ತೆಕೆಗಳಿಂದ ತುಂಬಿರುವಂತಹುದು. ಪೂರ್ವದಲ್ಲಿ ದೇವತೆಗಳ ಗುರುವಾದ 
ಸಾಕ್ಸಾತ್‌ ಬೃಹಸ್ವತಿಯು ಅಲ್ಲಿಯೆ ನಿವಾಸವನ್ನು ನಿರ್ಮಿಸಿಕೊಂಡಿದ್ದನು. 


ಸಪ್ತಮೋರಿಧ್ಯಾಯಃ ೧೦೫ 


ಯಜ್ಞಂ ಚೆ ವಿಧಿನಚ್ಚಳ್ರೇ ಬೃಹಸ್ಪತಿರುದಾರಧೀಃ । 
ನಾನಾಮುನಿಗಣೈರ್ಯುಕ್ತಂ ರಮ್ಯಂ ಬಹುಫಲಪ್ರದಂ 
ಸುವರ್ಣಚ್ಛಾಯಸಂಪನ್ನಂ ಕುಂಡಂ ತತ್ಪಾಪಿದುರ್ಲ್ಬಭಂ ॥ ೧೧॥ 
ಇಂದ್ರಾದೆಯೋಪಿ ವಿಬುಧಾ ಯತ್ರ ಸ್ನಾತ್ವಾ ಪ್ರಯತ್ನತಃ । 
ಮನೋಭೀಷ್ಟಫಲಂ ಪ್ರಾಪ್ತಾಃ ಸೌಂದಂಯರ್ಕ್‌ವಾರ್ಯತುಂದಿಲಾಃ ॥ 


ಯತ್ರ ಸ್ನಾನೇನ ದಾನೇನ ನರೋ ಮುಚ್ಯೇತ ಕಿಲ್ಬಿಷಾತ್‌ ॥ ೧೩॥ 
ಭಾದ್ರೇ ಶುಕ್ಲೇ ತು ಸಂಚಮ್ಯಾಂ ಯಾತ್ರಾ ತತ್ರ ಫಲಪ್ತದಾ । 
ಅನ್ಯದಾಪಿ ಗುರೋರ್ವಾರೇ ಸ್ನಾನಂ ಬಹುಫಲಪ್ರದಂ ॥ ೧೪॥ 
ಬೃಹಸ್ಪತೇಸ್ಕಥಾ ವಿಷ್ಣೋಃ ಪೂಜಾಂ ತತ್ರ ಯ ಆಚರೇತ್‌ । 
ಸರ್ವಪಾಪನಿನಿರ್ಮುಕ್ತೋ ವಿಷ್ಣುಲೋಕೇ ಸ ಮೋದತೇ ॥ ೧೫ ॥ 
ಭವೇದ್ಬೃಹಸ್ಪತೇಃ ಪೀಡಾ ಯಸ್ಯ ಗೋಚರನೇಧತಃ । 

ತೇನಾತ್ರ ನಿಧಿವತ್‌ ಸ್ನಾನಂ ಕಾರ್ಯಂ ಸಂತಲ್ಪಪೂರ್ವಕಂ ॥ ೧೬॥ 








೧೧. ಉದಾರಬುದ್ಧಿಯಾದ ಬೃಹಸ್ಪತಿಯು ಆ ತೀರ್ಥದಲ್ಲಿ ವಿಧಿವತ್ತಾಗಿ 
ಯಜ್ಞ ವನ್ನೂ ಮಾಡಿದನು. ಆ ಕುಂಡವು ನಾನಾ ಬಗೆಯ ಮುನಿಗಣಗಳಿಂದ 
ರಮ್ಯವಾಗಿರುವುದು; ಬಹು ಫಲಗಳನ್ನು ಕೊಡುವುದಾಗಿರುವುದು. ಸುವರ್ಣ 
ಚ್ಛಾಯೆಯಿಂದೊಡಗೂಡಿರುವುದು; ಪಾಪಿಗಳಿಗೆ ದುರ್ಲಭವೂ ಆಗಿರುವುದು. 

೧೨. ಇಂದ್ರಾದಿದೇವತೆಗಳೂ ಪ್ರಯತ್ನಪೂರ್ವಕವಾಗಿ ಅಲ್ಲಿ ಸ್ನಾನಮಾಡಿ 
ಮನೋಭೀಷ್ಟ ಫಲವನ್ನೂ ಉದಾರವಾದ ಸೌಂದರ್ಯವನ್ನೂ ಸಹೆ ಪಡೆದು 
ಸಂತೋಷಭರಿತರಾದರು. 

೧೩. ಅಲ್ಲಿ ಮಾಡುವ ಸ್ಲಾನದಿಂದಲೂ, ದಾನದಿಂದಲೂ ನರರು ಪಾಪ 
ಗಳಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. 

೧೪. ಭಾದ್ರಪದಶುಕ್ಲ್ಸ ಸಂಚಮಿಯಲ್ಲಿ ಅಲ್ಲಿ ಯಾತ್ರೆಯು ಫಲಪ್ರದ 
ವಾಗುತ್ತದೆ. ಬೇರೆ ಕಾಲದಲ್ಲಿ ಕೂಡ ಗುರುವಾರದಲ್ಲಿ ಸ್ಪಾನಮಾಡುವುದರಿಂದ 
ಬಹು ಫಲಗಳುಂಬಾಗುತ್ತವೆ. 

೧೫. ಅಲ್ಲಿ ಬೃಹಸ್ಸತಿಯ ಮತ್ತು ವಿಷ್ಣುವಿನ ಪೂಜೆಯನ್ನು ಯಾವನು 
ಮಾಡುವನೋ ಅವನು ಸರ್ವಪಾಪಗಳಿಂದಲೂ ಬಿಡುಗಡೆಹೊಂದಿ ವಿಷ್ಣುಲೋಕ 
ದಲ್ಲಿ ಆನಂದಿಸುತ್ತಾಕೆ. 

೧೬. ಯಾವನಿಗೆ (ಗ್ರಹ) ಗೋಚಾರದಂತೆ ಬೃಹಸ್ಪತಿ ಪೀಡೆಯುಂಟಾ 
ಗುವುದೋ ಅವನು ಇಲ್ಲಿ ಸಂಕಲ್ಪಪೂರ್ವಕವಾಗಿ ವಿಧಿಯನ್ನನುಸರಿಸಿ ಸ್ಟಾನ 
ಮಾಡಬೇಕು. 


೧೦೬ ಶ್ರೀ ಸ್ಮಾಂದಮಹಾಪುರಾಣಂ 


ಹೋಮಂ ಕೃತ್ವಾ ಗುರೋರ್ಮೂರ್ತಿಃ ಸುವರ್ಣೇನ ವಿನಿರ್ಮಿತಾ । 
ಸ್ಥಿತ್ವಾ ಜಲೇ ಪ್ರದೇಯಾ ವೈ ಪೀತಾಂಬರಸಮುನ್ನಿತಾ 1 ೧೭॥ 
ಮವೇದಜ್ಞ್ಞಾಯಾತಿಶುಚಯೇ ಸ್ನಾತ್ವಾ ಪೀಡಾಪನುತ್ತಯೇ। 
ಹೋಮುಂ ಚ ಕಾರಯೇತ್ಮತ್ಸ ಗೆ ಹಜಾಪ್ಯವಿಧಾನತಃ 


ತತ್ರ ಗ್ರೆ ॥ ೧೮ ॥ 
ಏವಂ ಕೃತೇ ನ ಸಂದೇಹೋ ಗ್ರಹ ಪೀಡಾ ಪ್ರಣಶ್ಯತಿ ॥೧೯॥ 
ತದ್ದಕ್ಸಿಣೇ ಮುನಿಶ್ರೇಷ್ಠ ರುಕ್ಮಿಣೇಕುಂಡಮುತ್ತಮುಂ | 

ಚಕಾರ ಯತ್ಸ್ಟಯಂ ದೇವೀ ರುಕ್ಮಿಣೀ ಕೃಷ್ಣವಲ್ಲಭಾ ॥ 20 
ತತ್ರ ವಿಷ್ಣುಃ ಸ್ವಯಂ ಚಕ್ರೇ ನಿನಾಸಂ ಸಲಿಲೇ ತದಾ । 

ವರಪ್ರದಾನಾಶ್‌ ಸ್ನೇಹೇನ ಭಾರ್ಯಾಯಾಃ ಪ್ರಗುಣೀಕೃತಂ ॥ ೨೧॥ 
ತತ್ರ ಸ್ನಾನಂ ತಥಾ ದಾನಂ ಹೋಮಂ ವೈಷ್ಣನಮಂತ್ರಕಂ | 
ದ್ವಿಜಪೂಜಾಂ ವಿಷ್ಣುಪೂಜಾಂ ಕುರ್ನೀತ ಪ್ರಯತೋ ನರಃ ॥ ೨೨॥ 
ತತ್ರ ಸಾಂನತ್ಸರೀ ಯಾತ್ರಾ ಕರ್ತವ್ಯಾ ಸುಪ್ರಯತ್ನತಃ। 
ಊರ್ಜಕೃಷ್ಣನನಮ್ಯಾಂ ಚ ಸರ್ವಪಾಪಾಪನುತ್ತಯೇ ॥ ೨೩॥ 


೧೭-೧೯. ಅಲ್ಲದೆ ಹೋಮಮಾಡಿ, ಸುವರ್ಣದಿಂದ ನಿರ್ಮಿಸಿದ ಗುರುವಿನ 
ಪ್ರತಿಮೆಯನ್ನು ಪೀತಾಂಬರಸಮೇತವಾಗಿ, ಅತಿ ಶುಚಿಯೂ, ವೇದಜ್ಞನೂ 
ಆದೆ ವಿಪ್ರನಿಗೆ ನೀರಿನಲ್ಲಿ ನಿಂತುಕೊಂಡು ವಿಧ್ಯುಕ್ತವಾಗಿ ದಾನಮಾಡಬೇಕು. 
ಸ್ನಾನಮಾಡಿ ಪೀಡಾಸರಿಹಾರಕ್ಕಾಗಿ ಗ್ರಹಜಾಸ್ಯವಿಧಾನದಿಂದ ಹೋಮವನ್ನು 
ಮಾಡಿಸಬೇಕು. ಈ ರೀತಿ ಮಾಡಿದರೆ ಬೃಹಸ್ಪತಿ ಗ್ರಹಪೀಡೆಯು ಪರಿಹಾರ 
ವಾಗುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲವು. 

೨೦. ಎಲೈ ಮುನಿಶ್ರೇಷ್ಠನೇ! ಆ ಬೃಹಸ್ಸತಿಕುಂಡಕ್ಕೆ ದಕ್ಷಿಣದಿಕ್ಕಿನಲ್ಲಿ 
ಉತ್ತಮವಾದ ರುಕ್ಮಿಣೀಕುಂಡವಿರುವುದು. ಕೃಷ್ಣವಲ್ಲಭೆಯಾದ ರುಕ್ಮಿಣೀ 
ದೇವಿಯು ಅದನ್ನು ಸ್ವಂತವಾಗಿಯೆ ನಿರ್ಮಿಸಿದಳು. 

೨೧. ಆಗ ವಿಷ್ಣುವು ಅಲ್ಲಿನ ಜಲದಲ್ಲಿ ತಾನಾಗಿಯೇ ನೆಲಸಿದನು. 
ಪತ್ಲಿಯಮೇಲಿನ ಸ್ನೇಹದಿಂದಲೂ, ಆ ಮಹಾವಿಷ್ಣುವು ವರಪ್ರ ದಾನಮಾಡಿದುದ 
ರಿಂದಲೂ ಅದರ ಗುಣವು ಬಹಳ ಹೆಚ್ಚಿತು. 

೨೨. ಅಲ್ಲಿ ಆತ್ಮನಿಗ್ರಹಮಾಡಿ ವೈಷ್ಣವಮಂತ್ರಗಳಿಂದ ಸ್ನಾನ, ದಾನ, 
ಹೋಮಗಳನ್ನೂ, ಬ್ರಾಹ್ಮಣಪೂಜೆಯನ್ನೂ, ವಿಷ್ಣುಪೂಜೆಯನ್ನೂ ಮಾಡ 
ಬೇಕು. 

೨೩. ಕಾರ್ತಿಕಮಾಸದ ಕೃಷ್ಣಪಕ್ಸುದ ನವಮಿಯ ದಿನ ಸರ್ವಪಾಪಪರಿ 
ಹಾರಕ್ಕಾಗಿ ಆ ರುಕ್ಮಿಣೀಕುಂಡದಲ್ಲಿ ವಾರ್ಷಿಕಯಾತ್ರೆಯನ್ನು ಪ್ರಯತ್ನಪೂರ್ವಕ 
ವಾಗಿ ನಡೆಸಬೇಕು. 


ಸಪ್ತಮೋನಿಧ್ಯಾಯಃ ೧೦೭ 


ಪುತ್ರವಾನ್‌ ಜಾಯತೇ ವಂಧ್ಯೋ ಯಾತ್ರಾಂ ಕೃತ್ವಾ ನ ಸಂಶಯಃ | 


ನಾರೀಭಿರ್ವಾ ನರೈರ್ವಾಪಿ ಕರ್ತವ್ಯಂ ಸ್ನಾನಮಾದರಾತ್‌ ॥ ೨೪ ॥ 
ಭುಕ್ತ್ವಾ ಭೋಗಾನ್‌ಸಮುಗ್ರಾಂಶ್ಚ ವಿಷ್ಣಲೋಕೇ ಸ ಮೋದತೇ । 
ಲಕ್ಷ್ಮೀಕಾಮನಯಾ ತತಃ ಸ್ನಾತವ್ಯಂ ಚ ವಿಶೇಷತಃ ॥ ೨೫ ॥ 
ಸರ್ವಕಾಮಮುವಾಸ್ಟೋತಿ ತತ್ರ ಸ್ನಾನೇನ ಮಾನನಃ । 
ರುಕ್ಮಿಣೀಶ್ರೀಪತಿಪ್ರೀತ್ಯೈ ದಾತವ್ಯಂ ಚ ಸ್ವಶಕ್ತಿತಃ ॥ ೨೬ ॥ 
ಕರ್ತವ್ಯಾ ವಿಧಿವತ್‌ ಪೂಜಾ ಬ್ರಾಹ್ಮಣಾನಾಂ ವಿಶೇಷತಃ । 

ಧ್ಯೇಯೋ ಲಕ್ಷ್ಮೀಪತಿಸ್ತತ್ರ ಶಂಖಚಕ್ರಗದಾಧರಃ H ೨೭ ॥ 


ಪೀತಾಂಬರಥರಃ ಸ್ರಗ್ಮೀ ನಾರದಾದಿಭಿರೀಡಿತಃ । 
ತಾರ್ಕ್ಸ್ಟಾಸನೋ ಮುಕುಟವಾನ್‌ಮಹೇಂದ್ರಾದಿನಿಭೂಷಿತಃ ॥ ೨೮ ॥ 
ಸರ್ವಕಾಮಫಲಾವಾಷ್ಟೈ J ವಕ್ಸೋಲಕ್ಸಿತಕೌಸ್ತುಭಃ | 


ಅತಸೀಕುಸುಮಶ್ಕ್ಯಾಮಃ ಕಮಲಾಮಲಲೋಚೆನಃ ॥೨೯॥ 
ಏನಂ ಕೃತೇ ನ ಸಂದೇಹಃ ಸರ್ವಾನ್ಯಾಮಾನವಾಸ್ರ್ನುಯಾತ್‌ | 
ಇಹಲೋಕೇ ಸುಖಂ ಭುಕ್ತ್ವಾ ಹರಿಲೋಕೇ ಸ ಮೋದತೇ ॥೩೦॥ 








೨೪-೨೫. ಅಪುತ್ರವಂತರು ಆ ಯಾತ್ರೆಯನ್ನು ಮಾಡಿದರೆ ಪುತ್ರವಂತ 
ರಾಗುತ್ತಾರೆಯೆಂಬುದರಲ್ಲಿ ಸಂಶಯವಿಲ್ಲವು. ನರರಾಗಲಿ, ನಾರಿಯರಾಗಲಿ 
ಆದರದಿಂದ ಆ ತೀರ್ಥದಲ್ಲಿ ಸ್ನಾನಮಾಡಬೇಕು. ಹಾಗೆ ಮಾಡಿದವರು ಸಮಗ್ರ 
ಭೋಗಗಳನ್ನೂ ಅನುಭವಿಸಿ ವಿಷ್ಣುಲೋಕದಲ್ಲಿ ಆನಂದಪಡುತ್ತಾರೆ. ಸಂಸತ್ತಿನ 
ಬಯಕೆಯಿಂದ ಅಲ್ಲಿ ವಿಶೇಷರೀತಿಯಿಂದ ಸ್ನಾನಮಾಡಬೇಕು. 

೨೬. ಅಲ್ಲಿ ಸ್ಲಾನಮಾಡುವುದರಿಂದ ಮಾನವನು ಸಮಸ್ತ ಇಷ್ಟಾರ್ಥ 
ಗಳನ್ನೂ ಪಡೆದುಕೊಳ್ಳುತ್ತಾನೆ. ರುಕ್ಮಿಣೀ ಶ್ರೀಪತಿಗಳ ಪ್ರೀತಿಗಾಗಿ ತಮ್ಮ 
ಶಕ್ಯನುಸಾರವಾಗಿ ಆ ತೀರ್ಥದಲ್ಲಿ ದಾನವನ್ನು ಮಾಡಬೇಕು. 

೨೭. ಬ್ರಾಹ್ಮಣರಿಗೆ ವಿಶೇಷವಾಗಿ ವಿಧಿವತ್ತಾಗಿ ಪೂಜೆಯನ್ನು ಮಾಡಬೇಕು. 
ಅಲ್ಲಿ ಶಂಖಚಕ್ರಗದಾಧರನಾದ ಲಕ್ಷ್ಮೀಪತಿಯನ್ನು ಧ್ಯಾನಮಾಡಬೇಕು. 

೨೮-೨೯. ಹೀತಾಂಬರವನು ಧರಿಸಿ, ತುಲಸೀಮಾಲೆಯನ್ನು ಧರಿಸಿ, 
ನಾರದಾದಿಗಳಿಂದ ಸ್ತುತಿಸಲ್ಪಡುತ್ತ, ಆದಿಶೇಷನೆಂಬ ಪೀಠದಲ್ಲಿ ಮಂಡಿಸಿ, 
ಕಿರೀಟಧಾರಿಯಾಗಿ, ಮಹೇಂದ್ರಾದಿಗಳಿಂದ ಭೂಸಿಸಲ್ಪಟ್ಟಿ ವನಾಗಿಯೂ, 
ಎದೆಯಮೇಲೆ ಕಾಣುವ ಕೌಸ್ತುಭರತ್ಸದಿಂದೊಡಗೂಡಿದವನೂ, ಕಮಲದಂತೆ 
ಸೆಯುವ ನಿರ್ಮಲಲೋಚನಗಳುಳ್ಳ ವನೂ ಆದಆ ಲಕ್ಷ್ಮೀಸತಿಯನ್ನು ಸಕಲಾ 
ಭೀಷ್ಮ ಪಲಪ್ರಾಪ್ತ್ರಿಗಾಗಿ ಪೂಜಿಸಬೇಕು. 


೩೦. ಹೀಗೆ ಮಾಡಿದರೆ ಇಷ್ಟಾರ್ಥಗಳೆನ್ಲ ವನ್ನೂ ಸಡೆಯುತ್ತಾನೆ. ಇದರಲ್ಲಿ 


[ae] 


೧೦೮ ಶ್ರೀ ಸ್ಯಾಂದಮಹಾಪುರಾಣಂ 


ಅತಃ ಪೆರಂ ಪ್ರವಕ್ಸ್ಟಾಮಿ ತೀರ್ಥಮನ್ಯದಘಾಪಹಂ । 


ಕಲಿಕಿಲ್ಬಿಷಸಂಹಾರತಾರಕಂ ಪ್ರತ್ಯಯಾತ್ಮಕಂ 1 ೩೧॥ 
ಪರಂ ಪವಿತ್ರಮತುಲಂ ಸರ್ವಕಾಮಾರ್ಥಸಿದ್ಧಿದಂ \ 

ಧನಯಕ್ಸಇತಿ ಖ್ಯಾತಂ ಪರಂ ಪ್ರತ್ಯಯಕಾರಕಂ ॥ ೩೨ 
ರುಕ್ಮಿಣೇಕುಂಡವಾಯವ್ಯದಿಗ್ದಲೇ ಸೆಂಸ್ಕೃತಂ ಶುಭಂ । 

ಹರಿಶ್ಚಂದ್ರಸ್ಯ ರಾಜರ್ಷೇರಾಸೀತ್ತತ್ರ ಧನಂ ಮಹತ್‌ ॥ ಶಿಶ್ನ ॥ 


ತಸ್ಯ ರಕ್ಸಾರ್ಥನುತ್ಯರ್ಥಂ ರಕ್ಷಿತೋ ಯಕ್ಷ ಉಚ್ಚಕೈಃ । 
ವಿಶ್ವಾಮಿತ್ರೋ ಮುನಿಃ ಪೂರ್ವಂ ಯದಾ ಚೈವ ಪೆರಾಜಯೆೊತ್‌ ॥ ೩೪ ॥ 
ಹರಿಶ್ಚಂದ್ರಂ ನರಪತಿಂ ರಾಜಸೂಯಿಕರಂ ಹರಂ । 


ರಾಜ್ಯಂ ಜಗ್ರಾಹ ಸಕಲಂ ಚೆತುರಂಗಬಲಾನ್ಯಿತೆಂ ॥ ೩೫ ॥ 
ತದ್ವಶೇಂದಾಚ್ಚ ಸ ಮುನಿರ್ಧನಂ ಸಕಲಮುತ್ತಮಂ । 

ತದ್ರಕ್ಸಾಯ್ಯ ಪ್ರಯತ್ನೇನ ಯಕ್ಸಂ ಸ್ಥಾಪಿತವಾನಸೌ ॥ 4೬ 
ಪ್ರಮಂಥುರೆ ಇತಿಖ್ಯಾತಂ ಪ್ರಮೋದಾನಂದಮಂದಿರಂ । 

ರಕ್ಸ್ಪಾಂಚ ನಿದಧಾಸ್ತಸ್ಯ ಬಹುಯತ್ನೇನ ಸರ್ವಶಃ ॥ ೩೭॥ 


ಸಂದೇಹವಿಲ್ಲವು. ಹಾಗೆ ಮಾಡಿದವನು ಈ ಲೋಕದಲ್ಲಿ ಸುಖವನ್ನು ಭೋಗಿಸಿ 
ಆಮೇಲೆ ಹೆರಿಲೋಕದಲ್ಲಿ ಸಂಮೋದಗೊಳ್ಳು ತ್ತಾನೆ. 

೩೧. ಇನ್ನುಮುಂದೆ ಪಾಪಹಾರಕವೂ, ಶಕಲಿಕಾಲದ ಪಾಪಗಳನ್ನು 
ಸಂಹಾರಮಾಡುವಂತಹುದೂ, ನಂಬಿಕೆಹುಟ್ಟಸುವಂತಹುದೂ ಆದ ಮತ್ತೊಂದು 
ತೀರ್ಥವನ್ನು ಕುರಿತು ಹೇಳುತ್ತೇನೆ. 

೩೨. ಇದು ಪರಮಸವಿತ್ರವಾದುದು; ಎಣೆಯಿಲ್ಲದುದು; ಬಯಸಿದ 
ಎಲ್ಲ ಬಗೆಯ ವಸ್ತುಗಳನ್ನೂ ಕೊಡುವಂತಹುದು; "ಧನಯಕ್ಸ? ಎಂದು 
ಪ್ರಖ್ಯಾತವಾಗಿ ಬಹುಚೆನ್ನಾಗಿ ಭಕ್ತಿಯನ್ನುಂಟುಮಾಡತಕ್ಕುದೂ ಆಗಿರುವುದು. 

೩೩. ರುಕ್ಮಿಣೀಕುಂಡದ ವಾಯುವ್ಯದಿಕ್ಕಿನಲ್ಲಿರುವ ಈ ತೀರ್ಥವು ಶುದ್ಧ 
ವಾದುದೆಂದು ಎಣಿಸಲ್ಪ ಟ್ಛಿರುವುದು. ರಾಜರ್ಷಿಯಾದ ಹರಿಶ್ಚಂದ್ರನ ಮಹತ್ತಾದ 
ಧನವು ಪೂರ್ವದಲ್ಲಿ ಅಲ್ಲಿಯೆ ಇದ್ದಿತು. 

೩೪-೩೮. ಅದರ ಸಂಪೂರ್ಣ ರಕ್ಬಣೆಗಾಗಿ ಯಕ್ಸನೊಬ್ಬನು ನಿಯಮಿಸ 
ಲೃಟ್ಟದ್ದನು. ಪೂರ್ವದಲ್ಲಿ ವಿಶ್ವಾಮಿತ್ರಮುನಿಯು ರಾಜಸೂಯಯಾಗವನ್ನು 
ಮಾಡಿದ ಆ ಹರಿಶ್ಚಂದ್ರ ನರಪತಿಯನ್ನು ಪರಾಜಯಗೊಳಿಸಿ ಶ್ರೇಷ್ಠವಾದ ಅವನ 
ರಾಜ್ಯವನ್ನು ಚತುರಂಗಬಲಸಮೇತವಾಗಿ ತೆಗೆದುಕೊಂಡ ಸಮಯದಲ್ಲಿ ಉತ್ತಮ 
ವಾದ ಆ ಧನವೆಲ್ಲವನ್ನೂ ಅವನ ವಶಕ್ಕೆ ಕೊಟ್ಟನು. ಆ ಧನದ ರಕ್ಷಣೆಗಾಗಿ 
ಆ ಮುನಿಯು ಪ್ರಯತ್ನಪಟ್ಟು ಪ್ರಮೋದ ಆನಂದಗಳಿಗೆ ನೆಲೆಯೆನಿಸಿದ 


ಸಪ್ತ ಮೋರ$ಧ್ಯಾಯಃ ೧೦೯ 


ತುತೋಷ ಸ ಮುನಿರ್ಧೀಮಾನ್‌ ಕದಾಚಿದ್ವಿಜಿತೇಂದ್ರಿಯಃ ! 

ಉವಾಚ ಮಧುರಂ ವಾಕ್ಯಂ ಪ್ರೀತ್ಯಾ ಪರಮಯಾ ಯತಃ ॥ ೩೮ ೪ 
ವಿಶ್ವಾಮಿತ್ರ ಉವಾಚ :-- 

ವರಂ ವರೆಯ ಧರ್ಮಜ್ಞ ಕ್ಸಿಪ್ರಮೇನ ವಿಮತ್ಸರಃ । 

ಭಕ್ತ್ಯಾ ಸರಮಯಾ ಧೀರ ಸಂತುಷ್ಟೋಂಸ್ಮಿ ವಿಶೇಷತಃ ೪೩೯ ॥ 
ಯಕ್ಷ ಉವಾಚ :-- 

ವರಂ ಪ್ರಯಚ್ಛಸಿ ಯದಿ ವಿಪ್ರವರ್ಯ ಮದೀಪ್ಸಿತಂ । 

ಮಮಾಂಗಮತಿದುರ್ಗಂಧಿ ಶಾಪಾಚ್ಚೆ ನೃಸತೇರಭೂತ್‌ । 

ಸುಗಂಧಯುಕ್ತಂ ಬ್ರಹ್ಮರ್ಷೇ ತತ್ವೃಸೀದ ಮುನೀಶ್ವರ ॥ ೪೦॥ 
ಅಗಸ್ತ್ಯ ಉವಾಚ :- 


ಏಮವಮಂಕ್ತೇ ತು ಯಕ್ಲೇಣ ಮುನಿರ್ಧ್ಯಾನಸ್ಮಲೋಚನಃ । 


ತಂ ನಿವಿಚ್ಯಾನಯಾ ಭಕ್ತ್ಯಾ ಅಭಿಷೇಕಂ ಚಕಾರ ಸಃ 1 ೪೧॥ 
ತೀರ್ಥೊೋದಕೇನ ನಿಧಿವತ್‌ ಕೃತ್ವಾ ಸಂಕಲ್ಪಮಾದರಾತ್‌ । 
ತತಃ ಸೋಭೂಶ್‌ ಕ್ಸಣೇನೈನ ಸುಗಂಥೋತ್ತರವಿಗ್ರಹಃ ॥ ೪೨ ॥ 


ಅಲ್ಲಿ ಸ್ರಮಂಥುರನೆಂಬ ಯಕ್ಸನನ್ನು ಸ್ಥಾ ಸನೆಮಾಡಿದನು. ಬಹು ಪ್ರಯತ್ನ 
ಮಾಡಿ ಸರ್ವಪ್ರಕಾರದಿಂದಲೂ ಧನವನ್ನು ರಕ್ಸಣೆಮಾಡುತ್ತಿದ್ದ ಅವನ ವಿಷಯ 
ದಲ್ಲಿ ಆ ಮುನಿಯು ಒಮ್ಮೆ ಸಂತುಷ್ಟನಾದನು. ಇಂದ್ರಿಯನಿಗ್ರಹಶಾಲಿಯೂ, 
ಧೀಮುಂತನೂ ಆದ ಆತನು ಒಮ್ಮೆ ಸರಮಸ್ರೀತಿಯಿಂದ ಆ ಯಕ್ಸನನ್ನು ಕುರಿತು 
ಮಧುರವಾದ ಮಾತುಗಳನ್ನಾಡಿದನು. 

೩೯. ವಿಶ್ವಾಮಿತ್ರನು ಹೇಳುತ್ತಾನೆ: “ಎಲೈ ಧರ್ಮಜ್ಞ ನೇ! 
ಮಾತ್ಸರ್ಯವಿಲ್ಲದವನಾಗಿ ಬೇಗನೆ ವರವನ್ನು ಕೇಳಿಕೊ. ಎಲ್ಫೈ ಧೀರನೇ! ನಿನ್ನ 
ಭಕ್ತಿಯಿಂದ ಬಹಳ ಸಂತುಷ್ಟನಾಗಿದ್ದೇನೆ? ಎಂದನು. 

೪೦. ಯಕ್ಸನು ಕೇಳುತ್ತಾನೆ: “ ಎಲೈ ವಿಪ್ರವರ್ಯನೇ! ನಾನು 
ಬಯಸಿದ ವರವನ್ನು ಕೊಡುವೆಯಾದರೆ ಈ ವರವನ್ನು ಕೊಡು. ನನ್ನ ಅಂಗವು 
ಹರಿಶ್ಚಂದ್ರನೃಪತಿಯ ಶಾಪದಿಂದ ಅತಿ ದುರ್ಗಂಧವುಳ್ಳುದಾಯಿತು. ಎಲ್ಫೆ 
ಮುನೀಶ್ವರಾ, ಬ್ರಹ್ಮರ್ಷಿ! ಅದು ಸುಗಂಧವುಳ್ಳುದಾಗುವಂತೆ ಅನುಗ್ರಹಿಸು” 
ಎಂದು ಬೇಡಿದನು. 

೪೧-೪೨. ಅಗಸ್ಕೃನು ಹೇಳುತ್ತಾನೆ: ಆ ಯಕ್ಪನು ಹೀಗೆ ನುಡಿಯ 

ಇಗಿ ವಿಶ್ರಾಮಿತ್ರಮುನಿಯು ಕಣ್ಣುಮುಚ್ಚಿ ಧ್ಯಾನಸ್ಥನಾಗಿ ಅವನನ್ನು ಅವನ 
ಭಕ್ತಿಯಿಂದಲೆ ವಿವೇಚಿಸಿ ನೋಡಿ, ಆದರದಿಂದ ವಿಧಿವತ್ತಾಗಿ ಸಂಕಲ್ಪಮಾಡಿ 
ತೀರ್ಥೂೋದಕದಿಂದ ಅವನಿಗೆ ಅಭಿಷೇಕ ಮಾಡಿದನು. ಬಳಿಕ ಕ್ಸ್ಮಣಮಾತ್ರ 
ದಲ್ಲಿಯೇ ಆ ಯಕ್ಸನು ಸುಗಂಧವನ್ನು ಬೀರುವ ಶರೀರವುಳ್ಳೆ ವನಾದನು. 


೧೧೦ ಶ್ರೀ ಸ್ಕಾಂದಮಹಾಪುರಾಣಂ 


ತಥಾಭೂತಃ ಸ ಮಧುರಂ ಪ್ರೋವಾಚ ಪ್ರಾಂಜಲಿಸ್ತತಃ । 


ಪುನಃ ಪುರಃಸ್ಥಿತೋ ಧೀಮಾನ್‌ ವಿನಯಾವನತಸ್ತದಾ ॥ ೪೩ ॥ 
ಯಕ್ಷ ಉವಾಚ :- 

ತ್ವತೃಸಾಭಿರಹಂ ಧೀರ ಜಾತಃ ಸುರಭಿವಿಗ್ರಹಃ । 

ಏತತ್ಸ್ಟಾನಂ ಯಥಾ ಖ್ಯಾತಿಂ ಯಾತಿ ಸರ್ವಜ್ಞ ತೆತ್ಕುರು ॥ ೪೪ ॥ 

ತ್ವತ್ಪ್ರಸಾದೇನ ವಿಪ್ರರ್ಷೇ ತಥಾ ಯತ್ನಂ ವಿಧೇಹಿ ವೈ ॥ ೪೫ ॥ 

ಅಗಸ್ತ್ಯ ಉವಾಚ :-- 
ಏವಮುಕ್ತಃ ಕ್ರಣಂ ಧ್ಯಾತ್ವಾ ಮುನಿಃ ಸ್ತಿಮಿತಲೋಚನಃ । 
ಯಕ್ಷ ಪ್ರತಿ "ಪ್ರಸನ್ನಾತ್ಮಾ ಹ್ಯುವಾಚ ಶ್ಲಕ್ಸಯಾ ಗಿರಾ ॥ ೪೬ ॥ 


ಬ ಉವಾಚ :-- 
ಪ್ರಸಿದ್ಧಿಮತುಲಾಂ ಯಕ್ಸ ಏತತ್ಸ್ಸಾನಂ ಗಮಿಷ್ಯತಿ 1 
ಧನಯಕ್ಸ ಇತಿ ಖ್ಯಾತಿಂ ಏತತ್ತೀರ್ಥಂ ಗಮಿಷ್ಯತಿ ॥ ೪೭ ॥ 
ಸೌಂದರ್ಯದಂ ಶರೀರಸ್ಯ ಪರಂ ಪ್ರತ್ಯಯಕಾರಕಂ । 
ಯತ್ರ ಸ್ನಾತ್ವಾ ನಿಧಾನೇನ ದೌರ್ಗಂಧ್ಯಂ ತ್ಯಜತಿ ಕ್ಷಣಾತ್‌ । 
ಅತ್ರ ಸ್ನಾನಂ ಪ್ರಯತ್ನೇನ ಕರ್ತವ್ಯಂ ಪುಣ್ಯಕಾಂಕ್ಸಿಭಿಃ ॥ ೪೮ ॥ 


೪೩. ಹಾಗೆ ಮಾರ್ಪಟ್ಟಾಗ ಧೀಮಂತನಾದ ಆ ಯಕ್ಸನು ಕೈಮುಗಿದು 
ಕೊಂಡು ಆ ಮುನಿಯ ಎದುರಿಗೆ ನಿಂತು ವಿನಯದಿಂದ ತಲೆತಗ್ಗಿಸಿಕೊಂಡು 
ಮಧುರವಾಗಿ ಮತ್ತೆ ನುಡಿದನು. 

. ಯಕ್ಸನು ಕೇಳುತ್ತಾನೆ: ಎಲ್ಫೈ ಧೀರನೇ, ಎಲ್ಲೆ ಸರ್ವಜ್ಞ ನೇ! 
ನಿನ, ಕೃ ಫೆಯಿಂದ ನಾನು ಸುಗಂಧಶರೀರನಾದೆನು. ಈ ಸಾ ಸ್ಥಾನವು ಖ್ಯಾತಿಯನ್ನು 
ಪಡೆಯುವಂತೆ ಮಾಡು. 

೪೫. ಎಳ್ಳ ವಿಪ್ರರ್ಷಿಯೇ! ನಿನ್ನ ಪ್ರಸಾದದಿಂದ ಈ ತೀರ್ಥವು ಪ್ರಸಿದ್ಧ 
ವಾಗುವಂತೆ ಪ್ರಯತ್ನವನ್ನು ಮಾಡು.” 

೪೬. ಅಗಸ್ತ್ಯನು ಹೇಳುತ್ತಾನೆ:--ಯಕ್ಸನೀರೀತಿ ಹೇಳಲು, ಆ ಮುನಿಯು 
ಕ್ಸಣಕಾಲ ಕಣ್ಣುಗಳನ್ನು ಸಿ, ಸಿಮಿತವಾಗಿಟ್ಟು ಕೊಂಡು ಧ್ಯಾನಮಾಡಿ ಆ ಯಕ್ಸನ 
ವಿಷಯದಲ್ಲಿ ಪ್ರಸನ್ನಾತ್ಮನಾಗಿ ನಯವಾದ ನುಡಿಗಳಿಂದ ಅವನಿಗೆ ಹೀಗೆ 
ಹೇಳಿದನು. 

೪೭. ವಿಶ್ವಾ ಮಿತ್ರನು ಹೇಳುತ್ತಾನೆ“ ಅಯ್ಯಾ ಯಕ ನೆ! ಈಸಾ ನವು 
ಎಣೆಯಿಲ್ಲದಷ್ಟು ಪ್ರಸಿದ್ಧಿ ಿಯಸ್ಸೈದುತ್ತ ದೆ. ಈ ತೀರ್ಥವು" ಧನಯಕ್ಟ' 'ವೆಂದು 
ಖ್ಯಾತಿಯನ್ನು "ನಡೆಯುತ್ತ ಡೆ. 

೪೮. ಇದು ಶರೀರಕ್ಕೆ ಸೌಂದರ್ಯವನ್ನು ಕೊಡುವುದು; ಮಾನವರಿಗೆ 


ಸಪ್ತಮೋ9ಧ್ಯಾಯಃ॥ ೧೧೧ 


ದಾನಂ ಸ್ವಶ್ರದ್ಧಾಶಕ್ತಿಭ್ಯಾಂ ಲಕ್ಷ್ಮೀಪೂಜಾ ವಿಶೇಷತಃ । 

ತತ್ರ ಸ್ನಾನೇನ ದಾನೇನ ಲಕ್ಷ್ಮೀಪ್ರೀತ್ಯೈ ವಿಶೇಷತಃ ॥೪೯॥ 
ಪೂಜಯಾ ತು ನಿಧೀನಾಂ ಚ ನವಾನಾಮಪಿ ಸುವ್ರತ । 

ಇಹ ಲೋಕೇ ಸುಖಂ ಭುಕ್ತ್ವಾ ಸರಲೋಕೇ ಸ ಮೋದತೇ ॥೫೦॥ 
ಮಹಾಪದ್ಮಸ್ತಥಾ ಪದ್ಮಃ ಶಂಖೋ ಮಕರಕಚ್ಛೆಪೌ। 


ಮುಕುಂದ ಕುಂದನೀಲಾಶ್ಚ ಖರ್ವಶ್ಚ ನಿಧಯೋ ನವ ॥ ೫೦ 
ಏತೇಸಾಮಪಿ ಕುಂಡೇಂತ್ರ ಸಂನಿಧಿರ್ಭಿವಿತಾಂನಘ । 

ಏತೇಷಾಂ ತು ನಿಶೇಷೇಣ ಪೂಜಾ ಬಹುಫಲಪ್ರದಾ ॥ ೫೨ ॥ 
'ಜಲಮಧ್ಯೇ ಪ್ರಕರ್ತವ್ಯಂ ನಿಧಿಲಕ್ಷ್ಮೀಪ್ರ ಪೂಜನಂ ॥ ೫೩ ॥ 
ಅನ್ನಂ ಬಹುವಿಧಂ ದೇಯಂ ವಾಸಾಂಸಿ ವಿವಿಧಾನಿ ಚ ॥ ೫೪ ॥ 
ಸುವರ್ಣಾದಿ ಯಥಾಶಕ್ಕ್ಯಾ ವಿತ್ತಶಾಶ್ಯಂ ವಿವರ್ಜಯೇತ್‌ । 
ಗುಪ್ತದಾನಂ ಪ್ರಯತ್ನೇನ ಕರ್ತವ್ಯಂ ಸುಪ್ರಯತ್ನತಃ ॥ ೫೫ ॥ 








ಉತ್ತಮ ಭಕ್ತಿಯನ್ನುಂಟುಮಾಡುವಂಥದು. ಇಲ್ಲಿ ವಿಧಾನಾನುಸಾರವಾಗಿ ಸ್ನಾನ 
ಮಾಡಿದರೆ ಕ್ಲಣಮಾತ್ರದಲ್ಲಿಯೇ ಮೈಯ ದುರ್ಗಂಧವು ಬಿಟ್ಟು ಹೋಗುವುದು. 
ಪುಣ್ಯವನ್ನಸೇಕ್ಸಿಸುವವರು ಪ್ರಯತ್ನಪಟ್ಟು ಇಲ್ಲಿ ಸ್ನಾನವನ್ನು ಮಾಡಬೇಕು. 

ರಳ. ತಮ್ಮ ಶ್ರದ್ಧೆಗೂ, ಶಕ್ತಿಗೂ ತಕ್ಕಂತೆ ದಾನಮಾಡಬೇಕು. ಲಕ್ಷ್ಮೀ 
ಪೂಜೆಯನ್ನು ವಿಶೇಷವಾಗಿ ನಡೆಸಬೇಕು. ಲಕ್ಷ್ಮಿ ೬ಯೆ ಪ್ರೀತ್ಯರ್ಥವಾಗಿ ಸ್ನಾನ 
ದಾನಗಳನ್ನು ಮಾಡಬೇಕು. 

೫೦. ನವನಿಧಿಗಳಿಗೂ ಪೂಜೆಮಾಡಬೇಕು. ಎಲ್ಫೈ ಸುವ್ರತನೇ! ಹಾಗೆ 
ಪೂಜಿಸಿದವನು ಈ ಲೋಕದಲ್ಲಿ ಸುಖವನ್ನನುಭವಿಸಿ ಪರಲೋಕದಲ್ಲಿ ಸಂತೋಷ 
ವನ್ನೈದುತ್ತಾನೆ. 

೫೧. ಮಹಾಪದ್ಮ, ಪದ್ಮ, ಶಂಖ, ಮಕರ, ಕಚ್ಛಪ, ಮುಕುಂದ, ಕುಂದ್ಯ 
ನೀಲ, ಖರ್ವ ಇವೇ ನವನಿಧಿಗಳು. 

೫೨. ಎಲ್ಫೈ ಪಾಪರಹಿತನೇ! ಈ ಕುಂಡದಲ್ಲಿ ನವನಿಧಿಗಳ ಸಾನ್ತಿ ಧ್ಯವೂ 
ಉಂಟಾಗಿರುವುದು. ವಿಶೇಷವಾಗಿ ಇವುಗಳ ಪೂಜೆಯು ಬಹುಫಲವನ್ನು 
ಕೊಡತಕ್ಕುದಾಗಿರುವುದು. 

ee: ನಿಧಿಲಕ್ಷ್ಮಿಯ ಪೂಜೆಯನ್ನು ಜಲಮಧ್ಯದಲ್ಲಿ ಮಾಡಬೇಕು. 
ಬಹುವಿಧವಾದ ಅನ್ನವನ್ನೂ, ವಿಧ ವಿಧವಾದ ಬಟ್ಟಿ ಯನ್ನೂ ದಾನಮಾಡಬೇಕು. 

೫೫. ಚಿನ್ನ ಮೊದಲಾದುವನ್ನು ಶಕ್ತಿಯಿದ್ದಷ್ಟೂ ಕೊಡಬೇಕು. ವಿತ್ತ 
ಶಾಶ್ಯವನ್ನು ಮಾಡಬಾರದು (ಎಂದರೆ ಶಕ್ತಿಯಿದ್ದೂ ದಾನಮಾಡುವುದಕ್ಕೆ ಹಿಂಜರಿ 
ಯಬಾರದು). ಬಹುವಾಗಿ ಶ್ರಮಿಸಿ ಗುಪ್ತದಾನಮಾಡಲು ಪ್ರಯತ್ನಮಾಡಬೇಕು. 


೧೧೨ ಶ್ರೀ ಸ್ಕಾಂದಮಹಾಪುರಾಣಂ 


ಫಲಾನಿ ಚ ಸುನರ್ಣಾನಿ ದೇಯಾನಿ ಚ ವಿಶೇಷತಃ ॥ ೫೬ ॥ 
ಕೃಷ್ಣಸಕ್ಸ್ನೇ ಚತುರ್ದಶ್ಯಾಂ ಸ್ನಾನಂ ಬಹುಫಲಪ್ರದಂ । 

ಶ್ರದ್ಧಯಾ ಪರಯಾ ಯುಕ್ತೆ ತ ಕರ್ತವ್ಯಂ ಶ್ರದ್ಧೆಯಾಧಿಕಂ ॥ ೫೭ ॥ 
ಮಾಘೇ ಕೃಷ್ಣಚತುರ್ದಶ್ಯಾಂ ಯಾತ್ರಾ ಸಾಂವತ್ಸರೀ ಭವೇತ್‌ । 

ತತ್ರ ಸ್ನಾನಂ ಪಿತ್ಯೂಣಾಂ ತು ತರ್ಪಣಂ ಚ ವಿಶೇಷತಃ ॥ ೫೮ ॥ 
ಆಬ್ರಹ್ಮಸ್ತಂಬಪರ್ಯಂತಂ ಜಗತ್ತ್ಯೃಸ್ಯತ್ವಿತಿ ಬ್ರುವನ್‌ । 

ಅಪಸವ್ಯೇನ ವಿಧಿನತ್‌ ತರ್ನಯೇದಂಜಲಿತ್ರಯಂ ॥೫೯॥ 
ಏವಂ ಕುರ್ವನ್ನರೋ ಯಕ್ಸ ನ ಮುಹ್ಯತಿ ಕದಾಚನ । 

ಅತ್ರ ಸ್ನಾತೋ ದಿನಂ ಯಾತಿ ಅತ್ರ ಸ್ನಾತಃ ಸುಪೀಭನೇತ್‌ ॥೬೦॥ 
ಅತ್ರ ಸ್ನಾತೇನ ತೇ ಯಕ್ಸ್ಸ ಕರ್ತವ್ಯಂ ಪೂಜನಂ ಪುರಃ! 

ತ್ವತ್ಸೂಜನೇನ ವಿಧಿನನ್ನೂ್ಯೂಣಾಂ ಪಾಪಕ್ಟಯೋ ಭವೇತ್‌ ॥೬೧॥ 
ನಮುಃ ಪ್ರಮಥರಾಜೇತಿ ಪೂಜಾಮಂತ್ರ ಉದಾಹೈತಃ । 


ತೀರ್ಥಮಧ್ಯೇ ಪ್ರಕರ್ತವ್ಯಂ ಪೂಜನಂ ಶ್ರವಣಾದಿಕಂ ॥೬೨॥ 

೫೬. ಫಲಗಳನ್ನೂ, ಚಿನ್ನವನ್ನೂ ವಿಶೇಷವಾಗಿ ದಾನಮಾಡಬೇಕು. 

೫೭. ಕೃಷ್ಣಪಕ್ಸ್ನದ ಚತುರ್ದಶಿಯಲ್ಲಿ ಈ ತೀರ್ಥದ ಸ್ನಾನವು ಬಹುಫಲ 
ಪ್ರದವಾಗುವುದು. ಆಗ ಪರಮಶ್ರದ್ಧೆಯಿಂದ ಸ್ನಾನಮಾಡಬೇಕು. ಶ್ರದ್ಧೆ 
ಯಿಂದಲೇ ಫಲವು ಅದಿಕವಾಗುವುದು. 

೫೮. ಮಾಘಮಾಸದಲ್ಲಿ ಕೃಷ್ಣ ಚತುರ್ದಶಿಯ ದಿನ ಈ ತೀರ್ಥದಲ್ಲಿ 
ವಾರ್ಷಿಕಯಾತ್ರೆಯು ನಡೆಯುತ್ತದೆ. ಆಗ ಸ್ಥಾನವನೂ , ಪಿತೃಗಳಿಗೆ ತರ್ನಣ 
ವನ್ನೂ ವಿಶೇಷವಾಗಿ ನಡಸಬೇಕು. 

೫೯. * ಬ್ರಹ್ಮನಿಂದ ಮೊದಲಾಗಿ ಹುಲ್ಲುಪೂದೆಯವರೆಗೂ ಇರುವ ಜಗತ್ತೆ 
ಲ್ಲವೂ ತೃಪ್ತಿಹೊಂದಲಿ? ಎಂದು ನುಡಿಯುತ್ತ, ಅಸಸವ್ಯದಿಂದ ವಿಧಿವತ್ತಾಗಿ 
ಮೂರು ಅಂಜಲಿಗಳ ಜಲದಿಂದ ತರ್ಪಣವನ್ನು ಕೊಡಬೇಕು. 

೬೦. ಅಯ್ಯಾ ಯಕ್ಸನೆ! ಹೀಗೆ ಮಾಡುವ ನರನು ಯಾವೊಂದುಸಲವೂ 
ಮೋಹೆಗೊಳ್ಳು ವುದಿಲ್ಲ. ಇಲ್ಲಿ ಸ್ನಾನಮಾಡಿದವನು ಸ್ವರ್ಗಕ್ಕೇ ಹೋಗುತ್ತಾನೆ; 
ಇಲ್ಲಿ ಸ್ನಾನಮಾಡಿದವನು ಸುಖಿಯೇ ಆಗುತ್ತಾನೆ. 

೬೧-೬೨. ಇಲ್ಲಿ ಸ್ಲಾನಮಾಡಿದವನು ಮೊದಲು ನಿನ ಪೂಜೆಯನ್ನು ಮಾಡ 
ಬೇಕು. ವಿಧಿವತ್ತಾಗಿ ನಿನ್ನನ್ನು ಪೂಜಿಸುವ ಮಾನವರಿಗೆ ಪಾಸಕ್ಬಯವುಂಟಾ 
ಗುತ್ತದೆ. "ಪ್ರಮಥರಾಜನಿಗೆ ನಮಸ್ಕಾರ'ವೆಂಬುದು ಪೂಜೆಗೆ ಹೇಳಿರುವ 
ಮಂತ್ರ.  ತೀರ್ಥಮಧ್ಯದಲ್ಲಿ ಪೂಜೆಯನ್ನೂ, ತೀರ್ಥಕಥಾಶ್ರವಣಾದಿಗಳನ್ನೂ 
ಮಾಡಬೇಕು. 


ಸಪ್ತಸೋಈಧಭ್ಯಾಯಃ ೧೧೩: 


ನಿಧಿಲಕ್ಟ್ಯೋಸ್ತಥಾ ಯಕ್ಪ ತವ ಪೂಜಾ ವಿಶೇಷತಃ । 

ಏನಂ ಯಃ ಕುರುತೇ ಧೀರಃ ಸರ್ವಾನ್ಕಾಮಾನವಾಪ್ಪುಯಾತ್‌ ॥ ೬೩ ॥ 
ಧನಾರ್ಥೀ ಧನಮಾಸ್ನೋತಿ ಪುತ್ರಾರ್ಥೀ ಪುತ್ರಮಾಪ್ಪುಯಾತ್‌ । 
ಮೋಕ್ಸಾರ್ಥೀ ಮೋಕ್ಸಮಾಸ್ಟೋತಿ ತತ್ಕಿಂ ನಯದಿಹಾಪ್ಯತೇ ॥ ೬೪॥ 
ಯಸ್ತು ಮೋಹಾನ್ನರೋ ಯಕ್ಷ ಸ್ನಾನಂ ನ ಕುರುತೇ ಕಿಲ। 


ತಸ್ಯ ಸಾಂವತ್ಸರಂ ಪುಣ್ಯಂ ತ್ವಂ ಗ್ರಹೀಷ್ಯಸಿ ಸರ್ವಶಃ ॥ ೬೫ ॥ 
ಇತಿ ದತ್ತ್ವಾ ನರಾಂಸ್ಕಸ್ಮ್ಮೈ ನಿಶ್ಚಾಮಿತ್ರೋ ಮುನೀಶ್ವರ । 

ಅಂತರ್ದಧೇ ಮುನಿವರಸ್ತದಾ ಸ ಚ ತಪೋನಿಧಿಃ ॥ ೬೬ ॥ 
ತದಾ ಪ್ರಭೃತಿ ತತ್ಸ್ಪಾನಂ ಪರಮಾಂ ಖ್ಯಾತಿಮಾಯಂಯಕೌ । 

ತಸ್ಯ ತೀರ್ಥಸ್ಯ ಸಕಲಾ ಭೂನಿಂಃ ಸ್ವರ್ಣವಿನಿನತಾ ॥೬೭॥ 
ದಿವ್ಯರತ್ನಾಘುಖಚಿತಾ ಸಮಂತಾದುಪಶೋಭಿತಾ | 

ಏವಂ ಯಃ ಕುರುತೇ ನಿದ್ವನ್‌ ಸಯಾತಿ ಪರಮಾಂ ಗತಿಂ ॥ ೬೮॥ 
ಧನಯಕ್ಸಾದುತ್ತರಸ್ಮಿನ್‌ ದಿಗ್ಭಾಗೇ ಸಂಸ್ಥಿತಂ ದ್ವಿಜ । 

ವಸಿಷ್ಮಕುಂಡಂ ವಿಖ್ಯಾತಂ ಸರ್ವಪಾಹಾಪಹಂ ಸದಾ ॥೬೯॥ 


೬೨. ಎಲ್ಫೈ ಯಕ್ಸನೇ! ನಿಧಿಲಕ್ಷ್ಮಿಯರ ಮತ್ತು ನಿನ್ನ ಪೂಜೆಯನ್ನು 
ವಿಶೇಷರೀತಿಯಲ್ಲಿ ಮಾಡಬೇಕು. ಯಾವ ಧೀರನು ಹೀಗೆ ಮಾಡುತ್ತಾನೆಯೋ 
ಅವನು ಇಷ್ಟಾರ್ಥಗಳೆಲ್ಲವನ್ನೂ ಪಡೆಯುತ್ತಾನೆ. 

೬೪-೬೫. ಧನಾಪೇಕ್ಸಿಯಾದ ಮಾನವನಿಗೆ ಇಲ್ಲಿ ಧನವು ಜೊರೆಯುತ್ತದೆ. 
ಮಕ್ಕಳನ್ನು ಬಯಸುವವನು ಮಕ್ಕಳನ್ನು ಪಡೆಯುತ್ತಾನೆ. ಮೋಕ್ಸಾಪೇಕ್ಟೈ 
ಯುಳ್ಳವನು ಮೋಕ್ಸವನ್ನು ಪಡೆಯುತ್ತಾನೆ. ಆದುದರಿಂದ ಇಲ್ಲಿ ಯಾವುದು 
ತಾನೆ ನಡೆಯಲರಿದಾಗಿರುವುದು? ಅಯ್ಯಾ ಯಕ್ಸೃನೇ! ಯಾವ ನರನು ಮೋಹ 
ದಿಂದ ಇಲ್ಲಿ ಸ್ನಾನಮಾಡುವುದಿಲ್ಲವೋ ಅವನಿಗೆ ಒಂದು ಸಂವತ್ಸರಕಾಲದಲ್ಲಿ 
ಲಭಿಸಿರುವ ಪುಣ್ಯವನ್ನು ನೀನು ತೆಗೆದುಕೊಳ್ಳು ವೆ.?? 

೬೬, ಎಲ್ಫೆ ಮುನಿಯೇ! ಆ ವಿಶ್ವಾಮಿತ್ರನು ಹೀಗೆ ಯಕ್ಸೆನಿಗೆ ವರಗಳನ್ನು 
ಕೊಟ್ಟು, ಅಂತರ್ಧಾನವನ್ನು ಹೊಂದಿದನು. 

೬೭-೬೮. ಆಗಿನಿಂದ ಆ ಸ್ಥಾನವು ಪರಮಖ್ಯಾತಿಯನ್ನು ಪಡೆಯಿತು. 
ಆ ತೀರ್ಥದ ಭೂಮಿಯೆಲ್ಲವೂ ಸ್ವರ್ಣದಿಂದ ನಿರ್ಮಿತವಾಗಿ ದಿವ್ಯರತ್ಸಸಮೂಹ 
ಗಳಿಂದ ಖಚಿತವಾಗಿ ಎಲ್ಲ ಕಡೆಯಲ್ಲಿಯೂ ಬಹುಸೊಗಸಾಗಿರುವುದು. ಎಲೈ 
ವಿದ್ವಾಂಸನೇ! ಈರೀತಿ ಯಾವನು ಅಲ್ಲಿ ಯಾತ್ರೆಮಾಡುವನೋ ಅವನು 
ಸರಮಗತಿ ಯಸ್ಸೈದುತ್ತಾನೆ. 

೬೯. ಎಲೈ ದ್ವಿಜನೇ! ಧನಯಕ್ಸತೀರ್ಥದಿಂದ ಉತ್ತರದಿಕ್ಕಿನಲ್ಲಿ ವಸಿಷ್ಠ 


೧೧೪ 
ಶ್ರೀ ಸ್ಥಾಂದಮ ಹಾಪುರಾಣಂ 


ವಸಿಷ್ಠಸ್ಯ ಸದಾ ತತ್ರ ನಿವಾಸಃ ಸುತಪೋನಿಧೇಃ । 

ಅರುಂಧತೀ ಸದಾ ಯಸ್ಯ ವರ್ತತೇ ನಿರ್ಮಲವ್ರತಾ ॥೭೦॥ 
ಅತ್ರ ಸ್ನಾನಂ ವಿಶೇಷೇಣ ಶ್ರಾದ್ಧ ಪೂರ್ವಮತಂದ್ರಿತಃ । 

ಯಃ ಕುರ್ಯಾತ್‌ ಪ್ರಯತೋ ಧೀಮಾಂಸ್ತಸ್ಯೆ ಪುಣ್ಯಮನುತ್ತಮಂ ॥ 


ಹೆ 
ಎ 


ವಾಮದೇವಸ್ಯ ತತೈನ ಸಂನಿಧಿರ್ವರ್ತತೇಂನಘ । 


ವಸಿಷ್ಠನಾಮದೇವೌ ತು ಪೂಜನೀಯಾೌ ಪ್ರಯತ್ನತಃ H 2೨ 
ಪತಿವ್ರತಾ ಪೂಜನೀಯಾರುಂಧತೀ ಚ ವಿಶೇಷತಃ । 

ಸ್ನಾತವ್ಯಂ ವಿಧಿನಾ ಸಮ್ಯಕ್‌ ದಾತವ್ಯಂ ಚ ಸ್ವಶಕ್ತಿತಃ 1೭೩॥ 
ಸರ್ವಕಾಮಫಲಪ್ರಾಪ್ತಿರ್ಜಾಯತಶೇ ನಾತ್ರಸಂಶಯಃ । 

ಅತ್ರ ಯಃ ಕುರುತೇ ಸ್ನಾನಂ ಸ ವಸಿಸ್ಮಸಮೋ ಭವೇತ್‌ ॥ ೭೪ ॥ 
ಭಾದ್ರೇ ಮಾಸಿ ಸಿತೇ ಪಕ್ಷೇ ಪಂಚಮ್ಯಾಂ ನಿಯತವ್ರತಃ । 

ತಸ್ಯ ಸಾಂವತ್ಸರೀ ಯಾತ್ರಾ ಕರ್ತವ್ಯಾ ವಿಧಿಪೂರ್ನಿಕಾ ॥ ೭೫ ॥ 


ಕುಂಡವಿರುವುದು. ಅದು ಸದಾಕಾಲದಲ್ಲಿಯೂ ಸರ್ವಪಾಪಹರವೆಂದು ಪ್ರಸಿದ್ಧ 
ವಾಗಿರುವುದು. 

೭೦. ನಿರ್ಮಲವ್ರತೆಯಾದ ಅರುಂಧತಿಯು ಸದಾಕಾಲವೂ ಯಾರನ್ನು 
ಅನುವರ್ತಿಸಿಕೊಂಡಿರುವಳೋ ಅಂಥ ತಪೋನಿಧಿಯಾದ ವಸಿಷ್ಠನಿಗೆ ಅದು 
ಸದಾ ನಿವಾಸಸ್ನಾನವೆನಿಸಿರುವುದು. 

೭೧. ಇಲ್ಲಿ ಯಾವನು ಆಲಸ್ಯವಿಲ್ಲದೆ ಇಂದ್ರಿಯನಿಗ್ರ ಹಮಾಡಿಕೊಂಡು 
ಶ್ರಾದ್ಧಾವಂತನಾಗಿ ವಿಶೇಷವಾಗಿ ಸ್ನಾನವನ್ನು ಮಾಡುವನೋ ಆ ಧ್ಲೀಮಂತನ 
ಪುಣ್ಯವು ಅತ್ಯುತ್ತಮವಾಗುವುದು. 

೭೨ ಅಲ್ಲಿಯೇ ವಾಮಜೀವನ ಸನ್ನಿಧಿಯೂ ಇರುವುದು. ಎಲ್ಫೈ ಅನಘನೇ! 
ಆ ವಸಿಷ್ಕವಾಮದೇವರನ್ನು ಪ್ರಯತ್ನಪೂರ್ವಕವಾಗಿ ಪೂಜಿಸಬೇಕು. 

೭೩. ಪತಿವ್ರತೆಯಾದ ಅರುಂಧತಿಯನ್ನು ವಿಶೇಷರೀತಿಯಿಂದ ಪೂಜಿಸ 
ಬೇಕು. ವಿಧಿಪೂರ್ವಕವಾಗಿ ಸ್ನಾನಮಾಡಬೇಕು; ಶಕ್ತಿಯಿದ್ದಷ್ಟು ಚೆನ್ನಾಗಿ 
ದಾನಮಾಡಬೇಕು. 

೭೪. ಹೀಗೆ ಮಾಡುವುದರಿಂದ ಇಷ್ಟಾರ್ಥಗಳು ಕೈಗೂಡುವುವು. ಈ 
ವಿಷಯದಲ್ಲಿ ಸಂಶಯವಿಲ್ಲವು. ಅಲ್ಲಿ ಯಾವನು ಸ್ಪಾನಮಾಡುವನೋ ಅವನು 
ವಸಿಷ್ಠನಿಗೆ ಸಮಾನನಾಗುತ್ತಾನೆ. 

೭೫. ಭಾದ್ರ ಸದಮಾಸದ ಶುಕ್ಲಸಕ್ಸದಲ್ಲಿ ಪಂಚಮಿಯ ದಿನ ಮಾನವನು 
ವ್ರತಸ್ಥನಾಗಿ ವಿಧಿಪೂರ್ವಕವಾಗಿ ಈ ತೀರ್ಥದಲ್ಲಿ ವಾರ್ಷಿಕಯಾತ್ರೆಯನ್ನು 
ಮಾಡಬೇಕು. 


ಸಪ್ಪಮೋತಧ್ಯಾಯೆಃ ೧೧೫ 


ವಿಷ್ಣು ಪೂಜಾ ಪ್ರಯತ್ನೇನ ಕರ್ತವ್ಯಾ ಶ್ರದ್ಧಯಾತ್ರ ವೈ। 
ಸರ್ವಪಾಪವಿಶುದ್ಧಾತ್ಮಾ ವಿಷ್ಣುಲೋಕೇ ಮಹೀಯತೇ ॥ ೭೬॥ 
ವಸಿಷ್ಠಕುಂಡಾದ್ವಿಪ್ರೇಂದ್ರ ಪ್ರತ್ಯಗ್ಡಿಗ್ಹಲಮಾಶ್ರಿತಂ | 

ವಿಖ್ಯಾತಂ ಸಾಗರಂ ಕುಂಡಂ ಸರ್ವಕಾಮಾರ್ಥಸಿದ್ಧಿದಂ i 


ಯತ್ರ ಸ್ನಾನೇನ ದಾನೇನ ಸರ್ವಕಾಮಾನವಾಪ್ಪ್ನುಯಾತ್‌ H ೭೭ 
ಪೌರ್ಣಮಾಸ್ಕಾಂ ಸಮುದ್ರಸ್ಯ ಸ್ನಾನಾದೃತ್ಪುಣ್ಯಮಾಪ್ರ್ನುಯಾತ್‌ । 
ತತ್ಪುಣ್ಯಂ ಪರ್ವಣಿ ಸ್ನಾತೋ ನರಶ್ನಾಳ್ಸಯಮಾಪ್ಟ್ನುಯಾತ್‌ ॥೭೮॥ 


ತಸ್ಮಾದತ್ರ ವಿಧಾನೇನ ಸ್ನಾತವ್ಯಂ ಪುತ್ರಕಾಂಕ್ಟಯಾ । 
ಅಶ್ವಿನೇ ಸೌರ್ಣಮಾಸ್ಯಾಂ ತು ವಿಶೇಷಾತ್‌ ಸ್ಥಾನಮಾಚರೇತ್‌ ॥೭೯॥ 
ಏವಂ ಕುರ್ವನ್ನರೋ ವಿದ್ವಾನ್‌ ಸರ್ವಪಾಪೈಃ ಪ್ರಮುಚ್ಯತೇ । 


ಅತ್ರ ಸ್ನಾತ್ವಾ ನರೋ ದತ್ತಾ ಯಥಾಶಕ್ಕ್ಯಾ ದಿವಂ ವ್ರಜೇತ್‌ ॥ ೮೦॥ 
ಸಾಗರಾನ್ಸೈರ್ಜುತೇ ಭಾಗೇ ಯೋಗಿನೀಕುಂಡಮುತ್ತಮಂ । 
ಯತ್ರಾಂ5ಸತೇ ಚತುಃಷಸ್ಮಿಯೋಗಿನ್ಕೋ ಜಲಸಂಸ್ಥಿತಾಃ ॥ ೮೧॥ 


೭೬. ಇಲ್ಲಿ ಪ್ರಯತ್ನಪೂರ್ವಕವಾಗಿ ಶ್ರದ್ಧೆಯಿಂದ ವಿಷ್ಣುಪೂಜೆಯನ್ನು 
ಮಾಡಬೇಕು. ಹಾಗೆ ಪೂಜಿಸಿದವನು ಸರ್ವಪಾಪಗಳಿಂದಲೂ ಬಿಡುಗಡೆಹೊಂದಿ 
ಶುದ್ಧಾತ್ಮನಾಗಿ ವಿಷ್ಣುಲೋಕದಲ್ಲಿ ಶ್ರೇಷ್ಠನೆನಿಸುತ್ತಾನೆ. 

೭೭. ಎಲ್ಫೈ ವಿಪ್ರೇಂದ್ರನೇ! ವಸಿಷ್ಟಕುಂಡಕ್ಕೆ ಪಶ್ಚಿಮದಿಕ್ಕಿ ನಲ್ಲಿ ಸರ್ವ 
ಕಾಮಫಲಸಿದ್ದಿಯನ್ನುಂಟುಮಾಡುವ ಸಾಗರಕುಂಡವೆಂಬ ಪ್ರಖ್ಯಾತತೀರ್ಥ 
ವಿರುವುದು. ಅಲ್ಲಿ ಸ್ನಾನಮಾಡುವುದರಿಂದಲೂ, ದಾನಮಾಡುವುದರಿಂದಲೂ, 
ಸಕಲಇಷ್ಟಾರ್ಥಗಳನ್ನೂ ಪಡೆಯಬಹುದು. 

೭೮-೭೯. ಹುಣ್ಣಿಮೆಯ ದಿನದ ಸಮುದ್ರಸ್ತಾನದಿಂದ ಯಾವ ಪುಣ್ಯವು 
ದೊರಿಯುವುದೋ ಅಕ್ಬಯವಾದ ಆ ಪುಣ್ಯವನ್ನು ಇಲ್ಲಿ ಪರ್ವಕಾಲದಲ್ಲಿ ಸ್ನಾನ 
ಮಾಡಿದ ನರನು ಪಡೆಯುತ್ತಾನೆ. ಆದುದರಿಂದ ಪುತ್ರಾಪೇಕ್ಸೆಯುಳ್ಳ ವನು 
ಇಲ್ಲಿ ವಿಧಿಪೂರ್ವಕವಾಗಿ ಸ್ನಾನಮಾಡಬೇಕು. ಆಶ್ವೀಜಮಾಸದ ಪೌರ್ಣಿಮೆ 
ಯಲ್ಲಾದರೆ ಇಲ್ಲಿ ವಿಶೇಷವಾಗಿ ಸ್ನಾನವನ್ನು ಮಾಡಬೇಕು. 

೮೦. ಹೀಗೆ ಮಾಡುವ ವಿದ್ವಾಂಸನು ಸರ್ವಪಾಪಗಳಿಂದಲೂ ಬಿಡುಗಡೆ 
ಹೊಂದುತ್ತಾನೆ. ಇಲ್ಲಿ ಸ್ನಾನಮಾಡಿ, ಯಥಾಶಕ್ತಿ ದಾನಮಾಡಿದರೆ ಆ ಫಲದಿಂದ 
ಮಾನವನ. ಸ್ವರ್ಗವನ್ನೆ ಅದುತ್ತಾನೆ. 

೮೧. ಸಾಗರಕುಂಡದ ನೈರುತ್ಯಭಾಗದಲ್ಲಿ ಉತ್ತಮವಾದ ಯೋಗಿನೀಕುಂಡ 
ವಿರುವುದು. ಅಲ್ಲಿಯ ಜಲದಲ್ಲಿ ಅರುವತ್ತುನಾಲ್ಕು ಯೋಗಿನಿಯರೂ ನೆಲಸಿ 
ರುವರು. 


೧೧೬ ಶ್ರೀ ಸ್ಕಾಂದಮಹಾಪುರಾಣಂ 


ಸರ್ವಾರ್ಥಸಿದ್ಧಿದಾಃ ಪುಂಸಾಂ ಸ್ತ್ರೀಣಾಂ ಚೈವ ನಿಶೇಷತಃ । 


ಪರಸಿದ್ಧಿ ಪ್ರದಾಃ ಸರ್ವಾಃ ಸರ್ವಕಾಮಫಲಪ್ರದಾಃ ॥ ೮೨ ॥ 
ಆಶ್ಮಿನೇ ಶುಕ್ಲಪಕ್ಷಸ್ಯ ಅಷ್ಟೈಮ್ಮಾಂ ಚ ವಿಶೇಷತಃ । 

ಸ್ನಾತವ್ಯಂ ಚ ಪ್ರಯತ್ನೇನ ಯೋಗಿನೀಪ್ರೀತಯೇ ನೃಭಿಃ 1 ೮೩॥ 
ಅತ್ರ ಸ್ನಾನಂ ತಥಾ ದಾನಂ ಸರ್ವಂ ಸಫಲತಾಂ ವ್ರಜೇತ್‌ । 
ಯಕ್ಸಿಣೇಪ್ರಭೃತಯಃ ಸಿದ್ಧಾ ಭವಂತ್ಯತ್ರ ನ ಸಂಶಯಂಃ ॥ ೮೪ ॥ 


ಯೋಗಿನೀಕುಂಡತಃ ಪೂರ್ವಂ ಉರ್ವಶೀಕುಂಡಮುತ್ತಮಂ 1 

ಯತ್ರ ಸ್ನಾತೋ ನರೋ ವಿದ್ವಾನೂರ್ವಶೀಂ ದಿವಿ ಸಶ್ರಿಯೇತ್‌ ॥ ೮೫ ॥ 
ಪುರಾ ಕಿಲ ಮುನಿರ್ಧೀರೋ ರೈಭ್ಯೋ ನಾಮ ತಪೋಧನಃ ! 

ಚಚಾರ ಹಿಮುವತ್ಪಾರ್ಶ್ಶೇ ನಿರಾಹಾರೋ ಜಿತೇಂದ್ರಿಯಃ ॥ ೮೬ ॥ 
ತತ್ತ್ವಪೋ ವಿಪುಲಂ ದೃಷ್ಟ್ಯಾ ಭೀತಃ ಸುರಪತಿಸ್ತತಃ । 

ಉರ್ವಶೀಂ ಪ್ರೇಷಯಾಮಾಸ ತಪೋವಿಘ್ನಾಯ ಚಾದರಾತ್‌ ॥ ೮೭॥ 





೮.೨. ಆ ಯೋಗಿನಿಯರು ಪುರುಷರಿಗೆ ಸರ್ವಾರ್ಥಸಿದ್ಧಿಯನ್ನುಂಟುಮಾಡಿ 
ಕೊಡುವರು. ವಿಶೇಷವಾಗಿ ಸ್ತ್ರೀಯರಿಗೂ ಬಹುಶ್ರೇಷ್ಠವಾದ ಸಿದ್ಧಿಯನ್ನು 
ಕೊಡುವರು. ಅವರೆಲ್ಲರೂ ಬಯಸಿದ ಫಲಗಳೆಲ್ಲವನ್ನೂ ನೀಡುವರು. 

೮೩. ಆಶ್ವೀಜಮಾಸದ ಶುಕ್ಲಪಕ್ಸದ ಅಷ್ಟಮಿಯ ದಿನ ಯೋಗಿನಿಯರ 
ಪ್ರೀತಿಗಾಗಿ ನರರು ಪ್ರಯತ್ನಪೂರ್ವಕವಾಗಿ ವಿಶೇಷರೀತಿಯಿಂದ ಆ ತೀರ್ಥದಲ್ಲಿ 
ಸ್ಥಾನಮಾಡಬೇಕು. 

೮೪. ಅಲ್ಲಿಯೆ ಸ್ನಾನ, ದಾನ ಎಲ್ಲವೂ ಸಫಲತೆಯನ್ಸೈದುತ್ತದೆ. 
ಯಕ್ಸಿಣಿಯೆ ಮೊದಲಾದವರೂ, ಸಿದ್ಧರೇ ಮೊದಲಾದವರೂ ಇದರಲ್ಲಿ ನೆಲಸಿರು 
ವರೆಂಬುದರಲ್ಲಿ ಸಂಶಯವಿಲ್ಲವು. 

೮೫. ಯೋಗಿನೀಕುಂಡಕ್ಕೆ ಪೂರ್ವದಿಕ್ಕಿನಲ್ಲಿ ಉತ್ತಮವಾದ ಉರ್ವಶೀ 
ಶುಂಡವಿರುವುದು. ಅಲ್ಲಿ ಸ್ನಾನಮಾಡುವುದರಿಂದ ನರನು ಸ್ವರ್ಗದಲ್ಲಿ ಉರ್ವಶಿಯ 
ಸಂಪರ್ಕವನ್ನು ಪಡೆಯುತ್ತಾನೆ. 

೮೬. ಪೂರ್ವದಲ್ಲಿ ಧೀರನೂ, ತಪೋಧನನೂ ಆದ ರೈಭ್ಯನೆಂಬ ಮುನಿಯು 
ನಿರಾಹಾರನಾಗಿ, ಇಂದ್ರಿಯಗಳನ್ನು ಜಯಿಸಿ ಹಿಮವತ್ಸರ್ವತದ ಪಾರ್ಶ್ವದಲ್ಲಿ 
ಸಂಚರಿಸುತ್ತಿದ್ದನು. 

೮೭. ವಿಪುಲವಾದ ಅವನ ತಪಸ್ಸನ್ನು ಕಂಡು ಸುರಪತಿಯು ಭೀತನಾಗಿ 
ಆ ತಪಸ್ಸಿಗೆ ವಿಫ್ನವನ್ನುಂಟುಮಾಡಲೋಸುಗ ಉರ್ವಶಿಯನ್ನು ಆದರದಿಂದ 
ಸಳಿಸಿಕೊಟ್ಟನು. 


ಸಪ್ತಮೋಈಧ್ಯಾಯಃ 


ತತಃ ಸಾ ಪ್ರೇಷಿತಾ ತೇನಾಜಗಾಮ ಗಜಗಾಮಿನೀ 1 
ಉವಾಸ ಹಿಮವತ್ಸಾರ್ಶೇ ರೈಭ್ಯಾಶ್ರಮನಮನುತ್ತಮಂ 


॥ ೮೮ ॥ 
ವನಪ್ರಲ್ಲಲತಾಕುಂಜೇ ಮಂಜುಕೂಜದ್ದ್ವಿಹಂಗಮೇ । 
*ಿನ್ನರೀಕೇಲಿಸಂಗೀತಸ್ತಿನಿಂರಾಂಗಕುರಂಗಳೇ ॥೮೯॥ 
ಪುನ್ನಾಗಕೇಶರಾಶೋಕ ಚಿ ನ್ನೆಕಿಂಜಲ್ವ ಪಿಂಜರೇ । 

ಕಲ್ಪಿತೇ ಕಾಂಚೆನಗಿರೌ ದಿ ತೀಯ ಇವ ನೇಧಸಾ ॥೯೦॥ 
ಸಾ "ಬಭೌ ಕಾಂತಿಸೆರ್ವಸ್ಕಾ ಕೋಶಃ ಕುಸುಮಧನ್ಯನಃ । 
ಉರ್ವಶ್ಯನಲ್ಪಸಾಮಾನ್ಯಲಾವಣ್ಯಾಮೃತವಾಹಿನೀ ॥೯೧॥ 
ಅಂಗಪ್ರಭಾಸುವರ್ಣೇನ ಸಿತಮೌಕ್ತಿಕಶೋಭಿತಾ । 
ತಾರುಣ್ಯರುಚಿರತ್ತೇನ ತಾರುಣ್ಯೇನ ನಿಭೂಷಿತಾ ॥ ೯೨॥ 
ವಿಲೋಮಲೋಜಚನಾಪಾಂಗ ತರಂಗಧವಲತ್ತಿಷಾ । 

ನವಪ ಲ್ಲವಸಚ್ಛಾ ಯಂ ಕೆಲ್ಪಯಂತೀ ನಿಜಾಧರಂ I F೩ 1 





೮೮. ಅವನಿಂದ ಕಳುಹಿಸ ಲ್ಪ ಟ್ಟ ಆ ಗಜಗಾಮಿನಿಯು ಹಿಮವತ್ಸ ರ್ವತದ 
ಪಾರ್ಶ್ವಕ್ಕೆ ಬಂದು ಉತ್ತ ಮಧ್‌ ಆ  ಕೈಭ್ಯಾಶ್ರಮಕ್ಕೆ ಬಂದು ತಸಿಸಿಳು. 

ರ್ಲ೯. ಆಗ ಆ ಆಶ್ರಮದಲ್ಲೆಲ್ಲ ಹೂಬಿಟ್ಟ ಕಾಡುಬಳ್ಳಿಗಳ ಮಂಟಪಗಳಿ 
ದ್ದವು. ಹಕ್ಕಿಗಳು ಮಂಜುಳವಾಗಿ ಧ್ವನಿಮಾಡುತ್ತಿ, ದ್ದವು. ಕಿನ್ನರಿಯರು 
ವಿನೋದಕ್ಕಾಗಿ ಸಂಗೀತ ಹಾಡುತ್ತಿರಲು ಅದನ್ನು ಕೇಳಿ ಅಂಗಗಳನ್ನು ಚಲಿಸದೆ 
ಜಿಂಕೆಗಳು ಸ್ತಿಮಿತವಾಗಿ ನಿಂತಿರುತ್ತಿದ್ದವು. 

೯೦. ಪುನ್ನಾಗ, ಕೇಶರ, ಅಶೋಕ ಮೊದಲಾದ ಹೂಗಳ ಕೇಸರಗಳು 
ಉದುರಿಬಿದ್ದು ಎಲ್ಲೆಡೆಯೂ ಪಿಂಜರ (ಹಳದಿ ಮಿಶ್ರವಾದ ಕೆಂಪು) ವರ್ಣವಾಗಿ 
ಶೋಭಿಸುತ್ತ ಬ್ರಹ್ಮನು ಸೃಜಿಸಿದ ಎರಡನೆಯ ಕಾಂಚನಗಿರಿಯೋ ಎಂಬಂತೆ 
ತೋರುತ್ತಿದ್ದಿತು. 

೯೧. ಅಂತಹ ಆಶ್ರಮ ಪ್ರದೇಶದಲ್ಲಿ ಮಹೆತ್ತರವಾದ ಅಸಾಮಾನ್ಯಲಾವಣ್ಯಾ 
ಮೃತದ ವಾಹಿನಿಯೆನಿಸಿದ ಆ ಉರ್ವಶಿಯು ಕುಸುಮಬಾಣನಾದ ಮನ್ಮಥನ 
ಕಾಂತಿಸರ್ವಸ್ವವೂ ತುಂಬಿದ ಹೂವಂಬಿನ ಒರೆಯಂತೆ ಬೆಳಗುತ್ತಿದ್ದಳು. 

೯೨. ಅಂಗಪ್ರಭೆಯ ಹೊಂಬಣ್ಣದಿಂದೆಸೆಯುತ್ತ ಬಿಳಿಮುತ್ತುಗಳಿಂದ 
ಶೋಭಿತಳಾಗಿ ತರುಣತೆಗೊಪ್ಪುವ ಮನೋಹರತೆಯಿಂದೊಡಗೂಡಿದ ತಾರುಣ್ಯ 
ದಿಂದಲೇ ಆ ಸುಂದರಿಯು ಭೂಷಿತಳಾಗಿದ್ದಳು. 

೯೩. ಅವಳು ಅಡ್ಡಹರಿಯುವ ಕಡೆಗಣ್ನೋಟಗಳ ತೆರೆಗಳ ಬಿಳುಪಿನಿಂದ 
ತನ್ನ ಕೆಂದುಟಿಗಳನ್ನು ಹೊಸ ಚಿಗುರಿನ ಬಣ್ಣವುಳ್ಳವನ್ನಾಗಿ ಮಾಡುತ್ತಿದ್ದಳು. 


೧೧೪ ಶ್ರೀ ಸ್ಕಾಂದೆಮಹಾಪುರಾಣಂ 


ಕರ್ಣೋಪಲಂಭಿ ಸಂಘುಷ್ಯದ್ಧ ಎಂಗಾಢ್ಯಶ್ಹೂತಮಂಜರೀ ! 


೭ 8 ॥ Ci, ಯಥಾ 1 ೯೪॥ 
ತನುಮುಧ್ಯಾ ಷ ಥುಶ್ರೊ ಣಿನರ್ಣೋದ್ಭಿ ನ್ಹಸಯೋಧರಾ । 
ನಿಃಶಾಣಿತಶರಸ್ಯೆ €ವ ಶಕ್ತಿಃ ಕುಸುಮಧನ್ವ ನಃ ॥೯೫॥ 
ಅಪಶ್ಯದಾಶ್ರ ಮೇ ತಸಿ ನ್ಮುನಿರಾಯತಲೋಚನಾಂ 
ಜನನರ ವಿದಗ್ನೇನ ಮುನೋಭುವಾ ॥ ೯೬ n 
ತ್ರಿಣೇತ್ರನಂಚನಾಯ್ಕಿನ ಕಲ್ಪಿತಾಂ ಲಲನಾತನುಂ | 
ತಾಮಾಶ್ರಮಲತಾಪುಷ್ಪಕಾಂಚೀರಜಿತಕುಂಡಲಾಂ "Cen 
ವಿಲೋಕ್ಯ ತಾಂ ವಿಶಾಲಾಕ್ಷ್ಮೀಂ ಜರ ಕತಾ ಮಜ I 
ಬಭೂವ ಕೋಟ ಸಂತಪ್ತಃ ತಾಜ ತ ಬಹು ಜ್ವಲನ್‌ ॥ ೯೮ ॥ 
ಕೈಭ್ಯ ಉವಾಚ :-- 
ಕುರೂಪತಾಂ ವ್ರಜ ಕ್ಸಿಪ್ರಂ ಯಾ ತ್ವಂ ಸೌಂದರ್ಯಗರ್ವಿತಾ । 
ಸಮಾಗತಾ ತಪೋವಿಫ್ನುಹೇತನೇ ಮಮಾ ಸನ್ನಿಧೌ heen 





ು. ರೀಂಕರಿಸುವ ದುಂಬಿಗಳು ತುಂಬಿದ ಮಾವಿನ ಹೂ ಗೊಂಚಲನ್ನು 
RN Ll ಕಿವಿಗೆ ಸಿಕ್ಕಿಸಿಕೊಂಡು ಅಮೃ ತಗರ್ಭದಲ್ಲಿ ಉದ್ಭ ವಿಸಿದ 
ಪಾರಿಜಾತಲತೆಯಂತೆ ಶೋಭಿಸುತ್ತಿ ದ್ದೆಳು. 

೯೫. ಬಡನಡುವೂ, ಬೃಹನ್ನಿ ತಂಬವೂ, ಬಣ್ಣದಿಂದಲೇ ಎದ್ದುಕಾಣುವ 
ಮೊಲೆಗಳೂ ಉಳ್ಳವಳಾದ ಆ ಉರ್ವಶಿಯು ಕುಸುಮಬಾಣನಾದ ಮನ್ಮಥನ 
ಮಸೆದ ಬಾಣದ ಶಕ್ತಿಯಂತೆ ಪ್ರಕಾತಿಸುತ್ತಿದ್ದಳು. 

೯೬೨೯೭. ಕಣ್ಣೆ ೦ಕೆಯಿಂದ ಸುಟ್ಟು ರಿದ ಮನೋಭವನಾದ ಮನ್ಮಥ 
ನಿಂದ ಮುಕ್ತಣ್ಣ ನನ್ನು, ವಂಚಿಸುವುದಕ್ಕಾಗಿ ಕಲ್ಪಿ ಸಿಕೊಂಡಿರುವ ಸಿ ಸ್ತ್ರೀ ರೂಪವೋ 
ಎಂಬಂತೆ ತೋರುತ್ತ, ಆಶ್ರಮದ ಲತಾಪುಷ್ಟಗಳಿಂದ ಒಡ್ಯಾಣಕುಂಡಲ 
ಗಳನ್ನು ಮಾಡಿ ಅಲಂಕರಿಸಿಕೊಂಡಿದ್ದ ಆಯತಲೋಚನೆಯಾದ ಆ ಉರ್ವಿ 
ಯನ್ನು ಆ ಮುನಿಯು ಆಶ್ರಮದಲ್ಲಿ ಕಂಡನು. 

೯೮. ಆ ನಿಶಾಲಾಕ್ಸಿಯನ್ನು ಕಂಡು ಆ ಮುನಿಯ ಇಂದ್ರಿಯಗಳು ಕಲಕಿ 
ಹೋದಂತಾದುವು. ಆಗ ಅವನು ರೋಷದಿಂದ ಸಂತಪ್ಮನಾದನು. ಕೋಪ 
ದಿಂದುರಿಯುತ್ತ ಅವಳಿಗೆ ಈ ರೀತಿ ಶಾಪವನ್ನು: ಕೊಟ್ಟನ 

೯೯. ರ್ಳ ಭ್ಯ ನಾ ಹೇಳುತ್ತಾನೆ: ಎಲೆ is ಸೌಂದರ್ಯದಿಂದ 
ಗರ್ನಿ ಜು ತಪ ಸ್ಸಿಗೆ ನಿಫ್ನಮಾಡಬೇಕೆಂದು ನನ್ನ ಬಳಿಗೆ ಬಂದವಳಾದುದ 
ರಿಂದ ಠೀನು ಬೇಗನೆಯೆ ಕುರೂಪಿಣಿಯಾಗಿಹೋಗು' ಎಂದನು. 


ಸಪ್ತಮೋ 5 ಧ್ಯಾಯಃ ೧೧೯ 
ಅಗಸ್ತ್ಯ ಉವಾಚ ೭. 


ಇತಿ ಶಸ್ತಾ ರುಷಾ ತೇನ ಮುನಿನಾ ಸಾ ಶುಭೇಕ್ಬಣಾ । 

ಉವಾಚ ವಿನತಾ ಭೂತಾ ಪ್ರಾಂಜಲಿಮರ್ನಿನಿಮಾದರಾತ್‌ ೧೦೦ ॥ 
ಉರ್ವಶ್ಯುವಾಚ :-- 

ಭಗವನ್ಮೇ ಪ್ರಸೀದ ತ್ವಂ ಪರಾಧೀನಾ ಯತಸ್ಸೈೃಹಂ | 

ತ್ವಚ್ಛಾಸಸ್ಯ ಕಥಂ ಮುಕ್ತಿರ್ಭವಿತಾ ನಿಯತವ್ರತ 1 ೧೦೧॥ 
ಕ್ರೈಭ್ಯ ಉವಾಚ; 

ಅಯೋಧ್ಯಾಯಾಮಸ್ತಿ ತೀರ್ಥಂ ಪಾವನಂ ಪರಮಂ ಮಹತ್‌ । 

ತತ್ರಸ್ನಾನಂ ಕುರುಷ್ಟಾದ್ಯ ಸೌಂದರ್ಯಂ ಪರಮಾಸ್ಲುಹಿ ॥ ೧೦೨ ॥ 

ತ್ನನ್ನಾಮ್ಮೈವ ಚ ವಿಖ್ಯಾತಿಂ ತೋಯಂ ಯಾಸ್ಯತಿ ತದ್ದು್ರ)ವಂ ॥೧೦೩॥ 
ಅಗಸ್ತ್ಯ ಉವಾಚ :-- 

ಏವಂ ಸಾ ವಿಪ್ರನಚಸಾ ನಿದಥೀ ಸರ್ವಮಾದರಾತ್‌ । 

ಸುಂದರೀ ಸಾಂಭವತ್ಸಿಪ್ರಂ ತತ್ಸ್ಥಾನಂ ಖ್ಯಾತಿಮಾಯಂಯಾೌ ॥ ೧೦೪ ॥ 

ಅತ್ರ ಸ್ನಾನಂ ಮುನಿಶ್ರೇಷ್ಠ ಯಃ ಕುರ್ಯಾದ್ದಿಧಿವಜ್ಞನಃ । 

ಸೌಂದರ್ಯಪರಮಂ ತಸ್ಯ ಭವೇತ್ತತ್ರ ನ ಸಂಶಯಃ ॥ ೧೦೫ ॥ 

೧೦೦. ಅಗಸ್ತ್ಯ್ಯನು ಹೇಳುತ್ತಾನೆ: ಕೋಪಗೊಂಡ ಆ ಮುನಿಯಿಂದ, 
ಹೀಗೆ ಶಪಿಸಲ್ಪಟ್ಟ ಶುಭೇಕ್ಸಣೆಯಾದ ಆ ಉರ್ವಶಿಯು ವಿನಯದಿಂದ ತಗ್ಗಿ 
ಕೈಮುಗಿದುಕೊಂಡು ಆದರದಿಂದ ನುಡಿದಳು :-- 

೧೦೧. ಉರ್ವಶಿಯು ಕೇಳುತ್ತಾಳೆ:-- “ಎಲ್ಫೆ ಖುಷಿಯೇ! ನಾನು 
ಪರಾಧೀನೆ. ಆದುದರಿಂದ ನನ್ನಲ್ಲಿ ಪ್ರಸನ್ನನಾಗು. ವ್ರತದಲ್ಲಿ ನಿಯತನಾದ 
ನಿನ್ನ ಶಾಪಕ್ಕೆ ಬಿಡುಗಡೆಯುಂಬಾಗುವುದು ಹೇಗೆ?” 

೧೦೨. ಕೈಭ್ಯನು ಹೇಳುತ್ತಾನೆ: ಅಯೋಧ್ಯೆಯಲ್ಲಿ ಮಹತ್ತಾದುದೂ 
ಪರಮಪಾವನವಾದುದೂ ಆದ ಒಂದು ತೀರ್ಥವಿರುವುದು. ನೀನು ಅಲ್ಲಿಗೆ 
ಹೋಗಿ ಸ್ಲಾನಮಾಡು. ಸರಮಸೌಂದರ್ಯವನ್ನು ಪಡೆಯುತ್ತೀಯೆ. 

೧೦೩. ಆ ತೀರ್ಥವು ನಿನ್ನ ಹೆಸರಿನಿಂದಲೇ ವಿಖ್ಯಾತಿಯನ್ಸೈದುತ್ತವಿ. 
ಇದು ದಿಟಿವು!” ಎಂದನು. 

೧೦೪. ಅಗಸ್ಕ್ಯನು ಹೇಳುತ್ತಾನೆ: ಅದೇ ರೀತಿ ಅವಳು ಆ ಬ್ರಾಹ್ಮಣನ 
ಮಾತಿನಂತೆ ಆದರದಿಂದ ಎಲ್ಲವನ್ನೂ ಮಾಡಿದಳು. ಒಡನೆಯೆ ಅವಳು ಸುಂದರಿ 
ಯಾದಳು. ಆ ಸ್ಥಾನವು ಅವಳ ಹೆಸರಿನಿಂದಲೇ ಖ್ಯಾತಿಯನ್ನು ಪಡೆಯಿತು. 

೧೦೫. ಓ ಮುಸಿಶ್ರೇಷ್ಠಾ! ಇಲ್ಲಿ ಯಾವನು ವಿಧಿವತ್ತಾಗಿ ಸ್ಲಾನಮಾಡು 
ವನೋ ಅವನಿಗೆ ಪರಮಸೌಂದರ್ಯವುಂಬಾಗುತ್ತದೆ. ಇದರಲ್ಲಿ ಸಂಶಯ 
ವಿಲ್ಲವು. 


೧೨೦ ಶ್ರೀ ಸ್ಕಾಂದೆಮ ಹಾಪುರಾಣಂ 


ಭಾದ್ರೇ ಶುಕ್ಲ ತೃತೀಯಾಯಾಂ ಯಾತ್ರಾ ಸಾಂವತ್ಸರೀ ಭವೇತ್‌ । 
ನಿಷ್ಣುರತ್ರ ಬಸ್ಸೇ ಪೊಜ್ಯಃ ಸರ್ವಕಾಮಾರ್ಥಸಿದ್ದಯೇ ॥ ೧೦೬ ॥ 
ಏವಂ ಕುರ್ವನ್ನರೋ ವಿದೃನ್ನಿಷ್ಟುಲೋಕೇ ವಸೇತ್ಸದಾ । 
ನರೋ ವಾ ಯದಿ ವಾ ನಾರೀ ಸರ್ವಾನ್ಯಾಮಾನವಾಪ್ಪುಯಾತ್‌ ॥೧೦೩॥ 
ಘೋಷಾರ್ಕಕುಂಡಂ ಪರಮಂ ಉರ್ವಶೀಕುಂಡದಕ್ಷಿಣೇ। 


ವರ್ತತೇ ಮುನಿಶಾರ್ಡೂಲ ಸರ್ವಪಾಪಾಪಹಂ ಸದಾ ॥ ೧೦೮೪ 
ಯತ್ರ ಸ್ಪಾನೇನ ದಾನೇನ ಸೂರ್ಯಲೋಕೇ ಮಹೀಯತೇ । 
ಏತತ್ತೀರ್ಥಸ್ಯ ಸದೃಶಂ ನಾಪರಂ ವಿದ್ಯತೇ ಕ್ವಚಿತ್‌ ॥ ೧೦೯ ॥ 


ವ್ರಣೀ ಕುಷ್ಮೀ ದರಿದ್ರೀ ವಾ ದುಃಖಾಕ್ರಾಂತೋಪಿ ಯೋ ನರಃ । 
ಕರೋತಿ ವಿಧಿನಠ್‌ ಸ್ನಾನಂ ಸರ್ವಾನ್ಯಾಮಾನವಾಪ್ನ್ನುಯಾತ್‌ ॥ ೧೧೦ ॥ 
ರವಿವಾರೇ ವಿಶೇಷೇಣ ಕರ್ತವ್ಯಂ ಸ್ಪಾಸಮಾದರಾತ್‌ । 

ಭಾದ್ರೇ ಮಾಸಿ ತಥಾ ಮಾಘೇ ಶುಕ್ಲಷಷ್ಕ್ಯಂ ಪ್ರಯತ್ನತಃ ॥ ೧೧೧ ॥ 
ಕರ್ತವ್ಯಂ ವಿಧಿವತ್‌ಸ್ನಾನಂ ಸೂರ್ಯಲೋಕಾಭಿಕಾಂಕ್ಸಯಾ । 

ಸೌಷೇ ಮಾಸಿ ತಥಾ ಸ್ನಾನಂ ಸೂರ್ಯವಾರೇ ವಿಶೇಷತಃ ॥ ೧೧೨ ॥ 


೧೦೬. ಭಾದ್ರಪದಶುಕ್ಲ ತದಿಗೆಯ ದಿನ ಇಲ್ಲಿ ವಾರ್ಷಿಕಯಾತ್ರೆಯು ನಡೆ 
ಯುತ್ತದೆ. ಇಷ್ಟಾರ್ಥಗಳ ಸಿದ್ಧಿಗಾಗಿ ಇಲ್ಲಿ ಜನರು ವಿಷ್ಣುವನ್ನು ಪೂಜಿಸಬೇಕು. 

೧೦೭. ಹೀಗೆ ಪೂಜಿಸುವ ವಿದ್ವಾಂಸನಾದ ನರನು ಸದಾಕಾಲವೂ ವಿಷ್ಣು 
ಲೋಕದಲ್ಲಿ ವಾಸಮಾಡುತ್ತಾನೆ. ನರನೇ ಆಗಲಿ, ನಾರಿಯೇ ಆಗಲಿ ತಮ್ಮ 
ತಮ್ಮ ಇಷ್ಟಾರ್ಥಗಳನ್ನೂ ಪಡೆಯುತ್ತಾರೆ. 

೧೦೮, ಉರ್ವಶೀಕುಂಡದ ದಕ್ಸಿಣದಲ್ಲಿ ಘೋಷಾರ್ಕಕುಂಡವಿದೆ. ಎಲೈ 
ಮುನಿಶಾರ್ಮೂಲನೇ! ಅದು ಸದಾಕಾಲವೂ ಸಮಸ್ತಪಾಪಪರಿಹಾರಕವಾಗಿ 
ರುವುದು. 

೧೦೯. ಅಲ್ಲಿ ಸ್ಪಾನದಾನಗಳನ್ನು ಮಾಡುವುದರಿಂದ ಸೂರ್ಯಲೋಕದಲ್ಲಿ 
ಶ್ರೇಷ್ಠತೆಯುಂಟಾಗುತ್ತದೆ. ಈ ತೀರ್ಥಕ್ಕೆ ಸಮಾನವಾದ ಬೇರೊಂದು ತೀರ್ಥವು 
ನ್‌್‌ ಇರುವುದಿಲ್ಲವು. 

೧೧೦. ವ್ರಣವುಳ್ಳ ವನೂ, ಕುಷ್ಕದಿಂದ ನರಳುವವನೂ, ದರಿದ್ರನೂ, ದುಃಖ 
ಸೀಡಿತನೂ ಆದ ಸವರು ಇಲ್ಲಿ ವಿಧಿವತ್ತಾಗಿ ಸ್ಟಾ ಮಾಡಿದರೆ ಇಷ್ಟಾ ರ್ಥ 
ಗಳೆಲ್ಲವನ್ನೂ ಪಡೆಯುತ್ತಾನೆ. 

೧೧೧-೧೧೩. ವಿಶೇಷವಾಗಿ ರವಿವಾರದಲ್ಲಿ ಆದರದಿಂದ ಇಲ್ಲಿ ಸ್ನಾನಮಾಡ 
ಬೇಕು. ಭಾದ್ರಪದಮಾಸದಲ್ಲೂ, ಮಾಘಮಾಸದಲ್ಲೂ, ಶುಕ್ಲ ಷಷ್ಠಿ ಯಲ್ಲಿಯೂ 
ಸೂರ್ಯಲೋಕವನ್ನು ಪಡೆಯಬೇಕೆಂಬ ಅನೇಕ್ಸೆಯಿಂದ ಸಸರ ಪ್ರಯತ್ನ 


ಸಪ್ತಮೋ$ಧ್ಯಾ ಯಃ ೧೨೧ 


ಸಪ್ತ ಮ್ಯಾ ೦ ರವಿಯುಕ್ತಾಯಾಂ ಸ್ನಾನಂ ಬಹುಫಲಪ್ರದಂ । 
ಘೋಷಾಭಿಧೋಂಭವತ್ಪೂ ರ್ವಂ ಸೂರ್ಯವಂಶೇ ನರೇಶ್ವರಃ ॥ ೧೧೩ ॥ 
ಸಮುದ ಪ್ರಮೇಖಲಾಮೇಶ್ಶ ಪೃಥಿವೀಂ ಸೆಮಪಾಲಯತ್‌ । 


ಯೆಸ್ಸೆ ಿ ಕೇರ್ತ್ಯಾ ಪ್ರಕಾಶಂತೇ ತಿ ಶ್ರಿಲೋಕೀಮಂಡಲಾನಿ ವೈ ॥ ೧೧೪ ॥ 
ಯಃ "ಪ್ರ ತಾಪಾತ್‌ ಸು ರನ್ಭಾತಿ ಪ್ರಭಾಕರ ಇವಾಪರಃ । 
ಪ ಕಚಂಡಕರನೋರ್ಡಂಡಖ ಡಾರಾತಿಮಂಡಲಃ Il ೧೧೫ ॥ 
ಸ ಕದಾಚಿತ್‌ ಪ್ರಜಾಪಾಲೋ ಮಂತ್ರಿನಿನ್ಯಸ್ತಭೂತಲಃ । 
ಪ ಮ ಮೃಗಯಾಸಕ್ತೋೋ ವನೇತಿಗಹನದ್ರುಮೇ ॥ ೧೧೬ ॥ 
ಸ ರಾಜಾ ಪೂರ್ನಜನ್ಮೊ €ತ ಸಾಸೈರಶುಭಸೂಚಕ್ಕೆ 8 | 
ಕ್ಸ ಮಿವ್ಯಾಪ ಕೈಕರಾಂಛಭೋಜಃ ಸುಂದಕರೋಪಿ ಗತಸ್ಥ ಯಃ ॥ ೧೧೭ ॥ 
ಹ ) ಗೆಯಾಯಾಮಭೂಜೇಕಃ ಕದಾಚಿತ್ರರ್ಯಟನ್ನನೇ | 
ನರಾಹಸಿಂಹಹರಿಣಾಫಿ ಫ್ನುನ್‌ ಗಚ್ಛನ್ನಿತಸ್ತ ತಃ ॥ ೧೧೮ ॥ 





ಪೂರ್ವಕವಾಗಿ ಇಲ್ಲಿ ಸ್ನಾನವನ್ನು ಮಾಡಬೇಕು. ಇದೇರೀತಿ ಪುಷ್ಯಮಾಸದ 
ಸೂರ್ಯದಿನಗಳಲ್ಲಿ ಸ್ನಾನಮಾಡುವುದು ವಿಶೇಷ; ರವಿಯಿಂದ ಕೂಡಿದ (ರಥ) 
ಸಪ್ತಮಿಯಂದು ಸ್ನಾನಮಾಡುವುದು ಬಹು ಫಲಪ್ರದವಾಗುವುದು. ಪೂರ್ವದಲ್ಲಿ 
ಸೂರ್ಯವಂಶದಲ್ಲಿ ಘೋಷನೆಂಬ ಒಬ್ಬ ದೊರೆಯಿ ದ್ದನು. 

೧೧೪. ಸಮುದ್ರಮೇಖಲೆಯಾದ ಪೃಥ್ವಿಯನ್ನು ಅವನೊಬ್ಬನೇ ಪಾಲಿಸು 
ತ್ತಿದ್ದನು. ಅವನ ಕೀರ್ತಿಯಿಂದ ಮೂರು ಲೋಕಗಳೂ ಪ್ರಕಾಶಿಸುತ್ತಿದ್ದವು. 

೧೧೫. ಪ್ರಚಂಡತರವಾದ ಬಾಹುದಂಡಗಳಿಂದ ಶತು ್ರಿಮಂಡಲಗಳನ್ನೆ ಲ್ಲ 
ಖಂಡಿಸಿದವನಾದ ಆತನು ಪ್ರತಾಪದಿಂದ ಸ್ಫುರಿಸುತ್ತ ಬೇರೊಬ್ಬ ಪ್ರಭಾಕರ 
(ಸೂರ್ಯ)ನೋ ಎಂಬಂತೆ ಚೆಳಗುತ್ತಿ ದ್ದನು. 

೧೧೬. ಆ ಪ್ರಜಾಪಾಲಕನು ಒಂದಾನೊಂದು ಸಲ ರಾಜ್ಯವನ್ನೈಲ್ಲ ಮಂತ್ರಿಗೆ 
ಒಪ್ಪಿಸಿ ಮೃಗಯಾಸಕ್ತನಾಗಿ ಬಹಳ ದಟ್ಟವಾಗಿ ಮರಗಳು ಬೆಳೆದಿದ್ದ ವನದಲ್ಲಿ 
ಸಂಚರಿಸುತ್ತಿದ್ದನು. 

೧೧೭. ಆ ರಾಜನು ಪೂರ್ವಜನ್ಮ! ದಲ್ಲಿ ಮಾಡಿದ ಅಶುಭಸೂಚಕವಾದ 
ಪಾಪಗಳಿಂದ ಕೃಮಿಗಳು ವ್ಯಾಪಿಸಿದ ಳ್ಳ ಗಳುಳ್ಳವನಾಗಿ ಸುಂದರನಾದರೂ 
ನಗೆಗೀಡಾಗಿ ಹರ್ಷವೇ ಇಲ್ಲದವನಾದನು. 

೧೧೮-೧೧೯. ಒಮ್ಮೆ ವನದಲ್ಲಿ ಬೇಟಿಗಾಗಿ ಸುತ್ತುತ್ತಿದ್ದಾಗ ಅವನು 
ಒಬ್ಬಂಟಗನಾದನು. ಹಂದಿ ಸಿಂಹ, ಜಿಂಕೆಗಳನ್ನು ಕೊಲ್ಲುತ್ತ "ಅಲ್ಲಿಂದಿಲ್ಲಿಗೆ 
ಓಡಾಡುತ್ತ ಬಳಲಿ ಅವನು ಬಾಯಾರಿಹೋದನು. ಆಗ ಅವನಿಗೊಂದು 


೧೨೨ ಶ್ರೀ ಸ್ಮಾಂದೆಮ ಹಾಪುರಾಣಂ 


ತೃಷಾಕ್ರಾಂತೋ ಮ್ಲಾನತನುಃ ಸರೋಂ ಪಶ್ಯತ್ಪುರೋ ನೃಪಃ | 


ದದರ್ಶ ತತ್ರ ಚ ಮುನೀನ್‌ ಸ್ಲಾನಸಂಧ್ಯಾದಿತತ್ಸರಾನ್‌ ॥ ೧೧೯ ॥ 
ತತೋ ವಿಧಿವದಾಚಮ್ಯ ಸ್ನಾನಂ ಚಕ್ರೇ ನರೇಶ್ವರಃ । 
ತತೋ ಡಿವ್ಯಶರೀರೋ*ಭೂದಾನಂದಾಮಲಮಾನಸಃ ॥ ೧೨೦॥ಏ 


ಮುಸಿಭಿಸ್ತೀರ್ಥಮಾಜ್ಞಾಯ ಚಕ್ರೇ ಸೂರ್ಯಸ್ತುತಿಂ ಪ್ರಿಯಾಂ ॥೧೨೧॥ 
ರಾಜೋವಾಚ :-- 


ಭಗವನ್‌ದೇವದೇನೇಶ ನಮಸ್ತುಭ್ಯಂ ಚಿದಾತ್ಮನೇ । 


ಸಮಃ ಸವಿತ್ರೇ ಸೂರ್ಯಾಯ ಜಗದಾನಂದದಾಯಿನೇ ॥ ೧೨೨ ॥ 
ಪ್ರಭಾಗೇಹಾಯ ದೇವಾಯ ತ್ರಯಾಭೂತಾಯ ಶೇ ನಮಃ । 
ವಿವಸ್ವತೇ ನಮಸ್ತುಭ್ಯಂ ಯೋಗಜ್ಜಾಯ ಸಪಾತ್ಮನೇ ॥ ೧೨೩ ॥ 
ಪರಾಯ ಪರಮೇಶಾಯ ತ್ರಿಲೋಕೀತಿಮಿರಚ್ಛಿದೇ | 

ಅಚಿಂತ್ಯಾಯ ಸದಾ ತುಭ್ಯಂ ನಮೋ ಭಾಸ್ಕರತೇಜಸೇ ॥ ೧೨೪ ॥ 
ಯೋಗಸಪ್ರಿಯಾಯ ಯೋಗಾಯ ಯೋಗಜ್ಜ್ಯಾಯ ಸದಾ ನಮಃ । 
ಓಿಂಕಾರಾಯ ವಷಟ್ಯಾರರೂಪಿಣೇ ಜ್ಞ್ಞಾನರೂಪಿಣೇ ॥ ೧೨೫ ॥ 


ಸರೋವರವು ಎದುರಿಗೆ ಕಾಣಿಸಿತು. ಅಲ್ಲಿ ಸ್ನಾನ, ಸಂಧ್ಯಾವಂದನೆ ಮೊದಲಾದ 
ವುಗಳಲ್ಲಿ ತತ್ಸರರಾಗಿದ್ದ ಮುನಿಗಳನ್ನೂ ಕಂಡನು. 

೧೨೦. ಬಳಿಕ ಆ ನರೇಶ್ವರನು ವಿಧಿಪೂರ್ವಕವಾಗಿ ಆಚಮನಮಾಡಿ ಅಲ್ಲಿ 
ಸ್ಪಾನಮಾಡಿದ ಬಳಿಕ ದಿವ್ಯಶರೀರವನ್ನು ತಳೆದು ಆನಂದದಿಂದ ತುಂಬಿ ನಿರ್ಮಲ 
ವಾದ ಮನಸ್ಸುಳ್ಳವನಾದನು. 

೧೨೧. ಆ ತೀರ್ಥದ ಪರಿಯನ್ನು ಮುನಿಗಳಿಂದ ತಿಳಿದುಕೊಂಡು ಸೂರ್ಯ 
ನಿಗೆ ಬಹುಪ್ರಿಯವಾದ ಸ್ತುತಿಯೊಂದನ್ನು ಮಾಡಿದನು. 

೧೨೨. ರಾಜನು ಸ್ಮುತಿಸುತ್ತಾನೆ:-- ಭಗವನ್‌, ದೇವದೇವೇಶ! ಚಿದಾ 
ತ್ಮನಾದ ನಿನಗೆ ನಮಸ್ಕಾರವು. ಸವಿತೃವೂ, ಸೂರ್ಯನೂ, ಜಗತ್ತಿಗೆಲ್ಲ ಆನಂದ 
ವನ್ನು ಕೊಡುವವನೂ ಆದ ಓ ಸ್ವಾಮಿಯೆ! ನಿನಗೆ ನಮಸ್ಕಾರವು. 

೧೨೩. ಪ್ರಜೆಗೆ ನೆಲೆಯಾದ ಓ ದೇವ! ನಿನಗೆ ನಮಸ್ಕಾರವು... ವೇದ 
ಸ್ವರೂಪನೂ, ವಿವಸ್ವತ್‌ ಎನಿಸಿರುವವನೂ, ಯೋಗಜ್ಞನೊೂ, ಸದಾತ್ಮನೂ ಆದ 
ನಿನಗೆ ನಮಸ್ಕಾರವು. 

೧೨೪. ಪರನೂ, ಪರಮೇಶ್ವರನೂ, ಮೂರುಲೋಕದ ಕತ್ತಲೆಯನ್ನು 
ನೀಗುವವನೂ, ಚಿಂತಿಸಲರಿದಾದವನೂ ಆಗಿರುವ ಓ ಭಾಸ್ಕರ! ನಿನ್ನ ತೇಜಸ್ಸಿಗೆ 
ನಮಸ್ಕಾರವು. 

೧೨೫. ಯೋಗಪ್ರಿಯನೂ, ಯೋಗಸ್ವರೂಪನೂ, ಯೋಗಜ್ಞ ನೂ, ಓಂಕಾರ 


ಸಪ್ತಮೋರಧ್ಯಾಯೆಃ ೧೨೬೩ 


ಯಜ್ಞಾಯೆ ಯಜ್ಞ ಮಾನಾಯ ಹನಿಷೇ ಯತ್ಸಿಜೇ ನಮಃ । 

ಕರೋಗಫ್ನಾಯ ಸ್ವರೂಪಾಯ ಕಮಲಾನಂದದಾಯಿನೇ ॥ ೧೨೬ ॥ 

ಅತಿಸೌಮ್ಯಾತಿತೀಕ್ಸ್ಸ್ಮಾಯ ಸುರಾಣಾಂ ಪತಯೇ ನಮಃ । 

ಸತ್ರಾಶಾಯ ನಮಸ್ತುಭ್ಯಂ ಭಕ್ತತ್ರಾಣಾಯ ಪ್ರಿಯಾತ್ಮನೇ ॥ ೧೨೭॥ 

ಪ್ರಕಾಶಕಾಯ ಸತತಂ ಲೋಕಾನಾಂ ಹಿತಕಾರಿಣೇ । 

ಪ್ರಸೀದ ಪ್ರಣತಾಮಾದ್ಯ ಮಹ್ಯಂ ಭಕ್ತಿಕೃತೇ ಸ್ವಯಂ ॥ ೧೨೮ ॥ 
ಅಗಸ್ತ್ಯ ಉವಾಚ :-- 

ಇತ್ಯೇವಂ ಬ್ರುವತಸ್ತಸ್ಯ ಪ್ರಸನ್ನೋ ಸ ರವಿಃ ಸ್ವಯಂ । 

ಆನಿರ್ಬಭೂವ ಸಹಸಾ ಭಕ್ತಸ್ಯ ಪ್ರಿಯಕಾಮ್ಯಯಾ । 


ಉವಾಚ ನುಧುರಂ ವಾಕ್ಯಂ ಪ್ರಶ್ರಯಾನತಮೂರ್ಧಜಂ i ೧೨೯॥ 
ರನಿರುವಾಚ :-- 

ನರಂ ವರಯ ರಾಜೇಂದ್ರ ಪ್ರಸ ್ಲೀಸ್ಮಿ ತವಾಗ್ರ ತಃ । 

ದದಾಮಿ ತದ್ವರಂ ತೇದ್ಯ ಯತ್ವಯಾ ಮನಸೇಪ್ಸಿತಂ ॥ ೧೩೦ ॥ 


ಸ್ವರೂಪನೂ ವಷಟ್ಯಾರರೂಪಿಯೂ ಆಗಿ ಜ್ಞಾನಸ್ವರೂಪನೇ ಆಗಿರುವ ನಿನಗೆ 
ನಮಸ್ಕಾರವು. 

೧೨೬. ಯಜ್ಞ ಸ್ವರೂಪನೂ, ಯಜ್ಞದಿಂದ ಗೌರವಿಸಲ್ಪಡುವವನೂ, 
ಹವಿಸ್ಸ್ವರೂಪನೂ, ಖುತ್ತಿಕ್‌ಸ್ವರೂಪನೂ, ರೋಗಪರಿಹಾರಕನೂ, ಕಮಲಕ್ಕೆ 
ಆನಂದವನ್ನು ನೀಡುವವನೂ ಆದ ನಿನಗೆ ನಮಸ್ಕಾರವು. 

೧೨೭. ಅತಿ ಸೌಮ್ಯನೂ, ಅತಿ ತೀಕ್ಪ ನೂ, ಸುರರಿಗೆಲ್ಲ ಒಡೆಯನೂ, 
ಯಜ್ಞಾ ಶ್ರಯನೂ, ಭಕ್ತರಕ್ಪಕನೂ, ಪ್ರಿಯಾತ್ಮನೂ ಆದ ನಿನಗೆ ನಮಸ್ಕಾರವು. 

೧೨೮. ಸರ್ವಕಾಲದಲ್ಲಿಯೂ ಪ್ರಕಾಶಿಸುತ್ತಿರುವವನೂ, ಸದಾಕಾಲವೂ 
ಲೋಕಗಳಿಗೆ ಹಿತವನ್ನುಂಟುಮಾಡುತ್ತಿರುನವನೂ ಆದ ಓ ದೇವ! ಭಕ್ತಿಯಿಂದ 
ಪ್ರಣಾಮಮಾಡುತ್ತಿರುವ ನನ್ನಲ್ಲಿ ಪ್ರಸನ್ನನಾಗು. 

೧೨೯. ಅಗಸ್ತ್ಯನು ಹೇಳುತ್ತಾನೆ: ಹೀಗೆ ಸ್ತೋತ್ರಮಾಡುತ್ತಿದ್ದ 
ಭಕ್ತನಾದ ಆ ರಾಜನಿಗೆ ರವಿಯು ಪ್ರಸನ್ನನಾಗಿ ಪ್ರಿಯವನ್ನುಂಟುಮಾಡಬೇಕೆಂದು 
ಕೊಡಲೆ ಪ್ರತ್ಯಕ್ಸವಾಗಿ ಕಾಣಿಸಿಕೊಂಡನು. ವಿನಯಗೌರವಗಳಿಂದ ತಲೆತಗ್ಗಿಸಿ 
ನಿಂತ ಆ ದೊರೆಯನ್ನು ಕುರಿತು ಮಧುರವಾದ ಮಾತುಗಳನ್ನಾಡಿದನು. 

೧೩೦. ರವಿಯು ಹೇಳುತ್ತಾನೆ:--""ರಾಜೇಂದ್ರಾ! ವರವನ್ನು ಕೇಳಿಕೊ. 
ನಾನು ಪ್ರಸನ್ನನಾಗಿ ನಿನ್ನೆದುರಿಗೆ ಬಂದಿದ್ದೇನೆ. ನಿನ್ನ ಮನಸ್ಸಿಗೆ ಯಾವ 
ವರವು ಇಷ್ಟವಾಗಿ ಬೇಕೆನ್ಸಿಸಿದೆಯೋ ಆ ವರವನ್ನು ಬೇಡು ಕೊಡುತ್ತೇನೆ? 
ಎಂದನು. 


೧೨೪ ಶ್ರೀ ಸ್ಯಾಂದಮಹಾಪುರಾಣಂ 


ರಾಜೋವಾಚ :-- 


ಭಗವನ್‌ ಭಾಸ್ಕರಾನಂತ ಪ್ರಯಚ್ಛಸಿ ವರಂ ಯದಿ । 

ಮನ್ನಾಮ್ನಾ ಕೃತಮೂರ್ತಿಸ್ತೇ ತಿಷ್ಮತ್ವತ್ರ ಸದಾ ವಿಭೋ ॥ ೧೩೧ 
ರವಿರುವಾಚ :-- 

ಏವಮಸ್ತು ಮನುಷ್ಯೇಂದ್ರ ತನ ವಾಂಛಾ ಮನೋಹರಾ ಟ 

ಏತತ್‌ ಸ್ತೋತ್ರಂ ತ್ವಯೋಕ್ಕಂ ಮೇ ಯೇ ಪಠಂತಿ ಮಾನವಾಃ ॥ ೧೩೨ ॥ 

ತೇಭ್ಯಸ್ತುಷ್ಟಃ ಪ್ರವಾಸ್ಯಾಮಿ ಸರ್ವಾನ್ಯಾಮಾನ್ನರೇಶ್ವರ 1 


ಏತತ್ಸ್ಪಾನಂ ಪರಾಂ ಖ್ಯಾತಿಂ ತ್ವನ್ನಾಮ್ನಾಯಾಸ್ಯತಿ ಕ್ಸಿತೌ ॥೧೩೩॥ 
ಸರ್ವಾನ್ಯಾಮಾನವಾಪ್ನೋತಿ ಯೋಂತ್ರ ಸ್ನಾನಂ ಸಮಾಚರೇತ್‌ । 
ಮದ್ಭಕ್ಲೇನ ಸದಾ ರಾಜನ್‌ ಕರ್ತವ್ಯಂ ಸ್ನಾನಮತ್ರ ವೈ ॥ ೧೩೪ ॥ 


ಯಂಯಂ ಕಾಮಮಿಹೇಚ್ಛೇತ ತಂ ತಂ ಕಾಮಮವಾಪ್ಪುಯಾತ್‌ ॥ 
ಅಗಸ್ತ್ಯ ಉವಾಚ :-- 


ಇತಿ ದತ್ತ್ವಾ ವರಂ ದೇವಃ ಕೃಷಯಾ ಪರಯಾ ಯಾತೇ । 


ಭಾಸ್ಟಾನ್‌ ಸಹಸ್ರಕಿರಣಸ್ತ ಥಾಂತರ್ಧಾನಮಾಯಯೌ ॥ ೧೩೬ ॥ 
೧೩೧. ರಾಜನು ಕೇಳುತ್ತಾನೆ: "" ಎಲ್ಫೈ ಭಗವಂತನೇ! ಭಾಸ್ಕರಾ, 


ಅನಂತನಾದ ನೀನು ನನಗೆ ವರವನ್ನು ಕೊಡುವೆಯಾದಕೆ ನನ್ರ ಹೆಸರಿನಿಂದ 
ಮೂರ್ತಿಸ್ವರೂಪವನ್ನು ತಾಳಿ, ನೀನು ಸದಾಕಾಲದಲ್ಲಿಯೂ ಇಲ್ಲಿಯೆ ನೆಲಸಿರು.?' 

೧೩೨-೧೩೩. ರವಿಯು ಹೇಳುತ್ತಾನೆ: “ ಎಲ್ಫೈ ಮನುಜೇಂದ್ರನೇ! 
ಹಾಗೆಯೇ ಆಗಲಿ. ನಿನ್ನ ವಾಂಛೆಯು ಮನೋಹರವಾಗಿದೆ. ನಿನ್ನಿಂದ 
ಸ್ತುತಿಸಲ್ಪಟ್ಟಿ ನನ್ನ ಈ ಸ್ತೋತ್ರವನ್ನು ಯಾವ ಮಾನವರು ಪಠಿಸುತ್ತಾರೆಯೋ 
ಅವರ ವಿಷಯದಲ್ಲಿ ನಾನು ಸಂತುಷ್ಟನಾಗಿ, ಸರ್ವಕಾಮಗಳನ್ನೂ ಕೈಗೂಡಿಸಿ 
ಕೊಡುತ್ತೇನೆ. ಈ ಸ್ಥಾನವು ನಿನ್ನ ಹೆಸರಿನಿಂದ ಭೂಮಿಯಲ್ಲಿ ಬಹು ಖ್ಯಾತಿ 
ಯನ್ನು ಪಡೆಯುತ್ತದೆ. 

೧೩೪. ಇಲ್ಲಿ ಯಾವನು ಸ್ನಾನಮಾಡುವನೋ ಅವನು ಇಷ್ಟಾರ್ಧಗಳೆಲ್ಲ 
ವನ್ನೂ ಪಡೆದುಕೊಳ್ಳುತ್ತಾನೆ. ಅಯ್ಯಾ ರಾಜನೇ! ನನ್ನ ಭಕ್ತನಾದವನು 
ಸದಾ ಇಲ್ಲಿ ಸ್ಪಾನಮಾಡತಕ್ಕುದು. 

೧೩೫. ಹಾಗೆ ಸ್ನಾನಮಾಡಿದವನು ಯಾವ ಯಾವ ಇಷ್ಟಾರ್ಥವನ್ನು 
ಬಯೆಸುವನೋ ಆಯಾ ಇಷ್ಟಾರ್ಥವನ್ನು ಪಡೆಯುತ್ತಾನೆ.” 

೧೩೬. ಅಗಸ್ತ್ಯನು ಹೇಳುತ್ತಾನೆ: ಸೂರ್ಯದೇವನು. ಈ ರೀತಿ 
ಪರಮಕೃಷೆಯಿಂದ ಕೂಡಿದವನಾಗಿ ಆ ರಾಜನಿಗೆ ವರವನ್ನು ಕೊಟ್ಟು ಪ್ರಭೆಯೆರಚಿ 
ಬೆಳಗುತ್ತ ಅಂತರ್ಧಾನವನ್ನು ಹೊಂದಿದನು. 


ಸಪ್ತಮೋ9ಧ್ಯಾಯಃ ೧೨೫ 


ರಾಜಾ ಭಾಸ್ಕರದೇಹೋತ್ಥಾಂ ರನಿಮೂರ್ತಿಮನುತ್ತಮಾಂ । 
ತತ್ರ ಸಂಸ್ಥಾಪೆಯಾಮಾಸ ಪೂಜಯಾಮಾಸ ಚ ಸ್ವಯಂ ॥ ೧೩೭ ॥ 
ಘೋಷಾರ್ಕಕುಂಡಂ ತನ್ನಾಮ್ನ್ಮಾ ತತ್ರ ಖ್ಯಾತಿಂ ಜಗಾಮ ಹ | 
ಯತ್ರ ಸ್ನಾನಾನ್ನರೋ ರಾಜನ್‌ ಸೂರ್ಯಲೋಕೇ ವಸೇತ್ಸದಾ ॥ ೧೩೮ ॥ 
ಇತಿ ರುಚಿರವಿಧಾನೈಸ್ತೂರ್ಣಮಾದಿತ್ಯಮೂರ್ತಿಂ 
ವಿಮಲಪರಮಭಕ್ಕಾ ಪೂಜಯಿತ್ವಾಂಂದರೇಣ । 
ತದಮೃತಮಯಕುಂಡೇ ಸ್ಥಾನಮಾದೌ ವಿಧಾಯ 
ಪ್ರಚುರವಿಮಲಕೀರ್ತಿಃ ಸೂರ್ಯಲೋಕಳೇ ವಸೇತ್ಸಃ ॥೧೩೯॥ 


ಇತಿ ಶ್ರೀ ಸ್ಯಾಂದೀ ಮಹಾಪುರಾಣೇ ಏಕಾಶೀತಿಸಾಹಸ್ಯ್ಯ್ರಾಂ ಸೆಂಹಿತಾಯಾಂ 
ದ್ವಿತೀಯೇ ವೈಷ್ಣವನಖಂಡೇ ಅಯೋಧ್ಯಾಮಾಹಾತ್ಮ್ಯೇ "" ಬೃಹಸ್ಪತಿಕುಂಡ, 
ರುಕ್ಮಿಣೀಕುಂಡ, ಧನಯಕ್ಷತೀರ್ಥ, ವಸಿಸ್ಮಕುಂಡ, ಸಾಗರಕುಂಡ್ಕ ಯೋಗಿನೀ 
ಕುಂಡ, ಉರ್ವಶೀಕುಂಡ, ಘೋಷಾರ್ಕಕುಂಡಮಾಹಾತ್ಮ್ಯವರ್ಣನಂ'? 
ನಾಮ ಸಪ್ತಮೋಂಧ್ಯಾಯಃ 


೧೩೭. ಆ ರಾಜನು ಭಾಸ್ಕರನ ದೇಹದಿಂದ ಉದ್ಭವಿಸಿ ಬಂದ ಅನುತ್ತಮ 
ವಾದ ರನಿಮೂರ್ತಿಯನ್ನು ಅಲ್ಲಿ ಸ್ಥಾಸನೆಮಾಡಿ ತಾನೇ ಪೂಜೆಮಾಡಿದನು. 

೧೩೮. ಘೋಷಾರ್ಕಕುಂಡವು ಅವನ ಹೆಸರಿನಿಂದ ಅಲ್ಲಿ ಖ್ಯಾತಿಯನ್ನು 
ಪಡೆಯಿತು. ಅಲ್ಲಿ ಸ್ನಾನಮಾಡಿದ ಮಾನವನು ಸದಾ ಸೂರ್ಯಲೋಕದಲ್ಲಿ 
ವಾಸಮಾಡುತ್ತಾನೆ. 

೧೩೯. ಈ ಪ್ರಕಾರವಾಗಿ ಯಾವಾತನು ಅಮೃತಮಯವಾದ ಆ ಕುಂಡ 
ದಲ್ಲಿ ಮೊದಲು ಸ್ನಾನಮಾಡಿ, ಮನೋಹರವಾದ ವಿಧಾನಗಳಿಂದ ಆದಿತ್ಯ 
ಮೂರ್ತಿಯನ್ನು ನಿರ್ಮಲವಾಗಿರುವ ಮನಸ್ಸಿನಿಂದಲೂ ಪರಮಭಕ್ತಿಯಿಂದಲೂ, 
ಆದರದಿಂದಲೂ ಪೂಜಿಸುವನೋ ಅವನು ಎಲ್ಲ ಕಡೆಯಲ್ಲಿಯೂ ಹರಡಿದ ವಿಮಲ 
ವಾದ ಕೀರ್ತಿಯುಳ್ಳವನಾಗಿ ಸೂರ್ಯಲೋಕದಲ್ಲಿ ವಾಸಮಾಡುತ್ತಾನೆ. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಅಯೋಧ್ಯಾ ಮಾಹಾತ್ಮ, ದಲ್ಲಿ 
““ಬೃಹಸ್ಪತಿಕುಂಡ, ರುಕ್ಮಿಣೀಕುಂಡ್ಕ ಧನಯಕ್ಸೃ ತೀರ್ಥ, ನಸಿಷ್ಕಕುಂಡ್ಕ ಸಾಗರಕುಂಡ್ಕ 
ಯೋಗಿನೀಕುಂಡ್ಕ ಉರ್ವಶೀಕುಂಡ್ಕ ಘೋಷಾರ್ಕಕುಂಡಮಾಹಾತ್ಮ್ಯವರ್ಣನ??ನೆಂಬ 
ಏಳನೆಯ ಅಧ್ಯಾಯೆವು ಮಂಗಿದುದು 


॥ ಶ್ರೀಃ ೫ 
ಅಥಾಃಷ 'ಮೋಧ್ಯಾಯಃ 
ಮಹಾರತ ತೀರ್ಥ, ದುರ್ಭೆರತೀರ್ಥ, ಮಹಾಭರತೀರ್ಥ, ಮಹಾವಿದ್ಧೂತೀರ್ಥ, ಸಿದ ಪೀಠ, 
ಕ್ರೀಕೇತ್ಸ ರ, ಸೀತಾಕುಂಡ, ಸುಗ್ರಿ *ವತೀರ್ಥ, ಹನುಮತ್ತುಂಡ್ಕ ವಿಭೀಷಣಸರಸ್ತಿ ರ್ಟ, 
ಅಯೋಧ್ಯಾಯಾತ್ರಾ ವಿಧಿಕ್ರ ಮವರ್ಣನಂ 
ಅಗಸ್ತ್ಯ ಉವಾಚ ೩. 

ಘೋಷಾರ್ಕತೀರ್ಥಾದ್ದಿಪ್ರರ್ಷೇ ಪಶ್ಚಿಮೇ ದಿಕ್ಕಜೀಸಿ ತೆಂ 1 
ರತಿಕುಂಡಮಿತಿ ಖ್ಯಾತಂ Ae ಸದಾ 
ಯತ್ರ ಸ್ನಾನೇನ ದಾನೇನ ಪರಾಂ ಕಾಂತಿಮುವಾಪ್ಲುಯಾತ್‌ । 
ತತ್ಪಶ್ಚಿಮದಿಶಾಭಾಗೇ ಕುಸುಮಾಯುಧನಾಮಕಂ ॥೨॥ 
ಕುಂಡಂ ಪ್ರಸಿದ್ಧಮತುಲಂ ಸರ್ವಕಾಮಾರ್ಥಸಿದ್ಧಯೇ 1 
ಯತ್ರ ಸ್ನಾನೇನ ದಾನೇನ ಕಂದರ್ಪಸದೃಶಾಕೃತಿಂ । 


uous 


ಲಭತೇ ನಾವಿಧಾನೇನ ಮುನೇ ನಾಸ್ಕತ್ರ ಸಂಶಯಃ Han 
ರತಿಕುಂಡೇ ತಥಾ ವಿಪ್ರ ಕುಸುಮಾಯುಧಕುಂಡಕೇ । 
ಶ್ರದ್ಧಯಾ ಕುರುತೇ ಸ್ನಾನಂ ಸ ಸೌಖ್ಯಪಸರಮೋ ಭವೇತ್‌ ॥೪॥ 





ಕನ್ನಡದ ಅನುವಾದ 
ತ ತೀರ್ಥ, ದುರ್ಭರತೀರ್ಥ, ಮಹಾಭರತೀರ್ಥ, ಮಹಾವಿದ್ಯೂತೀರ್ಥ, ಸಿದ್ಧ ಪೀಠ, 
ಕ್ಲೀಕೀಶ್ಡೆ ಕ, ಸೀತಾಕುಂಡೆ, ಸುಗ್ರೀವತೀರ್ಥ, ಹನುಮತ್ಕುಂಡ, ವಿಭೀಷಣಸೆರಸ್ತಿ ರ್ಥ, 
ಅಯೋಧ್ಯಾಯಾತ್ರಾ ವಿಧಿಕ್ರ ಮವರ್ಣನ 

೧. ಅಗಸ್ತ್ಯನು ಹೇಳುತ್ತಾನೆ:--“ಎಲೈಬ್ರ ಬೃರ್ಹರ್ಹಿಯೇ! ಘೋಷಾರ್ಕ 
ತೀರ್ಥಕ್ಕೆ ಸಶ್ಚಿ ಮದಿಕ್ಕಿನಲ್ಲಿ ರತಿಕುಂಡವೆಂದು ಪ ಪ್ರಸಿದ್ಧವಾದ ತೀರ್ಥವಿರುವುದು. 
ಅದು ಸರ್ವಪಾಸಹರವೆನಿಸಿರುವುದು. 

೨-೩. ಅಲ್ಲಿ ಸ್ನಾನವನ್ನೂ ದಾನವನ್ನೂ ಮಾಡುವುದರಿಂದ ಉತ್ತಮವಾದ 
ಕಾಂತಿಯನ್ನು ಪಡೆಯಲಾಗುತ್ತದೆ. ಅದಕ್ಕೆ ಪಶ್ಚಿಮದಿಕ್ಕಿನಲ್ಲಿ ನಲ್ಲಿ ಕುಸುಮಾಯುಧ 
ಕುಂಡವೆಂದು ಪ ಪ್ರಸಿದ್ಧ ವಾದ ಕುಂಡವಿರುವುದು. ಸಮಸ್ತ ಇಷ್ಟಾ ತ್ವರ್ಥಗಳನ್ನೂ 
ಸಿದ್ಧಿ ಮಾಡಿಕೊಡುವುದರಲ್ಲಿ ಅದು ಎಣೆಯಿಲ್ಲದುದಾಗಿರುವುದು. "ಅಲಿ ವಿಧಾನ 
ವನ್ನ ಮ ಸ್ಪಾನಮಾಡುವುದರಿಂದಲೂ ದಾನಮಾಡುವುದರಿಂದಲೂ ನರನು 
ಮನ್ಮಥ ಸಮಾನವಾದ ಸೌಂದರ್ಯವನ್ನು ಪಡೆಯುತ್ತಾನೆ. ಎಲ್ಫೈ 
ಸಜ! ಇದರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ. 

೪. ಯಾವನು ರತಿಕುಂಡದಲ್ಲಿಯೂ, "ಕುಸುಮಾಯುಧಕುಂಡದಲ್ಲಿಯೂ 
ಶ್ರ ದ್ಧ ಯಿಂದ ಸ್ತಾನಮಾಡುವನೋ ಅವನು ಪರಮಸುಖಿಯಾಗುತ್ತಾನೆ. 


ನನಮೋ9ಧ್ಯಾಯಃ। ೧೨೭ 


ಕುಂಡದ್ವಯೇಂತ್ರ ಮಿಥುನಂ ಯತ್ಸ್ಸಾನಂ ಕುರುತೇ ಕಿಲ। 


ರತಿಕಾಮಾನಿವ ಖ್ಯಾತೌ ಸದಾ ತೌ ಸುಂದರೌ ತದಾ HWW 
ತಸ್ಮಾದತ್ರ ನಿಧಾನೇನ ಸ್ನಾತವ್ಯಂ ಧರ್ಮಕಾಂಕ್ಸಿಭಿಃ । 

ದಾನಂ ದೇಯಂ ಯಥಾಶಕ್ತ್ಯಾ ರತಿಕಂದರ್ಪತುಷ್ಟಯೇ ॥೬॥ 
ಭವೇತಾಂ ನಿಯತಾಂ ತಸ್ಯ ಸಂತುಷ್ಟೌ ರತಿಮನ್ಮಥೌ । 

ಮಾಘೇ ವಿಶದಪಂಚಮ್ಯಾಂ ಯತ್ರ ಸ್ನಾನಂ ಶುಭಪ್ರದಂ ॥೭॥ 
ರತಿಕುಂಡೇ ಪುರಃ ಸ್ನಾತ್ವಾ ಪಶ್ಚಾತ್ಯಂದರ್ಪಕುಂಡಕೇ 

ಸ್ನಾತನ್ಯಂ ತದ್ದಿನೇ ವಿಪ್ರ ಮಿಥುನೇನ ಪ್ರಯತ್ನತಃ ue 
ರತಿಕಂದರ್ಸಯೋಃ ಪೂಜಾ ವಿಧಾತವ್ಯಾ ವಿಶೇಷತಃ । 
ವಸ್ತ್ರಾದಿಭಿರಲಂಕಾರೈಃ ಸಂಪೂಜ್ಯೌ ದ್ವಿಜದಂಪತೀ ॥೯॥ 
ಸರ್ವಾನ್ಯಾಮಾನವಾಪ್ಟೋತಿ ನಾತ್ರ ಕಾರ್ಯಾ ವಿಚಾರಣಾ ॥ ೧೦॥ 
ಚಂದನಾಗುರಕರ್ಪ್ಸೂರಕಸ್ತೂರೀಕುಂಕುಮಾದಿಭಿಃ । 
ವಾಸೋಭಿರ್ವಿನಿಫೈಃ ಪುಷ್ಸೈಃ ಪೂಜಯೇದ್ದ್ದಿ ಜದಂಪತೀ ॥ ೧೧॥ 


೫. ಈ ಕುಂಡಗಳೆರಡರಲ್ಲಿಯೂ ಯಾವ ದಂಪತಿಗಳು ಸ್ನಾನಮಾಡು 
ತ್ಲಾರಿಯೋ ಅವರು ಸುಂದರರಾಗಿ ರತಿಕಾಮರಂತೆಯೆ ಪ್ರಸಿದ್ಧರಾಗುತ್ತಾರೆ. 

೬. ಆದುದರಿಂದ ಧರ್ಮಕಾಂಕ್ಷಿಗಳಾದವರು ಇಲ್ಲ ವಿಧಾನಸೂರ್ವಕ 
ವಾಗಿ ರತಿಮನ್ಮಥರ ತೃಪ್ತಿಗಾಗಿ ಸ್ನಾನಮಾಡಬೇಕು; ಶಕ್ತಿಯಿದ್ದಷ್ಟು ದಾನ 
ಮಾಡಬೇಕು. 

೭. ಹಾಗೆ ಸ್ನಾನದಾನಗಳನ್ನು ಮಾಡಿದವರ ವಿಷಯದಲ್ಲಿ ರತಿಮನ್ಮಥರು 
ಸಂತುಷ್ಟರಾಗುತ್ತಾರೆ. ಮಾಘಮಾಸದ ಶುಕ್ಲೆ ಪಂಚಮಿಯಲ್ಲಿ ಅಲ್ಲಿ ಸ್ನಾನವು 
ಶುಭವನ್ನುಂಟುಮಾಡುವುದು. 

ಆ. ಅಯ್ಯಾ ಬ್ರಾಹ್ಮಣನೆ! ಆ ದಿನ ದಂಪತಿಗಳು ಪ್ರಯತ್ನಪೂರ್ವಕವಾಗಿ 
ರತಿಕುಂಡದಲ್ಲಿ ಮೊದಲು ಸ್ನಾನಮಾಡಿ ಆ ಬಳಿಕ ಕಂದರ್ಪಕುಂಡದಲ್ಲಿ ಸ್ನಾನ 
ಮಾಡತಕ್ಕದ್ದು. 

೯, ವಿಶೇಷರೀತಿಯಾಗಿ ರತಿಮನ್ಮಹರಿಗೆ ಪೂಜೆಮಾಡಬೇಕು. ಬ್ರಾಹ್ಮಣ 
ದಂಪತಿಗಳನ್ನು ವಸ್ತ್ರಾದಿ ಅಲಂಕಾರಗಳಿಂದ ಚೆನ್ನಾಗಿ ಪೂಜಿಸಬೇಕು. 

೧೦-೧೧. ಹೀಗೆ ಮಾಡಿದವನು ಸರ್ವಕಾಮಗಳನ್ನೂ ಪಡೆಯುತ್ತಾನೆ. 
ಈ ವಿಷಯದಲ್ಲಿ ವಿಚಾರಮಾಡಬೇಕಾಗಿಲ್ಲ. ಚಂದನ, ಅಗುರು, ಕರ್ಪೂರ, 
ಕಸ್ತೂರಿ ಕುಂಕುಮ ಮೊದಲಾದವುಗಳಿಂದಲೂ, ಬಗೆ ಬಗೆಯ ಬಟ್ಟಿ ಗಳಿಂದಲೂ 
ಪುಷ್ಪಗಳಿಂದಲೂ ಬ್ರಾಹ್ಮಣ ದಂಪತಿಗಳನ್ನು ಪೂಜಿಸಬೇಕು. 


೧೨೮ ಶ್ರೀ ಸ್ಕಾಂದಮಹಾಪುರಾಣಂ 


ಏನಂ ಕೃತೇನ ಸಂದೇಹೋ ರತಿಕಂದರ್ಪತುಷ್ಟಯೇ | 


ತದ್ದ್ರಜೇನ್ಮಿಥುನಂ ವಿಪ್ರ ರತಿಕಂದರ್ಪತುಲ್ಯತಾಂ ॥ ೧೨ ॥ 
ಕುಸುಮಾಯುಂಧಕಂಡಾತ್ತು ಪ್ರತೀಚ್ಯಾಂ ದಿಶಿ ಸಂಸ್ಥಿತಂ । 
ಮಂತ್ರೇಶ್ವರ ಇತಿ ಖ್ಯಾತಂ ತತ್ಸ್ಸಾನಂ ಭುವಿ ದುರ್ಲಭಂ ॥ ೧೩ ॥ 
ತತ್ರ ತೀರ್ಥೇ ನರಃ ಸ್ನಾತ್ವಾ ದೃಷ್ಟ್ಯಾ ಮಂತ್ರೇಶ್ವರಂ ವಿಭುಂ 1 

ನ ತೇಷಾಂ ಪುನರಾವೃತ್ತಿಃ ಕಲ್ಪಕೋಟಿಶತೈರಪಿ ॥ ೧೪ 
ಪುರಾ ರಾಮೋ ಜೇನಕಾರ್ಯಂ ವಿಧಾಯಾಮಲಕರ್ಮುಕೃತ್‌ । 

ಕಾಲೇನ ಸಹ ಸಂಗಮ್ಯ ಮಂತ್ರಂ ಚಕ್ರೇ ನರೇಶ್ವರಃ ॥ ೧೫ ॥ 
ಸ್ವರ್ಗಂ ಪ್ರತಿ ಪ್ರಯಾಣಾಯ ಯತ್ರ ಸ್ನಾತೋ ಜಿತೇಂದ್ರಿಯಃ । 
ತತ್ರೈವ ಸ್ಥಾಪಿತಂ ಲಿಂಗಂ ಮಂತ್ರೇಶ್ವರ ಇತಿ ಶ್ರುತಂ ॥ ೧೬ ॥ 
ತದುತ್ತರೇ ಸರೋ ರಮ್ಯಂ ಕುಮುದೋತ್ಸಲಮಂಡಿತಂ । 

ತತ್ರ ಸ್ನಾನಂ ತಥಾ ವಾನಂ ನಾನಾಫಲದಮುತ್ತಮಂ ॥ ೧೭ ॥ 


೧೨. ಎಲ್ಫೈ ವಿಪ್ರನೇ! ರತಿಮನ್ಮಥರಿಗೆ ತೃಪ್ತಿಯಾಗಲೆಂದು ಈ ರೀತಿ 
ಮಾಡಿದಲ್ಲಿ ಆ ದಂಪತಿಗಳು ರತಿಮನ್ಮಥರ ಸಮಾನತೆಯನ್ನು ಪಡೆಯುತ್ತಾರೆ; 
ಇದರಲ್ಲಿ ಸಂದೇಹವಿಲ್ಲ. 

೧೩. ಕುಸುಮಾಯುಧಕುಂಡದಿಂದ ಪಶ್ಚಿಮ ದಿಕ್ಕಿನಲ್ಲಿ ಮಂತ್ರೇಶ್ವರ 
ವೆಂದು ಹೆಸರು ಪಡೆದ ತೀರ್ಥವಿರುವುದು. ಆ ತೀರ್ಥಸ್ಥಾನವು ಭೂಮಿಯಲ್ಲಿ 
ಬಹು ದುರ್ಲಭವೆನಿಸಿರುವುದು. 

೧೪. ಯಾವ ನರನು ಆ ತೀರ್ಥದಲ್ಲಿ ಸ್ನಾನಮಾಡಿ ವಿಭುವಾದ ಮಂತ್ರೇ 
ಶ್ವರನನ್ನು ದರ್ಶನಮಾಡುವನೋ ಅವರಿಗೆ ನೂರಾರು ಕಲ್ಪಕೋಟಗಳು ಕಳೆದರೂ 
ಪುನರಾವೃತ್ತಿಯಿರುವುದಿಲ್ಲ. 

೧೫. ಇಲ್ಲಿ ಪೂರ್ವದಲ್ಲಿ ನರೇಶ್ವರನಾದ ಶ್ರೀರಾಮನು ದೇವಕಾರ್ಯ 
ವನ್ನು ನೆರವೇರಿಸಿ, ನಿರ್ಮಲಕರ್ಮಗಳನ್ನು ಮಾಡಿ ಕಾಲನೊಡನೆ ಸೇರಿ ಮಂತ್ರಾ 
ಲೋಚನೆ ನಡಸಿದನು. 

೧೬. ಸ್ವರ್ಗಕ್ಕೆ ಪ್ರಯಾಣ ಹೊರಟಾಗಲೂ ಜಿತೇಂದ್ರಿಯನಾಗಿ ಅವನು 
ಇಲ್ಲಿ ಸ್ನಾನಮಾಡಿದನು. ಇಲ್ಲಿಯೇ ಮಂತ್ರೇಶ್ವರನೆಂದು ಹೆಸರಾದ ಲಿಂಗವನ್ನೂ 
ಸ್ಥಾಪನೆಮಾಡಿದನು. 

೧೭. ಅದರ ಉತ್ತರದಿಕ್ಕೆನಲ್ಲಿ ಕುಮುದ ಮತ್ತು ಉತ್ಸಲಗಳಿಂದ ಮಂಡಿತ 
ವಾಗಿ ರಮ್ಯವಾಗಿ ಸೊಗಸುತ್ತಿರುವ ಸರೋವರವಿರುವುದು. ಅಲ್ಲಿ ಸ್ಟಾನವೂ, 
ದಾನವೂ ನಾನಾ ಫಲಗಳನ್ನು ನೀಡುವುದು ಮತ್ತು ಅದು ಬಹಳ ಉತ್ತಮ 
ವಾದುದು. 


ಅಪ್ಪ ಮೋರಧ್ಯಾಯಃ ೧೨೯ 


ಚೈತ್ರಶುಕ್ಲೆಚತುರ್ದಶ್ಕಾಂ ಯಾತ್ರಾ ಸಾಂವತ್ಸರೀ ಸ್ಮೃತಾ । 

ತತ್ರ ಸ್ನಾನೇನ ದಾನೇನ ಬ್ರಾಹ್ಮಣಾನಾಂ ಚ ಪೂಜನಾತ್‌ । 

ಅಕ್ಸಯೆಂ ಸ್ವರ್ಗಮಾಪ್ನೋತಿ ನಾತ್ರ ಕಾರ್ಯಾ ವಿಚಾರಣಾ ॥ ೧೮॥ 
ಮಂತ್ರೇಶ್ವರಸ್ಯ ಮಹಿಮಾ ನ ಹಿ ಕೇನಾಪಿ ಶಕ್ಯತೇ । 
ಸಮ್ಯಗೃರ್ಣಯಿತುಂ ವಿಪ್ರ ಯ ಉತ್ತಮಫಲಪ್ರದಃ । 


ಮಂತ್ರೇಶ್ವರೆಸಮಂ ಲಿಂಗಂ ನ ಭೂತಂನ ಭವಿಷ್ಯತಿ ॥೧೯॥ 
ಸುಗಂಧಿಪುಷ್ಟಧೂಷಾದಿಕುಸುಮಾದ್ಯನುಲೇಸನೈಃ | 

ಪೂಜನೀಯಃ ಪ್ರಯತ್ನೇನ ಸರ್ವಕಾಮಾರ್ಥಸಿದ್ಧಿದಃ ॥ ೨೦॥ 
ಏನಂ ಕೃತೇ ನ ಸಂದೇಹೋ ಮುಕ್ತಸ್ತಸ್ಯ ಕರೇ ಸ್ಥಿತಾ । 
ತತ್ರೈವೋತ್ತರಭಾಗೇ ತು ಶೀತಲಾ ವರ್ತತೇಂನಫು ॥ ೨೧॥ 


ತಾಂ ಸಂಪೂಜ್ಯ ನರೋ ವಿದ್ವಾನ್‌ ಸರ್ವಪಾಪೈಃ ಪ್ರಮುಚ್ಯತೇ । 
ಸರ್ವದಾ ಪೂಜನಂ ತಸ್ಯಾಃ ಸೋಮುವಾರೇ ವಿಶೇಷತಃ । 
ಕರ್ತವ್ಯಂ ಸುಪ್ರಯತ್ನೇನ ನೃಭಿಃ ಸರ್ನಾರ್ಥಸಿದ್ಧಯೇ ॥ ೨೨ ॥ 





೧೮. ಚೈತ್ರಶುಕ್ಲ ಚತುರ್ವಶಿಯಲ್ಲಿ ಅಲ್ಲಿ ವಾರ್ಷಿಕಯಾತ್ರೆ ನಡೆಯುವುದು. 
ಆಗ ಅಲ್ಲಿ ಸ್ಪಾನಮಾಡುವುದರಿಂದಲೂ, ದಾನಕೊಡುವುದರಿಂದಲ್ಕೂ ಬ್ರಾಹ್ಮಣ 
ರನ್ನು ಪೂಜಿಸುವುದರಂದಲೂ ನರನು ಅಕ್ಟೆಯವಾದ ಸ್ವರ್ಗವನ್ನು ಪಡೆಯು 
ತ್ತಾನೆ. ಈ ವಿಷಯದಲ್ಲಿ ವಿಚಾರಮಾಡಬೇಕಾದುದಿಲ್ಲ. 

೧೯. ಎಲ್ಫೆ ವಿಪ್ರನೇ! ಮಂತ್ರೇಶ್ವರನು ಉತ್ತಮಫಲಗಳನ್ನು ಕೊಡತಕ್ಕ 
ವನು. ಮಂತ್ರೇಶ್ವರನ ಮಹಿಮೆಯನ್ನು ಚೆನ್ನಾಗಿ ವರ್ಣಿಸುವುದಕ್ಕೆ ಯಾವ 
ನಿಂದಲೂ ಶಕ್ಯವಿಲ್ಲ. ಮಂತ್ರೇಶ್ವರನಿಗೆ ಸಮವಾದ ಲಿಂಗವು ಹಿಂದಿರಲಿಲ್ಲ. 
ಮುಂದೆ ಆಗುವುದಿಲ್ಲ. 

೨೦. ಸುಗಂಧವುಳ್ಳ ಪುಷ್ಪ ಧೂಪ ಮೊದಲಾದುವುಗಳಿಂದಲೂ, ಕುಸುಮಾದಿ 
ಅನುಲೇಪನಗಳಿಂದಲೂ ಪ್ರಯತ್ನಪಟ್ಟು ಸಮಸ ಇಷ್ಟಾರ್ಥಗಳಲ್ಲಿಯೂ ಸಿದ್ಧಿ 
ಯನ್ನು ಉಂಟುಮಾಡುವ ಮಂತ್ರೇಶ್ವರನನ್ನು ಸಮಸ್ತರೂ ಪೂಜಿಸಬೇಕು. 

೨೧. ಹೀಗೆ ಮಾಡಿದವನಿಗೆ ಮುಕ್ತಿಯು ಕೈಯಲ್ಲಿಯೆ ನೆಲಸಿರುವುದು. 
ಇದರಲ್ಲಿ ಸಂದೇಹವಿಲ್ಲವು. ಎಲೈ ಅನಘನೇ! ಅಲ್ಲಿಯೇ ಉತ್ತರದಿಕ್ಕಿನ 
ಭಾಗದಲ್ಲಿ " ಶೀತಲಾ? ದೇವಿಯು ನೆಲಸಿರುವಳು. 

೨೨. ವಿದ್ವಾಂಸನಾದ ನರನು ಅವಳನ್ನು ಪೂಜಿಸಿ ಸರ್ವಪಾಪಗಳಿಂದಲೂ 
ಬಿಡುಗಡೆ ಹೊಂದುತ್ತಾನೆ. ಅವಳಿಗೆ ಸದಾಕಾಲವೂ ಪೂಜೆಮಾಡಬಹುದು. 
ಸೋಮವಾರದಲ್ಲಿ ವಿಶೇಷ. ಆದಿನ ನರರು ಸರ್ವಾರ್ಥಸಿದ್ಧಿಗಾಗಿ ಬಹು ಪ್ರಯತ್ನ 
ಪಟ್ಟು ಆ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಬೇಕು. 

5 


೧೩೦ ಶ್ರೀ ಸ್ಕಾಂದಮಹಾಪುರಾಣಂ 


ವಿಸೊ ್ರೀಟಿಕಾದಿಕಭಯೇ ನರೈಶ್ಚ ಸಮುಪಸ್ಥಿತೇ | 


ಕರ್ತವ್ಯಂ ಪೂಜನಂ ಸಮ್ಯಕ್‌ ರೋಗಾದಿಭಯನಾಶನಂ ॥ ೨೩ ॥ 
ತದಡುತ್ತರೇ ತು ತತ್ಸೈನ ದೇವೀ ಬಂದೀತಿ ವಿಶ್ರುತಾ । 
ಯಸ್ಯಾಃ ಸ್ಮರಣಮಾತ್ರೇಣ ನಿಗಡಾದಿಭಯಂ ನಹಿ ॥ ೨೪ 0 


ರಾಜ್ಞಾ ಕ್ರುದ್ಧೇನ ಯೇ ಬದ್ಧಾಃ ಶೃಂಖಲಾನಿಗಡಾದಿಭಿಃ । 
ಬಂದೀಂ ಸಂಸ್ಕೃೃತ್ಯ ದೇವೀಂ ತು ಮುಕ್ತಾಃ ಸ್ಯುಸ್ತತ್‌ಕ್ಸಣಾದ್ಧಿ ತೇ ॥ 
ಯಾತ್ರಾ ತಸ್ಯ ಪ್ರಯತ್ನೇನ ಕರ್ತವ್ಯಾ ಯತ್ನತೋ ನರೈಃ । 


ಮಂಗಲೇ ಹಿ ವಿಶೇಷೇಣ ಸರ್ವಕಾಮಾರ್ಥಸಿದ್ಧಿದಾ ॥ ೨೬ ॥ 
ಗಂಭ್ಯೈಃ ಪುಷ್ಪೈಸ್ತಥಾ ಧೂಪೈರ್ದಿಷೈರಪಿ ಚ ಸುವ್ರತ। 
ನೈವೇದ್ಯೈರ್ನಿವಿಧೈರ್ನಾಪಿ ಪೂಜನೀಯಾ ಪ್ರಯತ್ನತಃ ॥೨೭॥ 
ಬಂದೀಪ್ರೀತ್ಯೈ ನಖಯನಿಶ್ರೇಷ್ಠ ದೇಯಂ ಬ್ರಾಹ್ಮಣಭೋಜನಂ ! 

ಏನಂ ಕೃತೇ ನ ಸಂದೇಹಃ ಸರ್ವಾನ್ಯಾಮಾನವಾಪ್ನ್ನುಯಾತ್‌ ೫ ೨೮ ॥ 


೨೩. ಸಿಡುಬು ಮೊದಲಾದ ಭಯವುಂಟಾದಲ್ಲಿ ನರರು ಶೀತಲಾದೇವಿಗೆ 
ಚೆನ್ನಾಗಿ ಪೂಜೆಮಾಡಬೇಕು. ಆ ಪೂಜೆಯು ರೋಗಾದಿ ಭಯಗಳನ್ನು ನಾಶ 
ಗೊಳಿಸುವುದು. 

೨೪. ಅಲ್ಲಿಂದ ಉತ್ತರದಲ್ಲಿ "ಬಂದೀ? ಎಂಬ ಪ್ರಸಿದ್ಧಳಾದ ದೇವಿಯು 
ನೆಲಸಿರುವಳು. ಅವಳ ಸ್ಮರಣೆಯ ಮಾತ್ರದಿಂದಲೇ ನಿಗಡ ಮೊದಲಾದವುಗಳ 
ಭಯವು ಇಲ್ಲವಾಗುವುದು. 

೨೫. ಕ್ರುದ್ಧನಾದ ರಾಜನಿಂದ ಯಾರು, ಬೇಡಿ ಸಂಕೋಲೆ ಮೊದಲಾದವು 
ಗಳಿಂದ ಬಂಧಿಸಲ್ಪಟ್ಟ ರುವರೋ ಅವರು ಬಂದೀದೇವಿಯನ್ನು ಸ್ಮರಿಸಿದರೆ 
ತಕ್ಟಣವೇ ಮುಕ್ತರಾಗುವರು. 

೨೬. ನರರು ಪ್ರಯತ್ನಪೂರ್ವಕವಾಗಿ ಅವಳ ಯಾತ್ರೆಯನ್ನು ನಡೆಸಬೇಕು. 
ವಿಶೇಷವಾಗಿ ಮಂಗಳವಾರದ ದಿನ ಅವಳು ಸಮಸ್ತ ಇಷ್ಟಾರ್ಥಗಳ ಸಿದ್ಧಿಯನ್ನೂ 
ಕೊಡುವವಳಾಗುತ್ತಾಳೆ. 

೨೭. ಎಲೈ ಸುವ್ರತನೇ! ಗಂಧಗಳಿಂದಲೂ, ಪುಷ್ಪ ಗಳಿಂದಲೂ, ಹಾಗೆಯೇ 
ಧೂಪದೀಷಗಳಿಂದಲೂ, ವಿಧ ವಿಧವಾದ ನೈವೇದ್ಯಗಳಿಂದಲೂ ಆ ದೇವಿಯನ್ನು 
ಪ್ರಯತ್ನಪಟ್ಟು ಪೂಜಿಸಬೇಕು. 

೨೮. ಎಲ್ಫೈ ಮುನಿಶ್ರೇಷ್ಮನೇ! ಬಂದೀದೇವಿಯ ಪ್ರೀತಿಗಾಗಿ ಬ್ರಾಹ್ಮಣ 
ಭೋಜನವನ್ನು ಮಾಡಿಸಬೇಕು. ಈ ರೀತಿಯಾಗಿ ಮಾಡುವವನು ಸರ್ವಕಾಮ 
ಗಳನ್ನೂ ಸಡೆಯುತ್ತಾನೆಂಬುದರಲ್ಲಿ ಸಂದೇಹವಿಲ್ಲವು. 


ಅಷ್ಟನೋ*ಧ್ಯಾಯಃ ೧೩೧ 


ತದುತ್ತರಸ್ಮಿಂಸ್ತತ್ರೈವ ಚುಡಕೀ ಭುವಿ ಕೀರ್ತಿತಾ । 

ವರ್ತತೇ ಸಮಾ ಸಿದ್ದಿ ರೂಪಿಣೀ ಸ್ಮರಣಾನ್ಸೃಣಾಂ 1೨೯॥ 
ಸುಸಂದಿಗೆ ಸಷ ಕಾರ್ಯೇಷು ಭಯೇಚ ಸಮುಪಸ್ಥಿ ತೇ। 

ಯಸ್ಯಾಃ ಸ ಇ ರಣತೋ ನ್ಯೂಣಾಂ ಸರ್ವಸಿದ್ಧಿ ಹ ಕ್ರೈ ಜಾಯತೇ ॥೩೦॥ 
ಅಗ್ರೇ ತಸ್ಮಾ 8 ಸದಾ ಕಾರ್ಯಾ ನ | ಭಿರಂಗುಸ್ಮ ತೋ ಧ್ವನಿಃ । 
ನ ಪ್ರಯತ್ನೇನ ಕರ್ತವ್ಯ ೦ ನಿಯತಾತ್ಮಭಿಃ "aon 
ಸರ್ವಾಭೀಷ್ಮಪ್ರದಂ ನ್ಯೂಣಾಂ ದೀಪದಾನಂ ಪ್ರಶಸ್ಯತೇ 1 

ಚತುರ್ದಶ್ಯಾ [) ಹ 0 ತಸ್ಯಾ ಯಾತ್ರಾ ವಿನಿರನ್ನೀತಾ 1 ೩೨॥ 


“ 
ತೆತಃ ಪೂರ್ವದಿಶಾಭಾಗೇ ವರ್ತತೇ ತೀರ್ಥಮುತ್ತವಂಂ | 


ಮಹಾರತ್ನ ಇತಿಖ್ಯಾತಂ ಸರ್ವತೀರ್ಥೋತ್ತಮೋತ್ತಮಂ ॥ ೩೩ ॥ 
ಯತ್ರ ಸ್ನಾನೇನ ದಾನೇನ ಪೂಜಯಾ ಚೆ ದ್ವಿಜನ್ಮನಾಂ | 
ಸರ್ವಕಾಾರ್ಥಸಿದ್ಧ ಃ ಸ್ಯಾನ್ನಾತ್ರ ಕಾರ್ಯಾ ವಿಚಾರಣಾ 1 ೩೪॥ 


ಭಾದ್ರೇ ಕೃಷ್ಣ ಚತುರ್ದಶ್ಯಾ ೦ ಯಾತ್ರಾ ಸಾಂವತ್ಸರೀ ಸೈ ತಾ! 


ಯಾತ್ರಾ ಆ € ಕಲ ಮುಖ್ಯಾಂಸ್ಯಾ `ನುಹಾರತ್ನ. ಇತಿ ಸೆ ತೌ 1೩೫ 


೨೯. ಅದಕ್ಕೆ ಉತ್ತರಭಾಗದ ಭೂಮಿಯಲ್ಲಿಯೇ “ಚುಡಕೀ' ಎಂಬ 
ಹೆಸರುವಾಸಿಯಾದ ದೇವಿಯಿದ್ದಾಳೆ. ಸ್ಮರಿಸಿದಮಾತ್ರದಿಂದಲೇ ಅವಳು ನರರಿಗೆ 
ಪರಮಸಿದ್ಧಿಸ್ಥ ಸೈರೂಪಿಣಿಯಾಗುತ್ತಾಳೆ. 

ಇನಿ. ಮ ಬಹು ಸಂದಿಗ್ವವಾದಲ್ಲಿ, ಭಯಬಂದಿರುವಲ್ಲಿ ಅವಳ 
ಸ್ಮರಣೆಯಿಂದ ನರರಿಗೆ ಸರ್ವಸಿದ್ದಿಯೂ ಉಂಟಾಗುತ್ತದೆ. 

೩೧. ಅವಳ ಎದುರಿನಲ್ಲಿ ನರರು ಸದಾ ಅಂಗುಷ್ಕದಿಂದ ಧ್ವನಿಮಾಡಬೇಕು. 
ನಿಯತಾತ್ಮರಾಗಿ ಪ್ರಯತ್ನಪಟ್ಟು ದೀಪದಾನವನ್ನು ಮಾಡಬೇಕು. 

೩೨, ದೀಸದಾನವು ನರರಿಗೆ ಸರ್ವಾಭೀಷ್ಟಗಳನ್ನೂ ಕೊಡತಕ್ಕುದಾಗಿ 
ಪ್ರಶಸ್ತವಾಗಿರುವುದು. ಪ್ರತಿ ಚತುರ್ದಶಿಯಲ್ಲಿಯೂ ಆ ದೇವಿಗೆ ಯಾತ್ರೆ 
ನಡೆಯುವುದು. 

೩೩. ಅಲ್ಲಿಂದ ಪೂರ್ವದಿಕ್ಕಿನಲ್ಲಿ ಮಹಾರತ್ನವೆಂದು ಖ್ಯಾತಿಹೊಂದಿದ 
ಉತ್ತಮತೀರ್ಥವಿರುವುದು. ಅದು ಸರ್ವತೀರ್ಥಗಳಲ್ಲೂ ಉತ್ತಮೋತ್ತಮ 
ವಾಗಿರುವುದು. 

೩೪. ಅಲ್ಲಿ ಸ್ನಾನದಿಂದಲೂ, ದಾನದಿಂದಲ್ಕೂ ಬ್ರಾಹ್ಮಣಪೂಜೆಯಿಂದಲೂ 
ಸರ್ವಕಾಮಾರ್ಥಸಿದ್ಧಿಯುಂಟಾಗುತ್ತದೆ. ಈ ವಿಷಯದಲ್ಲಿ ವಿಚಾರಮಾಡ 
ತಕ್ಕದ್ದಲ್ಲ. 

೩೫. ಇಲ್ಲಿ ಭಾದ್ರಪದಮಾಸದ ಕೃಷ್ಣಚತುರ್ದಶೀ ದಿನ ಪ್ರತಿ ಸಂವತ್ಸರದ 


೧೩೨ ಶ್ರೀ ಸ್ಕಾಂದಮಹಾಪುರಾಣಂ 


ಮಹಾರತ್ನ ಇತಿ ಖ್ಯಾತಂ ತಸ್ಮಾತ್ತೀರ್ಥಮನುತ್ತಮಂ ! 
ತತ್ರ ದಾನಂ ಪ್ರಕರ್ತವ್ಯಂ ದ್ವಿಜಸಂತೋಷಕಾರಕಂ 


॥ ೩೬॥ 
ನಾರೀಭಿರಪಿ ವಿಪ್ರರ್ಷೇ ಕರ್ತವ್ಯೋ ಜಾಗರೋತ್ಸವಃ । 
ವೀರ್ಯಸೌಭಾಗ್ಯಸಂಪನ್ಮಸರ್ವಸೌ ಖ್ಯಾಯ ಸಂಪದಾ । 

ಸ್ನಾನಂ ತತ್ರ ಪ್ಪ ಯತ್ನೇನ ಕರ್ತವ್ಯಂ ಶ್ರದ್ಧಯಾ ನರೈಃ ॥೩೭॥ 
ತತೋ ನೈರ್ಜುತ್ಯ ದಿಗ್ಬಾಗೇ ಮರ್ಭಕುಬ ಸಂ ಇಕೋ ಭುವಂ !। 

ವರ್ತತೇ ಸುಕ್ಕ ಕನಾ ಮಹಜಾಭರಸರಸ್ತ ಥಾ ॥ ೩ಲೆಟ 
ತತ್ರ ಸ್ಥಾ ನಾದವಾಪ್ನೋತಿ ಸದಾ ಸ್ವರ್ಗಪದಂ ನರಃ । 

ಧನಂ ಬಹುವಿಧಂ ದೇಯಂ ವಾಸಾಂಸಿ ವಿವಿಧಾನಿ ಚ ॥ರ೯॥ 
ಶಿವಪೂಜಾ ಪ್ರಕರ್ತವ್ಯಾ ಸ್ನಾತ್ವಾ ಕುಂಡದ್ವಯೇ ನರೈಃ । 

ನಾನಾವಿಭೇನ ಭಾವೇನ ಭಕ್ತ್ಯಾ ಪರಮಯಾ ಯುತೈಃ ॥ ೪೦॥ 
ಗಂಧಾದಿಭಿಃ ಶುಭೈಃ ಪುಷೆ ರರ್ಜನೀಯೋ ಮಹೇಶ ರಃ । 
ಜಾಸು ಯೋಗಿನಾನುಪಿ ॥ ೪೧॥ 





ಯಾತ್ರೆ ನಡೆಯುವುದೆಂದು ಹೇಳಿದೆ. ಟ್ರ ಮುಖ್ಯಳಾಗಿ ಅಲ್ಲಿ "ಮಹಾ 
ರತ್ನಾ? ಎಂದು ಪ್ಲ ಸ್ರಸಿದ್ಧೆ ಳಾದ ದೇವಿಯಿರುವಳು. 

೩೬. ಅದರಿಂದ ಆ ತೀರ್ಥವು ಮಹಾರತ್ವನೆಂದು ಪ್ರಖ್ಯಾತವಾಗಿರುವುದು. 
ಅಲ್ಲಿ ಬ್ರಾಹ್ಮಣರಿಗೆ ಸಂತೋಷವನ್ನುಂಟುಮಾಡುವ ದಾನವನ್ನು ಮಾಡಬೇಕು. 

೩೭. ಎಲ್ಫೈ ವಿಪ್ರರ್ಷಿಯೆ! ನಾರಿಯರು ಕೂಡ, ಈ ತೀರ್ಥದಲ್ಲಿ ಜಾಗ 
ಕೋತ್ಸವವನ್ನು ಮಾಡಬೇಕು. ವೀರ್ಯಸೌಭಾಗ್ಯಗಳಿಂದೊಡಗೂಡಿದ ಸರ್ವ 
ಸೌಖ್ಯವೂ ದೊರೆಯಲೆಂದು ನರರು ಬಹು ಪ್ರಯತ್ನಪಟ್ಟು ಶ್ರದ್ಧೆಯಿಂದ ಅಲ್ಲಿ 
ಸ್ನಾನಮಾಡಬೇಕು. 

೩೮. ಅಲ್ಲಿಂದ ನೆ ೈಖುತ್ಯದಿಕ್ಕಿನಲ್ಲಿ ದುರ್ಭರವೆಂಬ ಹೆಸರಿನ ಶುಭಕರವಾದ 
ಸರೋವರವೊಂದಿದೆ. ಹಾಗೆಯೇ ಪುಣ್ಯದಿಂದ ಮೇಲಾದ ಮಹಾಭರಸರೋ 
ವರವೂ ಅಲ್ಲಿಯೆ ನೆಲಸಿರುವುದು. 

೩೯. ಅಲ್ಲಿ ಸ್ಪಾನಮಾಡುವುದರಿಂದ ನರನು ಸದಾ ಸ್ವರ್ಗಪದವಿಯನ್ನು 
ಪಡೆಯುತ್ತಾನೆ. ಬಹು ವಿಧವಾದ ಧನವನ್ನೂ, ವಿಧ ವಿಧವಾದ ಬಟ್ಟೆಗಳನ್ನೂ 
ಅಲ್ಲಿ ದಾನಮಾಡಬೇಕು. 

೪೦. ಮಾನವರು ಈ ಎರಡು ಕುಂಡಗಳಲ್ಲಿಯೂ ಸ್ನಾನಮಾಡಿ ನಾನಾ ವಿಧ 
ಭಾವಗಳಿಂದಲೂ ಪರಮಭಕ್ತಿಯಿಂದಲೂ ಕೂಡಿದವರಾಗಿ ಶಿವಪೂಜೆಯನ್ನು 
ಮಾಡಬೇಕು. 

೪೧. ಗಂಧಾದಿಗಳಿಂದಲೂ, ಶುಭಕರವಾದ ಪುಷ್ಪ ಗಳಿಂದಲೂ, ಮಹೇಶ್ವರ 





ಅಷ್ಟ ಮೋರಧ್ಯಾಯೆಃ ೧ಜ್ಠಿತ್ಟಿ 


ಇತಿ ಧ್ಯಾತ್ವಾ ಶಿವಂ ಸಾರ್ಧಂ ನಿಷ್ಟಾಸಂ ಪ್ರಯತೋ ನರಃ । 


ಸರ್ವಕಾಮಾನವಾಪ್ಯಾಶು ಶಿವಲೋಕೇ ವಸೇತ್ಸದಾ ॥ von 
ಏವಂ ಕೃತ್ವಾ ನರೋ ವಿಪ್ರ ಸರ್ವಪಾಷೈಃ ಪ್ರಮುಚ್ಯತೇ | 

ಮಹಾಭರೇ ವರೇ ತೀರ್ಥೇ ತಥಾ ದುರ್ಭರಸೆಂಜ್ಞಕೇ ॥ ೪೩ ॥ 
ಭಾದ್ರಕೃಷ್ಣಚತುರ್ದಶ್ಯಾಂ ಯಃ ಕುರ್ಯಾಚ್ಛ್ರದೃಯಾಸ್ಟಿತಃ । 
ಶಿವಪೂಜಾಂ ಚ ವಿಧಿವದ್ದ್ವಿಜಪೂಜಾಂ ವಿಶೇಷತಃ ॥ ೪೪ ॥ 
ಯಃ ಕರೋತಿ ನರೋ ಭಕ್ತ್ಯಾ ಶಿನಲೋಕೇ ಸ ಸಂವಸೇತ್‌ ! 

ಏವಂ ಕುರ್ವನ್‌ ನರೋ ವಿದ್ವಾನ್ನ ಮುಹ್ಯತಿ ಕದಾಚನ ॥ ೪೫ ॥ 
ವಿಷ್ಣುರುದ್ರೌ ಚ ತಸ್ಯಾತಿಸುಪ್ರಸನ್ನಾ ಸನಾತನೌ । 

ತಯೋಃ ಸ್ಮರಣಮಾತ್ರೇಣ ಸರ್ವಪಾಪೈಃ ಪ್ರಮುಚ್ಯತೇ ॥ ೪೬ ॥ 
ಅತಃ ಕಂ ಬಹುನೋಕ್ತೇನ ವಿಪ್ರ ತೀರ್ಥಮನುತ್ತಮಂ । 

ಸರ್ವಪಾಸೌಫ ಶಮನಂ ಸರ್ವಾಭೀಷ್ಟಕರಂ ಸದಾ ॥ ೪೭॥ 








ನನ್ನು ಅರ್ಚಿಸಬೇಕು. ಅಂಧಕಾರಾತಿಯಾದ (ಅಂಧಕಾಸುರನ ಶತ್ರುವಾದ) 
ನೀಲಕಂಠನು ಯೋಗಿಗಳಿಂದ ಆರಾಧಿಸಲ್ಪಡತಕ್ಕವನಾಗಿರುವನು. 

೪೨. ಆತ್ಮನಿಗ್ರಹವನ್ನು ಮಾಡಿಕೊಂಡವನಾದ ಮಾನವನು ಪಾಪರಹಿತ 
ನಾದ ಶಿವನನ್ನು ಈ ರೀತಿಯಾಗಿ ಧ್ಯಾನಿಸಿ ಸಮಸ್ತ ಇಷ್ಟಾರ್ಥಗಳನ್ನೂ ಪಡೆದು 
ಶಿವಲೋಕದಲ್ಲಿ ಸದಾ ವಾಸಮಾಡುತ್ತಾಕೆ. 

೪೩. ಎಲೈ ವಿಪ್ರನೇ! ಮಾನವನು ಶ್ರೇಷ್ಠತೀರ್ಥವಾದ ಮಹಾಭರ 
ದಕ್ಷಿಯೂ ಹಾಗೆಯೇ ದುರ್ಭರತೀರ್ಥದಲ್ಲಿಯೂ ಹೀಗೆ ಪೂಜೆಪುರಸ್ಥಾರಗಳನ್ನು 
ಮಾಡಿ ಸರ್ವಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದುತ್ತಾನೆ. 

೪೪-೪೫. ಭಾದ್ರಪದ ಕೃಷ್ಣಚತುರ್ದಶಿಯಲ್ಲಿ ಶ್ರದ್ಧಾವಂತನಾಗಿ ಯಾವನು 
ಶಿವಪೂಜೆಯನ್ನು ವಿಧಿವತ್ತಾಗಿ ಮಾಡುವನೋ, ಯಾವನು ಭಕ್ತಿಯಿಂದ 
ವಿಶೇಷವಾಗಿ ಬ್ರಾಹ್ಮೆಣಸೂಜೆಯನ್ನು ಮಾಡುವನೋ ಅವನು ಶಿವಲೋಕದಲ್ಲಿ 
ವಾಸಮಾಡುತ್ತಾನೆ. ಹೀಗೆ ಮಾಡುವ ವಿದ್ವಾಂಸನು ಎಂದೆಂದಿಗೂ ಈ ಭವದಲ್ಲಿ 
ಮೋಹವನ್ನು ಹೊಂದುವುದಿಲ್ಲ. 

೪೬-೪೭. ಸನಾತನರಾದ ವಿಷ್ಣುರುದ್ರರಿಬ್ಬರೂ ಅವನಿಗೆ ಬಹಳ ಪ್ರಸನ್ನ 
ರಾಗುತ್ತಾರೆ. ಅವರಿಬ್ಬರನ್ನೂ ಸ್ಮರಣೆಮಾಡಿದಮಾತ್ರದಿಂದಲೇ ನರನು ಸರ್ವ 
ಪಾಸಗಳಿಂದಲೂ ಬಿಡುಗಡೆಯನ್ನು ಹೊಂದುತ್ತಾನೆ. ಆದುದರಿಂದ, ಹೆಚ್ಚು 
ಹೇಳುವುದರಿಂದೇನು ಪ್ರಯೋಜನ? ಎಲ್ಫೈ ವಿಪ್ರನೇ! ಆ ತೀರ್ಥಕ್ಕಿಂತ 
ಮೇಲಾದುದು ಮತ್ತೊಂದಿಲ್ಲವು. ಅದು ಸಮಸ್ತಪಾಪಸಮೂಹವನ್ನು ಶಮನ 
ಗೊಳಿಸುವುದು; ಸರ್ವಾಭೀಷ್ಟ ಫಲಗಳನ್ನೂ ನೆರವೇರಿಸಿಕೊಡುವುದು. 


೧೩೪ ಶ್ರೀ ಸ್ಮಾಂದಮ ಹಾಪುರಾಣಂ 


ಅತಃ ಪರಂ ಪ್ರವಕ್ಸ್ಯ್ಯಾಮಿ ತೀರ್ಥಮನ್ಯಚ್ಛುಭಾವಹಂ ) 
ಯತ್ರ ಯಾತ್ರಾ ತಥಾ ದಾನೆಂ ವಿನಾ ಭಾಗ್ಯಂ ನೆ ಸಂಭವೇತ್‌ ॥ಳ೪೮॥ 
ಈಶಾನೇ ದುರ್ಭರಸ್ಥಾನಾನ್ಮಹಾನಿದ್ಯಾಭಿಧಂ ಮಹತ್‌ । 


ತಸ್ಯ ದರ್ಶನತೋ ನ್ಯೂಣಾಂ ಸಿದ್ಧಯಃ ಸ್ಕೂಃ ಕರೇ ಸ್ಥಿತಾಃ ॥೪೯॥ 
ತದಗ್ರೇ ಸರಸಿ ಸ್ನಾತ್ವಾ ಮಹಾನಿದ್ಯಾಂ ತು ಯೋ ನರಃ । 

ಪಶ್ಯತಿ ಶ್ರದ್ಧಯಾ ಭಕ್ತ್ಯಾ ಸ ಯಾತಿ ಪರಮಾಂ ಗತಿಂ ॥ ೫೦ 
ಸಿದ್ಧಪೀಠಂ ತಥಾ ಖ್ಯಾತಂ ಸಮ್ಯಕ್ರೈತ್ಯಯಕಾರಕೆಂ | 

ತತ್ರ ಪೂಜಾ ವಿಧಾತವ್ಯಾ ಭಕ್ತ್ಯಾ ಪರಮಯಾ ದ್ವಿಜ ॥ ೫೧॥ 
ಮಂತ್ರಂ ಯಃ ಶ್ರದ್ಧಯಾ ವಿಪ್ರ ಶೈವಂ ಶಾಕ್ತಮಥಾಸಿ ವಾ! 
ಗಾಣಾಪತ್ಯಂ ವೈಷ್ಣನಂ ನಾ ತತ್ರ ಯಃ ಪ್ರಯತೋ ನರಃ ॥ ೫೨ ॥ 
ಏಕಾಗ್ರಮಾನಸೋ ವಿದ್ವನ್ನಾರಾಧ್ಯಾವರ್ತಯೇತ್ಸದಾ । 

ತಸ್ಯ ಸಿದ್ಧಿರ್ಭವೇನ್ನಿತ್ಯಂ ಚಮತ್ಕಾರೋ ಭವೇದ್ಹ್ದ್ಹಿಜ ॥ ೫೩೫ 


೪೮. ಇಲ್ಲಿಂದ ಮುಂದೆ ಶುಭವನ್ನುಂಟುಮಾಡುವ ಬೇರೊಂದು ತೀರ್ಥ 
ವನ್ನು ಕುರಿತು ವಿವರಿಸುತ್ತೇನೆ. ಅಲ್ಲಿ ಯಾತ್ರೆ ಮತ್ತು ದಾನಗಳನ್ನು ಮಾಡಿದಲ್ಲದೆ 
ಭಾಗ್ಯವು ದೊರೆಯುವುದಿಲ್ಲ. 

೪೯. ದುರ್ಭರತೀರ್ಥಕ್ಕೆ ಈಶಾನ್ಯದಿಕ್ಸಿನಲ್ಲಿ ಮಹಾವಿದ್ಯವೆಂಬ ಹೆಸರಿನ 
ಮಹತ್ತರವಾದ ಸ್ಥಾನವಿರುವುದು. ಅದರ ದರ್ಶನದಿಂದಲೇ ನರರಿಗೆ ಸಿದ್ಧಿಗಳು 
ಕೈಯಲ್ಲಿ ನೆಲಸಿ ನಿಲ್ಲುವುವು. 

೫೦. ಅದರೆದುರಿಗಿರುವ ಸರೋವರದಲ್ಲಿ ಸ್ನಾನಮಾಡಿ ಮಹಾನಿದ್ಯೆಯನ್ನು 
ಯಾವ ನರನು ಶ್ರದ್ಧೆ ಯಿಂದಲೂ, ಭಕ್ತಿಯಿಂದಲೂ ದರ್ಶನಮಾಡುತ್ತಾನೆಯೋ 
ಅವನು ಪರಮಗತಿಯನ್ಸೈದುತ್ತಾನೆ. 

೫೧. ಅದೇರೀತಿ ಸಿದ್ಧಪೀಠವು ಪ್ರಖ್ಯಾತವಾಗಿರುವುದು. ಅದು ಬಹಳ 
ನಂಬಿಕೆಯುಂಟುಮಾಡುವಂತಹುದಿಸಿಸಿಕೊಂಡಿದೆ. ಅಯ್ಯಾ ದ್ವಿಜನೇ! ಅಲ್ಲಿ 
ಪರಮಭಕ್ಕಿಯಿಂದ ಪೂಜೆಮಾಡಬೇಕು. 

೫೨-೫೩. ಎಲೈ ವಿಪ್ರನೇ! ಯಾವನು ಶೈವ, ಶಾಕ್ತ, ಗಾಣಾಪತ್ಯ, ಅಥವಾ 
ವೈಷ್ಣವ ಮಂತ್ರಗಳಲ್ಲಿ ಯಾವುದನ್ನೇ ಆದರೂ ಅಲ್ಲಿ ಇಂದ್ರಿಯನಿಗ್ರ ಹಮಾಡಿ 
ಕೊಂಡು ಮನಸ್ಸನ್ನು ಏಕಾಗ್ರವಾಗಿಟ್ಟುಕೊಂಡು ಶ್ರದ್ಧೆಯಿಂದ ಕೂಡಿದವನಾಗಿ 
ಆರಾಧಿಸಿ ಸದಾ ಆವರ್ತನೆಮಾಡುತ್ತಿರುತ್ತಾನೆಯೋ ಅವನಿಗೆ ನಿಶ್ಚಯವಾಗಿಯೂ 
ಸಿದ್ಧಿಯುಂಟಾಗುವುದು. ಎಲೈ ದ್ವಿಜನೇ! ಈ ಬಗೆಯ ಚಮತ್ವಾರವು ಅಲ್ಲಿ 
ನೆಲಸಿರುತ್ತದೆ. 


ಅಷ್ಟನೋಳ9ಧ್ಯಾಯೆಃ ೧೩೫ 


ತಸ್ಮಾದತ್ರ ಪ್ರಕರ್ತವ್ಯಂ ಜಪಾದಿಕಮತಂದ್ರಿತೈಃ । 


ಅಷ್ಟಮ್ಯಾಂ ಚೆ ನವಮ್ಯಾಂ ಚೆ ಯಾತ್ರಾ ಸ್ಯಾತ್ರೃತಿಮಾಸಿಕೀ ॥ ೫೪ ॥ 
ದೇಯಾನ್ಯನ್ನಾನಿ ಬಹುಶೋ ನಾನಾನಿಧಫಲಾನಿ ಚ । 
ಕ್ಬಿರೇಣ ಸ್ನಪನೆಂ ಕಾರ್ಯಂ ಪೂಜನೀಯಾ ಪ್ರಯತ್ನತಃ ॥ ೫೫ ॥ 
ಉಚ್ಚಾಟನಾದೀನ್ಯಪಿ ಚ ಮೋಹನಾದಿ ವಿಶೇಷತಃ । 
ಅತ್ರ ಸ್ಥಾನೇ ನಿಶೇಷೇಣ ದುಷ್ಟಮಂತ್ರೋಖಿ ಸಿದ್ಧ್ಯತಿ ॥ ೫೬॥ 


ಸಿದ್ಧಸ್ಥಾನೇ ಪರಂ ಮೋಕ್ಬಂ ನಶೀಕರಣಮುತ್ತಮಂ! 
ಜಪೋ ಹೋಮಸ್ತಥಾ ದಾನಂ ಸರ್ವಮಕ್ಸಯತಾಂ ವ್ರಜೇತ್‌ 8 ೫೭ ॥ 
ಆಶ್ವಿನೇ ಶುಕ್ಲಪಕ್ಬಸ್ಯ ನವರಾತ್ರಿಷು ಸುವ್ರತ । 


ಯತ್ರ ಗತ್ವಾ ನರೋ ವಿಪ್ರ ಸರ್ವಪಾಪೈಃ ಪ್ರಮುಚ್ಯತೇ ॥ ೫೮ ॥ 
ಯದಾ ಪೂರ್ವಂ ವಿನಿರ್ಜಿತ್ಯ ರಾವಣಂ ಲೋಕರಾವಣಂ | 
ಸಮಾಗತೋ ರಫುಪತಿಃ ಸೀತಾಲಕ್ಷ್ಮಣಸಂಯುತಃ ॥೫೯॥ 
ಯತ್ರ ಗತ್ವಾ ಸದಾ ನೀರೋ ಭರತೋ ರಾಮಕಾಂಕ್ಟಯಾ । 

ಸ್ಥಿತಃ ಸಾನುಚರಃ ಶ್ರೀಮಾಂಛ್ರಿಯಾ ಪರಮಯಾ ಯುತಃ ॥೬೦॥ 











೫೪. ಆದುದರಿಂದ ಇಲ್ಲಿ ಮಾನವರು ಆಲಸ್ಯವಿಲ್ಲದವರಾಗಿ ಜಪಾದಿಗಳನ್ನು 
ನಡಸಬೇಕು. ಪ್ರತಿತಿಂಗಳೂ ಅಷ್ಟಮಿಾ ನವಮಿಗಳಲ್ಲಿ ಇಲ್ಲಿ ಯಾತ್ರೆಯು 
ನಡೆಯುವುದು. 

೫೫. ಇಲ್ಲಿ ಬಹುವಾಗಿ ಅನ್ನದಾನಮಾಡಬೇಕು. ನಾನಾ ವಿಧ ಫಲಗಳನ್ನೂ 
ದಾನಕೊಡಬೇಕು. ಹಾಲಿನಿಂದ ಅಭಿಷೇಕಮಾಡಬೇಕು. ಪ್ರಯತ್ನಪೂರ್ವಕ 
ವಾಗಿ ಪೂಜೆ ನಡಸಬೇಕು. 

೫೬. ಉಚ್ಚಾಟನ, ಮೋಹನ ಮೊದಲಾದ ವಿದ್ಯೆಗಳು ವಿಶೇಷವಾಗಿ 
ಇಲ್ಲಿ ಸಿದ್ಧಿಸುತ್ತವೆ. ಈ ಸ್ಥಾನದಲ್ಲಿ ದುಷ್ಟ ಮಂತ್ರವೇ ಆದರೂ ಸಿದ್ಧಿಸುತ್ತದೆ. 
ಇದು ಇಲ್ಲಿನ ವಿಶೇಷ. 

೫೭. ಸಿದ್ಧಸ್ಥಾನದಲ್ಲಿ ಪರಮಮೋಶ್ಸವೂ, ಉತ್ತಮವಾದ ವಶೀಕರಣವೂ, 
ಜಸ, ಹೋಮ, ದಾನಗಳೂ ಎಲ್ಲವೂ ಅಕ್ಬಯವಾಗುತ್ತವೆ. 

೫೮. ಎಲ್ಫೈ ಸುವ್ರತನಾದ ವಿಪ್ರನೇ! ಆಶ್ರೀಜಮಾಸದ ಶುಕ್ಲಸಕ್ಸದ 
ನವರಾತ್ರಿಯ ದಿನಗಳಲ್ಲಿ ಮನುಷ್ಯನು ಅಲ್ಲಿಗೆ ಹೋಗಿ ಸರ್ವಪಾಪಗಳಿಂದಲೂ 
ಬಿಡುಗಡೆಹೊಂದುತ್ತಾನೆ. 

೫೯-೬೧. ಪೂರ್ವದಲ್ಲಿ ರಘುಪತಿಯು ಲೋಕಗಳನ್ನೆಲ್ಲ ಪೀಡಿಸುತ್ತಿದ್ದ 
ರಾವಣನನ್ನು ಜಯಿಸಿ ಸೀತಾಲಕ್ಟ್ನು ಭೌಸಮೇತನಾಗಿ ಹಿಂದಿರುಗಿಬಂದಾಗ ವೀರ 
ನಾದ ಭರತನು ಅನುಚರರಿಂದೊಡಗೂಡಿ ಸರಮಸಂಪತ್ಸಮೇತನಾಗಿ ಪಾದಚಾರಿ 


೧೩೬ ಶ್ರೀ ಸ್ಥಾಂದೆಮಹಾಪುರಾಣಂ 


ತತ್ರಾಗಮತ್ಸುರಗನೀ ಪ್ರಾದುರ್ಭೂತಾಸ್ತ್ರವಸ್ತನೀ 1 


ತತ್‌ಸ್ತನೇಭ್ಯಃ ಪ್ರಸುಸ್ಪಾವ ದುಗ್ಬಂ ಬಹುಗುಣಾಧಿಕಂ ॥ ೬೧॥ 
ತದ್ಭೂಮಿಪತಿತಂ ದುಗ್ಗಂ ದೃಷ್ಟ್ಯಾ ವಾನರರಾಕ್ಷಸಾಃ । 
ವಿಸ್ಮಯಂ ಪರಮಂ ಜಗ್ಮುಃ ಪಪ್ರಚ್ಛುಸ್ಕೇ ಚರಾಚರಂ ॥ ೬೨॥ 


ಕಿಮೇತದಿತಿ ರಾಜೇಂದ್ರ ತಾನುವಾಚ ರಘೂದ್ವಹಃ । 
ವಸಿಷ್ಕೋ ವೇತ್ತಿ ತತ್ಸರ್ವಂ ಪೃಚ್ಛಾಮಸ್ತಂ ಮುನಿಂ ವಯಂ 8 ೬೩॥ 
ಇತ್ಯುಕ್ತಾಸ್ತು ತತಃ ಸರ್ವೇ ವಸಿಷ್ಠಪ್ರಮುಖೇ ಸ್ಥಿತಾಃ । 


ತೇ ಪಪ್ರಚ್ಛುಃ ಪ್ರಾಂಜಲಯಃ ಕೃತ ಚಾಗ್ರೇಸರಂ ನೃಪಂ 1 ೬೪॥ 

ವಸಿಸ್ಮೊಆಪಿ ಕ್ಪಣಂ ಧ್ಯಾತ್ವಾ ತಮುವಾಚ ನಿರಾಕುಲಂ ! 

ರಾಘವಂ ಪ್ರತಿ ಸಂಬೋಧ್ಯ ಸರ್ವೇಷಾಮಗ್ರತೋ ಮುನಿಃ ॥ ೬೫॥ 
ವಸಿಷ್ಠ ಉವಾಚ :-- 

ಶೃಣು ರಾಮ ಮಹಾಬಾಹೋ ಕಾಮಧೇನುರಿಯಂ ಶುಭಾ । 

ಸಮಾಗತಾ ತವ ಸ್ನೇಹಾತ್‌ ಪ್ರಸ್ರವಂತೀ ಸ್ತನಾತ್‌ ಪಯಃ ೬೬ 





ಯಾಗಿ ಅಲ್ಲಿಗೆ ಹೋಗಿ ಶ್ರೀರಾಮನನ್ನೇ ಎದುರುನೋಡುತ್ತಾ ನಿಂತನು. ಅಕ್ಲಿ 
ಕಾಮಧೇನುವು ಬಂದು ಮೊಲೆಗಳಿಂದ ಹಾಲು ಸುರಿಸತೊಡಗಿತು. ಆ ಕಾಮ 
ಧೇನುನಿನ ಮೊಲೆಗಳಿಂದ ಬಹುಗುಣಗಳಿಂದ ಕೂಡಿ ಶ್ರೇಷ್ಠವಾದ ಹಾಲು ಹೊರ 
ಹರಿಯಿತು. 

೬೨-೬೩, ಭೂಮಿಗೆ ಬಿದ್ದ ಆ ಹಾಲನ್ನು ಕಂಡು ವಾನರರೂ ರಾಕ್ಸಸರೂ 
ಪರಮವಿಸ್ಮಯವನ್ನ್ಸೈದಿದರು. ಅವರೆಲ್ಲರೂ ಚರಾಚರಸ್ವರೂಪಿಯಾದ ಶ್ರೀರಾಮ 
ನನ್ನು " ರಾಜೇಂದ್ರಾ, ಇದೇನು? ಎಂದು ಪ್ರಶ್ನೆಮಾಡಿದರು. ರಘುನಂದನನು 
ಅವರನ್ನು ಕುರಿತು, “ ಅದೆಲ್ಲವನ್ನೂ ವಸಿಷ್ಠನು ಬಲ್ಲನು. ನಾವು ಆ ಮುನಿಯನ್ನು 
ಕೇಳೋಣ? ಎಂದನು. 

೬೪. ಹೀಗೆ ಹೇಳಲ್ಪಟ್ಟವರಾಗಿ ಅವರು ವಸಿಷ್ಠನೆದುರಿಗೆ ಬಂದು ನಿಂತರು. 
ದೊರೆಯನ್ನು ಪುರಸ್ಕರಿಸಿಕೊಂಡು ಅವರೆಲ್ಲರೂ ಕೈಮುಗಿದುಕೊಂಡು ಪ್ರಶ್ನೆ 
ಮಾಡಿದರು. 

೬೫. ವಸಿಷ್ಠಮುನಿಯು ಕೂಡ ಕಣಕಾಲ ಧ್ಯಾನಮಾಡಿ ಎಲ್ಲರ 
ಎದುರಿಗೂ ರಾಘವನನ್ನು ಕುರಿತು ಸುಪ್ರಸನ್ನನಾಗಿ ಹೀಗೆ ಹೇಳಿದನು: 

೬೬, ವಸಿಷ್ಠನು ಹೇಳುತ್ತಾನೆ: ಎಲ್ಲೆ ಮಹಾಬಾಹುವಾದ ರಾಮನೆ! 
ಕೇಳು. ಇದು ಶುಭಕರವಾದ ಕಾಮಧೇನುವು. ನಿನ್ನಮೇಲಣ ಸ್ನೇಹದಿಂದ ಇದು 
ಹಾಲುಸುರಿಸುತ್ತ ಇಲ್ಲಿಗೆ ಬಂದಿರುವುದು. 


ಅಷ್ಟ ಮೋರಧ್ಯಾಯಃ ೧೩೭ 


ದುಗ್ಗಮಫ್ಯೇ ಸಮುದ್ಭೂತ ರುದ್ರಸ್ತ್ವಾಂ ದ್ರಷ್ಟುಮಾಗತಃ । 

ನಿಷ್ಟನ್ನಕಾರ್ಯಂ ದೇವಾನಾಂ ನಿರ್ಜಿತಾರಾತಿಮುತ್ತಮಂ ॥ ೬೭॥ 

ಇವುಂ ಸಂಪೊಜಯ ಕ್ಸಿಪ್ರಂ ಏತತ್ಕುಂಡಸ್ಯ ಸನ್ನಿಧೌ । 

ಶೀಘ್ರಂ ತ್ವಮಪಿ ಯತ್ನೇನ ಪೂಜಯೇಮಂ ಶಿವಂ ಶುಭಂ ! 

ದುಗ್ಗೇಶ್ವರವಿಂತಿ ಖ್ಯಾತಂ ಕ್ಲೀರಕುಂಡೇ ಹವಿತ್ರಕಂ ॥ ೬೮॥ 
ಅಗಸ್ತ್ಯ ಉವಾಚ :- 


ತತೋ ರಘುಪತಿಃ ಶ್ರೀಮಾನ್‌ ವಸಿಷ್ಠೋಕ್ತೆನಿಧಾನತಃ । 


ಪೂಜಯಾಮಾಸ ತಲ್ಲಿಂಗಂ ದುಗ್ಗೇಶ್ವರಮಿತಿ ಸ್ಮೃತಂ ॥೬೯॥ 
ಸೀತಯಾ ಸತೃತಂ ಯಸ್ಮಾತ್‌ ತತ್ಯುಂಡೆಂ ಕ್ಸೀರಸಂಗಮಂ । 
ಸೀತಾಕುಂಡಮಿತಿ ಖ್ಯಾತಿಂ ಜಗಾಮಾನುಪಮಾಂ ತತಃ ॥೭೦॥ 
ಸೀತಾಕುಂಡೇ ನರಾಃ ಸ್ನಾತ್ವಾ ದೃಷ್ಟ್ಯಾ ದುಗ್ಗೇಶ್ಚರಂ ಪ್ರಭುಂ । 
ಸರ್ವಪಾಪೈಃ ಪ್ರಮುಚ್ಯಂತೇ ನಾತ್ರ ಕಾರ್ಯಾ ವಿಚಾರಣಾ ॥೭೧॥ 
ಅತ್ರ ಸ್ನಾನಂ ಜಪೋ ಹೋಮೋ ದಾನಂ ಚಾಕ್ಸಯಶಾಂ ವ್ರಜೇತ್‌ । 
ಸೀತಾಕುಂಡೇ ತು ಸಂಪೂಜ್ಯ ಸೀತಾರಾಮ ಸ ಲಕ್ಷ್ಮಣಾ ॥೭೨॥ 





೬೭-೬೮. ಆ ಹಾಲಿನ ಮಧ್ಯದಲ್ಲಿ ಉದ್ಭವಿಸಿರುವ ರುದ್ರನು, ಶತ್ರುಗಳನ್ನು 
ಜಯಿಸಿ ದೇವಕಾರ್ಯವನ್ನು ನೆರವೇರಿಸಿದ ಪುರುಷೋತ್ತಮನಾದ ನಿನ್ನನ್ನು 
ನೋಡಲು ಬಂದಿರುವನು. ಈ ಕುಂಡದ ಸನ್ರಿಧಿಯಲ್ಲಿರುವ ಈತನನ್ನು ನೀನು 
ಕ್ಬಿಸ್ರವಾಗಿ ಪೂಜಿಸು. ಶುಭಕರನೂ, ಕ್ಸೀರಕುಂಡದಲ್ಲಿ ಉದಿಸಿ ದುಗ್ಗೇಶ್ವರ 
ನೆಂದು ಪ್ರಸಿದ್ದನೂ. ಪವಿತ್ರನೂ ಆದ ಈ ಶಿವನನ್ನು ನೀನು ಪ್ರಯತನಾಗಿ 
ಪೂಜೆಮಾಡು.” 

೬೯. ಅಗಸ್ತ್ಯನು ಹೇಳುತ್ತಾನೆ: ಬಳಿಕ ಶ್ರೀಮಂತನಾದ ಆ ರಘು 
ಪತಿಯು ವಸಿಷ್ಕನು ಹೇಳಿದ ವಿಧಾನವನ್ನನುಸರಿಸಿ ದುಗ್ಗೇಶ್ವರನೆಂದು ಹೆಸರಾದ 
ಆ ಶಿವಲಿಂಗವನ್ನು ಪೂಜಿಸಿದನು. 

೭೦. ಕ್ಪೀರದಿಂದ ತುಂಬಿದ ಆ ಕುಂಡವು ಸೀತಾದೇವಿಯಿಂದ ಸತ್ರ 
ವಾದುದರಿಂದ ಸೀತಾಕುಂಡನೆಂದು ಪ್ರಖ್ಯಾತಿಯನ್ನು ಪಡೆಯಿತು. 

೭೧. ಈ ಸೀತಾಕುಂಡದಲ್ಲಿ ಸ್ನಾನಮಾಡಿ ಪ್ರಭುವಾದ ದುಗ್ನೇಶ್ವರನನ್ನು 
ದರ್ಶನಮಾಡಿದ ಮಾನವರು ಸಮಸ್ತ ಪಾಪಗಳಿಂದಲೂ ಬಿಡುಗಡೆಹೊಂದು 
ತ್ತಾರೆ. ಈ ವಿಷಯದಲ್ಲಿ ವಿಚಾರಮಾಡತಕ್ಕುದಲ್ಲವು. 

೭೨-೭೩. ಇಲ್ಲಿ ಸ್ನಾನ, ಜಪ, ಹೋಮ, ದಾನಗಳೆಲ್ಲವೂ ಅಕ್ಬಯ 
ವಾಗುತ್ತವೆ. ಸೀತಾಕುಂಡದಲ್ಲಿ ಲಕ್ಸ್ಮಣಸಮೇತರಾದ ಶ್ರೀಸೀತಾರಾಮರನ್ನು 
ಪೂಜಿಸಿ, ದುಗ್ಗೇಶ್ವರನನ್ನು ಅರ್ಚಿಸಿದವನು ಸರ್ವಕಾಮಗಳನ್ನು ಪಡೆಯುತ್ತಾನೆ. 

F 


೧೩೮ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಮಗ್ಗೇಶ್ವರಂ ಚ ಸಂಪೂಜ್ಯ ಸರ್ನಾನ್ಯಾಮಾನವಾಪ್ರ್ಟುಯಾತ್‌ 1 
ಚ್ಯೇಷ್ಮೇ ಮಾಸಿ ಚತುರ್ದಶ್ಯಾಂ ಯಾತ್ರಾ ಸಾಂವತ್ಸರೀ ಸ್ಮೃತಾ ! ೭೩1 
ಏವಂ ಯೋ ವಿಧಿನತ್ಯುರ್ಯಾತ್‌ ದಯಾಧರ್ಮವಿಶಾರೆದಃ । 


ಸೆ ಯಾತಿ ಪರಮಂ ಸ್ಥಾನಂ ಯತ್ರ ಗತ್ವಾ ನ ಶೋಚತಿ ॥ ೭೪ ॥ 
ತತ್ರ ಪೂರ್ವದಿಶಾಭಾಗೇ ಸುಗ್ರೀನರಚಿತಂ ಮಹತ್‌ । 

ತೀರ್ಥಂ ತಪೋನಿಫೇಸ್ತತ್ರ ನರ್ತತೇ ಸನ್ನಿಧೌ ಶುಭಂ ॥ ೭೫ ॥ 
ಯತ್ರ ಸ್ನಾತ್ವಾ ಚ ದತ್ಕಾ ಜ ರಾಮಂ ಸಂಪೂಜ್ಯ ಯತ್ನತಃ । 

ತಸ್ಮಿನ್ನೇನ ದಿನೇ ತತ್ರ ಸರ್ವಾನ್ಯಾಮಾನವಾಪ್ನ್ನಯಾತ್‌ ॥ ೭೬ ॥ 
ತತ್ಪೃತೃಗ್ಗಿಶಿ ವೈ ಸ್ಥಾನಂ ಹನುಮತ್ತುಂಡಮಿತ್ಯಸಿ । 

ತಸ್ಯ ಪಶ್ಚಿಮತೋ ವಿಪ್ರ ವಿಭೀಷಣಸರಃ ಶುಭಂ 2೭ 


ತಯೋಸ್ಸಾನೇನ ದಾನೇನ ರಾಮಸಂಪೂಜನೇ ನ ಚ । 
ಸರ್ವಾನ್ಮಾಮಾನವಾಸ್ಟೋತಿ ತಸ್ಮಿನ್ನೇನ ನಿಧಾನತಃ ! 
ಇಯಂ ಸಾ ಪರಮಾ ಮೇಧ್ಯಾಯೋಧ್ಯಾ ಧರ್ಮನಿಧಿಃ ಸ್ಮೃತಾ ॥ ೭೮॥ 





ಈ ಸೀತಾಕುಂಡದಲ್ಲಿ ಜ್ಯೇಷ್ಮಮಾಸದಲ್ಲಿ ಚತುರ್ದಶೀದಿನ ಅಲ್ಲಿ ಪ್ರತಿಸಂವತ್ಸರದ 
ಯಾತ್ರೆಯು ನಡೆಯುತ್ತದೆ. 

೭೪. ದಯಾಧರ್ಮವಿಶಾರದನಾಗಿ ಯಾವನು ಈ ರೀತಿ ವಿಧಿವತ್ತಾಗಿ 
ಯಾತ್ರೆ ನಡಸುವನೋ ಅವನು ಯಾವೆಡೆಗೆ ಹೋದರೆ ಶೋಕಿಸುವ ಸಂಭವವೇ 
ಇಲ್ಲವೋ ಅಂತಹ ಪರಮಸ್ಕಾನಕ್ಕೆ ಹೋಗುತ್ತಾನೆ. 

೭೫. ಎಲ್ಫೈ ತಪೋನಿಧಿಯೆ! ಆ ಸೀತಾಕುಂಡಕ್ಕೆ ಪೂರ್ವದಿಕ್ಕಿನಲ್ಲಿ ಸುಗ್ರೀವ 
ನಿಂದ ನಿರ್ಮಿತವಾಗಿ ಮಹತ್ತರವಾದ ಶುಭತೀರ್ಥವು ಕಂಗೊಳಿಸುತ್ತಿರುವುದು. 

೭೬. ಅಲ್ಲಿ ಸ್ಪಾನಮಾಡಿ, ದಾನ ಕೊಟ್ಟು, ಪ್ರಯತ್ನಪೂರ್ವಕವಾಗಿ 
ಶ್ರೀರಾಮನನ್ನು ಪೂಜಿಸಿದ ಮಾನವನು ಅಂದೇ ಸರ್ವಾಭೀಷ್ಟಗಳನ್ನೂ 
ಪಡೆಯುತ್ತಾನೆ. 

೭೭. ಎಲ್ಫೈ ವಿಪ್ರನೇ! ಅದರ ಪಶ್ಚಿಮದಿಕ್ಸಿನಲ್ಲಿ ಹನುಮತ್ಯುಂಡವೆಂಬ 
ತೀರ್ಥವಿರುವುದು. ಅದಕ್ಕೆ ಪಶ್ಚಿಮಕ್ಕೆ ಶುಭಕರವಾದ ವಿಭೀಷಣಸರೋವರ 
ವಿರುವುದು. 

೭೮. ನರನು ಅವುಗಳಲ್ಲಿ ಸ್ನಾನಮಾಡುವುದರಿಂದಲೂ, ದಾನಮಾಡುವುದ 
ರಿಂದಲೂ, ವಿಧಾನವನ್ನನುಸರಿಸಿ ರಾಮನನ್ನು ಪೂಜಿಸುವುದರಿಂದಲೂ ಸರ್ವ 
ಕಾಮಗಳನ್ನೂ ಪಡೆಯುತ್ತಾನೆ. ಇಂತು ಪರಮಪವಿತ್ರವಾದ ಅಯೋಧ್ಯೆಯು 
ಧರ್ಮನಿಧಿಯೆಂದು ಹೆಸರುಪಡೆದಿರುವುದು. 


ಅಷ್ಟ ನೋರತಧ್ಯಾಯೆಃ ೧೩೯ 


ಇತ್ಯುಕ್ತ್ವಾಸ್ತು ತತಃ ಸರ್ವೇ ವಸಿಷ್ಮಮುನಿಮಾದರಾತ್‌ । 
ಪಪ್ರಚ್ಛುರ್ವಿನಯಾತ್‌ ಕ್ಸಿಪ್ರಂ ನಿಭೀಷಣಪುರಃಸರಾಃ । 
ಕಥಯಸ್ವ ತಪೋರಾಶೇ ಕಥಾಮೇತಾಂ ಸುದುರ್ಲಭಾಂ ॥ ೭೯॥ 
ಅಯೋಧ್ಯಾಯಾಃ ಪರಂ ವಿಪ್ರ ಮಾಹಾತ್ಮ್ಯಂ ಕಥಯಂತಿ ಯತ್‌ । 
ತತ್ಸರ್ವಂ ಕಥೆಯಂ ಕ್ಸಿಪ್ರಂ ಶ್ರುತ್ವಾ ಮಾಹಾತ್ಮ್ಯಮುತ್ತಮುಂ ॥೮೦॥ 
ಯಥಾ ಯಾತ್ರಾಂ ವಿಧಾಸ್ಯಾಮಃ ಕ್ರಮೇಣ ಚ ವಿಧಾನತಃ । 
ತದಸ್ಮಾಸು ಕೃಪಾಂ ಕೃತ್ವಾ ಕಥಯಸ್ವ ತಪೋನಿಢೇ ॥೮೧॥ 
ವಸಿಷ್ಠ ಉವಾಚ :-- 
ಶೃಣ್ಯಂತು ಮುನಯಃ ಸರ್ವೇ ಅಯೋಧ್ಯಾಮಹಿಮಾದ್ಭುತಾ ! 
ಯಚ್ಛೈತ್ವಾ ಸರ್ವಪಾಪೇಭ್ಯೋ ಮುಚ್ಯತೇ ನಾತ್ರ ಸಂಶಯಃ ॥ ೮೨॥ 
ಇದಂ ಗುಹ್ಯತರಂ ಕ್ಲೇತ್ರಮಯೋಧ್ಯಾಭಿಧಮಂತ್ತಮಂ । 
ಸರ್ವೇಷಾಮೇವ ಭೂತಾನಾಂ ಹೇತುರ್ಮೋಕ್ಸಸ್ಕ ಸರ್ವದಾ ॥ ೮೩॥ 
ಅಸ್ಮಿನ್‌ ಸಿದ್ಧಾಃ ಸದಾ ದೇವಾ ವೈಷ್ಣನಂ ಪ್ರತಮಾಸ್ಥಿತಾಃ । 
ನಾನಾಲಿಂಗಧರಾ ನಿತ್ಯಂ ನಿಷ್ಣುಲೋಕಾಭಿಕಾಂಕ್ಸಿಣ8 ॥ ೮೪ ॥ 

೭೯-೮೧. ಹೀಗೆಂದು ಹೇಳಲ್ಪಟ್ಟ ಅವರೆಲ್ಲರೂ ವಿನಯವಂತರಾಗಿ 
ವಿಭೀಷಣನನ್ನು ಮುಂದಿಟ್ಟುಕೊಂಡು ವಸಿಷ್ಠಮುನಿಯನ್ನು ಆದರದಿಂದ ಪ್ರಶ್ನೆ 
ಮಾಡಿದರು ಲೈ ತಪೋರಾಶಿಯೆ! ಬಹು ದುರ್ಲಭವಾದ ಈ ಕಥೆಯನ್ನು 
ನಮಗೆ ಹೇಳು. ಎಲೈ ವಿಪ್ರನೇ! ಯಾವ ಕಾರಣದಿಂದ ಅಯೋಧ್ಯೆಯ 
ಮಾಹಾತ್ಮ್ಯವು ಪರಮಶ್ರೇಷ್ಠವೆನ್ನುತ್ತಾರೆಯೋ ಅದೆಲ್ಲವನ್ನೂ ಬೇಗನೆ ನಮಗೆ 
ಹೇಳಬೇಕು. ಉತ್ತಮವಾದ ಆ ಮಾಹಾತ್ಮ್ಯವನ್ನು ಕೇಳಿ ನಾವು ಕ್ರಮ 
ವಾಗಿಯೂ, ವಿಧಿಪ್ರಕಾರವಾಗಿಯೂ ಯಾತ್ರೆಯನ್ನು ಮಾಡುತ್ತೇವೆ. ಎಲೈ 
ತಪೋನಿಧಿಯೇ! ನಮ್ಮಲ್ಲಿ ಕೃಪೆಮಾಡಿ ಅದನ್ನೆ ಲ್ಲ ನಮಗೆ ತಿಳಿಸು'' ಎಂದು 
ಪ್ರಾರ್ಥಿಸಿದರು. 

೮೨. ವಸಿಷ್ಠನು ಹೇಳುತ್ತಾನೆ: ಅಯ್ಯಾ! ಮುನಿಗಳೆಲ್ಲರೂ ಕೇಳಿರಿ. 
ಅಯೋಧ್ಯೆಯ ಮಹಿಮೆಯು ಅದ್ಭುತವಾದುದು. ಇದನ್ನು ಕೇಳಿದವನು ಸರ್ವ 
ಪಾಸಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ. ಇದರಲ್ಲಿ ಸಂಶಯವಿಲ್ಲವು. 

೮೩-೮೪. ಅಯೋಧ್ಯೆಯೆಂಬ ಹೆಸರುಳ್ಳ ಈ ಕ್ಸೇತ್ರವು ಗುಹೃತರವೂ 
ಉತ್ತಮವೂ, ಸರ್ವಭೂತಗಳಿಗೂ ಸರ್ವಕಾಲದಲ್ಲಿಯೂ ಮೋಕ್ಬಕ್ಕೆ ಕಾರಣವೂ 
ಆದ ಕೇತ್ರವಾಗಿರುವುದು. ಈ ಅಯೋಧ್ಯೆಯಲ್ಲಿ ಸಿದ್ಧರೂ, ದೇವತೆಗಳೂ 
ಸದಾಕಾಲವೂ ನಾನಾ ಬಗೆಯ ಚಿಹ್ನೆಗಳನ್ನು ಧರಿಸಿ ವಿಷ್ಣುಲೋಕವನ್ನು ಬಯಸಿ 
ವೈಪ್ಣವವ್ಪ,ತವನ್ನು ನಡೆಸುತ್ತಿರುವರು. 


೧೪೦ ವೆ 
೪ ಶ್ರೀ ಸ್ಕಾಂದಮೆ ಹಾಫುರಾಣಂ 


ಅಭ್ಯಸ್ಯಂತಿ ಪರಂ ಯೋಗಂ ಯುಕ್ತಪ್ರಾಣಾ ಜಿತೇಂದ್ರಿಯಾಃ । 


ನಾನಾವೃಕ್ಸಸಮಾಕೀರ್ಣೇ ನಾನಾವಿಹಗವಾಸಿನಿ ॥ ೮೫ ॥ 
ಕಮಲೋತ್ಸಲಶೋಭಾಢ್ಕೇ ಸರೋಭಿಃ ಸಮಲಂಕೃತೇ। 
ಅಸ್ಸರೋಗಣಸಂಕೀರ್ಣೇ ಸರ್ವದಾ ಸೇಪಿತೇ ಶುಭೇ ॥ ೮೬ ॥ 
ರೋಚತೇಹಿ ಸದಾ ವಾಸಃ *ೆ ಫ್ಸೇತ್ರೆ € ನಿತ್ಯಂ ಹರೇರಿಹ । 

ಮನ್ಯಮಾನಾ ವಿಷ್ಣುಭಕ್ತಾ ನಿಷ್ಲೌ ಸರ್ನೇಂರ್ಪಿತಕ್ರಿ ಯಾಃ ॥ ೮೭ ॥ 


ಯಥಾ ಮೋಕ್ಟು ಮಿಹಾಯಾಂತಿ ನಾನ್ಯತ್ರ ಹಿ ತಥಾ ಕ್ವಚಿತ್‌ | 
ಅತಃ ಶ್ರೇಷ್ಠತಮಂ ಕ್ಸೇತ್ರಂ ಯಸ್ಸ್ನಾ ಚ್ಚ Ned । 


ಮಹಾಕ್ಸೇತ್ರಮಿದಂ ಹಾ ೈಡಯೋಧ್ಯಾ ಭಜ ಮಂ ॥ ೮೮೫ 
ನೈಮಿಸೇ ಚ ಕುರುಕ್ಸೇಶ್ರೇ ಗಂಗಾದ್ವಾರೇ ಚೆ ಪುಷ ಷ್ಠರೇ | 
ಸ್ನಾನಾತ್ಸ ಂಸೇನನಾಡ್ವಾ ಪಿನ ನೋಕ್ಸ್ಗಃ ಪ್ರಾಪ್ಯತೇ ॥ ೮೯॥ 


ಇಪ ಸಂಪ್ರಾಪ ಪ್ಯತೇ ಯದ್ವತ ತತ ಏನ ನಿಶಿಷ್ಟತೇ | 
ಪ್ರಯಾಗೇ ನಾ ಭನೇನ್ಟೋಕ್ಸ ಇಹ ವಾ ಹೆರಿಸಂಶ್ರಯಾತ್‌ । 
ಸರ್ವಸ್ಮಾದಹಿ ತೀರ್ಥಾಗ್ರಾನಿಷಮೇನ ಮಹತ್‌ ಸ್ಮೃತಂ ॥೯೦॥ 

೮೫-೮೮. ಇಲ್ಲಿ ಅವರೆಸ್ತಿರೂ ಜಿತೇಂದ್ರಿಯರಾಗಿ ಪ್ರಾ ಣಾಯಾಮವನ್ನು 
ಮಾಡುತ್ತ ಶ್ರೇಷ್ಠವಾದ ಯೋಗವನ್ನು ಅಭ್ಯಾಸಮಾಡುತ್ತಿರುತ್ತಾರೆ. ನಾನಾ 
ಬಗೆಯ ವೃಕ್ಬಗಳಿಂದ ತುಂಬಿ, ಬಗೆ ಬಗೆಯ ಪಕ್ಷಿಗಳು ವಾಸಮಾಡುತ್ತ, 
ಕಮಲಕನೈೈದಿಲೆಗಳ ಸೌಂದರ್ಯದಿಂದ ತುಂಬಿ ತುಳುಕುವ ಸರೋವರ 
ಗಳಿಂದಲಂಕೃತವಾಗಿ, ಅಪ್ಸರೆಯರ ಗಣಗಳಿಂದ ಕಂಗೊಳಿಸುತ್ತ, ಸರ್ವದಾ 
ಆ ಅಪ್ಸರಾಂಗನೆಯರಿಂದ ಸೇವಿತವಾಗಿ, ಎಲ್ಲ ಕಾಲಗಳಲ್ಲಿಯೂ ಶುಭಕರವಾದ 
ಈ ಕ್ಷೇತ್ರದಲ್ಲಿ ಶ್ರೀಹರಿಗೆ ವಾಸವೆಂದಕರೆ ಬಹು ಇಷ್ಟ ವಾಗಿರುವುದು. ತಾವು 
ವಸ! ಭಕ್ತ ರೆಂದು ಭಾವಿಸಿ ವಿಷ್ಣುವಿನಲ್ಲಿ ತಮ್ಮ ಕ್ರಿಯೆಗಳೆಲ್ಲವನ್ನೂ ಅರ್ಪಿಸಿದವ 
ರೆಲ್ಲರೂ ಇಲ್ಲಿ ಮೋಕ್ಬವನ್ನು ಹೊಂದುವಹಾಗೆ ಬೇರೆಲ್ಲಿಯೂ ಹೊಂದಲಾರರು. 
ಆದುದರಿಂದ ಈ ಕ್ಲೇತ್ರವು ಶ್ರೇಷ್ಠ ತಮವೆನಿಸಿರುವುದು. ಅಯೋಧ್ಯೆ ಯೆಂದು 
ಹೆಸರುಹೊಂದಿರುವ ಈ ಕ್ಲೇತ್ರವು ಶ್ರೀಹರಿಗೆ de ಇದು 
ಮಹಾಕ್ಸೇತ್ರವೆನಿಸಿರುವುದು. 

೮೯. ನೈಮಿಷ, ಕುರುಕ್ಸೇತ್ರ, ಗಂಗಾದ್ವಾರ, ಪುಷ್ಕರ ಮುಂತಾದ ಕ್ಸೇತ್ರ 
ಗಳಲ್ಲೆಲ್ಲ ಸ್ನಾನಮಾಡುವುದರಿಂದಲೂ, ತೀರ್ಥಸೇವೆಮಾಡುವುದರಿಂದಲ್ಕೂ 
ಈ ಅಯೋಧ್ಯಾಕ್ಸೇತ್ರ ದಲ್ಲಿ ದೊರಕುವಂತಹ ಮೋಕ್ಬವು ದೊರೆಯುವುದಿಲ್ಲ. 

೯೦. ಇಲ್ಲಿ ಈ ರೀತಿ ಮೋಕ್ಸವು ದೊರಕುವುದರಿಂದಲೇ ಇದು ಎಲ್ಲ 
ಸ್ಪೇತ್ರಗಳಿಗಿಂತಲೂ ಮೇಲಾಗಿರುವುದು. ಪ್ರಯಾಗದಲ್ಲಾಗಲಿ, ಶ್ರೀಹರಿಯು 


ಅಷ್ಟಮೋ9ಧ್ಯಾಯಃ ೧೪೧ 


ಅನ್ಯಕ್ತಲಿಂಗೈರ್ಮುನಿಭಿಃ ಸರ್ವೈಃ ಸಿದ್ಧೆ ರ್ನುಹರ್ನ್ಷಿಭಿಃ । 
ಇಹ ಸಂಪ್ರಾಸ್ಯತೇ ಮೋಕ್ಬ್ಸೋೋ ದುರ್ಲಭೋ ನೃತ್ರ ಯೋ ಮತಃ ॥೯೧॥ 
ತೇಭ್ಯಃ ಪ್ರಯಚ್ಛತಿ ಹರಿರ್ಯೋಗಮೈಶ್ಚರ್ಯಮುತ್ತಮಂ ಟ 


ಆತ್ಮನಶ್ಚೈನ ಸಾಯುಜ್ಯಮಿಾಪ್ಸಿತಂ ಸ್ಮಾನಮುತ್ತಮಂ ues 
ಬ್ರಹ್ಮಾ ದೇವರ್ಷಿಭಿಃ ಸಾರ್ಧಂ ಶ್ರೀಶ್ಚ ನಾಯುರ್ದಿವಾಕರಃ । 
ದೇನರಾಜಸ್ತಥಾ ಚಕ್ರೋ ಯೇ ಚಾನ್ಯೇಪಿ ದಿವೌಕಸಃ ॥೯೩॥ 


ಉಪಾಸತೇ ಮಾಹಾತ್ಮಾನಃ ಸರ್ವತ್ರ ಹರಿಮಾದರಾತ್‌ । 

ಅನ್ಯೇಪಿ ಯೋಗಿನಃ ಸಿದ್ಧಾಃ ಕ್ಲೇತ್ರರೂಪಾ ಮಹಾವ್ರತಾಃ । 
ಅನನ್ಯಮನಸೋ ಭೂತ್ವಾ ಸರ್ನದೋಷಾಸತೇ ಹರಿಂ ॥ ೯೪॥ 
ವಿಷಯಾಸಕ್ತಚಿತ್ತೋಪಿ ತ್ಯಕ್ತಧರ್ಮರತಿರ್ನರಃ । 

ಇಹ ಕ್ರೇತ್ರೇ ಮೃತಃ ಸೋಪಿ ಸಂಸಾರೀ ನ ಪುನರ್ಭನೇತ್‌ ॥ ೯೫॥ 


ನೆಲಸಿರುವುದರಿಂದ ಈ ಅಯೋಧ್ಯೆಯಲ್ಲಿಯಾಗಲಿ ಮೋಕ್ಬವುಂಟಾಗುವುದು. 
ತೀರ್ಥಶ್ರೇಷ್ಠಗಳೆನಿಸಿರುವ ಸಮಸ್ತತೀರ್ಥಗಳಿಗಿಂತಲೂ ಇದೇ ಮಹತ್ತರ 
ವಾದುದೆಂದು ಹೇಳಲಾಗಿರುವುದು. 

೯೧. ವ್ಯಕ್ತವಾಗಿ ಕಾಣಿಸಿಕೊಳ್ಳದಿರುವ ಲಕ್ಷಣಗಳುಳ್ಳ ಮುನಿಗಳೂ, 
ಸಿದ್ಧರೂ, ಮಹರ್ಷಿಗಳೂ ಎಲ್ಲರೂ ಇಲ್ಲಿ ಮೋಳ್ಬವನ್ನು ಪಡೆಯುತ್ತಾರೆ. ಅಂತಹ 
ಮೋಕ್ಬ್ಪವು ಬೇರೆ ಕಡೆಯಲ್ಲಿ ದುರ್ಲಭವೆಂದು ಹೇಳಲ್ಪಟ್ಟಿದೆ. 

೯೨. ಅವರಿಗೆ ಶ್ರೀಹರಿಯು ಯೋಗವನ್ನೂ, ಉತ್ತಮವಾದ ಐಶ್ವರ್ಯ 
ವನ್ನೂ ತನ್ನ ಸಾಯುಜ್ಯವನ್ನೂ, ಉತ್ತಮವಾದ ಈನಪ್ಸಿತಸ್ಥಾನವನ್ನೂ 
ದಯಪಾಲಿಸುತ್ತಾನೆ. 

೯೩-೯೪. ದೇವರ್ಷಿಗಳಿಂದೊಡಗೂಡಿದ ಬ್ರಹ್ಮನೂ, ಶ್ರೀದೇವಿಯೂ, 
ಮಹಾತ್ಮರಾದ ವಾಯು, ಸೂರ್ಯ, ಇಂದ್ರರೂ, ಇನ್ನುಳಿದ ದೇವತೆಗಳೂ ಎಲ್ಲ 
ಕಡೆಗಳಲ್ಲಿಯೂ ಶ್ರೀಹರಿಯನ್ನು ಆದರದಿಂದ ಉಪಾಸನೆ ಮಾಡುತ್ತಾರೆ. 
ಸ್ಸೇತ್ರರೂಪರೂ, ಮಹಾವ್ರತಧಾರಿಗಳೂ ಆದ ಬೇರೆ ಯೋಗಿಗಳೂ, ಸಿದ್ಧರೂ 
ತಮ್ಮ ಮನಸ್ಸನ್ನು ಬೇರೆಲ್ಲಿಯೂ ನಿಲ್ಲಿಸದೆ ಅವನೊಬ್ಬನಲ್ಲಿಯೆ ನೆಲೆಗೊಳಿಸಿ 
ಸರ್ವದಾ ಅವನೊಬ್ಬನನ್ನೇ ಉಪಾಸಕನೆಮಾಡುತ್ತಾರೆ. 

೯೫. ವಿಷಯಗಳಲ್ಲೆ ಆಸಕ್ತಿಗೊಂಡ ಚಿತ್ರವುಳ್ಳವನೇ ಆದರೂ, ಧರ್ಮಾ 
ಸಕ್ತಿಯನ್ನು ತೊರೆದವನೇ ಆದರೂ ಮಾನವನು ಈ ಕ್ಷೇತ್ರದಲ್ಲಿ ಮೃತನಾದಲ್ಲಿ 
ಅವನು ಕೂಡ ಮತ್ತೆ ಹುಟ್ಟುಸಾವುಗಳ ತೊಡಕಿನಲ್ಲಿ ಸಿಕ್ಕುವುದಿಲ್ಲ. 


೧೪೨ ಶ್ರೀ ಸ್ಯಾಂದಮಹಾಪುರಾಣಂ 


ಯೇ ಪುನರ್ನಿಗೆಮಾಧೀನಾಃ ಸತ್ರಸ್ಥಾ ವಿಜಿತೇಂದ್ರಿಯಾಃ । 

ವ್ರತಿನಶ್ಚ ನಿರಾರಂಭಾಃ ಸರ್ವೇ ತೇ ಹರಿಭಾವಿತಾಃ ॥ ೯೬॥ 
ದೇಹಭಂಗಂ ಸಮಾಪದ್ಯ ಧೀಮಂತಃ ಸಂಗವರ್ಜಿತಾಃ । 

ಗತಾಸ್ತೇ ಚ ಪರಂ ಮೋಕ್ಟಂ ಪ್ರಸಾದಾತ್‌ ಸರ್ವದಾ ಹರೇಃ 8 ೯೭॥ 
ಜನ್ಮಾಂತರಸಹಸ್ರೇಷು ಯುಂಜನ್ಯೋಗೀ ನ ಚಾಪ್ಲುಯಾತಶ್‌ । 
ತಮಿಹೈವ ಪರಂ ಮೋಕ್ಸೆಂ ಮರಣಾದಪಿ ಗಚ್ಛತಿ ॥ ೯೮ ॥ 
ಏತತ್ಸಂಕ್ಸೇಪತೋ ನಚ್ಮೆ ಸ್ಸೇತ್ರಸ್ಯ ಮಹಿಮಾಮ್ಭುತಾ । 

ಏತಜೀವ ಪರಂ ಸ್ಥಾನಮೇತದೇವ ಪರಂ ಪದಂ । 


ಏತಾದೃಜ್ಞುಪರೆಂ ಸ್ಥಾನಂ ಪುನರನ್ಯತ್ರ ದೃಶ್ಯತೇ un 
ಅತ್ರ ಗತ್ವಾ ಪ್ರಯತ್ನೇನ ಯಾತ್ರಾ ಪುಣ್ಯಾಭಿಕಾಂಕ್ಸಿ ಭಿಃ | 
ಕರ್ತವ್ಯಾ ವಿಧಿವದ್ಧೀರಾಃ ಕ್ರಮೇಣ ಶ್ರದ್ಧಯಾಸ್ವಿತೈಃ ॥ ೧೦೦ ॥ 
ಪ್ರಥಮೇಂಹನಿ ಕರ್ತವ್ಯಾ ಉಪವಾಸೋ ಯತಾತ್ಮಭಿಃ । 
ನಿಯಮೇನ ತತಃ ಸ್ನಾನಂ ದಾನಂ ಚೈವ ಸೃಶಕ್ತಿತಃ ॥ ೧೦೧॥ 








೯೬-೯೭, ಯಾರು ವೇದಶಾಸ್ತ್ರಗಳನ್ನು ನಂಬಿ ಯಾಗಯಜನಾದಿಗಳನ್ನು 
ಮಾಡಿ, ಇಂದ್ರಿಯಗಳನ್ನು ನಿಗ್ರಹಿಸಿ, ವ್ರತವನ್ನು ಧರಿಸಿ, ಇತರ ಯಾವಬಗೆಯ 
ಪ್ರಯತ್ನವೂ ಇಲ್ಲದೆ ಶ್ರೀಹರಿಯನ್ನೇ ಭಾವಿಸುತ್ತಾ, ಧೀಮಂತರಾಗಿ ಸಂಗ 
ಗಳನ್ನೆಲ್ಲ ತೊರೆದು, ಕಡೆಗೆ ದೇಹಭಂಗವನ್ನು ಹೊಂದುತ್ತಾರೆಯೋ ಅವರು 
ಕೂಡ ಶ್ರೀಹರಿಯ ಪ್ರಸಾದದಿಂದ ಸರಮಮೋಕ್ಸವನ್ನೇ ಪಡೆಯುತ್ತಾರೆ. 

೯೮. ಇಲ್ಲಿ ಮರಣಹೊಂದುವುದರಿಂದ ಅವರು ಜನ್ಮಾಂತರಗಳಿಂದಲೂ 
ಯೋಗಾಭ್ಯಾಸಮಾಡುವುದರಿಂದ ಯೋಗಿಗಳು ಯಾವುದನ್ನು ಪಡೆಯೆಲಾರರೋ 
ಆ ಶ್ರೇಷ್ಠವಾದ ಮೋಕ್ಸವನ್ನು ಪಡೆಯುತ್ತಾರೆ. 

೯೯. ಈ ಕ್ಷೇತ್ರದ ಮಹಿಮೆಯನ್ನು ಸಂಕ್ಸ್ಟೇಪವಾಗಿ ಹೇಳುತ್ತೇನೆ. 
ಕ್ಷೇತ್ರದ ಮಹಿಮೆಯು ಅದ್ಭುತವಾದುದು. ಇದೇ ಉತ್ತಮೋತ್ತಮವಾದ 
ಸ್ಥಾನವು. ಇದೇ ಪರಮಸದವು. ಈ ರೀತಿಯಿರುವ ಮತ್ತೊಂದು ಸ್ಥಾನವು 
ಮತ್ತೆಲ್ಲಿಯೂ ಕಾಣುವುದೇ ಇಲ್ಲವು. 

೧೦೦. ಎಲೈ ಧೀರರೇ! ಪುಣ್ಯವು ಬೇಕೆಂದು ಬಯಸುವವರು ಇಲ್ಲಿಗೆ 
ಬಂದು ಕ್ರಮವನ್ನನುಸರಿಸಿ ಶ್ರದ್ಧೆಯಂದ ಪ್ರಯತ್ನಪೂರ್ವಕವಾಗಿ ಯಾತ್ರೆ 
ಯನ್ನು ಮಾಡಬೇಕು. 

೧೦೧. ಮೊದಲನೆಯ ದಿನ ಆತ್ಮನಿಗ್ರಹಮಾಡಿಕೊಂಡು ಉಪವಾಸ ಮಾಡ 
ಬೇಕು. ಆ ಬಳಿಕ ನಿಯಮವನ್ನನುಸರಿಸಿ ತಮ್ಮ ತಮ್ಮ ಶಕ್ತಿಗನುಸಾರವಾಗಿ 
ಸ್ಪಾನವನ್ನೂ, ದಾನವನ್ನೂ ಮಾಡಬೇಕು. 


ಅಷ್ಟಮೋರಧ್ಯಾಯೆಃ ೧೪೩ 


ಉಪಾವೃತ್ತಿಸ್ತು ಪಾಸೇಭ್ಯೋ ಯಸ್ಯ ವಾಸೋ ಗುಣೈಃ ಸಹ । 


ಉಪವಾಸ ಸ ವಿಜ್ಞೇಯಃ ಸರ್ವಭೋಗವಿನರ್ಜಿತಃ ॥ ೧೦೨ ॥ 
ಉಪವಾಸಂ ನಿಧಾಯಾಸೌ ಚಕ್ರತೀರ್ಥೆೇ ನರಃ ಕೃತೀ । 

ಉಪವಾಸದಿನೇ ಸ್ಲಾಯಾದ್ದದ್ಯಾಚ್ಚೈೈನ ಸ್ವಶಕ್ತಿತಃ ॥ ೧೦೩ ॥ 
ವಿಪ್ರಂ ಸಂಪೂಜ್ಯ ವಿಧಿನತ್ಸಶ್ಯೇದ್ದಿಷ್ಟುಹರಿಂ ನಿಭುಂ । 

ಸ್ವರ್ಗದ್ವಾರೇ ನರಃ ಸ್ನಾತ್ಮಾ ವಿಷ್ಣುಂ ಸಂಪೂಜ್ಯ ಯತ್ನತಃ ॥೧೦೪॥ 
ಕ್ಸೌರಂ ಚ ಕಾರಯೇತ್ತತ್ರ ಪ್ರತೀ ಧರ್ಮಾಭಿಧೇ ತತಃ । 
ಷಾಪನೋಚನಕೇ ಸ್ಪಾನಮೃಣಮೋಚನಕೇ ತತಃ ॥ ೧೦೫ ॥ 


ಸ್ನಾತ್ಕಾ ಸಹಸ್ರಧಾರಾಯಾಂ ಶೇಷಂ ಸೆಂಪೊಜ್ಯ ಯತ್ನತಃ । 

ದೃಷ್ಟ್ವಾ ಚಂದ್ರಹರಿಂ ದೇವಂ ತತೋ ಧರ್ಮಹರಿಂ ವಿಭುಂ ॥ ೧೦೬ ॥ 
ತತಶ್ಚಕ್ರಹರಿಂ ದೃಷ್ಟ್ವಾ ದದ್ಯಾಚ್ಚೈನ ಸ್ವಶಕ್ತಿತಃ । 

ಬ್ರಹ್ಮಕುಂಡೇ ನರಃ ಸ್ನಾತ್ವಾ ಸರ್ವಕಾಮಾರ್ಥಸಿದ್ಧಯೇ I 
ಮಹಾವಿದ್ಯಾಸಮಿಾಪೇ ತು ರಾತ್ರೌ ಜಾಗೆರಣಂ ಚರೇತ್‌ ॥ ೧೦೭ ॥ 


೧೦೨. ಪಾಸಪರಾಜ್ಮುಖನಾಗಿ ಶುಭಗುಣಶೋಭಿತನಾಗಿ ಸರ್ವಭೋಗ 
ಗಳನ್ನೂ ಬಿಟ್ಟು ಶ್ರೀಹೆರಿಸನ್ನಿಧಿಯಲ್ಲಿರುವುಡೀ ಉಪವಾಸವೆಂದು ತಿಳಿಯಬೇಕು. 

೧೦೩. ಪುಣ್ಯವಂತನಾದ ನರನು ಉಪವಾಸವನ್ನು ಮಾಡಿ ಚಕ್ರತೀರ್ಥದಲ್ಲಿ 
ಉಪವಾಸದ ದಿನ ಸ್ನಾನಮಾಡಬೇಕು. ತನಗೆ ಶಕ್ತಿಯಿರುವಮಟ್ಟಗೂ ದಾನ 
ಮಾಡಬೇಕು. 

೧೦೪. ವಿಧಿವತ್ತಾಗಿ ಬ್ರಾಹ್ಮಣನನ್ನು ಪೂಜಿಸಿ ವಿಭುವಾದ ವಿಷ್ಣು 
ಹೆರಿಯನ್ನು ದರ್ಶನಮಾಡಬೇಕು. ನರನು ಸ್ವರ್ಗದ್ವಾರದಲ್ಲಿ ಸ್ನಾನಮಾಡಿ 
ಪ್ರಯತ್ನಪೂರ್ವಕವಾಗಿ ವಿಷ್ಣುವನ್ನು ಪೂಜಿಸಬೇಕು. 

೧೦೫. ಧರ್ಮತೀರ್ಥದಲ್ಲಿ ವ್ರತಧಾರಿಯಾಗಿ ಕ್ಲೌರಮಾಡಿಸಿಕೊಳ್ಳಬೇಕು. 
ಫಾಸಮೋಚನತೀರ್ಥದಲ್ಲಿಯೂ, ಆ ಬಳಿಕ ಖುಣಮೋಚನತೀರ್ಥದಲ್ಲಿಯೂ 
ಸ್ನಾನಮಾಡಬೇಕು. 

೧೦೬. ಸಹಸ್ರಧಾರಾತೀರ್ಥದಲ್ಲಿ ಸ್ನಾನಮಾಡಿ ಪ್ರಯತ್ನಪೂರ್ವಕವಾಗಿ 
ಶೇಷನನ್ನು ಪೂಜಿಸಿ ದೇವ ದೇವನಾದ ಚಂದ್ರಹರಿಯ ದರ್ಶನವನ್ನು ಮಾಡಿದ 
ಬಳಿಕ ವಿಭುವಾದ ಧರ್ಮಹರಿಯನ್ನು ದರ್ಶನಮಾಡಬೇಕು. 

೧೦೭. ಆಮೇಲೆ ಚಕ್ರಹರಿಯನ್ನು ಸಂದರ್ಶಿಸಿ ಶಕ್ತಿಗೆ ತಕ್ಕಂತೆ ದಾನ 
ಮಾಡಬೇಕು.  ಬ್ರಹ್ಮೆಕುಂಡದಲ್ಲಿ ಸ್ನಾನಮಾಡಿ ಸರ್ವಕಾಮಾರ್ಥಸಿದ್ಧಿ ಗಾಗಿ 
ಮಹಾವಿದ್ಯೆಯ ಸಮಾಸದಲ್ಲಿ ರಾತ್ರಿಯಹೊತ್ತು ಜಾಗರಣೆಮಾಡಬೇಕು. 


೧೪೪ ಶ್ರೀ ಸ್ಯಾಂದೆಮೆಹಾಪುರಾಣಂ 


ತತಃ ಪ್ರಭಾತೇ ನಿಮಲೇ ಪುನರುತ್ಕಾಯ ಸದ್ವ್ರತೀ । 


ಸ್ವರ್ಗದ್ಧಾರೇ ಪ್ರಯತ್ನೇನ ನಿಧಿನತ್‌ ಸ್ನಾನಮಾಚರೇತ್‌ ॥ ೧೦೮ ॥ 
ಶ್ರಾದ್ಧಂ ಚ ವಿಧಿವತ್‌ಕೃತ್ವಾ ದತ್ತ್ವಾ ಚೈವ ಸ್ವಶಕ್ತಿತಃ | 

ವಿಷ್ಣುಂ ಸಂಪೂಜ್ಯ ವಿಧಿನತ್‌ ನಿಪ್ರಾನಪಿ ಪುನಃ ಪುನಃ ॥ ೧೦೯ 
ದಂಪತೀ ಚೆ ಪ್ರಯತ್ನೇನ ಪೂಜ್ಯೌ ವಸ್ತ್ರಾದಿಭಿಸ್ತಥಾ | 

ಶ್ರದ್ಧಯಾ ಪರಯಾ ಯುಕ್ತೈರ್ದಾತವ್ಯಾ ಭೂರಿದಕ್ಷಿಣಾ ॥ ೧೧೦ ॥ 
ವಿಪ್ರಾನ್‌ ಸಂಪೂಜ್ಯ ನಿಧಿನದ್ಭುಂಜೀತ ಪ್ರಯತೋ ನರಃ ॥ ೧೧೧ ॥ 
ಅನ್ಯೇದ್ಯುರಪಿ ಚೋತ್ಕಾಯ ಶ್ರದ್ಧಯಾ ಪರಯಾ ಯುತಃ । 
ರುಕ್ಮಿಣೀಪ್ರಭೃತೀನ್ಯತ್ರ ಪಶ್ಯೇತ್ತೀರ್ಥಾನಿ ಚ ಕ್ರಮಾತ್‌ ॥ ೧೧೨ ॥ 


ತತ್ರ ತತ್ರ ನರಃ ಸ್ನಾತ್ವಾ ದತ್ತ್ವಾ ಚೈವ ಸ್ಪಶಕ್ತಿತಃ । 

ವಿಷ್ಣುಂ ಸಂಪೂಜ್ಯ ಯತ್ನೇನ ನುನೋವಾಕ್ಕಾಯನಿರ್ನುಲಃ ॥ ೧೧೩॥ 
ಯಾತ್ರಾಂ ಸಮಾ ಸಯೇತ್ಸಮ್ಯುಜ್ನಿಯತಾತ್ಮಾ ಶುಚಿವ್ರತಃ ! 

ಯತ್ರ ಕ್ವಾಪಿ ಮೃತೋ ಧೀರಃ ಪರಂ ಮೋಕ್ಸಮವಾಪ್ರ್ನುಯಾತ್‌ ॥ 


೧೦೮. ವ್ರತಿಯಾದವನು ಬೆಳಗಾದ ಬಳಿಕ ಪುನಃ ಎದ್ದು ಸ್ವರ್ಗದ್ವಾರದಲ್ಲಿ 
ವಿಧಿವತ್ತಾಗಿ ಸ್ನಾನವನ್ನು ಮಾಡಬೇಕು. 

೧೦೯-೧೧೦. ಅಲ್ಲಿ ವಿಧಿವತ್ತಾಗಿ ತೀರ್ಥಶ್ರಾದ್ಧವನ್ನು ಮಾಡಿ ಸ್ವಶಕ್ಕಿಗೆ 
ಅನುಸಾರವಾಗಿ ದಾನ ಕೊಟ್ಟು ವಿಧಿಯಲ್ಲಿರುವಂತೆ ವಿಷ್ಣುವನ್ಮ್ಭು ಪೂಜಿಸಿ 
ವಿಪ್ರರನ್ನು ಮತ್ತೆ ಪೂಜಿಸಿ, ಪ್ರಯತ್ನಮಾಡಿ ವಸ್ತ್ರಾದಿಗಳಿಂದ ದಂಪತಿಗಳನ್ನು 
ಪೂಜಿಸಬೇಕು. ಮೇಲಾದ ಶ್ರದ್ಧೆಯುಳ್ಳವರಾಗಿ ಭೂರಿದಕ್ಸಿಣೆಯನ್ನು ಕೊಡ 
ಬೇಕು. 

೧೧೧. ವಿಪ್ರರನ್ನು ವಿಧಿವತ್ತಾಗಿ ಪೂಜಿಸಿ ಇಂದ್ರಿಯಗಳನ್ನಡಗಿಸಿಕೊಂಡು 
ಭೋಜನಮಾಡಬೇಕು. 

೧೧೨. ಮರುದಿನವೂ ಎದ್ದು ಪರಮಶ್ರದ್ಧೆಯನ್ನು ತಾಳಿ ರುಕ್ಮಿಣೀ 
ತೀರ್ಥವೇ ಮೊದಲಾದ ತೀರ್ಥಗಳನ್ನು ಕ್ರಮವಾಗಿ ದರ್ಶನಮಾಡಬೇಕು. 

೧೧೩. ಅವುಗಳಲ್ಲೆಲ್ಲ ಸ್ನಾನಮಾಡಿ ಶಕ್ರ್ಯನುಸಾರವಾಗಿ ದಾನಮಾಡಿ 
ಮನಸ್ಸು ಮಾತು ಮೈಗಳಿಂದ ನಿರ್ಮಲನಾಗಿ ಪ್ರಯತ್ನಪೂರ್ವಕವಾಗಿ ವಿಷ್ಣು 
ವನ್ನು ಪೂಜಿಸಬೇಕು. 

೧೧೪. ಹೀಗೆ ಒಳ್ಳೆಯ ನಿಯಮಗಳನ್ನನುಸರಿಸಿ ಶುಚಿವ್ರತನಾಗಿ ಯಾತ್ರೆ 
ಯನ್ನು ಸಮಾಪ್ರಿಮಾಡಬೇಕು. ಅಲ್ಲೆಲ್ಲಿಯಾದರೂ ಮೃತನಾದಲ್ಲಿ ಆ ಧೀರನು 
ಪರಮಶ್ರೇಷ್ಠವಾದ ಮೋಕ್ಸವನ್ನು ಪಡೆಯುತ್ತಾನೆ. 


ಅಷ್ಟಮೋತಧ್ಯಾಯಃ ೧೪೫ 


ಅಗಸ್ತ್ಯ ಉವಾಚ :- 
ವಸಿಷ್ಠ್ಮೋಕ್ತಮಿತಿ ಶೃತ್ವಾ ಕೃತ್ವಾ ಚೈವ ಯಥಾವಿಧಿ । 
ವಿಭೀಷಣಪುರೋಗಾಸ್ತೇ ಬಭೂವುರ್ನಿರ್ಮಲಾಸ್ತದಾ ॥ ೧೧೫ ॥ 
ಇತಿ ಬಹುಲ ವಿಧಾನೈಸ್ತೀರ್ಥಯಾತ್ರಾಂ ನಿಧಾಯ 
ಪ್ರಚುರಸುಕೃತ ಪೂರ್ಣಾಸ್ತೇ ಚ ಸುಗ್ರೀವಮುಖ್ಯಾಃ | 
ಗತಮಲಿನಸುದೇಹಾಃ ಸ್ಹರ್ಗಚರ್ಯಾಪ್ರಯತ್ನಾ 
ದುಪಗುಣಿತಗುಣೌಘಾಸ್ತೇ ಬಭೂವುಃ ಸಮಸ್ತಾಃ ॥ ೧೧೬ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಅಯೋಧ್ಯಾವಾಾಹಾತ್ಮ್ಯೇ 6 ಮಹಾರತ್ನತೀರ್ಥ, 
ದುರ್ಭರತೀರ್ಥ, ಮಹಾಭರತೀರ್ಥ, ಮಹಾವಿದ್ಯಾತೀರ್ಥ, ಸಿದ್ಧ ಪೀಠ, ಕ್ಸೀರೇಶ್ವರ, 
ಸೀತಾಕುಂಡ್ಕ ಸುಗ್ರೀವತೀರ್ಥ, ಹನುಮತ್ಕುಂಡ, ವಿಭೀಷಣಸರಸ್ತಿ ನಿರ, 
ಅಯೋಧ್ಯಾ ಯಾತಾ ವಿಧಿಕ್‌ ಮವರ್ಣನಂ ೫ ನಾಮಾಷ್ಟ ಮೋತಧ್ಯಾ ಯಃ 





೧೧೫. ಅಗಸ್ತ್ಯನು ಹೇಳುತ್ತಾನೆ: ವಸಿಷ್ಠನು ಹೇಳಿದ ಈ ಮಾತು 
ಗಳನ್ನು ಕೇಳಿ ಅದರಂತೆ ವಿಧಿವತ್ತಾಗಿ ನಡೆಸಿ ವಿಭೀಷಣನೇ ಮೊದಲಾದವರೆ2 ರೂ 
ನಿರ್ಮಲರಾದರು. 

೧೧೬. ಈ ರೀತಿಯಾಗಿ ಬಹುವಿಧಾನಗಳಿಂದ ತೀರ್ಥಯಾಶ್ರಿಯನ್ನು 
ಮಾಡಿ ಹೆಚ್ಚಾ ದೆ ಸುಕ್ಕ ತದಿಂದ ತುಂಬಿದವರಾಗಿ ಸುಗ್ರೀವನೇ ಮೊದಲಾದ 
ಆ ಸಮಸ್ತ ರೂ. ಮಲಿನತೆಯನ್ನು ತೊಳೆದು ಬೆಳಗುವ ಒಳ್ಳೆಯ ದೇಹವುಳ್ಳ ವರಾಗಿ 
ಸ್ವರ್ಗಕ್ಟೊಪ್ಪು ವ ಚರ್ಯೆಗಳನ್ನು ತಳೆಯುವ ಪ್ರ ಪ್ರಯತ್ನದಿಂದ ಹಲವುಮಡಿ 
ಹೆಚ್ಚಾ ದ "ಗುಣಗಳುಳ್ಳ ವರಾಗಿ ಶೋಭಿಸಿದರು. 


ಇಲ್ಲಿಗೆ ಎಂಬತ್ತೊ೦ದುಸಾವಿರ ಶ್ಲೋಕಗಳ ಸಂಸಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಮಾಂದಮ ಹಾಪುರಾಣದ ಎರಡನೆಯ ವೈಷ್ಠ ವಖಂಡದ ಅಯೋಧ್ಯಾ ಮಾಹಾತ್ಮ ದೆಲ್ಲಿ 
"" ಮಹಾರತ್ಲ ತೀರ್ಥ, ದುರ್ಭರತೀರ್ಥ, ಮಹಾಭರತೀರ್ಥ, ಮಹಾನಿದ್ದಾ ತೀರ್ಥ, 
ಸಿದ್ದ ಪೀಠ, ಫ್ರೀರೇಶ್ವರ್ಯ ಸೀತಾಕುಂಡ, ಸುಗ್ರೀವತೀರ್ಥ, ಹನುಮತ್ಕುಂಡ, 
ನಿಭೀಷಣಸರಸ್ತೀ ರ್ಥ, ಅಯೋಧ್ಯಾಯಾತ್ರಾಮವಿಧಿಕ್ರಮವರ್ಣನ*'ನೆಂಬ 
ಎಂಟನೆಯ ಅಧ್ಯಾಯವು ಮುಂಗಿದುದು 


ಗ ಶ್ರೀಃ ॥ 


ಅಥ ನವಮೋಧಾ ಧ್ಯಾಯಃ 


ಗಯಾಕೂಸ, ಪಿಶಾಚಮೋಚನತೀರ್ಥ, ಮಾನಸತೀರ್ಥ, ಶತಮಸಾನದೀ, ಮಾಂಡವ್ಯಾದ್ಯಾಶ ಶಮ, 
ಸೀತಾಕುಂಡ, ದುಗ್ಬೆ ಶ್ಯ ರ ಭೈ ರವಭಾರತಕುಂಡ, ಜಟಾಕುಂಡ ಮಾಹಾತ್ಮ $ನರ್ಣನಂ 


ಅಗಸ್ತ್ಯ ಉವಾಚ : 
ಟಂ ಆಜೆ ಸ್ಲೇಯೆದಿಗ್ನ ಲೇ ಸಂಶ್ರಿತಂ ಮಹತ್‌ । 
ಗಯಾಕೂಪವಿತಿ ಈ ಖ್ಯಾತಂ ಸರ್ವಾಭೀಷ್ಟಫಲಪ್ರ ದಂ Hou 
ಯತ್ರ ಸ್ನಾತಾ ಚ ದತ್ತಾ 4 ಚೆ ಯಥಾಶಕ್ಕ್ಯಾ ಜಿತೇಂದ್ರಿಯಃ । 
ಸರ್ವಾನ್‌ ಕಾಮಾನವಾಸೋತಿ ಶ್ರಾ ದ್ದಂ ಕೃತ್ವಾ ದ್ವಿಜೋತ್ತಮಃ ॥೨॥ 
ನರಕಸ್ಕಾ ಶ್ಲ ಯೇ ಕೇಚಿತ್ಸಿ ತರಶ್ಚ ಬಡಿತ | 


ವಿಷ್ಣು ಲೋಕೇ ತು ಗಚ್ಛ 0ತಿ ತಸಿ ಒನ್‌ ಶ್ರಾಜ್ದೆ € ಕೃತೇತುವೈ Han 
ತಸಿ ನ್‌ ಶ್ರಾಜೆ ಸೇ ಕೃತೇ ಬಿಪ್ರ ಪಿತೊ ಫಹಾಮನೃಣೋ ಭವೇತ್‌ । 
ಸ್ಯ ಕಿ ಭಿಃ ದಿ ತು ಸಯನೈಃ ಪಾಯಸೇನ ಚ nH 


ಕರ್ತವ್ಯಮೃಷಿನಿರ್ದಿಷ್ಟಂ ಪಿಣ್ಯಾಕೇನ ಗುಡೇನ ವಾ । 
ಶ್ದಾ ದ್ಧ ತ್ತಿ ೀರ್ಥಕೇ ಸ್ರೋಕ, ೦ ಹಿತ್ಯೂಣಾಂ ತುಪ್ಟಿಕಾರಕಂ ॥೫॥ 





ಕನ್ನಡದ ಅನುವಾದ 
ಗಯಾಕೂಪ, ಪಿಶಾಚನೋಚನತೀರ್ಥ, ಮಾನಸತೀರ್ಥ, ಬಮೆಸಾನದಿ, ಮಾಂಡವ್ಯಾದ್ಯಾ ಶ ಶ್ರಮ, 
ಸೀತಾಕುಂಡ, ದುಗ್ಗೆ (ಶ್ವರ ಭೈ ರವ ಭರತಕುಂಡ, ಜಬಾಕುಂಡಗಳ 
ಮಾಹಾತ್ಮ ೨ನರ್ಣನ 

೧. ಅಗಸ್ಯನು ಹೇಳುತ್ತಾನೆ: ಜಟಾಕುಂಡಕ್ಕೆ ಆಗ್ನೇಯದಿಕ್ಕಿನಲ್ಲಿ 
ಗಯಾಕೂಪವೆಂದು ಪ್ರಖ್ಯಾತವಾಗಿ ಸರ್ವಾಭೀಷ್ಟಫಲದಾಯಕವೂೂ ಮಹತ್ತ 
ರವೂ ಆದ ಒಂದು ತೀರ್ಥವಿರುವುದು. 

೨. ದ್ವಿಜೋತ್ತಮನು ಜಿತೇಂದ್ರಿಯನಾಗಿ ಅಲ್ಲಿ ಸ್ನಾನಮಾಡಿ ಯಥಾ 
ಶಕ್ತಿಯಾಗಿ ದಾನಮಾಡಿ ಶ್ರಾದ್ಧವನ್ನಾ ಚರಿಸಿದರೆ ತನ್ನ ಇಷ್ಟಾರ್ಥಗಳೆಲ್ಲವನ್ನೂ 
ಪಡೆಯುತ್ತಾನೆ. 

೩. ಅಲ್ಲಿ ಶ್ರಾ ದ್ಧ ಮಾಡಿದ್ದೇ ಆದರೆ: ನರಕದಲ್ಲಿರುವ ಪಿತೃ ಗಳೂ, ಪಿತಾ 
ಮಹೆರೂ ವಿಷ್ಣು ಲೋಕಕ್ಕೆ ಹೋಗುತ್ತಾ ರೆ. 

೪-೫. ಎಲೈ ವಿಪ ಪ್ರನೇ! ! ಮಾನವನು ಆ ತೀರ್ಥದಲ್ಲಿ ಶ್ರಾ ದ್ದ ಮಾಡಿದ್ದಾ ದರೆ 
ಹಿತ ಕ[ೈಯಣವನ್ನು ತೀರಿಸಿ ಖಯಣವಿಮೋಚನೆಯನ್ನು ಹೊಂದುತ್ತಾ ನೆ. ಡಾ 
ಚ ಬರೂ ಯವಗಳಿಂದಲೂ ಶಕ್ರ್ಯನುಗುಣವಾಗಿ ಪಿಂಡಗಳನ್ನು ಮಾಡಿ ಅಲ್ಲಿ 


ನವಮೋತ$ಧ್ಯಾಯಃ ೧೪೭ 


ತತ್ರ ಶ್ರಾದ್ಧಂ ಪ್ರಕರ್ತವ್ಯಂ ನರೈಃ ಶ್ರದ್ಧಾಸಮಸ್ಚಿತೈಃ । 
ತುಷ್ಯಂತಿ ಪಿತರಸ್ತೇಷಾಂ ತುಷ್ಟಾಃ ಸ್ಯುಃ ಸರ್ವದೇವತಾಃ ॥ ೬1 
ತುಷ್ಟೇಷು ಪಿತೃಷು ಶ್ರೀಮಾನ್ಹಾಯತೇ ಪುತ್ರವಾಂಸ್ತಥಾ । 
ಶ್ರಾದ್ಗೇನೆ ಪಿತರಸ್ತುಷ್ಟಾಃ ಪ್ರಯಚ್ಛಂತಿ ಸುತಾನ್ಸಹೊನ್‌ 


॥೭॥ 
ಶ್ರಿಯಂ ಚೆ ವಿಪುಲಾನ್‌ ಭೋಗಾನ್‌ ಶ್ರಾದ್ಮಕೃದ್ಧೋ ನ ಸಂಶಯಃ । 
ತಸ್ಮಾದತ್ರ ವಿಧಾನೇನ ವಿಧಾತವ್ಯಂ ಪ್ರಯತ್ನತಃ ॥೮॥ 
ಶ್ರಾದ್ಧಂ ಶ್ರದ್ಧಾಯುಶೈಃ ಸಮ್ಯಗಭೀಷ್ಟಫಲಕಾಂಕ್ಸಿಭಿಃ । 

ಗೆಯಾಕೂಸೇ ವಿಶೇಷೇಣ ಪಿತ್ಯೂಣಾಂ ದತ್ತಮಕ್ಸೈೆಯಂ ॥೯॥ 
ಸೋಮವಾರೇಣ ಸಂಯುಕ್ತಾ ಅಮಾವಾಸ್ಯಾ ಯದಾ ಭವೇತ್‌ । 
ತತ್ರಾನಂತಫಲಂ ಶ್ರಾದ್ಧಂ ಪಿತ್ಛೂಣಾಂ ದತ್ತಮಕ್ಸ್ಸಯಂ ॥ ೧೦॥ 
ಅನ್ಯದಾ ಸೋಮವನಾರೇಣ ತತ್ರ ಶ್ರಾದ್ಧಂ ವಿಧಾನತಃ । 
ಪಿತೃಸಂತೋಷದಂ ನಿತ್ಯಂ ತತ್ರ ದತ್ತಾಕ್ಸೇಯೋ ಭವೇತ್‌ WH ೧೧॥ 





ಪಿತೃಗಳಿಗೆ ಪಿಂಡಪ್ರ ದಾನಮಾಡಬೇಕು; ಅಥವಾ ಖುಸಿಗಳು ನಿರ್ದೇಶ 
ಮಾಡಿರುವಂತೆ ನಿಣ್ಯಾಹಿಟ್ಟಿ ನಿಂದಲಾಗಲಿ, ಬೆಲ್ಲದಿಂದಲಾಗಲಿ ಪಿಂಡಪ್ರದಾನ 
ಮಾಡಬೇಕು. ಆ ತೀರ್ಥದಲ್ಲಿ ಶ್ರಾದ್ಧವು ಪಿತೃಗಳಿಗೆ ತೃಪ್ತಿಯುಂಟುಮಾಡು 
ವುದೆಂದು ಹೇಳಿದೆ. 

೬. ಮಾನವರು ಶ್ರದ್ಧೆಯಿಂದ ಆ ಗಯಾಕೂಪದಲ್ಲಿ ಶ್ರಾದ್ಧವನ್ನು ಮಾಡ 
ಬೇಕು. ಅದರಿಂದ ಅವರ ಪಿತೃಗಳೆಲ್ಲರೂ ತೃಪ್ತರಾಗುತ್ತಾರೆ; ಸಮಸ್ತ 
ದೇವತೆಗಳೂ ಸಂತೋಷಗೊಳ್ಳು ತ್ತಾರೆ. 

ಈ ಪಿತೃಗಳು ಸಂತುಷ್ಟರಾದರೆ ಶ್ರಾದ್ಧ ಮಾಡಿದಾತನು ಶ್ರೀಮಂತನೂ 
ಪುತ್ರವಂತನೂ ಆಗುತ್ತಾನೆ. ಶ್ರಾದ್ಧದಿಂದ ಪಿತೃಗಳು ಸಂತುಷ್ಟರಾಗಿ ಬಹು 
ಜನ ಪುತ್ರರನ್ನು ಅನುಗ್ರಹಿಸುತ್ತಾರೆ. 

೮-೯. ಅಲ್ಲದೆ ಸಂಪತ್ತನ್ನೂ ವಿಪುಲವಾದ ಭೋಗಗಳನ್ನೂ ಶ್ರಾದ್ಧಕರ್ತರಿಗೆ 


ನೀಡುತ್ತಾರೆ. ಇದರಲ್ಲಿ ಸಂಶಯವಿಲ್ಲವು. ಆದುದರಿಂದ ಇಷ್ಟಾರ್ಥಫಲವನ್ನು 
ಬಯಸುವವರು ಇಲ್ಲಿ ಶ್ರಾದ್ದೆವಿಧಾನವನ್ನನುಸರಿಸಿ ಪ್ರಯತ್ನಪೂರ್ವಕವಾಗಿ 
ಶ್ರದ್ಧೆಯಿಂದ ಪಿತೃಶ್ರಾದ್ಧ ಮಾಡಬೇಕು. ಪಿತೃಗಳಿಗೆ ಗಯಾಕೂಪದಲ್ಲಿ 


ಕೊಟ್ಟಿದ್ದು ವಿಶೇಷವಾಗಿ ಅಕ್ಸಯವಾಗುವುದು. 

೧೦. ಅಮಾವಾಸ್ಕೆಯೊಡಗೂಡಿದ ಸೋಮವಾರವು ಬಂದಂದು ಶ್ರಾದ್ಧ 
ಮಾಡುವುದು ಅನಂತಫಲವನ್ನು ಕೊಡುವುದು. ಆಗ ಪಿತೃಗಳಿಗೆ ಕೊಟ್ಟಿದ್ದು 
ನಿಸ್ಸಂಶಯವಾಗಿಯೂ ಅಕ್ಬೆಯವಾಗುವುದು. 

೧೧. ಬೇರೆ ಕಾಲಗಳಲ್ಲಿ ಸೋಮವಾರದ ದಿನ ವಿಧಾನಪೂರ್ವಕವಾಗಿ 


ಪ 


೧೪೮ ಶ್ರೀ ಸ್ಮಾಂದಮ ಹಾಪುರಾಣಂ 


ತತ್ರ ಪೂರ್ವದಿಶಾಭಾಗೇ ತೀರ್ಥಂ ಸರ್ವೋತ್ತಮೋತ್ತಮಂ | 
ಪಿಶಾಚಮೋಚೆನಂ ನಾಮ ವಿದ್ಯತೇ ಚ ಫಲಪ್ರದಂ ॥ ೧೨॥ 
ತತ್ರ ಸ್ನಾತ್ವಾ ಚೆ ದತ್ತ್ವಾ ಚ ಪಿಶಾಜೋ ನೈವ ಜಾಯತೇ 1 

ತತ್ರ ಸ್ನಾನಂ ತಥಾ ದಾನಂ ಶ್ರಾದ್ಧಂ ಚೈವ ವಿಶೇಷತಃ ! 


ಕರ್ತವ್ಯಂ ಚೆ ಪ್ರಯತ್ನೇನ ನರೈಃ ಶ್ರದ್ಧಾಸಮುತಶ್ಚಿತ್ರಃ ॥ ೧೩೪ 
ಮಾರ್ಗಶೀರ್ಷೆೇ ಶುಕ್ಲಪಕ್ಸ್ನೇ ಚೆತುರ್ದಶ್ಯಾಂ ವಿಶೇಷತಃ । 
ಸ್ನಾನಂ ತತ್ರ ಪ್ರಕರ್ತವ್ಯಂ ಪಿಶಾಚತ್ವವಿಮುಕ್ತಯೇ ॥ ೧೪ ॥ 


ತತ್ಸನ್ನಿಧೌ ಸೂರ್ವಭಾಗೇ ಮಾನಸಂ ನಾಮ ನಾಮತಃ । 

ತೀರ್ಥಂ ಪುಣ್ಯನಿವಾಸಾಗ್ರ್ಯಂ ಸ್ನಾತವ್ಯಂ ಚ ವಿಶೇಷತಃ । 

ತತ್ರ ಸ್ನಾನೇನ ದಾನೇನ ಸರ್ವಾನ್ಯಾಮಾನವಾಪ್ಪ್ಲುಯಾತ್‌ ॥ ೧೫ ॥ 
ನಾನಾವಿಧಾನಿ ಪಾಪಾನಿ ಮೇರುತುಲ್ಯಾನಿ ವೈ ಪುನಃ ಃ 

ತತ್ರ ಸ್ನಾನಾತ್‌ಕ್ಲೆಯಂ ಯಾಂತಿ ನಾತ್ರ ಕಾರ್ಯಾ ವಿಚಾರಣಾ ॥ ೧೬॥ 
ಯತ್ಯಿಂಚಿದ್ದಿದ್ಯತೇ ಪಾಪಂ ಮಾನಸಂ ಕಾಯಿಕಂ ತಥಾ ! 

ವಾಚಿಕಂ ಚೆ ತಥಾ ಪಾಪಂ ಸ್ಪಾನತೋ ನಿಲಯಂ ವ್ರಜೇತ್‌ ॥ ೧೭॥ 





ಶ್ರಾದ್ವಮಾಡಿದರೆ ಪಿತೃಗಳಿಗೆ ಸತತವಾದ ತೃಪ್ತಿಯನ್ನುಂಟುಮಾಡುವುದು. 
ಅಲ್ಲಿ ಕೊಟ್ಟದ್ದು ಅಕ್ಸಯವಾಗುವುದು. 

೧೨. ಅಲ್ಲಿಗೆ ಪೂರ್ವದಿಗ್ಸಾಗದಲ್ಲಿ ಸರ್ವೋತ್ತಮೋತ್ತಮವೂ, ಫಲ 
ಪ್ರದವೂ ಆದ ಪಿಶಾಚಮೋಚನವೆಂಬ ತೀರ್ಥವಿರುವುದು. 

೧೩. ಅಲ್ಲಿ ಸ್ಪಾನಮಾಡಿ ದಾನಮಾಡಿದವನು ಎಂದಿಗೂ ನಿಶಾಚಿಯಾಗುವು 
ದಿಲ್ಲವು. ಮಾನವರು ಆ ಪಿಶಾಚಮೋಚನತೀರ್ಥದಲ್ಲಿ ವಿಧಿಪೂರ್ವಕವಾಗಿ ಸ್ನಾನ 
ವನ್ನೂ, ದಾನವನ್ನೂ ಶ್ರಾದ್ಧವನ್ನೂ ಪ್ರಯತ್ನಪೂರ್ವಕವಾಗಿ ನೆರವೇರಿಸಬೇಕು. 

೧೪. ಮಾರ್ಗಶೀರ್ಷಮಾಸದ ಶುಕ್ಲ ಚತುರ್ದಶಿಯಲ್ಲಿ ಪಿಶಾಚತ್ವನಿವಾರಣೆ 
ಗಾಗಿ ಅಲ್ಲಿ ವಿಧಿಪೂರ್ವಕವಾಗಿ ಸ್ನಾನಮಾಡಬೇಕು. 

೧೫. ಅದರ ಪೂರ್ವದಿಗ್ಭಾಗದಲ್ಲಿಯೆ ಮಾನಸವೆಂಬ ತೀರ್ಥವಿರುವುದು. 
ಅದು ಪುಣ್ಯತೀರ್ಥಗಳಲ್ಲಿ ಅಗ್ರಗಣ್ಯವಾದುದು. ಅಲ್ಲಿ ವಿಶೇಷವಾಗಿ ಸ್ನಾನ 
ಮಾಡಬೇಕು. ಅಲ್ಲಿಯ ಸ್ನಾನದಿಂದಲೂ, ದಾನದಿಂದಲೂ ಮಾನವನು ಸರ್ವ 
ಕಾಮಗಳನ್ನು ಪಡೆಯಲಾಪನು. 

೧೬. ಮೇರುವಿಗೆ ಸಮಾನವಾಗಿ ಬೆಳೆದಿರುವ ಬಗೆ ಬಗೆಯ ಪಾಪಗಳೂ 
ಅಲ್ಲಿಯ ಸ್ನಾನದಿಂದ ಕ್ಷಯವನ್ನೈದುತ್ತವೆ. ಈ ವಿಷಯದಲ್ಲಿ ವಿಚಾರಮಾಡ 
ಬೇಕಾದುದಿಲ್ಲ. 

೧೭. ಮನಸ್ಸಿನಿಂದಲೂ, ದೇಹೆದಿಂದಲೂ, ಮಾತಿಥಿಂದಲೂ ಮಾಡಿದ 


ನವಮೋ9ಧ್ಯಾಯಃ ೧೪೯ 


ಪ್ರೌಷ್ಠಪದ್ಯಾಂ ಸದಾ ಕಾರ್ಯಾ ಪೌರ್ಣಮಾಸ್ಯಾಂ ವಿಶೇಷತಃ । 


ಯಾತ್ರಾ ತಸ್ಯ ನೃಭಿರ್ವಿಪ್ರ ಪುಣ್ಯವದ್ಧಿಃ ಕ್ರಿಯಾಪಕೆಃ ॥ ೧೮ ॥ 
ತಸ್ಮಾದ್ದಕ್ಷಿಣದಿಗ್ಭಾಗೇ ವರ್ತತೇ ಸುಕೃತೈಕಭೂಃ । 

ತಮಸಾನಾಮ ತಟಿನೀ ಮಹಾಪಾತಕನಾಶಿನೀ ॥೧೯॥ 
ಯತ್ರ ಸ್ನಾನಂ ತಥಾ ದಾನಂ ಸರ್ವಪಾಪಹೆರಂ ಸದಾ । 

ಯಸ್ಯಾಸ್ತಟೀ ತಥಾ ರಮ್ಯೇ ಸರ್ವದಾ ಫಲದಾಯಕೇ ॥೨೦॥ 
ನಾನಾವಿಧಾನಿ ಸ್ಥಾನಾನಿ ಮುನೀನಾಂ ಭಾವಿತಾತ್ಮನಾಂ | 

ಮಾಂಡವ್ಯಸ್ಯ ಮುನೇಃ ಸ್ಥಾನಂ ವರ್ತತೇ ಪಾಪನಾಶನಂ ॥ ೨೧॥ 
ಯಸ್ಕಾಸ್ತೀರೇ ಮುನಿಶ್ರೇಷ್ಠ ಸರ್ವತ್ರ ಸುಮನೋಹರಂ । 
ತಸ್ಯಾಶ್ರಮಪಸದಂ ರಮ್ಯಂ ನಾನಾವೃಕ್ಸಮನೋಹರಂ ॥ ೨೨॥ 
ಯಸ್ಮಾತ್‌ ಸ್ಥಾನಾತ್‌ ಸಮುದ್ಭೂತಾ ತಮಸಾ ಸುತರಂಗಿಣೀ । 

ತದ್ವನಂ ಪುಣ್ಯಮಧಿಕಂ ಪಾವನಂ ಪದವಂತ್ತಮಂ ॥ ೨೩॥ 


ಯಾವುದೇ ಪಾಸವಿದ್ದರೂ ಅಲ್ಲಿ ಸ್ನಾನಮಾಡುವುದರಿಂದ ನಾಶವಾಗಿ 
ಹೋಗುತ್ತದೆ. 

೧೮. ಎಲೈ ವಿಪ್ರನೇ! ಕ್ರಿಯಾಪರರಾದ (ಕರ್ಮಕರಾದ) ಪುಣ್ಯವಂತರು 
ಪ್ರತಿವರ್ಷದ ಭಾದ್ರಪದಮಾಸದಕ್ಲಿಯೂ ಅಲ್ಲಿ ಯಾತ್ರೆಮಾಡಬೇಕು. 
ಅದರಲ್ಲಿಯೂ ಭಾದ್ರಪದ ಪೂರ್ಣಿಮೆಯಲ್ಲಿ ವಿಶೇಷವಾಗಿ ಯಾತ್ರೆಯನ್ನು 
ನಡೆಸಬೇಕು. 

೧೯. ಎಲೈ ವಿಪ್ರರೇ! ಆ ಮಾನಸತೀರ್ಥಕ್ಕೆ ದಕ್ಷಿಣದಲ್ಲಿ ಸುಕೃತಕ್ಕೆ 
ತಾನೇ ನೆಲೆಯೆನಿಸಿ, ಮಹಾಪಾತಕಗಳನ್ನೂ ನಾಶಮಾಡುವುದಾದ " ತಮಸಾ? 
ಎಂಬ ನದಿಯಿರುವುದು. 

೨೦-೨೨. ಆ ನದಿಯಲ್ಲಿ ಸ್ನಾನವೂ, ದಾನವೂ ಸರ್ವಕಾಲಗಳಲ್ಲಿಯೂ 
ಸರ್ವಪಾಪಗಳನ್ನೂ ಪರಿಹರಿಸುತ್ತವೆ... ಸರ್ವದಾ ಫಲಪ್ರದವೆನಿಸಿರುವ 
ಆ ನದಿಯ ರಮ್ಯವಾದ ತೀರಗಳಲ್ಲಿ ಆತ್ಮಜ್ಞಾನಿಗಳಾದ ಮುನಿಗಳ ಅನೇಕ 
ಆಶ್ರಮ ಪ್ರದೇಶಗಳಿರುವುವು. ಎಲೈ ಮುನಿಶ್ರೇಷ್ಠನೇ! ಎಲ್ಲ ಕಡೆಯೂ ಬಹು 
ಮನೋಹರವಾಗಿ ಪಾಪನಾಶಕವೂ ಆಗಿರುವ ಮಾಂಡವ್ಯಮುನಿಯ ಆಶ್ರಮವೂ 
ಅಲ್ಲಿಯೇ ಇರುವುದು. ನಾನಾ ವೃಕ್ಸಗಳಿಂದ ಮನೋಹರವಾಗಿವಾರುವುದು. 

೨೩. ಆ ಸ್ಥಾನದಿಂದಲೇ ಶ್ರೇಷ್ಠವೆನಿಸಿದ ತಮಸಾನದಿಯು ಉದ್ಭವಿಸಿತು. 
ಆದುದರಿಂದ ಆ ಆಶ್ರಮೋಷವನವು ಬಹು ಪುಣ್ಯಕರವಾದುದೂ, ಪಾವನ 
ವಾದುದೂ ಆದ ಉತ್ತಮಸ್ಕಾನವಾಗಿರುವುದು. 


೧೫೦ ಶ್ರೀ ಸ್ಮಾಂದಮೆ ಹಾಫಪುರಾಣಂ 


ಯಸ್ಯ ದರ್ಶನತೋ ನೃಣಾಂ ಸರ್ವಪಾಪಕ್ಚಯೋ ಭನೇತ್‌ 
ಪ್ರಫುಲ್ಲನಾನಾವಿಧಗುಲ್ಮ ಶೋಭಿತಂ 
ಲತಾಪ್ರತಾನಾವನೆತಂ ಮನೋಹರಂ | 
ವಿರೂಢಪುಷ್ಟೈಃ ಪರಿತಃ ಪ್ರಿಯಂಗುಭಿಃ 
ಸುಪುಸ್ಪಿತೈಃ ಕಂಟಿಕಿತೈಶ್ಚ ಕೇತಕ್ಕೆಃ ॥ ೨೫ ॥ 
ತಮಾಲಗುಲ್ಮೆ ರ್ನಿಚಿತಂ ಸುಗಂಧಿಭಿಃ 
ಸಕರ್ಣಿಕಾರೈರ್ಬಕುಲೈಶ್ಚ ಸರ್ವತಃ । 
ಅಶೋಕಪುನ್ನಾಗವರೈಃ ಸುಪುಪ್ಪಿತೈ 
ರ್ದ್ವಿರೇಫಮಾಲಾಕುಲಪುಷ್ಪಸಂಚಯ್ಯೆಃ ॥ ೨೬ ॥ 
ಕೃಚಿತ್ರ್ರಫುಲ್ಲಾಂಬಜರೇಣುಭೂಹಿತೈ 
ರ್ನಿಹಂಗಮೈಶ್ವಾರುಫಲಪ್ರಚಾರಿಭಿಃ । 
ವಿನಾದಿತಂ ಸಾರಸಮುತ್ಕುಲಾದಿಭಿಃ 
ಪ್ರಮುತ್ತದಾತ್ಕೂಹಕುಲೈಶ್ಚ ವಲ್ಲುಭಿಃ ॥ ೨೭॥ 
ಕೃಚಿಚ್ಚ ಚಕ್ರಾಹ್ನರವೋಪನಾದಿತಂ 
ಕೃಚಿಚ್ಚ ಕಾದಂಬಕದಂಬಳ್ಳೈರ್ಯುತಂ । 


॥ ೨೪ ॥ 





೨೪. ಪವಿತ್ರವಾದ ಆ ತಪೋವನದ ದರ್ಶನದಿಂದ ಮಾನವರಿಗೆ ಸಮಸ್ತ 
ಪಾಸಗಳೂ ನಿವಾರಣೆಯಾಗುತ್ತವೆ. 

೨೫. ಆ ವನವು ಕುಸುಮಿಸಿರುವ ಬಗೆ ಬಗೆಯ ಪೊದೆಗಳಿಂದಲೂ, ಬಾಗಿ 
ಬಳುಕುತ್ತಿರುವ ಬಳ್ಳಿ ಬಳಗಗಳಿಂದಲೂ, ಚೆನ್ನಾಗಿ ಹೊಬಿಟ್ಟಿರುವ ಫ್ರಿಯಂಗು 
ವೃಕ್ಸಗಳಿಂದ ಸುತ್ತುವರೆದುದಾಗಿಯೂ ಬಹು ಮನೋಹೆರವಾಗಿರುವುದಲ್ಲದೆ, 
ಕೇದಗೆಯ ಪೊದೆಗಳಿಂದಲೂ ತುಂಬಿ ತುಳುಕುತ್ತಿರುವುದು. 

೨೬-೨೭. ಹೊಂಗೆಯ ತೋಪುಗಳಿಂದ ಕಿಕ್ಕಿರಿದು, ಸುಗಂಧಭರಿತವಾದ 
ಕರ್ಣಿಕಾರಗಳಿಂದಲೂ ಬಕುಲವೃಕ್ಸುಗಳಿಂದಲೂ ನಿಬಿಡವಾಗಿರುವುದು. ಅಲ್ಲಿಯ 
ಕೆಲವೆಡೆಗಳಲ್ಲಿ ಅಶೋಕ, ಪುನ್ನಾಗ ವೃಕ್ಸಗಳು ಚೆನ್ನಾಗಿ ಹೊ ಬಿಟ್ಟಿರಲು 
ಆ ಹೂವುಗಳ ಗುಂಪಿನಲ್ಲೆಲ್ಲ ದುಂಬಿಗಳ ಸಾಲುಗಳು ದಟ್ಟವಾಗಿ ಸೇರಿ ಮೊರೆಯು 
ತ್ರಿರುವುವು. ಒಂದೊಂದು ಕಡೆ ಚೆನ್ನಾಗಿ ಅರಳಿದ ಪದ್ಮಸುಷ್ಪಗಳ ಕೇಣುಗಳಿಂದ 
ಭೂಷಿತಗಳಾಗಿ ಮನೋಹರವಾದ ಫಲಗಳಿಗಾಗಿ ಓಡಾಡುತ್ತಿರುವ ಸಾರಸ 
ಗಳಿಂದಲೂ, ಬೇಟಿವನಕ್ಕಿಗಳಿಂದಲೂ, ಮದಿಸಿದ ನೀರುಕೋಳಿಗಳಿಂದಲೂ ಹಕ್ಕಿ 
ಗಳಿಂದಲೂ ಕಂಗೊಳಿಸುತ್ತಿರುವ ಸರೋವರವು ಕಲಕಲನಾದದಿಂದ ತುಂಬಿ 
ಸುಂದರವಾಗಿರುವುದು. 

೨೮. ಕೆಲವೆಡೆಗಳಲ್ಲಿ ಚಕ್ರವಾಕಪಕ್ಸಿಗಳ ಧ್ವನಿಯಿಂದ ನಾದಿತವಾಗಿಯೂ 


ನವಮೋ9ಧ್ಯಾಯಃ ೧೫೧ 


ಕಚಿಚ್ಚ ಕರಾಂಡವನಾದನಾದಿತಂ 
ಕ್ವಚಿಚ್ಚ ಮತ್ತಾಲಿಕುಲಾಕುಲೀಕೃತಂ ॥ ೨೮ ॥ 
ಮದಾಕುಲಾಬಿರ್ಭ್ರಮರೀಭಿರಾದರಾ 
ನ್ನಿಷೇನಿತಂ ಚಾರುಸುಗಂಧಪುಷ್ಪವತ್‌ । 
ಕೃಚಿಚ್ಚ ಪುಷ್ಪೈಃ ಸಹಕಾರವೃತ್ಸೈೈ 
ರ್ಲತೋಪಗೂಡಢೈಸಿ,ಲಕದ್ರುಮೈಶ್ಚ ॥೨೯॥ 
ಪ್ರಷೃಷ್ಟನಾನಾವಿಧಪಕ್ಸಿಸೇನಿತಂ 
ಪ್ರಮತ್ತಹಾರೀತಕುಲೋಪನಾದಿತಂ । 
ಸಮಂತತಃ ಸುಂದರದರ್ಶನೀಯತಾಂ 
ಸಮುದ್ಧಹತ್ತದ್ವನಮುಲ್ಲಸನ್ಮಹತ್‌ ॥೩೦॥ 
ನಿಬಿಡನಿಚುಲನೀಲಂ ನೀಲಕೆಂಠಾಭಿರಾಮಂ 
ಮದಮುದಿತವಿಹಂಗೀವೃಂದನಾದಾಭಿರಾಮಂ | 
ಕುಸುಮಿತತರುಶಾಖಾಲೀನಮುತ್ತದ್ವಿರೇಫಂ 
ನವಕಿಸಲಯಶೋಭಾಶೋಭಿತಂ ಸತ್ಸಲಾಢ್ಯಂ ॥೩೧॥ 
ಕೆಲವೆಡೆಗಳಲ್ಲಿ ಕಲಹಂಸಪಕ್ಸಿಗಳ ಸಮೂಹಗಳಿಂದ ಕೂಡಿಯೂ ಸೊಗಸುತ್ತಿರು 
ವುದು. ಕೆಲವೆಡೆಗಳು ಕಾರಂಡವನಾವಗಳಿಂದ ತುಂಬಿರುವುವು. ಕೆಲವೆಡೆಗಳು 
ಮದಿಸಿದ ಭ್ರ ಮರಸಮೂಹಗಳಿಂದ ಆಕುಲಗೊಂಡಿರುವುವು. 

3೯. ಸುಗಂಧಭರಿತವಾಗಿ ಮನೋಹರವಾದ ಪುಷ್ಟ ಗಳಲ್ಲಡಗಿ ಮದಿಸಿ 
ರುಂಕಾರಮಾಡುತ್ತಿರುವ ಪೆಣ್ಣುಂಬಿಗಳಿಂದ ಸರ್ವಕಡೆಗಳ್ಲೂ ಆ ವನವು 
ಸೇವಿಸಲ್ಪಡುತ್ತಿರುವುದು. ಒಂದೊಂದು ಕಡೆ ಹೂವುಗಳಿಂದ ತುಂಬಿ ತುಳುಕು 
ತ್ತಿರುವ ಮಾವಿನ ಮರಗಳಿಂದಲ್ಕೂ ಬಳ್ಳಿಗಳು ಹಬ್ಬಿ ಮರೆಯಾಗಿಹೋಗಿರುವ 
ತಿಲಕವೃಕ್ಸಗಳಿಂದಲೂ ಮನೋಹರವಾಗಿರುವುದು. 

೩೦, ಬಹಳವಾಗಿ ಹರ್ಷಗೊಂಡಿರುವ ನಾನಾ ಬಗೆಯ ಪಕ್ಷಿಗಳಿಂದ 
ಆ ತಪೋವನವು ಎಲ್ಲೆಲ್ಲಿಯೂ ಸೇವಿಸಲ್ಪಡುತ್ತಿರುವುದು. ಮಹ 
ಪಾರಿವಾಳಗಳ ಗುಂಪುಗಳ ನಾದದಿಂದ ಹೊಳಲುಗೊಡುತ್ತಿರುವುದು. 
ಆ ಮಹಾವನವು ಎಲ್ಲ ಕಡೆಯಲ್ಲಿಯೂ ಸುಂದರವಾಗಿ ನೋಟಕ್ಕೆ ಸೊಗಸನ 
ಬೀರಿ ಬೆಳಗುತ್ತಿರುವುದು. 

೩೧. ದಟ್ಟವಾಗಿ ಬೆಳೆದ ನೀರುಹಲಸಿನಗಿಡ (ನಿಚುಲ)ಗಳಿಂದ ನೀಲವರ್ಣ 
ವಾಗಿಯೂ, ನೀಲಕಂಠ (ನನಿಲು)ಗಳಿಂದ ಮನೋಹರವಾಗಿಯೂ, ಮದಿಸಿ 
ಸಂತೋಷಹೊಂದಿದ ಹೆಣ್ಣುಹಕ್ಕಿ ಗುಂಪುಗಳ ಬಗೆ ಬಗೆಯ ನಾದಗಳಿಂದಲೂ 
ಆ ತಪೋವನವು ಹೃದಯಂಗಮವಾಗಿದ್ದಿತು. ಹೂಬಿಟ್ಟ ಮರಗಳ ಕೊಂಬೆಗಳ 


೦ 
ಕಾದ 


೧೫೨ ಶ್ರೀ ಸ್ಕಾಂದಮಹಾಫುರಾಣಂ 


ಇತ್ಯಾದಿ ಬಹು ಶೋಭಾಢ್ಯಂ ಸರ್ವದಿಕ್ಸು ಮನೋಹರಂ । 

ಯತ್ರ ಮಾಂಡವ್ಯಮುಸಿನಾ ತಪಸ್ತಪ್ತಂ ಮಹತ್ಥ್ಯಿಲ । 
ಯತ್ರ್ರಭಾವಾದಭೂತ್ತೀರ್ಥಂ ಪಾವನಂ ತತ್ಸದಾ ಮಹತ್‌ ॥ ೩೨॥ 
ತತ್ಸೂರ್ವಂ ಗೌತಮಸ್ಕ್ಯರ್ಷೇರಾಶ್ರಮಂ ಪಾವನಂ ಮಹತ್‌ ! 
ತತ್ಪೂರ್ವಂ ಚ್ಯೈವನಸ್ಯರ್ಷೇಃ ಪರಾಶರಮುನೇರಿದಂ । 


ಪ್ರಥಮಂ ತೇ ಮುನಿಶ್ರೇಷ್ಠ ಪಿತುಃ ಕಿಲ ತಪೋನಿಧೇಃ ॥ ೩೩ ॥ 
ನಾನಾವಿಧಾಸಿ ತೀರ್ಥಾನಿ ಚಾಶ್ರ ಮಾಶ್ಚೈ ವ ಸರ್ವಶಃ। 
ವರ್ತಂತೇ ತಾಪಸಾನಾಂ ಚೆ ಯಸ್ಯಾಸಿ ಶೇ ಸಮಂತತಃ ॥ ೩೪॥ 


ತಮಸಾನಾಮ ಸಾ ಜ್ಞ €ಯಾ ವರ್ತತೇ ತಟನೀ ಶುಭಾ । 
ಯಜ್ಞಯೂಪಾನ್‌ ಸಮುತ್ಸಾಯ ಶೋಭಿತಾ ಬಹುಶೋಭಿತಃ ॥ ೩೫ ॥ 
ತತ್ರ ಸಾ ್ನಿಸೇನ ದಾನೇನ ಶ್ರಾದ್ಧೇನ ಚೆ ವಿಶೇಷತಃ । 

ಯಿ ಸಿದ್ಧಿಃ ಸ ಸ್ಥಾನ್ಹಾತ್ರ್ರ ಕಾರ್ಯಾ ವಿಚಾರಣಾ ॥ ೩೬ ॥ 








ಮದಿಸಿದ ದುಂಬಿಗಳು ಅಡಗಿದ್ದವು. ಹೊಸ ಚಿಗುರುಗಳ ಸೊಬಗಿನಿಂದ ಅವು 
ಬಹುವಾಗಿ ಶೋಭಿಸುತ್ತಿದ್ದುವಲ್ಲದೆ ಒಳ್ಳೆಯ ಹಣ್ಣುಗಳಿಂದಲೂ ತುಂಬಿದ್ದುವು. 

೩೨. ಆ ವನವು ಇವೇ ಮೊದಲಾದ ಅನೇಕ ರಾಮಣೀಯತೆಗಳಿಂದ 
ಕೂಡಿ ಸರ್ವ ದಿಕ್ಕುಗಳಲ್ಲಿಯೂ ಮನೋಹರವಾಗಿ ಮೆರೆಯುತ್ತಿರುವುದು. 
ಅಲ್ಲಿಯೇ ಮಾಂಡವ್ಯಮುನಿಯು ಮಹತ್ತರವಾದ ತನಸ್ಸನ್ನು ಮಾಡಿದನು. 
ಅವನ ತಸಃಪ್ರಭಾವದಿಂದ ಮಹತ್ರಾದ ಆ ತಮಸಾತೀರ್ಥವು ಸದಾ ಪಾವನ 
ವಾಗಿರುವುದು. 

೩೩. ಅದರಿಂದ ಪೂರ್ವಕ್ಕೆ ಗೌತಮಖುಷಿಯ ಮಾಹಾತ್ಮ್ಯಯುಕ್ತವಾದ 
ಪಾವನಾಶ್ರಮವಿರುವುದು. ಅದಕ್ಕೆ ಪೂರ್ವದಲ್ಲಿ ಚೃವನಖುಷಿಯ ಆಶ್ರಮ 
ವಿರುವುದು. ಎಲ್ಫೈ ಮುನಿಶ್ರೇಷ್ಠನೇ! ಅಲ್ಲಿಯೆ ತಪೋಧನನಾದ ನಿಮ್ಮ ತಂದೆ 
ಯಾದ ಪರಾಶರನ ಆಶ್ರಮವೂ ಇರುವುದು. 

೩೪. ಆ ಯ ಬಯ ತೀರದಲ್ಲಿ ಸುತ್ತಮುತ್ತಲೂ ನಾನಾ ವಿಧಗಳಾದ 
ತೀರ್ಥಗಳೂ, ತಾಪಸಾಶ್ರಮಗಳೂ ಇರುವುವು. 

೩೫. ಆ ತಮಸಾನದಿಯು ಶುಭನದಿಯೆನಿಸಿರುವುದು. ತೀರದ ಸುತ್ತ 
ಮುತ್ತಲೂ ಲೆಕ್ಕವಿಲ್ಲದಷ್ಟು ನೆಟ್ಟಿರುವ ಯಜ್ಞಯೂಪಸ್ತಂಭಗಳನ್ನೊಳಕೊಂಡು 
ಅದು ಬಹುವಾಗಿ ಶೋಭಿಸುತ್ತಿರುವುದು. 

೩೬. ಆ ನದಿಯಲ್ಲಿ ಸ್ಪಾನಮಾಡುವುದರಿಂದಲೂ, ದಾನಮಾಡುವುದ 
ರಿಂದಲೂ ವಿಶೇಷವಾಗಿ ಶ್ರಾದ್ಧಮಾಡುವುದರಿಂದಲೂ ಸರ್ವ ಕಾಮಾರ್ಥಗಳ 
ಸಿದ್ಧಿಯೂ ಉಂಟಾಗುತ್ತದೆ. ಈ ವಿಷಯದಲ್ಲಿ ವಿಚಾರಮಾಡಬೇಕಾದುದಿಬ್ಲ. 


ನವಮೋ9ಧಭ್ಯಾಯಃ ೧೫ಷ್ಕಿ 


ಮಾರ್ಗಶೀರ್ಹೇ ಶುಕ್ಲಪಕ್ಸೇ ಪಂಚದಶ್ಯಾಂ ವಿಶೇಷತಃ । 


ಸ್ನಾನಂ ತಸ್ಯ ಫಲಪ್ಪ್ರಾಪ್ತಿದಾಯಕಂ ಸರ್ವದಾ ನೃಣಾಂ ॥೩೭॥ 
ತಸ್ಮಾದತ್ರ ಪ್ರಕರ್ತವ್ಯಂ ಸ್ನಾನಂ ನಿರ್ಮಲಮಾನಸ್ಸೆಃ । 
ಪ್ರಯತ್ನತೋ ಮುನಿಶ್ರೇಷ್ಮ ಸರ್ವಕಾಮಾರ್ಥಸಿದ್ದಿದಂ ॥ ೩೮ ॥ 


ಅತಃ ಪರಂ ಪ್ರವಕ್ಟ್ಯಾನಿ ತಮಸಾಸರಮಂ ಶುಭಂ । 
ಸೀತಾಕುಂಡಮಿತಿಖ್ಯಾತಂ ಶ್ರೀಮುಗ್ಭೇಶ್ವರಸನ್ನಿಧೌ ॥೩೯॥ 
ಭಾದ್ರ್ರೇ ಶುಕ್ಲಚತುರ್ಥ್ಯಾಂ ತು ತಸ್ಯ ಯಾತ್ರಾ ಶುಭಾವಹಾ । 
ಸರ್ವಕಾಮಾರ್ಥಸಿದ್ಧ್ಯರ್ಥಂ ಪೂಜ್ಯೋ ನಿಫ್ನೇಶ್ವರಸ್ಮಥಾ । 

ತಸ್ಯ ಸ್ಮರಣಮಾತ್ರೇಣ ಸರ್ವವಿಫ್ನ ವಿನಾಶನಂ nw ೪೦॥ 
ತಸ್ಮಾದ್ದಕ್ಸಿಣದಿಗ್ಭಾಗೇ ಭೈರವೋನಾಮ ನಾಮತಃ । 

ಯಂ ದೃಷ್ಟ್ಟ್ವಾ ಸರ್ವಷಾಪೇಭ್ಯೋ ಮುಚ್ಯತೇ ನಾತ್ರ ಸಂಶಯಃ॥ ೪೧ ॥ 
ರಕ್ಷಿತೋ ವಾಸುದೇವೇನ ಕ್ಷೇತ್ರರಕ್ಪಾರ್ಥಮಾದರಾತ್‌ । 

ತಸ್ಯ ಪುಜಾ ನಿಧಾತವ್ಯಾ ಪ್ರಯತ್ನೇನ ಯಥಾವಿಧಿ । 
ಮನೋಂಭೀಷ್ಟಫಲಪ್ರಾಪ್ತಿರ್ಭೈರನಸ್ಯ ಸದಾಂಂದರಾತ್‌ ॥ ೪೨ ॥ 





೩೭. ಮಾರ್ಗಶೀರ್ಷಮಾಸದ ಶುಕ್ಲಸಕ್ಸದಕ್ಲಿ ಪೂರ್ಣಿಮೆಯ ದಿನ ವಿಶೇಷ 
ರೀತಿಯಾಗಿ ಸ್ನಾನಮಾಡಿದರೆ ಮಾನವರಿಗೆ ಸದಾಕಾಲವೂ ಸತ್ಸಲಪ್ರಾಪ್ತಿ 
ಯುಂಬಾಗುತ್ತದೆ. 

೩೮. ಎಲ್ಫೈ ಮುಫಿಶ್ರೇಷ್ಠನೇ! ಆದ್ದರಿಂದ ಎಲ್ಲರೂ ನಿರ್ಮಲಮನಸ್ಸಿನಿಂದ 
ಪ್ರಯತ್ನಪೂರ್ವಕವಾಗಿ ಇಲ್ಲಿ ಸ್ಪಾನಮಾಡಬೇಕು. ಇದು ಸರ್ವಾಭೀಷ್ಟಗಳ 
ಸಿದ್ಧಿಯ ಾಂಟುಮಾಡಿಕೊಡುತ್ತದೆ. 

೩೯. ಇಲ್ಲಿಂದ ಮುಂದೆ, ಶ್ರೀದುಗ್ಲೇಶ್ವರನ ಸನ್ನಿಧಿಯಲ್ಲಿ ಕಂಗೊಳಿಸು 
ತ್ರಿರುವುದೂ, ಶುಭಕರವೂ, ತಮಸಾತೀರ್ಥಕ್ಕೆಂತಲೂ ಪವಿತ್ರವೂ ಆದ ಸೀತಾ 
ಕುಂಡವೆಂದು ಪ್ರಖ್ಯಾತವಾದ ತೀರ್ಥವನ್ನು ವಿವರಿಸುತ್ತೇನೆ. 

೪೦. ಭಾದ್ರಪದಮಾಸದ ಶುಕ್ಲಚತುರ್ಥಿಯಲ್ಲಿ ಅಲ್ಲಿಯ ಯಾತ್ರೆಯು 
ಶುಭವನ್ನುಂಟುಮಾಡುವುದು. ಅಲ್ಲಿ ಮೊದಲು ಸರ್ವಕಾಮಾರ್ಥಸಿದ್ದಿಗಾಗಿ 
ವಿಫ್ನೇಶ್ವರನನ್ನು ಪೂಜಿಸಬೇಕು. ಅವನ ಸ್ಮರಣಮಾತ್ರದಿಂದಲೇ ಸರ್ವ 
ವಿಫ್ನಗಳೂ ನಾಶವಾಗುತ್ತವೆ. 

೪೧. ಅದರಿಂದ ದಕ್ಷಿಣದಿಕ್ಕಿನಲ್ಲಿ ಪ್ರಸಿದ್ಧನಾದ ಭೈರವಸ್ವಾಮಿಯಿರುವನು, 
ಆ ಜಭೈರವನನ್ನು ದರ್ಶನಮಾಡುವುದರಿಂದ ಸರ್ವಪಾಪಗಳಿಂದಲೂ ಬಿಡುಗಡೆ 
ಯುಂಟಾಗುತ್ತದೆಯೆಂಬುದರಲ್ಲಿ ಸಂಶಯವಿಲ್ಲವು. 

೪೨. ಪೂರ್ವದಲ್ಲಿ ವಾಸುದೇವನೇ ಕ್ಸೇತ್ರರಕ್ಷಣೆಗೋಸ್ಕ್ಟರ ಆ ಭೈರವ 


೧೫೪ 
ಶ್ರೀ ಸ್ಥಾಂದಮಹಾಪುರಾಣಂ 


ಮಾರ್ಗಶೀರ್ಷಸ್ಯ ಕೆ ಓಷ್ಣಾ ಯಾಂ ಅಷ್ಟ ಮ್ಯಾ 0 ತಸ್ಯ ನಿರ್ಮೀತಾ । 


ಯಾತ್ರಾ ಸಾಂವತ್ತೆ ರೇ ತತ್ರ ಸರ್ವಕಾಮಾರ್ಥಸಿದ್ದ ಯೇ ॥ ೪೩೫0 
ಪಶೂನೆಹಾರಸೆ ಂಭೊತಿಃ ಕರ್ತವ್ಮಂ ಪ್ಲ ಪೊಜನಂ ಜನ್ನೆಃ | 
Heda ನಾತ್ರ ಸಂಶಯಃ ॥ ೪೪0 
ನಿರ್ವಿಘ್ನಂ ತೀರ್ಥವಸತಿರ್ಭೈರವಸ್ಯ ಪ ಸಾದತಃ | 

ಜಾಯತೇ ತೇನ ಕರ್ತವ್ಯಾ ಪೂಜಾ ತಸ್ಯ ಪ್ರಯತ್ನತಃ ॥ ೪೫ ॥ 
ಏತಸ್ಮಿನ್ನುತ್ತರೇ ಭಾಗೇ ರಮ್ಯಂ ಚಾಯಂ | 

ಯತ್ರ ಸ್ನಾತ್ಕಾ ನರಃ ಪಾಪೈರ್ಮುಚ್ಯತೇ ನಾತ್ರ ಸಂಶಯಃ ॥ ೪೬ ॥ 
ತತ್ರ ಸ್ನಾ ಸ ಸ ದಾನಂ ಸರ್ವಮಕ್ಸ್ಸ ಚಾ ವ್ರಜೇತ್‌ । 

ಅನ್ನ 0 ಬಹುನಿಧು ಧೇಯಂ ವಾಸಾಂಸಿ ವಿವಿಧಾಸ್ಯಸಿ. ॥ ೪೭ ॥ 
ಯತ ತೋ ದೇವತಾಃ ಪೂಜ್ಯಾ ವಸ್ತ್ರ ವಿಭಿರಲಂಕೃತೈಃ । 

ನಂವಿಗ್ರಾ ಮೇ ವಸೆನ್‌ಪ್ಪ ಕ ಭರತ ಸಿವ ॥ ೪೮ ॥ 





ನನ್ನು ಆದರದಿಂದ ಇಲ್ಲಿ ಸ್ಥಾಪಿಸಿ ರಕ್ಷಿಸಿದನು. ಪ್ರಯತ್ನಪಟ್ಟು ಯಥಾ 
ವಿಧಿಯಾಗಿ ಅವನ ಪೂಜೆಮಾಡಬೇಕು. 'ಜ್ರರವನ ಸಂತುಷ್ಟಿಯಿಂದ ಮನೋ 
ಭೀಷ್ಟಫಲಗಳು ಸಿದ್ಧಿಸುತ್ತವೆ. 

೪೩. ಸಮಸ್ತ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮಾರ್ಗತೀರ್ಷಮಾಸದ 
ಕೃಷ್ಣಾಷಸ್ಟಮಿಯಲ್ಲಿ ಅಲ್ಲಿ ಪ್ರತಿಸಂವತ್ಸರದ ಯಾತ್ರೆಯು ಗೊತ್ತಾಗಿದೆ. 

೪೪. ಜನರು ಪಶುಬಲಿಯಿಂದ ಅವನಿಗೆ ಪೂಜೆಮಾಡಬೇಕು. ಅದರಿಂದ 
ಸರ್ವಕಾಮಫಲಗಳ ಪ್ರಾಪ್ತಿಯುಂಟಾಗುತ್ತದೆ. ಇದರಲ್ಲಿ ಸಂಶಯವಿಲ್ಲವು. 

೪೫. ಭೈರವನ ಪ್ರ ಸೆ ರದ ಕ್ಸೇತ್ರವಾಸವು ನಿರ್ವಿಘ್ನವಾಗಿ ನೆರವೇರು 
ತ್ತದೆ... ಆದುದರಿಂದ ಅವನ ಪೂಜೆಯನ್ನು ಪ್ರಯತ್ನಪೂರ್ವಕವಾಗಿ 
ಮಾಡಬೇಕು. 

೪೬, ಈ ಭೈರವಕ್ಲೇತ್ರಕ್ಕೆ ಉತ್ತರಭಾಗದಲ್ಲಿ ರಮ್ಯವಾದ ಭರತಕುಂಡ 
ವಿರುವುದು. ಅಲ್ಲಿ ಸ್ಲಾನಮಾಡಿದ ನರನು ಸಮಸ್ತ ಪಾಪಗಳಿಂದಲೂ ಬಿಡುಗಡೆ 
ಹೊಂದುತ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲವು. 

೪೭. ಎಲೈ ವಿಸ್ರರೇ! ಆ ಭರತಕುಂಡದ ಸ್ನಾನ, ದಾನಗಳೆಲ್ಲವೂ ಅಕ್ಕ 
ಯತ್ವವನ್ಸೈದುತ್ತವೆ. ಅಲ್ಲಿ ಬಹು ವಿಧವಾದ ಅನ್ನವನ್ನೂ, ವಿಧವಿಧವಾದ 
ಬಟ್ಟೆಗಳನ್ನೂ ದಾನಮಾಡಬೇಕು. 

೪೮-೪೯, ವಸ್ತ್ರಾದ್ಯಲಂಕಾರಗಳಿಂದ ಪ್ರಯತ್ನಪೂರ್ವಕವಾಗಿ ದೇವತೆ 
ಗಳನ್ನು ಪೂಜಿಸಬೇಕು. ಪೂರ್ವದಲ್ಲಿ ರಘುವಂಶೋತ್ಸನ್ಸನಾದ ಭರತನು ನಂದಿ 
ಗ್ರಾಮದಲ್ಲಿ ವಾಸಮಾಡುತ್ತಿದ್ದನು. ಆಗಲಾ ಭೂವಲ್ಲಭನು ನಿರ್ಮಲಾತ್ಮನೂ, 


ನವಮೋಠಿಧ್ಯಾಯಃ ೧೫೫ 


ರಾಮಚೆಂದ್ರಂ ಹೃದಿ ಧ್ಯಾಯಸನ್ನಿ ರ್ಮಲಾತ್ಮಾ ಜಿತೇಂದ್ರಿಯಃ । 


ತತಃ ಸ್ಥಿತ್ವಾ ಪ್ರಜಾಃ ಸರ್ವಾ ರರಕ್ಬತ್‌ ಕ್ಸಿತಿನಲ್ಲಭಃ ॥ ೪೯॥ 
ತತ್ರ ಚಕ್ರೇ ಮಹೆತ್ವೂಂಡಂ ಭರತೋನಾಮ ಭೂಪತಿ । 
ರಾಮಮೂರ್ತಿಂ ಚ ಸಂಸ್ಥಾಪ್ಯ ಚಚಾರ ವಿಜಿತೇಂದ್ರಿಯಃ ॥ ೫೦॥ 
ತತ್ಯುಂಡೇ ಸುಮಹತ್ಪುಣ್ಯಂ ನಾನಾಪುಣ್ಯಸಮನ್ಸಿತಂ । 
ಕುಮುಜೋತ್ಸಲಕಲ್ಲಾರಪುಂದರೀಕಸಮಸ್ಸಿತಂ ॥ ೫೧॥ 
ಹಂಸಸಾರಸಚಕ್ರಾಹ್ಹವಿಹಂಗಮವಿರಾಜಿತಂ | 
ಉದ್ಯಾನಪಾದಪಚ್ಛಾಯಾಸಚ್ಛಾಯಮಮಂಲಂ ಸದಾ ॥ ೫೨ ॥ 


ತತ್ರ ಸ್ನಾನಂ ಮಹಾಪುಣ್ಯಂ ಪ್ರಮೋದಾನಂದನಿರ್ಮಲಂ । 
ತತ್ರ ಸ್ನಾನಂ ತಥಾ ಶ್ರಾದ್ಧಂ ಪಿತ್ಳೂನುದ್ದಿಶ್ಶ್ಯ ಕುರ್ವತಃ । 


ಪಿತರಸ್ತಸ್ಯ ತುಷ್ಯಂತಿ ತುಸ್ಪಾಃ ಸ್ಯುಃ ಸರ್ವದೇವತಾಃ ॥ ೫೩ 
ಸ್ವರ್ಣಂ ಚಾನ್ನಂ ನಿಧಾನೇನ ದಾತವ್ಯಂ ಚ ದ್ವಿಜನ್ಮನೇ 
ಶ್ರದ್ಧಾಪೂರ್ವಕಮೇತತ್ತು ಕರ್ತವ್ಯಂ ಪ್ರಯತಃ ನರೈಃ ॥ ೫೪ ॥ 





ಜಿತೇಂದ್ರಿಯನೂ ಆಗಿ ಶ್ರೀರಾಮಚಂದ್ರನನ್ನೇ ಮನಸ್ಸಿನಲ್ಲಿ ಧ್ಯಾನಿಸುತ್ತ 
ಅಲ್ಲಿಯೇ ನೆಲಸಿದವನಾಗಿ ಸಮಸ್ತ ಪ್ರಜೆಗಳನ್ನೂ ರಕ್ಸಿಸುತ್ತಿದ್ದನು. 

೫೦, ಆ ಭರತಭೂಪತಿಯು ಅಲ್ಲಿ ಮಹತ್ತಾದ ಕುಂಡವೊಂದನ್ನು ನಿರ್ಮಿಸಿ 
ದನು. ಅಲ್ಲಿಯೇ ಶ್ರೀರಾಮಮೂರ್ತಿಯನ್ನು ಸ್ಥಾಪನಮಾಡಿ ಜಿತೇಂದ್ರಿಯನಾಗಿ 
ಕೆಲಕಾಲ ಅಲ್ಲಿಯೇ ವಾಸಿಸುತ್ತಿದ್ದನು. 

೫೧. ಆ ಕುಂಡದಲ್ಲಿ ಸೇವೆ ಸತ್ವಾರಗಳನ್ನೆಸಗಿದರೆ ಮಹತ್ತರವಾದ ಪುಣ್ಯ 
ವುಂಟಾಗುತ್ತದೆ. ಅಲ್ಲಿ ಪುಣ್ಯಗಳೆಲ್ಲವೂ ಏಕಕಾಲದಲ್ಲಿಯೆ ಒಟ್ಟಾಗಿ ದೊರೆಯು 
ತ್ತವೆ. ಕುಮುದ, ಉತ್ಸಲ್ಕ ಕಲ್ಹಾರ, ಪುಂಡರೀಕ, ಮೊದಲಾದ ಹೂಗಳಿಂದ 
ಆ ಕುಂಡವು ಬಹುವಾಗಿ ಶೋಭಿಸುತ್ತಿರುವುದು. 

೫೨. ಹಂಸ, ಸಾರಸ್ಕ ಚಕ್ರವಾಕನೇ ಮೊದಲಾದ ಹಕ್ಕಿಗಳಿಂದ ವಿರಾಜಿಸು 
ತ್ತಿರುವುದು; ಉದ್ಯಾನದ ಮರಗಳ ನೆರಳಿನಿಂದ ಯಾವಾಗಲೂ ತಂಪಾಗಿಯೂ 
ನಿರ್ಮಲವಾಗಿಯೂ ಇರುವುದು. 

೫೩. ಅಲ್ಲಿ ಸ್ಥಾನಮಾಡುವುದು ಮಹಾಪುಣ್ಯಕರವಾದುದಲ್ಲದೆ ಅಮಿತಾ 
ನಂದವನ್ನು ಕೊಡುವುದು ; ನೈರ್ಮಲ್ಯವನ್ನುಂಟುಮಾಡುವುದು. ಅಲ್ಲಿ ಯಾವನು 
ಪಿತೃಗಳನ್ನುದ್ದೇಶಿಸಿ ಸ್ನಾನವನ್ನೂ ದಾನವನ್ನೂ ಮಾಡುವನೋ ಅವನ ಪಿತೃಗಳು 
ತೃಫ್ತಿಪಡುತ್ತಾರೆ. ಸರ್ವದೇವತೆಗಳೂ ತೃಪ್ತರಾಗುತ್ತಾರೆ. 

೫೪. ಮಾನವರು ಇಂದ್ರಿಯನಿಗ್ರಹೆಶೀಲರಾಗಿ ಶ್ರದ್ಧೆಯಿಂದ ಚಿನ್ನವನ್ನೂ, 
ಅನ್ನವನ್ನೂ ವಿಧಾನವನ್ನನುಸರಿಸಿ ಬ್ರಾಹ್ಮಣನಿಗೆ ದಾನಮಾಡಬೇಕು. 


೧೫೬ ಶ್ರೀ ಸ್ಕಾಂದಮೆಹಾಪುರಾಣಂ 


ತತ್ಸಶ್ಲಿಮದಿಶಾಭಾಗೇ ಜಟಾಕುಂಡಮನುತ್ತಮಂ ! 
ಯತ್ರ ರಾಮಾದಿಭಿಃ ಸರ್ವೈರ್ಜಟಾಃ ಹರಿಹೃತಾ ನಿಜಾಃ ॥ ೫೫ ॥ 
ಜಟಾಕುಂಡಮಿತಿ ಖ್ಯಾತಂ ಸರ್ವತೀರ್ಥೋತ್ತಮೋತ್ತಮಂ | 
ಯತ್ರ ಸ್ನಾನೇನ ದಾನೇನ ಸರ್ವಾನ್ಕಾಮಾನವಾಪ್ಪುಯಾತ್‌ ೫ ೫೬ ॥ 
ಪೂರ್ವಕಂಂಡೇಷು ಸಂಪೂಜ್ಯೋ ಭರತಃ ಶ್ರೀಸಮನ್ಶಿತಃ 
ಜಟಾಕುಂಡೇಷು ಸಂಪೂಜ್ಕೌ ಸಸೀತೌ ರಾಮಲಕ್ಪ್ಮಣೌ । 
ಚೈತ್ರಕೃಷ್ಣಚತುರ್ದಶ್ಯಾಂ ಯಾತ್ರಾ ಸಾಂವತ್ಸರೀ ಭವೇತ್‌ ॥ ೫೭ ॥ 
ಇತಿ ಸರಮವಿಧಾನೈಃ ಪೂಜಯೇದ್ರಾಮಸೀತೇ 
ತದನು ಭರತಕುಂಡೇ ಲಕ್ಷ್ಮಣಂ ಚ ಪ್ರಪೂಜ್ಯ ! 
ವಿಧಿನದಮೃತಕುಂಡೇ ದ್ವಂದ್ವ ಸಂಮಜ್ಞ ನೇನ 
ವಸತಿ ಸುಕ ೃತಿಮೂರ್ತಿರ್ನೈಷ್ಣ ನೇ ತತ್ರ ಲೋಕೇ ॥೫೮॥ 


ಇತಿ ಶ್ರೀ ಸ್ವಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸೆಂಹಿತಾಯಾಂ 
ದ್ವಿ ತೀಯೇ ವೈಷ್ಣವಖಂಡೇ ಅಯೋಧ್ಯಾ ಮಾಹಾತ್ಮೆ ಸ ಕ ನಸೆಯಾಕೂಪ, ಸಿಶಾಚ 
ಮೋಚನತೀರ್ಥ, ವತಾನಸತೀರ್ಥ, ತನುಸಾನದೀ ಮಾಂಡವ್ಯಾದ್ಯಾಶ್ರಮ, 
ಸೀತಾಕುಂಡೆ, ದುಗೆ ಶ್ವರ ಭ್ಸೆ ರವಭಾರತಕುಂಡ, ಜಟಾಕುಂಡಮಾಹಾತ್ಮ್ಯ 
ವರ್ಜನಂ ೨3 "ಕಾಮ ನವಮೋತಧ್ಯಾಯಃ 





೫೫. ಅದಕ್ಕೆ ಪಶ್ಚಿಮದಲ್ಲಿ ಅತ್ಯುತ್ತಮವಾದ ಜಟಾಕುಂಡವಿರುವುದು. 
ಅಲ್ಲಿ ಶ್ರಿ ರಾಮಾಜಗಳ್ಳೆ. ರೂ ತಮ್ಮ ತಮ್ಮ ಜಟೆಗಳನ್ನು ವಿಸರ್ಜನೆಮಾಡಿದರು. 
೫೬. ಜಟಾಕುಂಡವು ಸರ್ವಕೀರ್ಥಗಳ ಲ್ಲಿಯೂ, ಉತ್ತಮೋತ್ರಮವೆಂದು 
ಪ್ರಸಿದ್ಧ ವಾಗಿರುವುದು. ಅಲ್ಲಿ ಸ್ನಾನದಿಂದಲೂ, ದಾನದಿಂದಲೂ ಇಷ್ಟಾರ್ಥ 
ಗಳೆಲ್ಲವನ್ನು ಪಡೆಯಲಾಗುವುದು 
ಗಲ ಮೊದಲಿನ ಕುಂಡಗಳಲ್ಲಿ ಶ್ರೀಮಂತನಾದ ಭರತನನ್ನು ಪೂಜಿಸಬೇಕು. 
ಜಟಾಕುಂಡದಲ್ಲಿ ಸೀತಾಸ ಸರೇಶಂದ” ಶ್ರೀರಾಮಲಕ್ಸ ಟೌರನ್ನು ಪೂಜಿಸಬೇಕು. 
ಜೈತ್ರಕೃ ಕೃಷ್ಣಚತುರ್ದಶೀ ದಿನ ಅಲ್ಲಿ ಪ್ರ ತಿವರ್ಷದಲ್ಲಿಯಣ ಯಾತ್ರೆ ನಡೆಯುತ್ತದೆ. 
hay ಈ ರೀತಿಯಾಗಿ ಸರವ ವಿಧಾನಗಳಿಂದ ಶ್ರಿ (ಸೀತಾರಾಮರನ್ನು 
ಪೂಜಿಸಬೇಕು. ಬಳಿಕ ಭರತಕುಂಡದಲ್ಲಿ ಲಕ್ಷ ನನ್ನು ಪೂಜಿಸಿ ಅಮೃತ 
ಕುಂಡದಲ್ಲಿ ಸಿ ಸ್ತ್ರೀಪುರುಷರು ಒಟ್ಟಿ ಗೆ ವಿಧಿವತ್ತಾ ಗ ಸ್ನಾನ ಮಾಡುವುದರಿಂದ ಪುಣ್ಯ 
ಮೂರ್ತಿಗಳಾಗಿ ವೈಷ್ಣವಲೋಕದಲ್ಲಿ ವಾಸಮಾಡುತ್ತಾರೆ. 
ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ತ್ರಿ ಸ್ಕಾ ಅತನು ಹಾಚಿತಾಣದ ಎರಡನೆಯ. ವೈ ಷ್ಲವೆಖಂಡದ ಅಯೋಧ್ಯಾ ಮಾಹಾತ್ಮ ದಲ್ಲಿ 
ಇ ಗಯಾಕೂಸ ಶಾಚಮೋಚನತೀರ್ಥ, ಪನನಸತೇರ್ಥ, ಮನನ ಮಾಂಡವ್ಯಾ 
ಶ್ರಮ, BEEN ದುಗ್ಗೆ ಶ್ರ ಶ್ವರ ಭೈರವ ಭರತಕುಂಡ್ಕ ಜಟಾಕುಂಡಗಳ 
ಹಾಕ ತ್ಮ $ನರ್ಣನ?”ವೆಂಬ "ಓಂಭತ್ತ ನೆಯ ಅಧ್ಯಾಯವು ಮಂಗಿದುದು 


॥! ಶ್ರೀಃ ॥ 
ಅಥ ದಶಮೋಧ್ಯಾಯಃ 
ಅಯೋಧ್ಯಾಯಾತ್ರಾವಿಧಿಕ್ರಮವರ್ಣಸಂ 
ಅಗಸ್ಯ ಉವಾಚ :- 

ನಿರಾಹಾರೋ ನರೋ ಭೂತ್ವಾ ಕ್ಸಿರಾಹಾರೋಪಿ ವಾ ಪುನಃ। 
ಅಜಿತಂ ಪೂಜಯೇದ್ವಿಪ್ರ ತಸ್ಯ ಸಿದ್ಧಿಃ ಕರೇ ಸ್ಥಿತಾ ॥೧॥ 
ಮಹೋತ್ಸವಸ್ತು ಕರ್ತವ್ಯೋ ಗೀತವಾದಿತ್ರಸಂಯಂತಃ । 
ಏನಂ ಯಃ ಕುರುತೇ ಧೀಮಾನ್‌ ಸರ್ವಾನ್ಕಾಮಾನವಾಪ್ಪುಂಾತ್‌॥ ೨ 
ಏತಸ್ಮಾಡುತ್ತರೇ ವಿದ್ವನ್ವೀರಸ್ಯ ಶುಭಸೂಚಕಂ। 


ಸ್ಥಾನಂ ಮತ್ತಗಜೇಂದ್ರಸ್ಯ ವರ್ತತೇ ನಿಯತವ್ರತ Hn 
ತೆದಗ್ರೇ ಸರಸಿ ಸ್ನಾತ್ವಾ ವಸೇತ್ರತ್ರ ಸುನಿಶ್ಚಿತಂ । 

ಪೂರ್ಣಾಂ ಸಿದ್ಧಿಮವಾಪ್ತೋತಿ ಯಾಮವಾಪ್ಯ ನ ಶೋಚತಿ ॥೪॥ 
ಅಯೋಧ್ಯಾ ರಕ್ಟಕೋ ವೀರಃ ಸರ್ವಕಾಮಾರ್ಥಸಿದ್ಧಿದಃ । 

ನವರಾತ್ರಿಸು ಸಂಚಮ್ಯಾಂ ಯಾತ್ರಾ ಸಾಂವತ್ಸರೀ ಭವೇತ್‌ !೫॥ 


SSS 


ಕನ್ನಡದ ಅನುವಾದ 
ಅಯೋಧ್ಯಾಯಾತ್ರಾವಿಧಿಕ್ರಮವರ್ಣನ 

ಗಿ ಅಗಸ್ಕುನು ಹೇಳುತ್ತಾನೆ: ಎಲ್ಫೈ ವಿಪ್ರನೇ! ನರನು ನಿರಾಹಾರಿ 
ಯಾಗಿಯೋ ಅಥವಾ ಕ್ಸೀರಾಹಾರಿಯಾಗಿಯೋ ಅಜಿತನನ್ನು ಪೂಜಿಸಬೇಕು. 
ಇದರಿಂದ ಅವನಿಗೆ ಸಿದ್ಧಿಯು ಕರಗತವಾಗುವುದು. 

೨, ಗೀತವಾದ್ಯಗಳಿಂದ ಮಹೋತ್ಸವವನ್ನು ಮಾಡಬೇಕು. ಯಾವ 
ಧೀಮಂತನು ಹೀಗೆ ಮಾಡುವನೋ ಅವನು ಸರ್ವಾಭೀಷ್ಟೈಗಳನ್ನೂ ಪಡೆಯು 
ತ್ತಾನೆ. 

೩, ಎಲ್ಫೆ ವಿದ್ವಾಂಸನೇ! ಅದಕ್ಕೆ ಉತ್ತರದಲ್ಲಿ ವೀರನಾದ ಮತ್ತಗಜೇಂದ್ರನ 
ಶುಭಸೂಚಕವಾದ ಸ್ಥಾನವಿರುವುದು. 

೪. ಅದರೆದುರಿಗಿರುವ ಸರೋವರದಲ್ಲಿ ಸ್ಲಾನಮಾಡಿ ಅಲ್ಲಿ ವಾಸಮಾಡ 
ಬೇಕು. ಅದರಿಂದ ಯಾವುದನ್ನು ಪಡೆದಮೇಲೆ ಶೋಕವಿರುವುದಿಲ್ಲವೋ ಅಂತಹ 
ಪೂರ್ಣಸಿದ್ಧಿಯನ್ನು ಪಡೆಯುತ್ತಾನೆ. 

೫. ವೀರನು ಅಯೋಧ್ಯೆಯ ರಕ್ಪಕನು; ಅವನು ಸರ್ವಕಾಮ್ಯಾರ್ಥ 
ಗಳನ್ನೂ ಕೊಡತಕ್ಕವನು. ನವರಾತ್ರಿಯ ಪಂಚಮಿಯಲ್ಲಿ ಅಲ್ಲಿ ವರ್ಷದ 
ಯಾತ್ರೆಯು ನಡೆಯುತ್ತದೆ. 


೧೫೮ ಶ್ರೀ ಸ್ಮಾಂದೆಮ ಹಾಪುರಾಣಂ 


ಗಂಧಪುಸ್ಪಾದಿ ಧೂಪಾದಿ ನೈನೇದ್ಯಾದಿ ವಿಧಾನತಃ । 

ಪೂಜನೀಯಃ ಪ್ರಯತ್ನೇನ ಸರ್ವಕಾಮಾರ್ಥಸಿದ್ಧಿದಃ | 

ಯಂಯಂ ಕಾಮಮಿಹೇಚ್ಛೇತ ತಂ ತಂ ಕಾಮಮವಾಪ್ಟುಯಾತ್‌॥ ೬॥ 
ಏತಸ್ಮಾದ್ದಕ್ಷಿಣೇ ಭಾಗೇ ಸುರಸಾ ನಾಮ ರಾಕಸೀ। 

ನಿಷ್ಣುಭಕ್ತಾ ಸದಾ ವಿಪ್ರ ವರ್ತತೇ ಸಿದ್ಧಿದಾಯಿಕಾ nd 
ತಾಂ ಸಂಪೂಜ್ಯ ನರೋ ಭಕ್ತ್ಯಾ ಸರ್ವಾನ್ಯಾಮಾನವಾಪ್ರ್ನುಯಾತ್‌ ॥ ೮॥ 
ಲಂಕಾಸ್ಕಾನಾದಿಹಾನೀತಾ ರಾಮೇಣೋತ್ಕಷ್ಟಕರ್ಮಣಾ | 
ಅಯೋಧ್ಯಾಯಾಂ ಸ್ಥಾಪಿತಾ ಸಾ ರಕ್ಸಾರ್ಥಂ ನಿಯತವುತ್ತೈಃ ॥೯॥ 
ಸಂಪೂಜ್ಯ ವಿಧಿವತ್ತಸ್ಕಾ ದರ್ಶನಂ ಕಾರ್ಯಮಾದರಾತ್‌ । 
ಸರ್ವಕಾಮಾರ್ಥಸಿದ್ಧ್ಯರ್ಥಂ ಉತ್ಸವೋಪಿ ಶುಭಪ್ರದಃ । 

ಕರ್ತವ್ಯೋ ಸುಪ್ರಯತ್ನೇನ ಗೀತವಾದಿತ್ರಸಂಯುತೈಃ ॥ ೧೦॥ 
ನವರಾತ್ರೇ ತೃತೀಯಾಯಾಂ ಯಾತ್ರಾ ಸಾಂವತ್ಸರೀ ಭವೇತ್‌ ॥ 
ಸರ್ವದಾ ಸುಖಸಂತಾನಸಿದ್ಧಯೇ ಸರಮಾರ್ಥದಾ । 
ನಾನಾಸಂಗೀತವಾದಿತ್ರನೃ ತ್ಯೋತ್ಸವಮುನೋಹರಾ ॥ ೧೧॥ 





೬. ಎಲ್ಲ ಬಯಕೆಗಳನ್ನು ಸಿದ್ಧಿಸಿಕೊಡುವವನಾದ ಆ ವೀರನನ್ನು ಗಂಧ, 
ಪುಷ್ಪ, ಧೂಪ, ನೈವೇದ್ಯ, ಮೊದಲಾದ ವಿಧಾನಗಳಿಂದ ಪ್ರಯತ್ನಪೂರ್ವಕವಾಗಿ 
ಪೂಜಿಸಬೇಕು. ಅದರಿಂದ ಮಾನವನು ಇಲ್ಲಿ ಯಾವ ಯಾವ ಬಯಕೆಯನ್ನು 
ಬಯಸುವನೋ ಅದನ್ನೆಲ್ಲವನ್ನೂ ಪಡೆಯುವನು. 

೭-೮. ಇದರಿಂದ ದಕ್ಷಿಣಭಾಗದಲ್ಲಿ ವಿಷ್ಣುಭಕ್ತಳಾದ ಸುರಸೆಯೆಂಬ ರಾಕ್ಸ 
ಸಿಯು ಸದಾ ನೆಲಸಿರುತ್ತಾಳೆ. ಎಲೈ ವಿಪ್ರನೇ! ಅವಳು ಭಕ್ತರಿಗೆ ಸಿದ್ಧಿ 
ಯನ್ನುಂಟುಮಾಡಿಕೊಡುವಳು. ಅವಳನ್ನು ಪೂಜಿಸಿದ ಮಾನವನು ಇಷ್ಟಾರ್ಥ 
ಗಳೆಲ್ಲವನ್ನೂ ಪಡೆಯುತ್ತಾನೆ. 

೯. ಉತ್ಕೃಷ್ಟಕರ್ಮಗಳನ್ನು ಮಾಡಿದ ಶ್ರೀರಾಮನು ಅವಳನ್ನು ಲಂಕಾ 
ಸ್ಲಾನದಿಂದ ಇಲ್ಲಗೆ ಕರೆತಂದನು. ರಕ್ಸಾರ್ಥವಾಗಿ ಅವಳನ್ನು ಅಯೋಧ್ಯೆಯಲ್ಲಿ 
ಸ್ಲಾಪನೆಮಾಡಿದನು. 

೧೦. ನಿಯಮಶಾಲಿಗಳಾದವರು ವಿಧಿವತ್ತಾಗಿ ಪೂಜಿಸಿ ಆದರದಿಂದ ಅವಳ 
ದರ್ಶನಮಾಡಬೇಕು. ಸರ್ವಕಾಮಫಲಗಳೂ ಸಿದ್ಧಿಸಲೆಂದು ಬಹು ಪ್ರಯತ್ಪ 
ಪೂರ್ವಕವಾಗಿ ಗೀತವಾದ್ಯಗಳೊಡನೆ ಅವಳಿಗೆ ಶುಭಕರವಾದ ಉತ್ಸವವನ್ನು 
ನಡಸಬೇಕು. 

೧೧-೧೨. ನವರಾತ್ರಿಯಲ್ಲಿ ತದಿಗೆಯ ದಿನ ಅಲ್ಲಿ ನಾನಾ ಬಗೆಯ ಸಂಗೀತ, 
ವಾದ್ಯ, ನೃತ್ಯ ಮತ್ತು ಉತ್ಸವಗಳಿಂದ ಮನೋಹರವಾದ ವಾರ್ಷಿಕಯಾತ್ರೆ 


ದೆಶನೋತಧ್ಯಾಯಃ ೧೫೯ 


ಏನಂ ಕೃತೇ ನ ಸಂದೇಹಃ ಸರ್ವದಾ ರಕ್ಟಿತೋ ಭವೇತ್‌ ॥ ೧೨ ೫ 
ಏತತ್ಪಶ್ಲಿಮುದಿಗ್ಸಾಗೇ ವರ್ತತೇ ಪರಮೋ ಮಂನೇ | 
ಪಿಂಡಾರಕ ಇತಿ ಖ್ಯಾತೋ ನೀರಃ ಪರಮಸೌರುಷೋ । 


ಪೂಜನೀಯಃ ಪ್ರಯತ್ನೇನ ಗಂಧಪುಷ್ಟಾಕ್ಬತಾದಿಭಿಃ H ೧೩॥ 
ಯಸ್ಯ ಪೊಜಾವಶಾನ್ನೂ ಎಂ ಸಿದ್ಧಯ; ಕರಸಂಶ್ರಿತಾಃ I 

ತಸ್ಯ ಪೂಜಾವಿಧಾನೇನ ಕರ್ತವ್ಯಂ ಪೂಜನಂ ನರೈಃ ॥ ೧೪ ॥ 
ಸರಯೂಸಲಿಲೇ ಸ್ನಾತ್ವಾ ಪಿಂಡಾರಕಂ ಚ ಪೂಜಯೇತ್‌ । 

ಪಾಪಿನಾಂ ಮೋಹಕರ್ತಾರಂ ಮತಿದಂ ಕೃತಿನಾಂ ಸದಾ ॥ ೧೫ ॥ 
ತಸ್ಯ ಯಾತ್ರಾ ವಿಧಾತವ್ಯಾ ಸಪುಷ್ಯಾ ನವರಾತ್ರಿಷು 
ತತ್ಸಶ್ಲಿಮದಿಶಾಭಾಗೇ ವಿಫ್ಟೇಶೆಂ ಕಿಲ ಪೂಜಯೇತ್‌ ॥ ೧೬ ॥ 
ಯಸ್ಯ ದರ್ಶನತೋ ನ್ಯೂಣಾಂ ವಿಫ್ನಲೇಶೋ ನ ವಿದ್ಯತೇ । 
ತಸ್ಮಾದ್ವಿಫ್ನೇಶ್ವರಃ ಪೂಜ್ಯಃ ಸರ್ವಕಾಮಥಲಪ್ರದಃ ॥ ೧೭ ॥ 
ತಸ್ಮಾತ್‌ ಸ್ಥಾನತ ಐಶಾನೇ ರಾಮಜನ್ಮ ಪ್ರವರ್ತತೇ। 

ಜನ್ಮಸ್ಥಾನಮಿದಂ ಪ್ರೋಕ್ತಂ ಮೋಕ್ಸಾದಿ ಫಲಸಾಧನಂ ॥ ೧೮ ॥ 








ನಡೆಯಬೇಕು. ಆ ಯಾತ್ರೆಯು ಸುಖಸಂತಾನಗಳನ್ನೂ ಪರಮಾರ್ಥವನ್ನೂ 
ಕೊಡುವುದು. ಹೀಗೆ ಮಾಡಿದವನು ಸರ್ವದಾ ರಕ್ಸಿತನಾಗಿರುತ್ತಾನೆ. 

೧೩. ಎಲ್ಫೈ ಮುನಿಯೇ! ಇದರ ಪಶ್ಚಿಮದಿಕ್ಸಿನಲ್ಲಿ ಪರಮಪೌರುಷವಂತ 
ನಾದ ಪಿಂಡಾರಕನೆಂದು ಪ್ರಸಿದ್ಧನಾದ ವೀರನಿದ್ದಾನೆ. ಆ ಪಿಂಡಾರಕನನ್ನು 
ಗಂಧ, ಪುಷ್ಪ, ಅಕ್ಬತೆ ಮೊದಲಾದುವುಗಳಿಂದ ಪ್ರಯತ್ನ ಪೂರ್ವಕವಾಗಿ ಪೂಜಿಸ 
ಬೇಕು. 

೧೪. ಅವನಿಗೆ ಪೂಜೆಮಾಡುವುದರಿಂದ ಮನುಷ್ಯರಿಗೆ ಸಿದ್ಧಿಗಳು ಕೈಯಲ್ಲೆ 
ನೆಲಸಿರುತ್ತವೆ. ಆದುದರಿಂದ ವಿಧಿಪೂರ್ವಕವಾಗಿ ಅವನನ್ನು ಪೂಜೆಮಾಡ 
ಬೇಕು. 

೧೫. ಸರಯೂನದಿಯಲ್ಲಿ ಸ್ನಾನಮಾಡಿ ವಿಂಡಾರಕನನ್ನು ಪೂಜೆಮಾಡ 
ಬೇಕು. ಆ ಪಿಂಡಾರಕನು ಪಾಪಿಗಳ ಮೋಹವನ್ನು ಕತ್ತರಿಸುವನು; ಕರ್ತವ್ಯ 
ತತ್ಸರರಾದವರಿಗೆ ಸದ್ಭುದ್ಧಿಯನ್ನು ನೀಡುವನು. 

೧೬. ನವರಾತ್ರಿಯಲ್ಲಿ ಪುಷ್ಯನಕ್ಸೃತ್ರಯೋಗದಲ್ಲಿ ಅವನಿಗೆ ಪೂಜೆಯನ್ನು 
ಸಲ್ಲಿಸಬೇಕು. ಅಲ್ಲಿಂದ ಪಶ್ಚಿಮದಿಗ್ಸಾಗದಲ್ಲಿ ವಿಫ್ಲೇಶನನ್ನು ಪೂಜಿಸಬೇಕು. 

೧೭. ಅವನ ದರ್ಶನದಿಂದ ನರರಿಗೆ ವಿಫ್ಲಲೇಶವೂ ಇರುವುದಿಲ್ಲ. ಆದುದ 
ರಿಂದ ಸರ್ವಕಾಮಫಲದಾಯಕನಾದ ವಿಫ್ನೇಶ್ವರನನ್ನು ಪೂಜಿಸಬೇಕು. 

೧೮. ಆ ಸ್ಥಾನಕ್ಕೆ ಈಶಾನ್ಯದಿಕ್ಸಿನಲ್ಲಿ " ಶ್ರೀರಾಮಜನ್ಮ'ವೆಂಬ ಸ್ಥಾನವಿರು 


೧೬೦ ಶ್ರೀ ಸ್ಕಾಂದಮಹಾಪುರಾಣಂ 


ವಿಫ್ನೇಶ್ವರಾತ್ಪ್ಸೂರ್ವಭಾಗೇ ವಾಸಿಷ್ಠಾದುತ್ತರೇ ತಥಾ । 


ತಾಮಸಾತ್ಸಶ್ಲಿಮೇ ಭಾಗೇ ಜನ್ಮಸ್ಥಾನಂ ತತಃ ಸ್ಮೃತಂ ॥೧೯॥ 
ಯದ್ದೃಷ್ಟಾ ಚ ಮನುಷ್ಯಸ್ಯ ಗರ್ಭವಾಸಜಯೋ ಭವೇತ್‌ । 

ವಿನಾ ದಾನೇನ ತಪಸಾ ವಿನಾ ತೀರ್ಥೈರ್ನಿನಾ ಮಖ್ಯೈಃ ॥ ೨೦॥ 
ನನಮಿದಿವಸೇ ಪ್ರಾಪ್ತೇ ವ್ರತಧಾರೀ ಹಿ ಮಾನವಃ । 
ಸ್ನಾನದಾನಪ್ರಭಾವೇಣ ಮುಚ್ಯತೇ ಜನ್ಮಬಂಧನಾತ್‌ ॥೨೧॥ 
ಕಪಿಲಾಗೋಸಹಸ್ರಾಣಿ ಯೋ ದದಾತಿ ದಿನೇದಿನೇ! 

ತತ್ಪಲಂ ಸಮವಾಸ್ನೋತಿ ಜನ್ಮಭೂಮೇಃ ಪ್ರದರ್ಶನಾತ್‌ ॥ ೨೨ ॥ 
ಆಶ್ರಮೇ ವಸತಾಂ ಪುಂಸಾಂ ತಾಪಸಾನಾಂ ಚ ಯತ್ಸಲಂ | 
ರಾಜಸೂಯಸಹಸ್ಪಾಣಿ ಪ್ರತಿವರ್ಷಾಗ್ನಿಹೋತ್ಪತಃ ॥ ೨೩ ॥ 
ನಿಯಮಸ್ಥಂ ನರಂ ದೃಷ್ಟ್ಯಾ ಜನ್ಮಸ್ಥಾನೇ ವಿಶೇಷತಃ । 
ಮಾತಾಸಿತ್ರೋರ್ಗುರೂಣಾಂ ಚೆ ಭಕ್ತಿಮುದ್ವಹೆತಾಂ ಸೆತಾಂ ॥ ೨೪॥ 
ತತ್ಸಲಂ ಸಮವಾಸ್ಟೋತಿ ಜನ್ಮಭೂಮೇಃ ಪ್ರದರ್ಶನಾತ್‌ ॥ ೨೫ ॥ 








ವುದು. ಈ ಜನ್ಮಸ್ಥಾನವು ಮೋಕ್ಸಾದಿಫಲಗಳಿಗೆ ಸಾಧನವಾಗಿರುವುದೆಂದು 
ಹೇಳಲ್ಪಟ್ಟಿರುವುದು. 

೧೯. ವಿಫ್ನೇಶ್ವರನಿಗೆ ಪೂರ್ವಕ್ಕೂ, ವಸಿಷ್ಠ್ಮಕ್ಸೇತ್ರದಿಂದ ಉತ್ತರಕ್ಕೂ, 
ಲೋಮಶಸ್ಥಾನದಿಂದ ಪಶ್ಚಿಮಕ್ಕೂ ಈ ರಾಮ ಜನ್ಮನ್ಛಾನವಿರುವುದೆಂದು 
ಹೇಳಿದೆ. 

೨೦. ಅದನ್ನು ದರ್ಶನಮಾಡುವುದರಿಂದ, ದಾನವಿಲ್ಲದೆ, ತಸಸ್ಸಿಲ್ಲದೆ, 
ತೀರ್ಥಯಾತ್ರೆಯಿಲ್ಲದೆ, ಯಜ್ಞಾ ದಿಗಳೂ ಇಲ್ಲದೆ ಇದ್ದರೂ ಮನುಷ್ಯನಿಗೆ 
ಮತ್ತೆ ಹುಟ್ಟ ಬರದಂತೆ ಮುಕ್ತಿಯು ದೊರೆಯುತ್ತದೆ. 

೨೧. ನವಮಾದಿವಸವು ಬರಲಾಗಿ ವ್ರತಧಾರಿಯಾದ ಮನುಷ್ಯನು ಅಲ್ಲಿಯ 
ಸ್ನಾನದಾನಗಳ ಪ್ರಭಾವದಿಂದ, ಜನ್ಮಬಂಧನದಿಂದ ಬಿಡುಗಡೆಹೊಂದುತ್ತಾನೆ. 

೨೨. ಮಾನವನು ಸಹಸ್ರ ಕಪಿಲೆಗೋವುಗಳನ್ನು ದಿನದಿನವೂ ದಾನಮಾಡು 
ವುದರಿಂದ ಯಾವ ಫಲವನ್ನು ಪಡೆಯುತ್ತಾನೆಯೊ ಆ ಫಲವನ್ನು ಶ್ರೀರಾಮನ 
ಜನ್ಮಭೂಮಿಯ ದರ್ಶನದಿಂದ ಪಡೆಯುತ್ತಾನೆ. 

೨೩-೨೫. ಆಶ್ರಮದಲ್ಲಿ ವಾಸಮಾಡುವ ಪುರುಷರಿಗೂ, ತಾಪಸರಿಗೂ 
ಯಾವ ಫಲವುಂಟೋ, ಸಹಸ್ರಾರು ರಾಜಸೂಯಗಳನ್ನೂ, ಪ್ರತಿವರ್ಷವೂ 
ಅಗ್ನಿ ಹೋತ್ರಗಳನ್ನೂ ನಡೆಸುವುದರಿಂದ ಯಾವ ಫಲವು ದೊರೆಯುವುದೋ, 
ವಿಶೇಷವಾಗಿ ಜನ್ಮಸ್ಥಾನದಲ್ಲಿ ನಿಯಮಗಳನ್ನು ನಡೆಸುತ್ತಿರುವ ನರನನ್ನು ನೋಡು 
ವುದರಿಂದ ಯಾವ ಫಲವುಂಟೋ, ತಂದೆ ತಾಯಿಗಳಲ್ಲಿಯೂ, ಗುರುಗಳಲ್ಲಿಯೂ 


ದಶಮೋ9ಧ್ಯಾಯಃ ೧೬೧ 


ಅಥ ಸರೆಯೂವರ್ಣನಂ 


ಪಿತ್ಳೂಣಾಮಕ್ಷಯಾ ತೃಪ್ತಿರ್ಗಯಾಶ್ರಾದ್ಧಾಧಿಕಂ ಫಲಂ ॥ ೨೬॥ 
ಮನ್ನಂತರಸಹಸ್ಪೈಸ್ತು ಕಾಶೀವಾಸೇಷು ಯತ್ಛಲಂ । 

ತತ್ಸಲಂ ಸಮವಾಪ್ಲೋತಿ ಸರೆಯೂದರ್ಶನೇ ಕೃತೇ ॥ ೨೭ ॥ 
ಗಯಾಶ್ರಾದ್ಧಂ ಚ ಯೇ ಕೃತ್ವಾ ಪುರುಷೋತ್ತಮದರ್ಶನಂ । 

ಕುರ್ವಂತಿ ತತ್ಫಲಂ ಪ್ರೋಕ್ತಂ ಕಲೌ ದಾಶರಥೀಂ ಪುರೀಂ ॥ ೨೮ 
ಮುಥುರಾಯಾಂ ಕಲ್ಪಮೇಕಂ ವಸತೇ ಮಾನವೋ ಯದಿ। 

ತತ್ಸಲಂ ಸಮವಾಪ್ಟೋತಿ ಸರೆಯೂದರ್ಶನೇ ಕೃತೇ uF 
ಪುಷ್ಕರೇಷು ಪ್ರಯಾಗೇಷು ಮಾಹಘೇ ವಾ ಕಾರ್ತಿಕೇ ತಥಾ । 

ತತ್ಸಲಂ ಸಮವಾಪ್ಟೋತಿ ಸರಯೂದರ್ಶನೇ ಕೃತೇ ॥೩೦॥ 
ಕಲ್ಪಕೋಟಿಸಹಸ್ರಾಣಿ ಹ್ಯವಂತೀವಾಸತೋ ಹಿ ಯತ್‌ । 

ತತ್ಪಲಂ ಸಮವಾಸಪ್ಟೋತಿ ಸರೆಯೂದರ್ಶನೇ ಕೃತೇ ॥೩೧॥ 


ಭಕ್ತಿಯನ್ಸಿಟ್ಟರುವವರಿಗೆ ಯಾವ ಫಲವುಂಟಾಗುವುದೋ ಆ ಫಲವನ್ನು ಜನ್ಮ 
ಭೂಮಿಯ ದರ್ಶನದಿಂದಲೇ ಮಾನವನು ಪಡೆಯುತ್ತಾನೆ. 
ಸರಯೂನದಿಯ ವರ್ಣನೆ 

೨೬-೨೭, ಎಲ್ಫೈ ವಿಪ್ರರೇ!  ಸರಯೂನದಿಯನ್ನು ದರ್ಶನಮಾಡಿದರೆ 
ಪಿತೃಗಳಿಗೆ ಅಕ್ಚಯವಾದ ತೃಪ್ತಿಯುಂಟಾಗುತ್ತದೆ. ಗಯಾಶ್ರಾದ್ಧಮಾಡಿದುದ 
ಕ್ಕಿಂತಲೂ ಹೆಚ್ಚು ಫಲವುಂಟಾಗುತ್ತದೆ. ಸಾವಿರ ಮನ್ವಂತರಗಳವರೆಗೆ 
ಕಾಶೀವಾಸ ಮಾಡುವುದರಿಂದ ಯಾವ ಫಲವುಂಟೋ ಆ ಫಲವನ್ನು ಸರಯೂ 
ದರ್ಶನದಿಂದಲೇ ಪಡೆಯುತ್ತಾನೆ. 

೨೮-.೨೯. ಗಯಾಶ್ರಾದ್ಧವನ್ನು ಮಾಡಿ ಪುರುಷೋತ್ತಮನನ್ನು ದರ್ಶನ 
ಮಾಡಿದವರು ಯಾವ ಫಲವನ್ನು ಪಡೆಯುತ್ತಾರೆಯೊ ಆ ಫಲವು ಕಲಿಯುಗದಲ್ಲಿ 
ದಾಶರಥಿಯ ಪಟ್ಟಣವಾದ ಅಯೋಧ್ಯೆಯನ್ನು ದರ್ಶನಮಾಡುವುದರಿಂದ 
ದೊರೆಯುವುದೆಂದು ಹೇಳಿದೆ. ಮಾನವನು ಮಧುರೆಯಲ್ಲಿ ಒಂದುಕಲ್ಪ ದವರೆಗೆ 
ವಾಸಮಾಡಿದಕೆ ಯಾವ ಫಲವನ್ನು ಪಡೆಯುವನೋ ಅದನ್ನು ಸರಯೂದರ್ಶನ 
ಮಾಡಿದ ಮಾತ್ರದಿಂದಲೇ ಪಡೆಯುತ್ತಾನೆ. 

೩೦. ಪುಷ್ಕರಕ್ಟೇತ್ರದಲ್ಲಿಯೂ, ಪ್ರಯಾಗಕ್ಟೇತ್ರದಲ್ಲಿಯೂ ಮಾಘಮಾಸ 
ಅಥವಾ ಕಾರ್ತಿಕ ಮಾಸಗಳಲ್ಲಿ ವಾಸಮಾಡುವುದರಿಂದ ಯಾವ ಫಲವುಂಟೋ 
ಅದನ್ನು ಸರಯೂ ದರ್ಶನಮಾಡಿದಮಾತ್ರದಿಂದಲೇ ಪಡೆಯುತ್ತಾನೆ. 

೩೧. ಸಾವಿರಾರುಕೋಟ ಕಲ್ಪಗಳವರೆಗೆ ಅವಂತೀವಾಸದಿಂದ ಯಾವ 
ಫಲವುಂಟೋ ಸರಯೂ ದರ್ಶನಮಾಡಿದರೆ ಆ ಫಲವನು ಪಡೆಯುತ್ತಾನೆ. 


6 


೧೬೨ ಶ್ರೀ ಸ್ಯಾಂದೆಮಹಾಪುರಾಣಂ 


ಷಷ್ಮಿವರ್ಷಸಹಸ್ರಾಣಿ ಭಾಗೀರಥ್ಯವಗಾಹಜಂ ! 


ತತ್ಸಲಂ ನಿಮಿಷಾರ್ಥೇನ ಕಲೌ ದಾಶರಥೀಂ ಪುರೀಂ H ೩೨ 
ನಿಮಿಷಂ ನಿಮಿಷಾರ್ಥಂ ವಾ ಪ್ರಾಣಿನಾಂ ರಾಮಜಿಂತನಂ । 
ಸಂಸಾರಕಾರಣಾಜಾ ಫ್ಲಾನನಾಶಕಂ ಜಾಯತೇ ಧ್ರುವಂ ॥ ೩೩8 
ಯತ್ರ ಕುತ್ರಸ್ಥಿ ತೋ ಯಸ್ತು ಹ್ಯಯೋಧ್ಯಾಂ ಮನಸಾ ಸ್ಮರೇತ್‌ । 

ನ ತಸ್ಯ ಪುನರಾನ್ಭ ತ್ತಿಃ ಕಲ್ಬಾಂತರಶತೈರಸಿ ॥ ೩೪॥ 


ಜಲರೂಪೇಣ ಬ್ರಹ್ಮನ ಸರಯೂ ನೋಕ್ಸದಾ ಸದಾ । 

ನೈವಾತ್ರ ಕರ್ಮಣೋ ಭೋಗೋ ರಾಮರೂಪೋ ಭವೇನ್ನರಃ ॥ ೩೫ ॥ 
ಪಶುಪಕ್ಸಿಮೃಗಾಶ್ಚೈನ ಯೇ ಚಾನ್ಯೇ ಪಾಪಯೋನಯಃ । 

ಶೇಃಪಿ ಮುಕ್ತಾ ದಿವಂ ಯಾಂತಿ ಶ್ರೀರಾಮವಚನಂ ಯಥಾ ॥೩೬॥ 
ಇತ್ಯುಕ್ತ್ವಾ ನಿರತೇ ತಸ್ಮಿನ್‌ ಮುನೌ ಕಲಶಜನ್ಮನಿ । 
ಕೃಷ್ಣದ್ವೈಸಾಯನೋ ವ್ಯಾಸಃ ಪುನರೊಚೇ ತಪೋಧನಃ ! ೩೭॥ 


೩೨. ಅರುವತ್ತುಸಾವಿರ ವರ್ಷಗಳವರೆಗೆ ಭಾಗೀರಥಿಯಲ್ಲಿ ಮುಳುಗಿ 
ಸ್ನಾನಮಾಡುವುದರಿಂದ ಯಾವ ಫಲವು ದೊರೆಯುವುದೋ ಆ ಫಲವು ಕಲಿಯುಗ 
ದಲ್ಲಿ ದಾಶರಥಿಯ ನೆಲೆವೀಡಾದ ಅಯೋಧ್ಯಾಪುರಿಯ ದರ್ಶನದಿಂದ ನಿಮಿಷಾರ್ಧ 
ದಲ್ಲಿಯೇ ಲಭಿಸುವುದು. 

೩೩. ನಿಮಿಷಕಾಲವೊ, ಅರ್ಧನಿಮಿಷಕಾಲವೊ ಶ್ರೀರಾಮನನ್ನು ಚಿಂತನೆ 
ಮಾಡುವುದು ಪ್ರಾಣಿಗಳಿಗೆ ಸಂಸಾರಕ್ಕೆ ಕಾರಣವಾದ ಅಜ್ಞಾನವನ್ನು ಶಾಶ್ವ ತೆ 
ವಾಗಿ ನಾಶಮಾಡುವುದು. 

೩೪. ಎಲ್ಲಿಯೋ ಒಂದೆಡೆ. ನೆಲಸಿದವನಾದರೂ ಯಾವನೊಬ್ಬನು 
ಅಯೋಧ್ಯೆಯನ್ನು ಮನಸ್ಸಿನಲ್ಲಿ ಸ್ಮರಿಸುವನೋ ಅವನಿಗೆ ನೂರಾರು ಕಲ್ಪಾಂತರ 
ಗಳು ಕಳೆದರೂ ಪುನರಾವೃತ್ತಿಯಿರುವುದಿಲ್ಲವು. 

೩೫. ಜಲರೂಪದಿಂದಿರುವ ಬ್ರಹ್ಮನೇ ಸರಯೂನದಿಯು. ಅದು ಸದಾ 
ಮೋಕ್ಬದಾಯಕವಾಗಿರುವುದು. ಇಲ್ಲಿ ಕರ್ಮಗಳ ಭೋಗವಿಲ್ಲ. ಇದರ 
ಸೇವನೆಯಿಂದಲೂ ಮಾನವನು ಶ್ರೀರಾಮರೂಪಿಯೇ ಆಗುತ್ತಾನೆ. 

೩೬. ಪಶುಪಕ್ಸಿ ಮೃ ಗಗಳೂ, ಉಳಿದ ಇತರ ಪಾಪಜನ್ನಧಾರಿಗಳೊ 
ಸಹೆ ಅಲ್ಲಿ ಮುಕ್ತ ರಾಗಿ ಸ ರ್ಗ ಕ್ಸ್ರ್ರದುವರೆಂದು ಶ್ರಿ ಶ್ರೀರಾಮನ ವಚನವಿರುವುದು. 

೩೭. ಹೀಗೆಂದು ಹಡು ಕುಂಭಸ ಸಳ ಆ ಅಗಸ್ಟ ಮುನಿಯು 
ಸುಮ್ಮನಾಗಲು ತಪೋಧನನೂ, ಕೃ ಸ್ನ ದ್ಯ ಪಾಯನನೂ ಆದ ವ್ಯಾಸಮುನಿಯು 
ಮತ್ತೆ ಹೀಗೆ ಹೇಳಿದನು: 


ದಶಮೋ$5ಧ್ಯಾಯಃ ೧೬ತಿ 


ದುರ್ಲಭಾ ಸರ್ವಜಂತೂನಾಂ ಕಥಾ ವಿಸ್ತರತಃ ಕ್ರಮಾತ್‌ । 
ಯಾತ್ರಾಕ್ರನೋಪಿ ಚ ಮಯಾ ಶೃತ ಆಗಚ್ಛತಾಂ ನೃಣಾಂ ॥೩೮॥ 
ಇದಾನೀಂ ಶ್ರೋತುಮಿಚ್ಛಾಮಿ ಕ್ಟೇತ್ರಸ್ನಾನಂ ಯಥಾವಿಧಿ । 


ಯಾತ್ರಾಕ್ರಮಂ ಮುನಿಶ್ರೇಷ್ಠ ಸಮ್ಯುಕ್ತ್ವೃತ್ತಸ್ತಪೋಧನ Harn 
ಫಲಂ ಬ್ರೂಹಿ ಕ್ರಮೇಣೈವ ವಿಸ್ತರಾತ್ಸೃಚ್ಛತೋ ಮಮ । 
ಯದ್ಯಸ್ತಿ ಮಯಿ ತೇ ವಿದ್ವನ್‌ ಕೃಪಾ ಕಾರುಣಿಕೋತ್ತಮ ॥ ೪೦॥ 
ಯಥಾ ಶೃತ್ವಾ ಕ್ರಮೇಣೈವ ಯಾತ್ರಾಂ ವಿಶ್ವವಿದಾಂ ನರ । 
ಕರೋಮಿ ತೈತ್ರ್ರಸಾದೇನ ತಥಾ ಕುರು ಯತವ್ರತಂ ॥ ೪೧॥ 


ಅಗಸ್ತ್ಯ ಉವಾಚ :-- 
ಶೃಣು ವಕ್ಸ್ಯಾಮಿ ತತ್ವೇನ ಯಾತ್ರಾಕ್ರಮಮಥಾದಿತಃ । 
ಅಯೋಧ್ಯಾಂ ಸಪ್ತತೀರ್ಥಾನಾಂ ಯಥಾವದನುಪೂರ್ವಶಃ ॥ ೪೨ ॥ 
ಮನೋವಾಕ್ಕಾಯಶುದ್ಧೇನ ನಿರ್ದೋಷೇಣಾಂತರಾತ್ಮನಾ | 
ಮಾನಸೇಷು ಸಂತೀರ್ಥೇಷು ಸ್ನಾತ್ವಾ ಕಿಲ ಜಿತೇಂದ್ರಿಯಃ | 
ಯಃ ಕರೋತಿ ವಿಧಿಂ ಸಮ್ಯಕ್‌ ಸೆ ತೀರ್ಥ ಫಲಮಶ್ನುತೇ ॥ ೪೩ ॥ 





ರ ತ್ಮ 


೩೮. ಎಲ್ಫೈ ಮುನಿಯೆ ! ನೀನು, ಸರ್ವಜಂತುಗಳಿಗೂ ದುರ್ಲಭವಾದ 
ಈ ಕಥೆಯನ್ನು ವಿಸ್ತಾರವಾಗಿಯೂ ಕ್ರಮವಾಗಿಯೂ ನನಗೆ ಹೇಳಿರುವೆ. ಇಲ್ಲಿ 
ಬಂದುಹೋಗುವ ಮಾನವರ ಯಾತ್ರಾಕ್ರಮವನ್ನು ನಾನು ಕೇಳಿದ್ದೇನೆ. 

೩೯. ಎಲ್ಫೈೆ ತಪೋಧನನಾದ ಮುನಿಶ್ರೇಷ್ಠನೇ! ಈಗ ಯಥಾವಿಧಿಯಾಗಿ 
ಕ್ಸೇತ್ರಸ್ನಾನವನ್ನೂ ಯಾತ್ರಾಕ್ರಮವನ್ನೂ ಥಿನಫ್ರಿಂದ ಕೇಳಬೇಕೆಂದು ಅಪೇಕ್ಷಿ 
ಸುತ್ತೇನೆ. 

೪೦. ಕಾರುಣಿಕೋತ್ಕಮನಾದ ಎಲೆ ವಿದ್ವಾಂಸನೇ! ನಿನಗೆ ನನ್ನಲ್ಲಿ 
ಕೃಪೆಯಿರುವುದಾದರೆ ಪ್ರಶ್ಲೆಮಾಡುತ್ತಿರುವ ನನಗೆ ತೀರ್ಥಫಲವನ್ನು ಕ್ರಮ 
ವಾಗಿಯೂ ವಿಸ್ತಾರವಾಗಿಯೂ ತಿಳಿಸು. 

೪೧. ಎಲ್ಫೈ ವ್ರತಶೀಲನೇ! ವಿಶ್ವವನ್ನು ಬಲ್ಲವರಲ್ಲಿ ಶ್ರೇಷ್ಠನಾದವನೇ! 
ನಿನ್ನ ಅನುಗ್ರಹದಿಂದ ನಾನು ಅದನ್ನೆಲ್ಲ ಕೇಳಿ ಕ್ರಮವಾಗಿ ಯಾತ್ರೆಯನ್ನು 
ಮಾಡಬೇಕೆಂದಿರುವೆನು. ಈ ನನ್ನ ಅಭೀಷ್ಟವನ್ನೂ ನೆರವೇರಿಸಿಕೊಡು.?? 

೪೨. ಅಗಸ್ಯನು ಹೇಳುತ್ತಾನೆ:--"" ಯಾತ್ರಾಕ್ರಮವನ್ನು ಮೊದಲಿ 
ನಿಂದಲೂ ಇದ್ದುದನ್ಸಿದ್ದಂತೆಯೆ ವಿವರಿಸುತ್ತೇನೆ; ಕೇಳು. ಸಪ್ತತೀರ್ಥಗಳ 
ಆನುಪೂರ್ವಿಯನ್ನನುಸರಿಸಿ ಅಯೋಧ್ಯೆಯನ್ನು ವಿವರಿಸುತ್ತೇನೆ. 

೪೩. ಮನೋವಾಕ್ಕಾಯಗಳೆ ಶುದ್ಧಿಯುಳ್ಳವನಾಗಿ ಅಂತರಾತ್ಮನನ್ನು 
ನಿರ್ದೋಷವಾಗಿಟ್ಟುಕೊಂಡು ಜಿತೇಂದ್ರಿಯನಾಗಿ ಮಾನಸವೇ ಮೊದಲಾದ 


೧೬೪ ಶ್ರೀ ಸ್ಕಾಂದಮಹಾಪುರಾಣಂ 


ವ್ಯಾಸ ಉವಾಚೆ :-- 

ಮಾನಸಾನ್ಯೇನ ತೀರ್ಥಾನಿ ಕಥೆಯಸ್ಸೆ ತಪೋಧನ । 

ಯೇಷು ಸ್ನಾನನತಾಂ ನ್ಯೂಣಾಂ ವಿಶುದ್ಧಿರ್ವುನಸೋ ಭವೇತ್‌ ॥ ೪೪ ॥ 
ಅಗಸ್ತ್ಯ ಉವಾಚ: 

ಶೃಣು ತೀರ್ಥಾನಿ ಗದತೋ ಮಾನಸಾನಿ ಮಮಾನಘ । 


ಯೇಷು ಸೆವ್ಯುಜ್ನರಃ ಸ್ನಾತ್ವಾ ಪ್ರಯಾತಿ ಸರಮಾಂ ಗತಿಂ ॥ ೪೫ ॥ 
ಸತ್ಯಂ ತೀರ್ಥಂ ಕ್ಸಮಾ ತೀರ್ಥಂ ತೀರ್ಥಮಿಂದ್ರಿಯನಿಗ್ರಹಃ । 
ಸರ್ವಭೂತದಯಾ ತೀರ್ಥಂ ತೀರ್ಥಾನಾಂ ಸತ್ಯವಾದಿತಾ ॥ ೪೬ ॥ 
ಜ್ಞ್ಞಾನತೀರ್ಥಂ ತಪಸ್ತೀರ್ಥಂ ಕಥಿತಂ ತೀರ್ಥಸಸ್ತಕಂ । 
ಸರ್ವಭೂತದಯಾತೀರ್ಥೆೇ ವಿಶುದ್ಧಿರ್ಮನಸೋ ಭವೇತ್‌ ॥ ೪೭॥ 


ನ ತೋಯಪೂತದೇಹಸ್ಯ ಸ್ಪಾನಮಿತ್ಯಭಿಧೀಯತೇ । 
ಸಸ್ನಾತೋ ಯಸ್ಯ ವೈ ಪುಂಸಃ ಸುವಿಶುದ್ಧಂ ಮನೋ ಮತಂ । 


ಭೌಮಾನಾಮಪಿ ತೀರ್ಥಾನಾಂ ಪುಣ್ಯತ್ವೇ ಕಾರಣಂ ಶೃಣು ॥ ೪೮ ॥ 
ಯಥಾ ಶರೀರಸ್ಯೋದ್ದೇಶಾಃ ಕೇಚಿನ್ಮಥ್ಯೋತ್ತೆಮಾಃ ಸ್ಮ ತೌ! 
ತೆಥಾ ಪೃಥಿವ್ಯಾಮುದ್ದ್ಧೇಶಾಃ ಕೇಜಿತ್ಸುಣ್ಯತಮಾಃ ಸ್ಮೃತಾಃ ॥೪೯॥ 








ಪವಿತ್ರತೀರ್ಥಗಳಲ್ಲಿ ಸ್ನಾನಮಾಡಿ ಚೆನ್ನಾಗಿ ವಿಧಿಯನ್ನು ಯಾವನು ನಡೆಸು 
ತ್ತಾನೆಯೊ ಅವನು ತೀರ್ಥಸ್ನಾನಫಲವನ್ನು ಪಡೆಯುತ್ತಾಕೆ. 

೪೪. ವ್ಯಾಸನು ಕೇಳುತ್ತಾನೆ: ಎಲ್ಫೆ ತಪೋಧನನೇ! ಸ್ನಾನಮಾಡಿದ 
ಮಾನವರಿಗೆ ಮನಶ್ಯುದ್ದಿಯನ್ನುಂಟಾಗುವ ಮಾನಸತೀರ್ಥಗಳನ್ನೇ ನಿವರಿಸು.?? 

೪೫. ಅಗಸ್ಯನು ಹೇಳುತ್ತಾನೆ: “ ಎಲ್ಫೈ ಪಾಪರಹಿತನೇ! ಕೇಳು. 
ಮಾನಸಗಳಾದ ತೀರ್ಥಗಳನ್ನು ಕುರಿತು ಹೇಳುತ್ತೇನೆ. ಮಾನವನು ಅವುಗಳಲ್ಲಿ 
ವಿಧ್ಯುಕ್ತವಾಗಿ ಸ್ಲಾನಮಾಡಿ ಪರಮಗತಿಯನ್ನು ಪಡೆಯುತ್ತಾನೆ. 

೪೬-೪೭. ಸತ್ಯತೀರ್ಥ, ಕ್ಲುಮಾತೀರ್ಥ, ಇಂದ್ರಿಯನಿಗ್ರಹತೀರ್ಥ, 
ಸರ್ವಭೂತದಯಾತೀರ್ಥ, ಸತ್ಯವಾದಿತ್ವತೀರ್ಥ, ಜ್ಞಾನತೀರ್ಥ, ತಪಸ್ಕೀರ್ಥ 
ಇವು ಏಳೂ ಸಪ್ತತೀರ್ಥಗಳೆಂದು ಹೇಳಲ್ಪಟ್ಟಿವೆ. ಸರ್ವಭೂತದಯಾತೀರ್ಥ 
ದಲ್ಲಿ ಮನಶ್ಶುದ್ಧಿಯುಂಟಾಗುತ್ತದೆ. 

೪೮. ದೇಹವನ್ನು ನೀರಿನಿಂದ ಶುದ್ಧಿ ಮಾಡುವುದಕ್ಕೆ (ನಿಜವಾದ) ಸ್ನಾನ 
ಎಂದು ಹೇಳುವುದಿಲ್ಲ. ಯಾನ ಪುರುಷನ ಮನಸ್ಸು ಸಂಪೂರ್ಣವಾಗಿ ಶುದ್ಧ 
ವಾಗಿರುವುದೋ ಅವನೇ ಸ್ಲಾನಮಾಡಿದವನೆಂದು ತಿಳಿಯಬೇಕು. ಭೂಮಿಯಲ್ಲಿ 
ರುವ ತೀರ್ಥಗಳ ಪುಣ್ಯತ್ವಕ್ಕೂ ಕಾರಣವೇನೆಂಬುದನ್ನು ಹೇಳುತ್ತೇನೆ; ಕೇಳು, 

೪೯. ಶರೀರದಲ್ಲಿರುವ ಸ್ಥಾನಗಳಲ್ಲಿ ಕೆಲವು ಉತ್ತಮ ಮಧ್ಯಮಗಳೆಂದು 


ದೆಶಮೋರಧ್ಯಾಯೆಃ ೧೬೫ 


ತಸ್ಮಾದ್ಕೌಮೇಷು ತೀರ್ಥೇಷು ಮಾನಸೇಷು ಚೆ ಸಂವಸೇತ್‌ । 
ಉಭಯೇಷು ಚ ಯಃ ಸ್ನಾತಿ ಸ ಯಾತಿ ಪೆರಮಾಂ ಗತಿಂ ॥ ೫೦॥ 
ತಸ್ಮಾತ್ತ್ವಮಹಿ ನಿಪ್ರೇಂದ್ರ ನಿಶುದ್ಧೇನಾಂತರಾತ್ಮನಾ । 

ಯಾತ್ರಾಂ ಕುರು ಪ್ರಯತ್ನೇನ ಯಾತ್ರಾ ವೈ ನೋದಿತಾ ಮಯಾ । 

ತಂ ತು ವಕ್ಸ್ಯಾನಿಂ ವಿಪ್ರೇಂದ್ರ ತೀರ್ಥಯಾತ್ರಾನಿಧಿಂ ಕ್ರಮಾತ್‌ ॥ ೫೧॥ 
ಜಾಯಂತೇ ಚ ಜಲೇಷ್ಟೇವ ಮ್ರಿಯಂತೇ ಚೆ ಜಲೌಕಸಃ । 


ನಚ ಗಚ್ಛಂತಿ ತೇ ಸ್ವರ್ಗಮಶುದ್ಧಮನಸೋ ಮಲಾ॥ಃ ॥ ೫೨ ॥ 
ನಿಷಯೇಷ್ವನಿಶಂ ರಾಗೋ ಮನಸೋ ಮಲ ಉಚ್ಯತೇ। 

ತೇಷ್ಟೇವ ಹಿ ನ ಸಂಗಮ್ಯ ನೈರ್ಮುಲ್ಯಂ ಸಮುದಾಹೃತಂ 1 ೫೭೩ ॥ 
ಚಿತ್ತಮಂತರ್ಗತಂ ದುಷ್ಟಂ ತೀರ್ಥಸ್ನಾನಂ ನ ಶುದ್ಧ್ಯತಿ । 

ಶತಶೋಪಿ ಜಲೈರ್ಧೌತೇ ಸುರಾಭಾಂಡಮಪಾವನಂ ॥ ೫೪೫ 
ದಾನಮಿಜ್ಯಾ ತಪಃ ಶೌಚಂ ತೀರ್ಥಸೇವಾ ಶೃತಿಸ್ತಥಾ । 

ಸರ್ವಾಣ್ಯೇತಾನಿ ತೀರ್ಥಾನಿ ಯದಿ ಭಾವೇತು ನಿರ್ಮಲಃ ॥ ೫೫ ॥ 


ಯಾವರೀತಿ ಭಾವಿಸಲ್ಪಟ್ಟರುವುವೋ ಅದೇರೀತಿ ಭೂಮಿಯಲ್ಲಿ ಕೂಡ ಕೆಲವು 
ಸ್ಥಳಗಳು ಪುಣ್ಯತಮವಾದುವೆಂದು ತಿಳಿಯಲ್ಪಟ್ಟರುವುವು. 

೫೦. ಆದುದರಿಂದ ಭೂಮಿಯಮೇಲಿನ ತೀರ್ಥಗಳಲ್ಲಿಯೂ, ಮಾನಸ 
ತೀರ್ಥಗಳಲ್ಲಿಯೂ ವಾಸಮಾಡಬೇಕು. ಯಾವನು ಎರಡು ಬಗೆಯ ತೀರ್ಥ 
ಗಳಲ್ಲಿಯೂ ಸ್ಲಾನಮಾಡುವನೋ ಅವನು ಪರಮಗತಿಯನ್ನ್ಸೈದುತ್ತಾನೆ. 

೫೧. ಎಲೈ ವಿಪ್ರೇಂದ್ರನೇ! ಆದುದರಿಂದ ನೀನು ಕೂಡ ಶುದ್ಧವಾದ 
ಅಂತರಾತ್ಮವುಳ್ಳವನಾಗಿ ಪ್ರಯತ್ನಪೂರ್ವಕವಾಗಿ ಯಾತ್ರೆಯನ್ನು ಮಾಡು. 
ಯಾತ್ರೆಯ ವಿಚಾರವನ್ನು ತಿಳಿಸಿದ್ದಾಯಿತು. ಇನ್ನು ತೀರ್ಥಯಾತ್ರಾವಿಧಿ 
ಯನ್ನು ಕ್ರಮವಾಗಿ ವಿವರಿಸುತ್ತೇನೆ. 

೫೨-೫೪. ಜಲಚರಗಳು ನೀರಿನಲ್ಲಿಯೇ ಹುಟ್ಟುತ್ತವೆ, ನೀರಿನಲ್ಲಿಯೇ 
ಸಾಯುತ್ತವೆ. ಮನಸ್ಸಿನ ಮಲವನ್ನು ಶುದ್ಧಿ ಮಾಡಿಕೊಳ್ಳದಿರುವ ಅವು ಸ್ವರ್ಗಕ್ಕೆ 
ಹೋಗುವುದಿಲ್ಲ. ವಿಷಯಗಳಲ್ಲಿ ಯಾವಾಗಲೂ ಇರುವ ರಾಗವು ಮನಸ್ಸಿನ 
ಮಲವೆನಿಸಿಕೊಳ್ಳುತ್ತದೆ. ಅವುಗಳಲ್ಲಿ ಸೇರದಿರುವುದೇ ಕೈರ್ಮಲ್ಯವೆಂದು 
ಹೇಳಲ್ಪಡುವುದು. ಒಳಗಿರುವ ದುಷ್ಟವಾದ ಚಿತ್ತವನ್ನು ತೀರ್ಥಸ್ನಾನವು ಶುದ್ಧ 
ಮಾಡುವುದಿಲ್ಲ... ನೂರಾರುಸಲ ನೀರಿನಿಂದ ತೊಳೆದರೂ ಹೆಂಡದ ಗಡಿಗೆಯು 
ಅಪವಿತ್ರವೇ ಆಗಿರುವುದು. 

೫೫. ದಾನ, ಯಜ್ಞ, ತಪಸ್ಸು, ಶೌಚ, ತೀರ್ಥಸೇವೆ, ಶ್ರುತಿ--ಈ 
ಎಸ್ಞಿವೂ ಭಾವದಿಂದ ಥಿರ್ಮಲವಾಗಿರುವ ಪಕ್ಬದಲ್ಲಿ ತೀರ್ಥಗಳೇ ಸರಿ. 


೧೬೬ ಶ್ರೀ ಸ್ಥಾಂದಮಹಾಪುರಾಣಂ 


ನಿಗೃಹೀತೇಂದ್ರಿಯಗ್ರಾಮೋ ಯತ್ನವ ವಸತೇ ನರಃ । 

ತತ್ರ ತಸ್ಯ ಕುರುಕ್ಟೇತ್ರಂ ನೈವಿಂಷಂ ಪುಷ್ಕರಂ ತಥಾ ॥ ೫೬ ॥ 
ಏತತ್ತೇ ಕಥಿತಂ ವಿಪ್ರ ಮಾನಸಂ ತೀರ್ಥಲಕ್ಷ್ಮಣಂ । 

ಸ್ನಾತೇ ಯಸ್ಮಿನ್‌ ಕ್ರಿಯಾಃ ಸರ್ವಾಃ ಸಫಲಾಃ ಸ್ಯುಃ ಕ್ರಿಯಾವತಾಂ॥ 
ಪ್ರಾತರುತ್ಥಾಯ ಮತಿಮಾನ್‌ ಸಂಗಮೇ ಸ್ನಾನಮಾಚರೇತ್‌ । 

ವಿಭುಂ ವಿಷ್ಣುಹರಿಂ ದೃಷ್ಟ್ವಾ ಸ್ನಾಯಾಜ್ದೆ A ಬ್ರಹ್ಮಕುಂಡಕೇ ॥ ೫೮ ॥ 
ಚೆಕ್ರತೀರ್ಥೇ ನರಃ ಸ್ನಾತ್ವಾ ದೃಷ್ಟ್ಯಾ ಚಕ್ರಹರಿಂ ವಿಭುಂ 


ತತೋ ಧರ್ಮಹರಿಂ ದೃಷ್ಟ್ಟ್ವಾ ಸರ್ವಪಾಪೈಃ ಪ್ರಮುಚ್ಯತೇ ॥೫೯॥ 
ಏಕಾದಶ್ಯಾಮೇಕಾದಶ್ಯಾನಿಂಯಂ ಯಾತ್ರಾ ಶುಭಾವಹಾ । 
ಪ್ರಾತರುತ್ಮಾಯ ಮತಿಮಾನ್‌ ಸ್ವರ್ಗದ್ವಾರಜಲಪುತಃ ॥೬೦॥ 
ವಿಧಾಯ ನಿತ್ಯಜಂ ಕರ್ಮ ಅಯೋಧ್ಯಾಂ ಚೆ ವಿಲೋಕಯೇತ್‌ । 
ಸರಯೂಂತು ತತೋ ದೃಷ್ಟ್ವಾ ಪಶ್ಯೇನ್ಮತ್ತಗಜಂ ತತಃ ॥೬೧॥ 
ಬಂದೀಂ ಚ ಶೀತಲಾಂ ಚೈನ ಬಟುಕಂ ಚ ನಿಲೋಕಯೇತ್‌ । 
ತದಗ್ರಸರಸಿ ಸ್ನಾತ್ವಾ ಮಹಾವಿದ್ಯಾಂ ನಿಲೋಕಯೇತ್‌ ॥ ೬೨॥ 


೫೬. ಮನುಷ್ಯನು ಇಂದ್ರಿಯಸಮೂಹಗಳನ್ನು ನಿಗ್ರಹಿಸಿ ಎಲ್ಲಿ ವಾಸ 
ಮಾಡುತ್ತಾನೆಯೊ ಅಲ್ಲಿಯೇ ಅವನಿಗೆ ಕುರುಕ್ಸೇತ್ರ, ನೈಮಿಷ, ಪುಷ್ವರಕ್ಸೇತ್ರ 
ಗಳಾಗುವುವು. 

೫೭. ಅಯ್ಯಾ ವಿಪ್ರನೇ! ಈ ಮಾನಸತೀರ್ಥ ಲಕ್ಷಣವನ್ನು ನಿನಗೆ ಹೇಳಿ 
ದ್ಹೇನೆ... ಈ ತೀರ್ಥದಲ್ಲಿ ಸ್ನಾನಮಾಡುವುದರಿಂದಲೇ ಕ್ರಿಯಾವಂತರ ಕ್ರಿಯೆ 
ಗಳೆಲ್ಲವೂ ಸಫಲಗಳಾಗುತ್ತವೆ. 

೫೮. ಬುದ್ಧಿ ವಂತನಾದವನು ಬೆಳಗ್ಗೆದ್ದು ಸಂಗಮದಲ್ಲಿ ಸ್ನಾನಮಾಡಬೇಕು. 
ವಿಭುವಾದ ವಿಷ್ಣುಹೆರಿಯನ್ನು ದರ್ಶನಮಾಡಿ ಬ್ರಹ್ಮೆಕುಂಡದಲ್ಲಿ ಸ್ಪಾನಮಾಡ 
ಬೇಕು. 

೫೯. ಮಾನವನು ಚಕ್ರತೀರ್ಥದಲ್ಲಿ ಸ್ನಾನಮಾಡಿ ವಿಭುವಾದ ಚಕ್ರಹರಿ 
ಯನ್ನು ದರ್ಶನಮಾಡಿದ ಬಳಿಕ ಧರ್ಮಹರಿಯನ್ನು ದರ್ಶನಮಾಡಿ ಸರ್ವಪಾಪ 
ಗಳಿಂದಲೂ ಬಿಡುಗಡೆಹೊಂದುತ್ತಾನೆ. 

೬೦-೬೧. ನಿಕಾದಶೀ ದಿನಗಳಲ್ಲಿ: ಈ ಯಾತ್ರೆಯು ಶುಭವನ್ನುಂಟುಮಾಡು 
ವುದು. ಮತಿವಂತನು ಪ್ರಾತಃಕಾಲದಲ್ಲಿ ಸ್ವರ್ಗದ್ವಾರದ ಜಲದಲ್ಲಿ ಮುಳುಗಿ 
ಸ್ನಾನಮಾಡಿ, ನಿತ್ಯಕರ್ಮಗಳನ್ನು ನಡೆಸಿ ಅಯೋಧ್ಯೆಯನ್ನು ಅವಲೋಕಿಸ 
ಬೇಕು. ಬಳಿಕ ಸರಯೂನದಿಯನ್ನು ಸಂದರ್ಶಿಸಿ ಮತ್ತಗಜನನ್ನು ಸಂದರ್ಶಿಸಬೇಕು. 

೬೨. ಬಳಿಕ ಬಂದಿಯನ್ನೂ, ಶೀತಲಾದೇವಿಯನ್ನೂ, ಬಟುಕನನ್ನೂ 


ದಶಮೋ9ಧ್ಯಾಯಃ ೧೬೭ 


ಪಿಂಡಾರಕಂ ತತೋ ದೃಷ್ಟ್ಯಾ ತತೋ ಭೈರವದರ್ಶನಂ | 


ಅಷ್ಟಮ್ಯಾಂ ಚ ಚೆತುರ್ದಶ್ಯಾಮೇಷಾ ಯಾತ್ರಾ ಫಲಪ್ರದಾ ॥ ೬೩ ॥ 
ಅಂಗಾರಕಚತುರ್ಥ್ಯಾಂ ತು ಪೂರ್ವೋಕ್ತಾ ದೇವತಾ ಅಪಿ । 
ನಿಫ್ನೇಶಂ ಚ ತತಃ ಪಶ್ಯೇತ್ಸರ್ವಕಾಮಾರ್ಥಸಿದ್ದಯೇ ॥೬೪॥ 


ಪ್ರಾತರುತ್ಮಾಯ ಮತಿಮಾನ್‌ ಬ್ರಹ್ಮಕುಂಡಜಲೇ ಪ್ರುತಃ । 

ನಿಷ್ಣುಂ ನಿಷ್ಣುಹರಿಂ ದೃಷ್ಟ್ಯಾ ಮನೋನಾಕ್ಕಾಯಶುದ್ಧಿ ಮಾನ್‌ ॥ ೬೫ ॥ 
ಮಂತ್ರೇಶ್ವರಂ ತತೋ ದೃಷ್ಟ್ವಾ ಮಹಾವಿದ್ಯಾಂ ನಿಲೋಕಯೇತ್‌ । 
ಅಯೋಧ್ಯಾಂ ಚ ತತೋ ದೃಷ್ಟ್ಯಾ ಸರ್ವಕಾಮಾರ್ಥಸಿದ್ದಯೇ ॥ ೬೬ ॥ 
ಸ್ಪರ್ಗದ್ವಾರೇ ನರಃ ಸ್ನಾತ್ಕಾ ಸಚ್ಛೆಲೋ ನಿಜಿತೇಂದ್ರಿಯಃ 1 
ನಾನಾನಿಧಾನಿ ಪಾಪಾನಿ ಬಹುಜನ್ಮಕೃತಾನಿ ಚ। 


ಸಚೈಲಸ್ನಾನತೋ ಯಾಂತಿ ತಸ್ಮಾತ್ಸಚೈಲಮಾಚರೇತ್‌ 1 ೬೩೭ ॥ 
ಏಷಾ ವೈ ಗದಿತಾ ಯಾತ್ರಾ ಸರ್ವಪಾಪಹರಾ ಶುಭಾ 1 ೬೮ ॥ 





ದರ್ಶನಮಾಡಬೇಕು. ಮುಂದಿನ ಸರೋವರದಲ್ಲಿ ಸ್ನಾನಮಾಡಿ ಮಹಾವಿದ್ಯೆ 
ಯನ್ನು ಸಂದರ್ಶಿಸಬೇಕು. 

೬೩. ಆಮೇಲೆ ಪಿಂಡಾರಕನನ್ನು ಕಂಡು, ಬಳಿಕ ಭೈರವನನ್ನು ದರ್ಶನ 
ಮಾಡಬೇಕು. ಅಷ್ಟಮಿಯಲ್ಲಿಯೂ ಚತುರ್ದಶಿಯಲ್ಲಿಯೂ ಈ ಯಾತ್ರೆಯು 
ಫಲಪ್ರದವಾಗುವುದು. 

೬೪. ಅಂಗಾರಕ ಚತುರ್ಥಿಯಲ್ಲಿ ಸರ್ವಕಾಮಾರ್ಥಗಳಸಿದ್ಧಿಗಾಗಿ ಮೇಲೆ 
ಹೇಳಿದ ದೇವತೆಗಳನ್ನೂ, ಬಳಿಕ ವಿಫ್ನೇಶ್ವರನನ್ನೂ ದರ್ಶನಮಾಡಬೇಕು. 

೬೫. ಪ್ರಾತಃಕಾಲದಲ್ಲೆದ್ದು ಮತಿವಂತನು ಬ್ರಹ್ಮಕುಂಡದ ಜಲದಲ್ಲಿ 
ಸ್ನಾನಮಾಡಿ ನಿಷ್ಣುನನ್ಪೂ ವಿಷ್ಣುಹರಿಯನ್ನೂ ದರ್ಶನಮಾಡಿ ಮನೋ 
ವಾಕ್ಸಾಯಗಳಿಂದ ಶುದ್ಧನಾಗುತ್ತಾನೆ. 

೬೬-೬೭. ಆಮೇಲೆ ಮಂತ್ರವಿದ್ಯೆಯನ್ನು ಕಂಡು ಮಹಾವಿದ್ಯೆಯನ್ನು 
ವಿಲೋಕಿಸಬೇಕು. ಬಳಿಕ ಅಯೋಧ್ಯೆಯನ್ನು ನೋಡಿ, ಸರ್ವಕಾಮಾರ್ಥಗಳೂ 
ಸಿದ್ಧಿಸಲೆಂದು ಸ್ವರ್ಗದ್ವಾರದಲ್ಲಿ ನರನು ಜಿತೇಂದ್ರಿಯನಾಗಿ ವಸ್ತ್ರಸಮೇತನಾಗಿ 
ಸ್ನಾನಮಾಡಬೇಕು. ಬಹುಜನ್ಮಗಳಲ್ಲಿ ಮಾಡಿದ ನಾನಾಬಗೆಯ ಪಾಪ 
ಗಳೂ ಕೂಡ ಸಚೇಲಸ್ತಾನದಿಂದ ಪರಿಹಾರವಾಗಿಹೋಗುತ್ತವೆ. ಆದುದರಿಂದ 
ಸಚೇಲವಾಗಿ ಸ್ಲಾನವನ್ನಾಚರಿಸಬೇಕು. 

೬೮. ಈ ಯಾತ್ರೆಯು ಉತ್ತಮಗತಿಯನ್ನು ಕೊಡುವುದು; ಸರ್ವಪಾಪ 
ಪರಿಹಾರಕವಾದುದು ಮತ್ತು ಶುಭವಾದುದು. 


೧೬೮ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಯ ಏನಂ ಕುರುತೇ ಯಾತ್ರಾಂ ನಿತ್ಯಂ ಶುಭಫಲಪ್ರದಾಂ । 

ನ ತಸ್ಯ ಪುನಾರಾವೃತ್ತಿಃ ಕಲ್ಪಕೋಬಶತೈರಪಿ ॥೬೯॥ 
ತಸ್ಮಾತ್ತಮಸಿ ವಿಪ್ರೇಂದ್ರ ಅಯೋಧ್ಯಾಂ ವ್ರಜ ಮಾಚಿರಂ! 

ತತ್ರ ಗತ್ವಾ ಕ್ರಮೇಣೈವ ಯಾತ್ರಾಂ ಕುರು ಯತೇಂದ್ರಿಯಃ ॥೭೦॥ 
ಅಯೋಧ್ಯಾ ಸರಮಂ ಸ್ಥಾನಂ ಅಯೋಧ್ಯಾ ಪರಮಂ ಮಹತ್‌ । 
ಅಯೋಧ್ಯಾಯಾಃ ಸಮಾ ಕಾಚಿತ್‌ ಪುರೀ ನೈವ ಪ್ರದೃಶ್ಯತೇ ॥೭೧॥ 


ಅಯೋಧ್ಯಾ ಪರೆಮಂ ಸ್ಥಾನಂ ವಿಷ್ಣು ಚಕ್ರೇ ಪ್ರತಿಷ್ಠಿತಂ ॥ ೭೨॥ 

ಇತ್ಯೇತತ್ಕಥಿತಂ ವಿಪ್ರ ಮಯಾ ಪೃಷ್ಟಾ ಹಿ ಯತ್ತ್ವಯಾ । 

ಸಮಾಶ್ರಯ ಮುನೇ ತಾಂ ತ್ವಮನುಜಾನೀಹಿ ಮಾಮತಃ ॥ ೭೩ ॥ 
ಸೂತ ಉವಾಚ: 


ಇತ್ಯೇತದುಕ್ತ್ವ್ವಾ ನಿರತೇ ಮುನೌ ಕಲಶಜನ್ಮನಿ । 
ಉವಾಚ ಮಧುರಂ ವಾಕ್ಯಂ ವ್ಯಾಸಃ ಸತಪಸಾಂ ನಿಧಿಃ 


೭೪ ॥ 





೬೯. ಯಾವನು ಈ ರೀತಿ ಶುಭಫಲಗಳನ್ನು ಕೊಡುವುದಾದ ಯಾತ್ರೆ 
ಯನ್ನು ನಿತ್ಯವೂ ಮಾಡುತ್ತಾನೆಯೋ ಅವನಿಗೆ ನೂರಾರುಕೋಟ ಕಲ್ಪಗಳಾದರೂ 
ಪುನರಾವೃತ್ತಿಯಿರುವುದಿಲ್ಲವು. 

೭೦. ಎಲೈ ವಿಪ್ರೇಂದ್ರನೇ! ಆದುದರಿಂದ ಬೇಗನೆ ಅಯೋಧ್ಯೆಗೆ 
ಹೋಗು. ಅಲ್ಲಿಗೆ ಹೋಗಿ ಇಂದ್ರಿಯಗಳನ್ನು ನಿಗ್ರಹಿಸಿ ಕ್ರಮವಾಗಿ ಯಾತ್ರೆ 
ಯನ್ನು ಮಾಡು. 

೭೧. ಅಯೋಧ್ಯೆಯು ಪರಮ (ಶ್ರೇಷ್ಠ) ಸ್ಥಾನವು. ಅಯೋಧ್ಯೆಯು 
ಪರಮಮಹತ್ತಾದುದು. ಅಯೋಧ್ಯೆಗೆ ಸಮನಾದ ಪಟ್ಟಣವು ಭೂಮಂಡಲ 
ದಲ್ಲಿಯೆ ಯಾವುದೊಂದೂ ಕಾಣಿಸುವುದೇ ಇಲ್ಲವು. 

೭೨. ವಿಷ್ಣುಚಕ್ರದಲ್ಲಿ ಪ್ರತಿಷ್ಠಿತವಾಗಿರುವ ಅಯೋಧ್ಯೆಯು ಪರಮ 
(ಶ್ರೇಷ್ಠ)ಸ್ಥಾನವು. 

೭೩. ಎಲೈ ವಿಪ್ರನೇ! ನೀನು ಯಾವುದನ್ನು ಕುರಿತು ನನ್ನನ್ನು ಪ್ರಶ್ನೆ 
ಮಾಡಿದೆಯೋ ಅದನ್ನು ಈ ರೀತಿ ವಿವರಿಸಿದ್ದೇನೆ. ಮುನಿಯೇ! ನೀನು 
ಆ ಅಯೋಧ್ಯೆಯನ್ನು ಹೋಗಿ ಸೇರು. ಈಗ ನನ್ನನ್ನು ಬೀಳುಕೊಡು'? 
ಎಂದನು. 

೭೪. ಸೂತನು ಹೇಳುತ್ತಾಕೆ:--ಸಲಶ ಜನ್ಮನಾದ ಅಗಸ್ಯ ಮುನಿಯು 
ಈರೀತಿ ನುಡಿದು ಸುಮ್ಮನಾಗಲು ತಪೋನಿಧಿಯಾದ ವ್ಯಾಸಮುನಿಯು ಮಧುರ 
ವಾದ ವಾಕ್ಯವನ್ನು ನುಡಿದನು. 


ದಶಮೋಕ$ಧ್ಯಾಯಃ ೧೬೯ 


ವ್ಯಾಸ ಉವಾಚ :-- 
ಧನ್ಯೋಂಸ್ಮ ತನುಗೃಹೀತೋಸಸ್ಮಿ ಕೃತಕೃತ್ಯೋಂಸ್ಮ ಹಂ ಮುನೇ। 
ಸತ್ಯಂ ಶೌಚಂ ಶೃತಂ ವಿತ್ತಂ ಸುಶೀಲಂಚ ಕ್ಚಮಾರ್ಜವಂ । 
ಸರ್ವಂ ಚೆ ನಿಷ್ಟಲಂ ತಸ್ಯ ಅಯೋಧ್ಯಾಂ ನಾಗೆತೋ ಯದಿ 1 ೭೫ ॥ 
ಯಸ್ಮಿನ್ಮಯಿ ಪ್ರಸನ್ನೇನ ತ್ವಯೋಕ್ತೋ ಧರ್ಮನಿರ್ಣಯಃ । 
ಇದಾನೀಮಫಿ ಗಚ್ಛಾಮಿ ಹ್ಯಯೋಧ್ಯಾಂ ನಿರ್ಮಲಾಂ ಪುರೀಂ 1 


ತ್ವಮಪಿ ವ್ರಜ ವಿಪ್ರೇಂದ್ರ ಸ್ವಮಾಶ್ರಮುಪದಂ ನಿಜಂ ॥ ೭೬ ॥ 
ಸೂತ ಉವಾಚ 2-- 

ಇತ್ಯೇವಮುಕ್ತ್ವಾ ಕ್ರಮಶೋ ಯಾತ್ರಾವಿಧಿಮನುತ್ತಮಂ । 

ಜಗಾಮ ತಪಸಾಂ ರಾಶಿರಗಸ್ಸಃ ಕುಂಭಸಂಭವಃ 1 ೭೭॥ 
ಸ್ವಮಾಶ್ರಮಪದಂ ಧೀರೋ ವಿಸ್ಮಯೋತ್ಪುಲ್ಲಲೋಚನಃ I 

ವ್ಯಾಸೋಸಿ ಮಹಸಾಂ ರಾಶಿರ್ಜಗಾಮ ವಿಜಿತೇಂದ್ರಿಯಃ ॥ ೭೮ ॥ 
ಅಯೋಧ್ಯಾಮಾಗತೋ ವಿಪ್ರಃ ಸರ್ವಕಾಮಾರ್ಥಸಿದ್ಧಯೇ | 
ಆಗತ್ಯೈತದ್ವಿಧಾನೇನ ಕೃತ್ವಾ ಯಾತ್ರಾಂ ಯಥಾಕ್ರಮಂ ॥೭೯॥ 
ದೃಷ್ಟ್ಯಾ ಮಹಾಶ್ಚರ್ಯಕರಂ ಕಾರಣಂ ತೀರ್ಥಮುತ್ತಮಂ । 
ಆನಂದತುಂದಿಲಸ್ತತ್ರ ಸಮ್ಯಗಾಚಮ್ಯ ಬುದ್ಧಿಮಾನ್‌ ॥ ೮೦ ॥ 








೭೫. ವ್ಯಾಸನು ಹೇಳುತ್ತಾನೆ:-- ಎಲೈ ಮುನಿಯೇ! ನಾನು ಧನ್ಯನಾದೆ; 
ಅನುಗೃಹೀತನಾದೆ; ಕೃತಕೃ ತ್ಯನಾಷಿ, ಸತ್ಯ, ಶೌಚ, ಶ್ರುತ (ಶಾಸ್ತ್ರಜ್ಞಾನ), 
ವಿತ್ತ (ಹಣ), ಸುಶೀಲ, ಕಮ್ಮೆ ಆರ್ಜವ (ಸರಳತೆ) ಸರ್ವವೂ ಅಯೋಧ್ಯೆಗೆ 
ಹೋಗದೆ ಇದ್ದವನಿಗೆ ವ್ಯರ್ಥವಾಗುವುದು. 

೭೬. ನೀನು ನನ್ನಲ್ಲಿ ಪ್ರಸನ್ನನಾಗಿ ಧರ್ಮನಿರ್ಣಯವನ್ನು ಹೇಳಿರುವೆ. 
ನಿರ್ಮಲವಾದ ಅಯೋಧ್ಯಾಸಟ್ಟಣಕ್ಕೆ ಈಗಲೇ ಹೊರಡುತ್ತೇನೆ. ಎಲ್ಫೈ 
ವಿಪ್ರೇಂದ್ರನೇ! ನೀನು ಕೂಡ ನಿನ್ನ ಆಶ್ರಮಕ್ಕೆ ಪ್ರಯಾಣಮಾಡು.” 

೭೭. ಸೂತಪುರಾಣಿಕನು ಹೇಳುತ್ತಾನೆ:--ತಪಸ್ಸುಗಳಿಗೆ ರಾಶಿಯೆನಿಸಿದ 
ಅಗಸ್ಕನು ವ್ಯಾಸನಿಗೆ ಉತ್ತಮವಾದ ಯಾತ್ರಾವಿಧಿಯನ್ನು ಈ ರೀತಿಯಾಗಿ 
ಕ್ರಮವಾಗಿ ವಿವರಿಸಿಹೇಳಿ ಹೊರಟುಹೋದನು. 

೭೮. ತೇಜೋರಾಶಿಯೂ, ಜಿತೇಂದ್ರಿಯನೂ, ಧೀರನೂ ಆದ ವ್ಯಾಸ 
ಮುರಿಯೂ ವಿಸ್ಮಯದಿಂದ ಅರಳಿದ ಕಣ್ಣುಗಳುಳ್ಳ ವನಾಗಿ ತನ್ನ ಆಶ್ರಮಕ್ಕೆ 
ಹೊರಟುಹೋದನು. 

೭೯-೮೧. ಆ ವಿಪ್ರನು ಸರ್ವಕಾಮಾರ್ಥಸಿದ್ಧಿ ಗಾಗಿ ಅಯೋಧ್ಯೆಗೆ 
ಬಂದನು. ಬಂದು ಈ ವಿಧಾನದಿಂದಲೇ ಕ್ರಮವಾಗಿ ಯಾತ್ರೆಯನ್ನು ಮಾಡಿ, 

F 


ಇಳೆ 
೧೭೦ ಶ್ರೀ ಸ್ಮ್ಯಾಂದಮಹಾಪುರಾಣಂ 


ತತೋ ಜಗಾಮ ವಿಪ್ರೇಂದ್ರಃ ಸ್ವಮಾಶ್ರಮಪದಂ ಮುನಿಃ । 


ವ್ಯಾಸೇನ ಕೆಥಿತಂ ಮಹ್ಯಂ ಮಾಹಾತ್ಮ್ಯಂ ಕ್ರಮಶಸ್ತದಾ 1 ೮೧॥ 
ಮಯಾ ಶೃತ್ವಾ ಚ ಮಾಹಾತ್ಮ್ಯಂ ಯಾತ್ರಾಂ ಕೃತ್ವಾ ವಿಧಾನತಃ । 
ಕುರುಕ್ಸೇತ್ರೇ ಸಮಾಗತ್ಯ ಭವದಗ್ರೇ ನಿರೂಪಿತಂ ॥ ೮೨ ॥ 
ಇದಂ ಮಾಹಾತ್ಮ್ಯಮತುಲಂ ಯಃ ಸಕೇತ್ರಯತೋ ನರಃ । 

ಶ್ರದ್ಧಯಾ ಯಶ್ಚ ಶೈಣುಯಾತ್ಸ ಯಾತಿ ಪರಮಾಂ ಗತಿಂ ॥ ೮೩ ॥ 
ತಸ್ಮಾದೇತತ್ಟ್ರಯತ್ನೇನ ಶ್ರೋತವ್ಯಂ ಚೆ ಬನೈಃ ಸದಾ । 

ದ್ವಿಜಸೂಜಾ ವಿಷ್ಣುಪೂಜಾ ವಿಧಾತವ್ಯಾ ಪ್ರಯತ್ನತಃ ॥ ೮೪ ॥ 


ದಾತವ್ಯಂ ಚೆ ಸುವರ್ಣಾದಿ ಯಥಾಶಕ್ಕ್ಯಾ ದ್ವಿಜನ್ಮನೇ I 
ಪುತ್ರಾರ್ಥೀ ಲಭತೇ ಪುತ್ರಾನ್‌ ಧರ್ಮಾರ್ಥೀ ಧರ್ಮಮಾಪ್ಪ್ನುಯಾತ್‌ ॥ 
ಅತಿನಿಪುಲವಿಧಾನೈರ್ವರ್ಣಿತಂ ಧರ್ಮಮಾದ್ಯಂ 
ಕಲಯತಿ ಪರಭಕ್ತ್ಯಾ ಕ್ಲೇತ್ರಮಾಹಾತ್ಮ್ಯನಮೇತತ್‌ | 
ಯ ಇಹ ಮನುಜನರ್ಯಃ ಶ್ರೀಸನಾಥಃ ಸ ಸಮ್ಯಕ್‌ 
ವ್ರಜತಿ ಹರಿನಿವಾಸಂ ಸರ್ವಭೋಗಾಂಶ್ಚ ಭುಕ್ತ್ವಾ ॥ ೮೬॥ 








ಮಹದಾಶ್ಚರ್ಯಕರವಾದ ಉತ್ತಮತೀರ್ಥವನ್ನು ದರ್ಶನಮಾಡಿ ಆನಂದತುಂದಿಲ 
ನಾಗಿ ಆಚಮನಮಾಡಿದನು. ಆ ಬಳಿಕ ಬುದ್ಧಿವಂತನೂ, ವಿಪ್ರೇಂದ್ರನೂ 
ಆದ ಆ ಮುನಿಯು ತನ್ನ ಆಶ್ರಮಕ್ಕೆ ಹೊರಟುಹೋದನು. ಆಗ ಈ ಮಾಹಾ 
ತ್ಮ್ಯವು ವ್ಯಾಸನಿಂದ ಕ್ರಮವಾಗಿ ನನಗೆ ಹೇಳಲ್ಪಟ್ಟತು. 

೮೨. ನಾನು ಈ ಮಾಹಾತ್ಮ್ಯವನ್ನಾಲಿಸಿ ವಿಧಾನಾನುಸಾರವಾಗಿ ಯಾತ್ರಿ 
ಮಾಡಿ ಕುರುಕ್ಸೇತ್ರಕ್ಕೆ ಬಂದು ನಿಮ್ಮೆದುರಿಗೆ ಇದೀಗ ನಿರೂಪಿಸಿದ್ದೇನೆ. 

೮೩. ಎಣೆಯಿಲ್ಲದುದಾದ ಈ ಮಾಹಾತ್ಮ್ಯವನ್ನು ಯಾವ ನರನು 
ಇಂದ್ರಿಯನಿಗ್ರಹಶೀಲನಾಗಿ ಪಠಿಸುವನೋ, ಯಾವನು ಶ್ರದ್ಧೆಯಿಂದ ಆಲಿಸು 
ವನೋ ಅವನು ಪರಮಗತಿಯನ್ನು ಪಡೆಯುತ್ತಾನೆ. 

೮೪. ಆದುದರಿಂದ ಜನರು ಸದಾ ಇದನ್ನು ಪ್ರಯತ್ನಪೂರ್ವಕವಾಗಿ 
ಹೇಳಬೇಕು. ಬ್ರಾ ಹ್ಮಣಪೂಜೆಯನ್ನೂ, ವಿಷ್ಣುಪೂಜೆಯನ್ನೂ ಪ್ರಯತ್ನಪಟ್ಟು 
ಮಾಡಬೇಕು. 

೮೫. ಬ್ರಾಹ್ಮಣನಿಗೆ ಸುವರ್ಣ ಮೊದಲಾದುದನ್ನು ಯಥಾಶಕ್ತಿಯಾಗಿ 
ದಾನಮಾಡಬೇಕು. ಇದರಿಂದ ಪುತ್ರಾರ್ಥಿಯಾದವನು ಪುತ್ರರನ್ನು ಪಡೆಯು 
ತ್ತಾನೆ... ಧರ್ಮಾರ್ಥಿಯು ಧರ್ಮವನ್ನು ಪಡೆಯುತ್ತಾನೆ. 

೮೬. ಧರ್ಮಸಾಧಕವೂ, ಎಲ್ಲಕ್ಕೂ ಮೊದಲನೆಯದೂ ಆದ ಈ ಕ್ಷೇತ್ರ 
ಮಾಹಾತ್ಮ್ಯವನ್ನು ಅತಿ ವಿಪುಲವಾದ ವಿಧಾನಗಳಿಂದ ವರ್ಣಿಸಿದುದಾಗಿದೆ. 


ದೆಶಮೋತಧ್ಯಾಯಃ ೧೭೧ 


ಯಃ ಪಾಠಕಸ್ಯಾಸಿ ಕದಾಚಿದೇವ 
ದದಾತಿ ವಿತ್ತಂ ಚ ಯಥಾತ್ಮ: ಶಕ್ತ್ಯಾ । 
ಪಾತ್ರಾಣಿ ವಸ್ತ್ರ ಚಿ ಮನೋಹರಾಣಿ 
`ಕಾಷ್ಯ 0 ಸೌವರ್ಣಂ ಚೆ ಗನೀ8 ಸ ಮುಚ್ಯೇತ್‌ ॥೮೭॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರಾ 39 ಸಂಹಿತಾಯಾಂ 
ದ್ವಿ ತೀಯೇ ವೈಷ್ಣವಖಂಡೇ ಅಯೋಧ್ಯಾ ಮಾಹಾತ್ಮ್ಯೇ "ಆಗಸ್ಟ ವ್ಯಾಸಸಂವಾದೇ 
56 ಅಯೋಧ್ಯಾಯಾತ್ರಾ ವಿಧಿಕ್ರ ಮವರ್ಣನಂ ನಾಮ ದಶನೋ, ಧ್ಯಾಯಃ 


ಅಯೋಧ್ಯಾ ಮಾಹಾತ್ಮ 85 ಸಂಪೂರ್ಣಂ 





ಈ ಮಾಹಾತ ವು ಪರಮಭಕ್ಷಿ ಯನ್ನು ಂಟುಮಾಡುತ್ತದಡೆ. ಯಾವ ಮನುಜ 
ಶ್ರೇಷ್ಠನು ಈ ಮಾಹಾತ್ಮ್ಯವನ್ನು ಭಕ್ತಿಯಿಂದ ಪಠಿಸುವನೋ ಅವನು 
ಸಂಪತ್ತಿನಿಂದ ಕೂಡಿದವನಾಗಿ ಸರ್ವಭೋಗಗಳನ್ನೂ ಚೆನ್ನಾಗಿ ಅನುಭವಿಸಿ 
ಶ್ರೀಹೆರಿಯ ನಿವಾಸವನ್ನೈದುತ್ತಾ ನೆ. 

೮೭. ಯಾವನು ತನಗೆ ಶಕ್ತಿಯಿರುವಮಟ್ಟಗೆ ಪಾಠಕಥಿಗೆ ಕೂಡ 
ಯಾವಾಗಲಾದರೂ ಹಣವನ್ನೂ, ಪಾತ್ರೆಗಳು, ಮನೋಹರವಾದ ವಸ್ತುಗಳು, 


ಚಿನ್ನ, ಬೆಳ್ಳಿಗಳೂ, ಹಸುಗಳು ಇವನ್ನು ದಾನಮಾಡುವನೋ ಅವನು ಮುಕ್ತ 
ನಾಗುತ್ತಾನೆ. 


ಇಲ್ಲಿಗೆ ಎಂಬತ್ತೊಂದುಸಾಪವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರ ಸಿದ್ಧ ವಾದ 
ಶ್ರೀ ಸಾ ) ೦ದಮ ಹಾಪುರಾಣದ ಎರಡನೆಯ ವೆ ೈಷ್ಮವೆಖಂಡದ ಅಯೋಧ್ಯಾ ಮಾಹಾತ್ಮ ದೆ 
ಅಗಸ್ತ್ಯ ವ್ಯಾಸ ಸಂವಾದದಲ್ಲಿ " ಅಯೋಧ್ಯಾ ಯಾತ್ರಾ ನಿಧಿಕ್ಟ ಮವರ್ಣದ**ವೆಂಬ. 
ಹತ್ತನೆಯ ಅಧ್ಯಾಯವು ಮುಗಿದುದು 


ಅಯೋಧ್ಯಾಮಾಹಾತ್ಮ್ಯಂ ಸಂಪೂರ್ಣಂ 


ವೀವಾಸುದೇವ ಮಾಹಾತ್ಮ್ಯಂ 


॥ ಶ್ರೀಃ 1 
॥ ಶ್ರೀಶಂಕರಃ ಶಂಕರಃ ॥ 


ಶ್ರೀ ಸ್ವಂದಮಹಾಪುರಾಣಂ 


RNS 
ಶಿ 2 EE 
ಅಥ ಶ್ರೀ ವಾಸುದೇವಮಾಹಾತ್ಮ್ಯಂ ಪ್ರಾರಭ್ಯತೇ 
ಓಂ ಶ್ರೀ ಗಣೇಶಾಯ ನಮಃ |! ಓ೨ ನಮೋ ಬೃಹಸ್ಪತಯೇ | 
ನಮಸ್ತಸ್ಮೈ ಬ್ರಹ್ಮಣೇ | ವಿಷ್ಣವೇ ನಮಃ ॥ 


ಶ್ರೀಮತ್ಸುಂದೆರೆಖಾಶಾನಂ ಶ್ರೀಮತ್ತಿದ್ದಿ ವಿನಾಯಕಂ | 
ಷಣ್ಮುಖಂ ಸ ೦ದಮಾನಂದಂ ಬ್ರಹ್ಮಾಣಂ ವಿಷ್ಮುಮಾಶ್ರಯೆೋ ॥ 
ಯಸ್ಕಾಜ್ಞಯಾ ಜಗತ್ಸ_್ರಷ್ಕ್ಯಾ ವಿರಿಂಚಿಃ ಪಾಲಕೋ ಹರಿಃ | 
ಸಂಹರ್ತಾ ಕಾಲರುದ್ರಾಖ್ಶ್ಕೋ ನಮಸ್ಕಸ್ಮ್ಮೈ ನಿನಾಕಿನೇ॥ 


ಅಥ ಪ್ರಥಮೋಧ್ಯಾ ು$ 


ಸಾವರ್ಣಿಪ್ರಶ್ನಃ 
ಶೌನಕ ಉವಾಚ :-- 


ಜೀವಾನಾಂ ಶ್ರೇಯಸೇ ಸೌತೇ ಬಹುಧಾ ಸಾಧನಾನಿ ಶೇ। 
ಧರ್ಮೋ ಜ್ಞಾ ನಂ ಚ ವೈರಾಗ್ಯಂ ಯೋಗಾದೀನ್ಯುದಿತಾನಿ ನಃ on 
ಇತಿಹಾಸೈರ್ಬಹುನಿಧೈರ್ನಿಸ್ಪಷ್ಟಾರ್ಥಾನಿ ತಾನಿ ಚ । 








ಸರ್ವಾಣ್ಯಪಿ ಮಹಾಬುದ್ಧೇ ಶೃತಾನ್ಯಸ್ಮಾಭಿರಾದರಾತ್‌ HN 

ಸರ್ವೇಷಾಂ ಮನುಜಾನಾಂ ತು ದುಷ್ಕರಾಣ್ಯೇವ ತಾನಿ ತು । 

'ಬಾಹುಲ್ಯಾಚ್ಞಾ ಂತೆರಾಯಾಣಾಂ ತತ್ಸಿದ್ಧಿರಪಿ ದುರ್ಲಭಾ nan 
ಕನ್ನಡದ ಅನುವಾದ 


ಸಾವರ್ಣಿಯ ಪ್ರಶ್ನೆ 

೧. ಶೌಕನು ಹೇಳುತ್ತಾನೆ :--ಎಲೈ ಸೌತಿಯೇ! ಜೀವಿಗಳ ಶ್ರೇಯಸ್ಸಿ 
ಗಾಗಿ ನೀನು ಸಾಧನಗಳೆಂದು ಧರ್ಮ, ಜ್ಞಾನ, ವೈರಾಗ್ಯಗಳನ್ನೂ, ಯೋಗ 
ಮೊದಲಾದವನ್ನೂ ನಮಗೆ ಹೇಳಿದ್ದೀಯೆ. 

೨. ಬಹುವಿಧವಾದ ಇತಿಹಾಸಗಳಿಂದ ಅವೆಲ್ಲವುಗಳ ಅರ್ಥವೂ ನಮಗೆ 
ಸ್ಪಷ್ಟವಾಗಿದೆ. ಎಲ್ಫೈ ಮಹಾಬುದ್ಧಿ ಶಾಲಿಯೇ! ನಾವು ನಿನ್ನಿಂದಲೇ ಅವೆಲ್ಲವನ್ನೂ 
ಆದರದಿಂದ ಕೇಳಿದ್ದೇವೆ. 

೩. ಅವುಗಳೆಲ್ಲವೂ ಸಮಸ್ತಮನುಜರಿಗೂ ಮಾಡಲು ಬಹುಕಷ್ಟವಾದುವೇ 
ಆಗಿರುವುವು. ವಿಘ್ನೆಗಳು ಬಹು ಹೆಚ್ಚಾಗಿರುವುದರಿಂದ ಅವುಗಳ ಸಿದ್ಧಿಯು 
ಹೂಡ ದುರ್ಲಭವೇ ಸರಿ. 


೧೭೪ ಶ್ರೀ ಸ್ಕಾಂದೆಮಹಾಪುರಾಣಂ 


ಪ್ರಯತ್ನೇನಾತಿಮಹತಾ ಪುರುಷೈರ್ಥೈರ್ಯಶಾಲಿಭಿಃ । 


ಸಾಧಿತಾನ್ಯಸಿ ಸಿದ್ಧ್ಯಂತಿ ತಾನಿ ಕಾಲೇನ ಭೂಯೆಸಾ ॥೪॥ 
ಅತೋ ಭವಾನ್‌ ದ್ವಿಜಾತೀನಾಮಾಶ್ರಮಾಣಾಂ ಚೆ ಸರ್ವಶಃ । 
ಬ್ರವೀತು ಸುಕಕೋಪಾಯಂ ಸಿ ಸ್ಪ್ರೀಶೂದ್ರಾ ದೇರಪೀಪ ನಃ ॥೫॥ 
ಕ್ಸ ತೇನ ಯೇನಾಪ್ಯ ಲ್ಬೇನೆ ಯೇನ ಕೇನಾಸಿ ದೇಹಿನಾ । 
ಅಂತರಾಯ್ಕಿರವಿಪತಂ ಮಹದೇವ ಫಲಂ ಭವೇತ್‌ ॥ ೬॥ 
ಮೋಕ್ಷಸ್ಯ ಸಾಧನಂ ತಾದೃಕ್‌ ಸುವಿಚಾರ್ಯ ಮಹಾಮತೇ । 
ಹಿತಾಯ ಸರ್ವಜೀವಾನಾಂ ಕೃಷಯಾ ವಕ್ತುಮರ್ಹಸಿ ॥೭॥ 
ಪ್ರಸಾದಾದ್ದ ಶೈಲದೇವಸ್ಯ ವ್ಯಾ ಸಸ್ಯ ಜನಕಸ್ಯ ಚ । 
ಸಾಸ ಸರ್ನದೇವ ತ ೦ ತನ್ನೊ € ಬ್ರೂಹಿ ಬುಭುತ್ಸತಃ ॥೮॥ 
ಸೌತಿರುವಾಚ :-- 
ಮಹರ್ಷಿರೆಪಿ ಸಾವರ್ಣಿರೇವಮೇವ ಹಿ ಶೌನಕ । 
ವಿನೀತೆಃ ಸ್ಕಂದಮಪ್ಪಾಕ್ಸೀತ್‌ ಪುನಃ ಶಂಕರನಂದನಂ ॥೯॥ೃ 


೪ ಧೈರ್ಯಶಾಲಿಗಳಾದ ಪುರುಷರು ಮಹತ್ತರವಾದ ಪ್ರಯತ್ನದಿಂದ 
ಅವನ್ನು ಸಾಧಿಸಿದರಾದರೂ ಇತರರಿಗೆ ಅವು ಬಹಳ ದೀರ್ಫಕಾಲವು ಕಳೆದ 
ಬಳಿಕಲೇ ಸಿದ್ಧಿಸುತ್ತವೆ. 

೫. ಆದುದರಿಂದ ನೀನು ಬ್ರಾಹ್ಮಣರಲ್ಲಿ ಎಲ್ಲ ಆಶ್ರಮಗಳವರಿಗೂ 
ಪ್ರೀ ಶೂದ್ರಾದಿಗಳಿಗೂ ಸುಲಭವಾಗಿ ಆಚರಿಸಲು ಸಾಧ್ಯವಾಗಿರುವ ಧರ್ಮೋ 
ಪಾಯವನ್ನು ನಮಗೆ ತಿಳಿಸುವವನಾಗು. 

೬-೭. ಎಲ್ಲೆ ಮಹಾಮತಿಯೇ! ಸಮಸ್ತ ಜೀವಿಗಳ ಹಿತಸಾಧನೆಗಾಗಿ 
ಯಾವ ದೇಹಿಯಾದರೂ ಸರಿಯೆ, ಆ ಧರ್ಮದಲ್ಲಿ ಎಷ್ಟೇ ಸ್ವ ಲ್ಬವನ್ನೇ ಆದರೂ 
ಮಾಡಿದಲ್ಲಿ ವಿಫ್ನೆಗಳಿಂದ ತೊಂದರೆಗೀಡಾಗದೆ ಜಾ ಮಹತ್ಸಲವನ್ನೇ 
ಕೊಡುವುದೋ ಆ ಬಗೆಯ ಮೋಕ್ಬಸಾಧನೆಯನ್ನು ಚೆನ್ನಾಗಿ ಬಚತರೂಡಿ, 
ಕೃ ಪೆಯಿಟ್ಟು ಹೇಳಬೇಕು. 

ಲೆ. ಬಲಜಿವಸಿ. ವ್ಯಾಸಮುನಿಯ ಮತ್ತು ನಿಮ್ಮ ತಂದೆಯಾದ ಸೂತ 
ಪುರಾಣಿಕನ ಪ್ರಸಾದದಿಂದ ನೀನು ಎಲ್ಲವನ್ನೂ ತಿಳಿದಿದ್ದೀಯೆ. ಅದನ್ನೇ ತಿಳಿಯ 
ಲಪೇಕ್ಸಿಸುತ್ತಿ ಸಷ ನಮಗೆ ಅದನ್ನು ತಿಳಿಯಪಡಿಸು. 

೯. ಸೌತಿಯು ಹೇಳುತ್ತಾನೆ: ಎಲ್ಫೈ ಶೌನಕನೇ! ಸಾವರ್ಣಿ 
ಮಹರ್ಷಿಯೂ ಕೂಡ ಇದೇ ರೀತಿಯಲ್ಲಿಯೇ ವಿನೀತನಾಗಿ ಶಂಕರನಂದನನಾದ 
ಸ್ಥಂದಸ್ವಾಮಿಯನ್ನು ಪ್ರಶ್ನೆಮಾಡಿದನು. 


ಪ್ರಥಮೋ9ಧ್ಯಾಯೇಃ ೧೭೫ 


ಸಾವರ್ಣಿರುವಾಚ-- 
ಶೃತಾ ನಾನಾವಿಧಾ ಧರ್ಮಾಃ ಸಾಂಖ್ಯಜ್ಞಾನಂ ಚ ನೈಕಧಾ । 
ಯೋಗಾದೀನಿ ತೃದುಕ್ತಾನಿ ಸಾಧನಾನಿ ಮಯಾ ಗುಹ ॥ ೧೦॥ 
ಸುದುಷ್ಕರಾಣಿ ಮನ್ಯೇಹಂ ತಾನಿ ತ್ವಸ್ಮಾದೃಶಾಂ ಕಿಲ । 
ಮಹತಾಮಪಿ ಚಾನ್ಯೇಷಾಂ ಕೃಚ್ಛ್ರ್ರಸಾಧ್ಯಾನಿ ವೈ ಜಿರಾತ್‌ ॥ ೧೧॥ 
ಅತೋ ನರ್ಣಾಶ್ರಮವತಾಂ ಶ್ರೇಯಸೈತ್ಸುಕರಂ ಚ ಯತ್‌ । 
ಸಾಧನಂ ತಚ್ಛ್ರೇಷ್ಠತಮಂ ವಕ್ತುಮರ್ಹಸಿ ಮೇಧುನಾ ॥ ೧೨ 
ಸೌತಿರುವಾಚ :-- 
ಇತಿ ಪೃಷ್ಟೋ ಮುನೀಂದ್ರೇಣ ತೇನ ಜಿಜ್ಞಾಸುನಾ ಗುಹಃ । 
ವಾಸುದೇವಂ ಹೃದಿ ಧ್ಯಾಯನ್‌ ಕಾರ್ತಿಕೇಯಃ ಸ ಊಚಿವಾನ್‌ ॥ ೧೩ ॥ 
ಸ್ಕಂದ ಉವಾಚ :-- 
ಶೃಣು ಬ್ರಹ್ಮನ್‌ ಪ್ರವಕ್ಸ್ಟೇಂಹಂ ಶೃತೆಂ ಪಿತೃಮುಖಾನ್ಮಯಾ । 


ಸರ್ನೇಷಾಮಪಿ ಜೀವಾನಾಂ ಸುಕರಂ ಮೋಕ್ಬ ಸಾಧನಂ ॥ ೧೪ ॥ 
ದೇವತಾಪ್ರೀಣನಸಮಂ ಸ್ವೇಷ್ಟಸಿದ್ಧಿಮಭೀಪ್ಸಿತಾಂ । 
ನಾಸ್ಕನ್ಯ ಸಾಧನಂ ಕಿಂಜಿದ್ವರ್ಣಾಶ್ರಮವತಾಮಿಹ ॥ ೧೫ ॥ 








೧೦. ಸಾವರ್ಣಿಯು ಕೇಳುತ್ತಾನೆ:--""ಎಲ್ಫೈ ಗುಹನೇ! ನಿನ್ನಿಂದ 
ನಾನಾ ವಿಧಗಳಾದ ಧರ್ಮಗಳನ್ನೂ, ಅನೇಕ ಬಗೆಯಾದ ಸಾಂಖ್ಯಜ್ಞಾನವನ್ನೂ, 
ಯೋಗವೇ ಮೊದಲಾದ ಸಾಧನಗಳನ್ನೂ ನಾನು ಕೇಳಿ ತಿಳಿದಿದ್ದೇನೆ. 

೧೧. ಅವುಗಳಾದರೋ ನಮ್ಮಂತಹವರಿಗೆ ಆಚರಿಸಲು ಬಹು ಕಷ್ಟತರವಾ 
ದುವೆಂದು ತಿಳಿಯುತ್ತೇನೆ. ಇತರ ಮಹಾತ್ಮರಿಗೂ ಅವು ಬಹುಕಾಲದವರೆಗೂ 
ಅತಿ ಕಷ್ಟದಿಂದ ನಡೆಸಿದರೇ ಮಾತ್ರ ಸಾಧ್ಯವಾಗುವಂತಹುವು. 

೧೨. ಆದುದರಿಂದ ವರ್ಣಾಶ್ರಮವಂತರಿಗೆ ಶ್ರೇಯಸ್ಸನ್ನುಂಟುಮಾಡು 
ವುದೂ, ಸುಖಕರವಾಗಿರುವುದೂ ಆದುದು ಯಾವುದೋ ಅಂತಹ ಶ್ರೇಷ್ಠತಮ 
ವಾದ ಸಾಧನವನ್ನು ಈಗ ನನಗೆ ತಿಳಿಸು.” 

೧೩. ಸೌತಿಯು ಹೇಳುತ್ತಾನೆ: ವಿಷಯಗಳನ್ನು ತಿಳಿಯಬೇಕೆಂಬ 
ಆಸೆಯುಳ್ಳ ಆ ಸಾವರ್ಣಿಮುನಿಯಿಂದ ಈ ರೀತಿಯಾಗಿ ಪ್ರಶ್ನಿಸಲ್ಪಟ್ಟ ಕಾರ್ತಿ 
ಕೇಯನಾದ ಗುಹನು ವಾಸುದೇವನನ್ನು ಹೃದಯದಲ್ಲಿ ಧ್ಯಾನಿಸುತ್ತ ಹೇಳ 
ತೊಡಗಿದನು. 

೧೪. ಸೃಂದನು ಹೇಳುತ್ತಾನೆ: ಎಲೈ ಬ್ರಾಹ್ಮಣನೇ! ಹೇಳುತ್ತೇನೆ 
ಕೇಳು... ಸರ್ವಜೀವಗಳಿಗೂ ಮಾಡಲು ಸುಲಭವಾಗಿರುವ ಮೋಕ್ಸೃಸಾಧನ 
ವನ್ನು ನಮ್ಮ ತಂದೆಯಿಂದ ನಾನು ಕೇಳಿ ತಿಳಿದಿದ್ದೇನೆ. 

೧೫. ಇಷ್ಟಸಿದ್ಧಿಯುಂಟಾಗಬೇಕೆಂದು ಬಯಸುವ ವರ್ಣಾಶ್ರಮವಂತರಿಗೆ 


೧೭೬ ಶ್ರೀ ಸ್ಥಾಂದೆಮಹಾಪುರಾಣಂ 


ಅಷ್ಯೆಲ್ಪಂ ಸುಕೃತಂ ಕರ್ಮ ಜೀವಸಂಬಂಧತಃ ಕ ೈತಂ 1 


ಕ ಮಾ ನಿರ್ವಿಘ್ನ ೦ ಮಹದೇವ ಹಿ ತನ ಹಾಂ ॥ ೧೬ ॥ 

ದೈನಂ ಪಿತ ಶ್ರ್ಯಂ ಸ್ಥ ಓಧರ್ಮಶ್ಚ ಕಾಮ್ಯಂ ಕರ್ಮಾಪಿ ಯಚ್ಚ ತತ್‌ । 

ದೇವತಾಯಾಸ್ಟು* ಸಂಬಂಧಾತ್‌ ಸ ಸದ್ಯಃ ಸ್ಯಾ ದಿಷ್ಮ ಸಿದ್ಧಿ ದಂ u ೧೭ ॥ 

ಸಾಂಖ ಘಯೋಗನಿರಾಗಾದಿ ಪ್ರಾಗುಕ್ತಂ ಯಚ್ಚ "ದುಸ್ಕೈ ರಂ। 

ತದಪಿ ಸ್ಯಾದ್ಧಿ ) ಸುಕರಮನೇನೈವಾಶು ಸಿದ್ಧಿ ದಂ ॥ ೧೮ 1 

ದೇವಸಾ ರಾಥನೇನೈವ ಯತಃ ಸಿದ್ಧ್ಯತಿ ವಾಂಛಿತಂ | 

ಅತಃ ಸರ್ವೈರ್ಯಥಾಶಕ್ತಿ ಪಿ ಪ್ರೀತ್ಕಾರಾಧ್ಯಃ ಸ ಮಾನವೈಃ ॥೧೯॥ 
ಸಾವರ್ಣಿರುವಾಚ :-- 

ದೇನಾ ಬಹುವಿಧಾ ಪ್ರೋಕ್ತಾಸ್ತಯಾ ಷಣ್ಮುಖ ಮೇ ಪುರಾ। 

ನಾನಾವಿಧಾ ವರ್ಣಿತಾಶ್ಚ ತದಾರಾಧನರೀತಯಃ ॥೨೦॥ 

ತತ್ವಲಾನಿ ಚೆ ಸರ್ವಾಣಿ ತ್ವಯೋಕ್ತಾನಿ ಪೃಥಕ್‌ ಪೃಥಕ್‌ । 

ಸ್ಪರ್ಗಾದಿಪ್ರಾನ್ತಿಮುಖ್ಯಾನಿ ಕಾಲಗ್ರಸ್ತಾನಿ ತಾನಿ ತು ॥೨೧॥ 





ಕಾರಾ 


ದೇವತಾಪ್ರೀತಿಯುಂಟುಮಾಡುವುದಕ್ಕೆ ಸಮಾನವಾದ ಬೇರೆ ಸಾಧನವು ಯಾವು 
ದೊಂದೂ ಇರುವುದಿಲ್ಲ. 

೧೬. ದೇವಸಂಬಂಧವಾಗಿ ಪುಣ್ಯಕರ್ಮವನ್ನು ಅತ್ಯಲ್ಪ ವಾಗಿ ಮಾಡಿದರೂ 
ಆ ಕರ್ಮವು ಮನುಷ್ಯರಿಗೆ ನಿರ್ವಿಘ್ನವಾಗಿ ಮಹತ್ತಾದ ಫಲವನ್ನೇ ಉಂಟು 
ಮಾಡುತ್ತದೆ. 

೧೭. ದೈವಕರ್ಮವೇ ಆಗಲಿ, ಪಿತೃಗಳಿಗೆ ಸಂಬಂಧಿಸಿದ ಕರ್ಮವೇ 
ಆಗಲಿ, ಸ್ವಧರ್ಮವೇ ಆಗಲಿ, ಕಾಮ್ಯಕರ್ಮವೇ ಆಗಲಿ ದೇವತೆಯ ಸಂಬಂಧ 
ದಿಂದ ತಕ್ಸಣವೆ ಇಷ್ಟಾರ್ಥಸಿದ್ಧಿ ಯನ್ನುಂಟುಮಾಡುತ್ತದೆ. 

೧೮. ಸಾಂಖ್ಯ, ಯೋಗ, ವೈರಾಗ್ಯ ಮೊದಲಾಗಿ ದುಷ್ಕರವಾದ ಏನೇ 
ನನ್ನು ಈ ಹಿಂದೆ ಹೇಳಿದೆಯೋ ಅದು ಕೂಡ ಈ ದೈವಸಂಬಂಧದಿಂದಲೇ 
ಸುಕರವಾಗಿ ಬೇಗನೆಯೆ ಸಿದ್ಧಿಯನ್ನು ಕೊಡುತ್ತದೆ. 

೧೯. ದೇವತಾರಾಧನೆಯಿಂದಲೇ ಬಯೆಸಿದುದೆಲ್ಲವೂ ಸಿದ್ಧಿ ಸುವುದರಿಂದ 
ಮಾನವರೆಲ್ಲರೂ ಯಥಾಶಕ್ತಿಯಾಗಿ ಪ್ರೀತಿಯಿಂದ ಆ ಪರಮಾತ್ಮನನ್ನೇ 
ಆರಾಧಿಸಬೇಕು.” 

೨೦. ಸಾವರ್ಣಿಯು ಕೇಳುತ್ತಾನೆ: "ಎಲೈ ಷಣ್ಮುಖನೇ! ಪೂರ್ವ 
ದಲ್ಲಿ ಶೀನು ಅನೇಕ ದೇವತೆಗಳ ವಿಷಯವನ್ನು ನನಗೆ ತಿಳಿಸಿದ್ದೀಯೆ. ಅವರನ್ನು 
ಆರಾಧಿಸುವ ನಾನಾ ವಿಧವಾದ ರೀತಿಗಳನ್ನೂ ವರ್ಣಿಸಿರುವೆ. 

೨೧. ಅವುಗಳ ಫಲಗಳೆಲ್ಲವನ್ನೂ ಬೇರೆ ಬೇರೆಯಾಗಿಯೂ ತಿಳಿಯ 


ಪ್ರಥಮೋತಿಧ್ಯಾಯಃ ೧೭೭ 


ನಿವೃತ್ತಿಧರ್ನಿಣಾಂ ಬ್ರಹ್ಮಾದ್ಯುಷಾಸ್ತೇರ್ಯೊಗಿನಾಂ ಗುಹ । 


ಜನಾದಿಲೋಕಾಸ್ತಿಫಲಂ ದ್ವಿಷರಾರ್ಧಾಂತನಶ್ಚರಂ 1 ೨೨ ೪ 
ದುಷ್ಕರಾಣೀಹ ಸಂಸಾಧ್ಯಕರ್ಮಾಣಿ ಪುರುಕೃಚ್ಛ ತೆ । 

ಕ್ಸಯಿಷ್ಣು ಫಲಲಾಭಶ್ಚೇತ್ತರ್ಹಿ ಕಂ ತೆದೆಪಾರ್ಜನೈಃ ॥ ೨೩ ॥ 
ಕಾಲೇನ ನಾಶ್ಯತೇ ಯೇಷಾಂ ವಪುಃ ಸ್ಥಾನಬಲಾದಿಕಂ । 

ತೇಸಾಂ ನ ರೋಚತೇ ಮುಹೈಮುಸಾಸಾತ್ರ ದಿವೌಕಸಾಂ ॥ ೨೪ ॥ 
ಯಃ ಸ್ವಯಂ ನಿರ್ಭಯೋನ್ಯೇಷಾಂ ಭಯಹರ್ತಾ ಸನಾತನಃ । 
ನಿತ್ಯಧಾಮಾಂಕ್ಸೃಯಫಲಪ್ರದಾತಾ ಭಕ್ತವತ್ಸಲಃ ॥ ೨೫ ॥ 


ಯಸ್ಯ ಪ್ರಸಾದಾತ್‌ ಸರ್ವೇಷಾಂ ಸರ್ವ ಏನ ಮುನೋರಥಾಃ । 
ಸಿದ್ಧೇಯುಶ್ಹಾಂಜಸೈವಾಂತ್ರ ತಂ ದೇವಂ ವದ ಮೇಗುಹ ॥ ೨೬॥ 
ತದಾರಾಧನರೀತಿಂ ಚ ಸುಕರಾಂ ಶಿಷ್ಟಸಮ್ಮತಾಂ। 

ಬ್ರೂಹಿ ಸರ್ವಾಂ ವಿಶೇಷೇಣ ಜಿಜ್ಞಾಸಾಮಿಾದಮಂಜಸಾ ॥ ೨೭ ॥ 





ಹೇಳಿರುವೆ. ಸ್ವರ್ಗಾದಿಗಳನ್ನು ಪಡೆಯುವುದೇ ಅವುಗಳ ಮುಖ್ಯ ಫಲ. ಅಲ್ಲದೆ 
ಅವು ಕಾಲದ ಹಿಡಿತಕ್ಕೆ ಸಿಕ್ಕಿರುವಂತಹುವು. 

೨೨. ಫಿವೃತ್ತಿಧರ್ಮಿಗಳಾದ ಯೋಗಿಗಳಿಗೆ ಬ್ರಹ್ಮಾದಿ ಉಪಾಸನೆಯ 
ಫಲವಾಗಿ ಜೀವಾದಿ ಲೋಕಗಳು ದೊರೆಯುತ್ತವೆ. ಆ ಫಲವು ಬ್ರಹ್ಮನ 
ಎರಡು ಪರಾರ್ಧಗಳು ಕಳೆದಮೇಲೆ ನಶ್ವರವಾಗುವುದು. 

೨೩. ದುಷ್ಕರವಾದ ಕರ್ಮಗಳನ್ನು ಬಹಳ ಕಷ್ಟಪಟ್ಟು ಸಾಧಿಸಿದರೂ 
ಅದರಿಂದ ನಾಶವಾಗಿಹೋಗುವಂತಹ ಫಲವೇ ದೊರೆಯುವುದಾದರೆ ಅವನ್ನು 
ಸಂಪಾದಿಸುವುದರಿಂದ ಏನುತಾನೆ ಪ್ರಯೋಜನ? 

೨೪. ಯಾರ ಶರೀರವೂ, ಸ್ಥಾನ, ಬಲ ಮೊದಲಾದವೂ ಕಾಲವು ಕಳೆದಂತೆಲ್ಲ 
ನಾಶವಾಗುವುದೋ ಅಂತಹ ಸ್ವರ್ಗವಾಸಿಗಳಾದ ದೇವತೆಗಳ ಉಪಾಸನೆಯು 
ನಮಗೆ ರುಚಿಸುವುದಿಬ್ಬವು. 

೨೫-೨೬. ಎಲ್ಫೆ ಗುಹನೇ! ಯಾವನು ಸ್ವಯಂನಿರ್ಭಯನೋ, ಇತರರ 
ಭಯವನ್ನು ಪರಿಹರಿಸುವನೋ, ಸನಾತನನೋ, ಶಾಶ್ವತವಾದ ನೆಲೆಯನ್ನು 
ಹೊಂದಿರುವನೋ, ಅಕ್ಸುಯಫಲವನ್ನು ನೀಡುವನೋ, ಭಕ್ತವತ್ಸಲನೋ, 
ಯಾರ ಪ್ರಸಾದದಿಂದ ಸರ್ವರ ಸರ್ವಮನೋರಥಗಳೂ ಬಹುಬೇಗನೆ ಇಲ್ಲಿಯೆ 
ಸಿದ್ಧಿಯಾಗುವುವೋ ಆ ದೇವನನ್ನು ನನಗೆ ತಿಳಿಸು. 

೨೭. ಶಿಷ್ಟರಿಗೆ ಸಮ್ಮತವಾಗಿಯೂ ಸುಕರವಾಗಿಯೂ ಇರುವ ಆ ದೇವನ 
ಆರಾಧನದ ರೀತಿಯನ್ನೂ, ಎಲ್ಲವನ್ನೂ ವಿಶೇಷವಾಗಿ ನನಗೆ ತಿಳಿಸು. ಇದನ್ನು 
ನಾನು ನಿನ್ನಿಂದ ಸಮಗ್ರವಾಗಿ ತಿಳಿಯಬಯಸುತ್ತಿದ್ದೇನೆ.?? 


೧೭೮ ಶ್ರೀ ಸ್ಕಾಂದಮಹಾಪುರಾಣಂ 


ಸೌತಿರುವಾಚ :-- 
ಇತ್ನಂ ಮಹರ್ಷಿಣಾ ತೇನ ಸಂಪೃಷ್ಟೋ ಭಗೆವಾನ್‌ ಗುಹಃ । 
ಸುಪ್ರಸನ್ನ ಉವಾಚೇದಂ ಮಾನಯಂಸ್ತಮುದಾರಧೀಃ ॥ ೨೮॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರಾ 19 ಸಂಹಿತಾಯಾಂ 
ದ್ವಿ ತೀರ ವೆ ಷ್ಣವಖಂಡೇ ಶ್ರೀ ವಾಸುದೇವಮಾಹಾತ್ಮೆ ಹ ಕ್ಷಿ ಸಾವರ್ಣಿಪ್ರ ಶ್ನೋ?? 
ನಾಮ ಪ ಶ್ರಥಮೋತಧ್ಯಾ ಘ್‌ 


೨೮. ಸೌತಿಯು ಹೇಳುತ್ತಾನೆ:-- ಈ ರೀತಿಯಾಗಿ ಆ ಮಹರ್ಷಿಯಿಂದ 
ಪ್ರಶ್ಚಿಸ ಟ್ಟ ಭಗವಂತನಾದ ಆ ಗುಹನು ಸುಪ್ರಸನ್ನನಾಗಿ ಉದಾರಬುದ್ಧಿ 
ಜಾತ fr ಮನ್ನಿಸಿ ಹೀಗೆ ನುಡಿದನು. 





ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ ಸ್ರಸಿದ್ಧವಾದ 
ಶ್ರೀ ಸ್ಕಾಿದಮಹಾಪು ರಾಣದ ಎರಡನೆಯ ವೈ ಸ್ಕನಖಂಡದ 
ಶ್ರೀವಾಸುದೇವಮಾಹಾತ ್ಯ ದಲ್ಲಿ Gl ಸನರ್ಜಜು ಪ್ರ ಶ್ನೆ > ಎಂಬ 
ಮೊದಲನೆಯ” ಅಧ್ಯಾಯವು ಮುಗಿದುದು * 


in ಶ್ರೀಃ ॥ 


ಅಥ ದ್ವಿತೀಯೋಂಧ್ಯಾಯಃ 
ನಾರದನಾರಾಯಣಸಮಾಗಮಃ 
ಸ್ಕಂದ ಉವಾಚ:- 
ಮಹಾಂತಂ ಪ್ರಶ್ನವಿತ್ಛಶ್ಚಂ ಪೃಚ್ಛಸಿ ತೈಮಿಹಾನಘ । 
ನಾಸ್ಯೋತ್ತರಂ ವರ್ಷಶತೈರ್ವಕ್ತುಂ ಶಕ್ಕಂ ಸ್ವತರ್ಕತಃ । 
ಯುತೇ ದೇವಪ್ರಸಾದಾದ್ವೈ ಬ್ರಹ್ಮಜ್ಞಾನಿವಕೈರಪಿ ॥೧॥ 
ವಾಸುದೇವಪ್ರಸಾದಾತ್ತು ಮಯಾ ಜ್ಞಾತಂ ವದಾಮಿ ತೇ । 
ಅನಾಖ್ಯೇಯಂ ನ ತೇ ಕಿಂಚಿತ್‌ಧರ್ಮನಿಷ್ಮಾಯ ಸನ್ಮತೇ 


॥೨॥ 
ಏವಮೇವ ಹಿ ಪಪ್ಪಚ್ಛೆ ನಿವೃತ್ತೇ ಭಾರತೇ ರಣೇ । 
ಅಜಾತಶತ್ರುರ್ನ್ಯಪತಿರ್ಭೀಷ್ಮಂ ಧರ್ಮವಿದಾಂವರಂ Han 
ಶಯಾನಂ ಶರಶಯ್ಯಾಯಾಂ ಧ್ಯಾನಪ್ರಾಪ್ತಾಚ್ಕ್ಯುತೇನ ಚ । 
ಪ್ರಾಪ್ತಮೈಕಾತ್ಮ್ಯಮವ್ಯಗ್ರಂ ನಿಗಮಾಗಮಹಪಾರಗಂ Hen 
ಯುಧಿಷ್ಠಿರ ಉವಾಚ :-- 
ಚತುರ್ಷು ತಾತ ವರ್ಣೇಷು ಚತುರ್ಷ್ವಪ್ಯಾಶ್ರಮೇಷು ಯಃ । 
ಇಚ್ಛೇಚ್ಚತುರ್ವರ್ಗಸಿದ್ಧಿಂ ದೇವತಾಂ ಕಾಂ ಯಜೇತ ಸಃ 1% 


ಕನ್ನಡದ ಅನುವಾದ 
ನಾರದ ನಾರಾಯಣ ಸಮಾಗಮೆವರ್ಣನ 

೧. ಸ್ವಂದನು ಹೇಳುತ್ತಾನೆ: ಎಲ್ಲೆ ಅನಘನೇ! ಪ್ರಶ್ನೆಯನ್ನು ಬಲ್ಲ 
ನೀನು ಮಹತ್ತಾದ ಪ್ರಶ್ನೆಯನ್ನೇ ಕೇಳಿದ್ದೀಯೆ. ಎಲೈ ಬ್ರಾಹ್ಮಣನೇ! ಇದಕ್ಕೆ 
ದೇವರ ಅನುಗ್ರ ಹವಿಲ್ಲದೆ ಸ್ವಂತ ತರ್ಕದಿಂದ ಮಾತ್ರವೇ ಉತ್ತರ ಹೇಳಲು 
ಜ್ಞಾ.ನಿಶ್ರೇಷ್ಠರಿಗೂ ಕೂಡ ನೂರಾರುವರ್ಷಗಳಾದರೂ ಸಾಧ್ಯವಿಲ್ಲ. 

೨. ವಾಸುದೇವನ ಪ್ರಸಾದದಿಂದ ನಾನು ತಿಳಿದುಕೊಂಡಿರುವುದನ್ನು 
ನಿನಗೆ ಹೇಳುತ್ತೇನೆ. ಎಲ್ಫೈ ಸನ್ಮತಿಯೇ! ಧರ್ಮನಿಷ್ಮನಾದ ನಿನಗೆ ಹೇಳದೆ 
ಇರಬೇಕಾದದ್ದು ಏನೂ ಇರುವುದಿಲ್ಲ. 

೩. ಭಾರತಯುದ್ಧವು ಮುಗಿದಿರಲಾಗಿ ಅಜಾತಶತ್ರುವಾದ ಧರ್ಮ 
ರಾಜನು ಧರ್ಮಜ್ಞ ರಲ್ಲಿ ಶ್ರೇಷ್ಠನಾದ ಭೀಷ್ಮನನ್ನು ಹೀಗೆಯೇ ಪ್ರಶ್ನೆಮಾಡಿದನು. 

೪. ಶರಶಯ್ಯೆಯಲ್ಲಿ ಮಲಗಿ, ಧ್ಯಾನದಲ್ಲಿ ಮೂಡಿಬಂದ ಅಚ್ಯುತನೊಡನೆ 
ಏಕಾತ್ಮತೆಯನ್ನು ಪಡೆದು, ಸ್ವಲ್ಪವೂ ಕಳವಳವಿಲ್ಲದವನಾಗಿ ಫಿಗಮಾಗಮಗಳಲ್ಲಿ 
ಪಾರಂಗತನಾದ ಆ ಭೀಷ್ಮನನ್ನು ಕುರಿತು ಆತನು ಇಂತೆಂದನು:- 

೫. ಯುಧಿಷ್ಠಿರನು ಕೇಳುತ್ತಾನೆ: ತಾತ! ಚತುರ್ವರ್ಣಗಳಲ್ಲಿಯೂ 


೧೮೦ ಶ್ರೀ ಸ್ಕಾಂದಮಹಾಪುರಾಣಂ 


ನಿರ್ವಿಫ್ನೇನ ಚ ಕಾ ಸಿದ್ಧಿಃ ಕಥೆಂ ಸ್ಯಾದಲ್ಪಕಾಲತಃ । 
ಕಥಂ ಚಾಪ್ಯಲ್ಪಸುಕೃತೀ ಪದವೀಂ ಮಹತೀವಿಂಯಾತ್‌ । 


ಏತಂ ಮೇ ಸಂಶೆಯಂ ಛಿಂದಿ ಸರ್ವಜ್ಞಸ್ತ್ವಂ ಪಿತಾಮಹ ॥೬॥ 
ಸ್ಕಂದ ಉವಾಚ ;-- 

ಏವಂ ಧರ್ಮಾತ್ಮನಾ ತೇನ ಪೃಷ್ಟಃ ಶಾಂತನವೋ ಮುನೇ। 

ಕಿಂಚಿಜ್ಜಹಾಸ ವೀಕ್ಸ್ಯೈವ ಶ್ರೀಕೃಷ್ಣಮಂಖಸಂಕಜಂ ॥೭॥ 

ದೃಶಾ ಸ ಪ್ರೇರಿತಸ್ತೇನ ನರನಾರಾಯಣೋದಿತಂ | 

ಶ್ರೀ ವಾಸುದೇವಮಾಹಾತ್ಮ್ಮ್ಯಂ ಪಿತುಃ ಶೃತಮುವಾಚೆ ತಂ ॥೮॥ 

ತತಃ ಶೃತ್ವಾ ನಾರದೋಪಿ ಕುರುಕ್ಬೇತ್ರಂ ಗತಃ ಪುನಃ । 

ಕೈಲಾಸ ಏತ್ಯ ತತ್ಪ್ರಾಹೆ ಪಿತರಂ ಮೇ ಸ ಚಾಪಿ ಮಾಂ un 

ತತ್ತೇಹಂ ಸಂಪ್ರವಕ್ಟ್ರ್ಯಾಮಿ ನಿಶ್ಚದ್ಮ ಪರಿಪೃಚ್ಛತೇ । 

ಮಹಾ ಸದಸಿ ನಿರ್ಣೀತಂ ಮುನಿವರ್ಯಾಪಸೆಂಶಯೆಂ ॥ ೧೦॥ 


ಚತುರಾಶ್ರಮಗಳಲ್ಲಿಯೂ ಯಾವನು ಚತುರ್ವರ್ಗಸಿದ್ಧಿಯನ್ನು ಅಸೇಕ್ಷಿಸು 
ವನೋ ಅವನು ಯಾವ ದೇವತೆಯನ್ನು ಪೂಜಿಸಬೇಕು? 

೬. ಯಾವ ಸಿದ್ಧಿಯು ನಿರ್ವಿಘ್ನವಾಗಿ ಅಲ್ಪ ಕಾಲದಲ್ಲಿಯೇ ಸಿದ್ದಿಸುತ್ತದೆ? 
ಅಲ್ಪಪುಣ್ಯವನ್ನು ಮಾಡಿದವನಾದರೂ ಮಹತ್ತಾದ ಪದವಿಯನ್ನು ಹೇಗೆ 
ಪಡೆಯುತ್ತಾನೆ? ಎಲ್ಫೈ ಪಿತಾಮಹನೇ! ನೀನು ಸರ್ವಜ್ಞನು. ನನ್ನ ಈ ಸಂಶಯ 
ವನ್ನು ಕಳೆಯುವವನಾಗು.?? 

೭. ಸ್ವಂದನು ಹೇಳುತ್ತಾನೆ: ಎಲ್ಫೆ ಮುನಿಯೇ! ಧರ್ಮಾತ್ಮನಾದ 
ಆ ಯುಧಿಷ್ಠಿರನಿಂದ ಹೀಗೆ ಪ್ರಶ್ನಿಸ ಟ್ಟಿ ಆ ಶಂತನುಕುಮಾರನು ಶ್ರೀಕೃಷ್ಣನ 
ಮುಖಕಮಲವನ್ನು ನೋಡಿ ನಸುಸಕ್ಕನು. 

೮. ಶ್ರೀಕೃಷ್ಣನ ಆ ಕಣ್‌ ನೋಟದಿಂದಲೇ ಪ್ರೇರಿತನಾಗಿ, ತನ್ನ ತಂದೆ 
ಯಿಂದ ತಾನು ಕೇಳಿದ್ದ ನರನಾರಾಯಣೋಕ್ತವಾದ ಶ್ರೀವಾಸುದೇವ 
ಮಾಹಾತ್ಮ್ಯವನ್ನು ಯುಧಿಷ್ಠಿರನಿಗೆ ಹೇಳಿದನು. 

೯. ಅವನಿಂದ ಕೇಳಿತಿಳಿದ ನಾರದನು ಮತ್ತೆ ಕುರುಕ್ಸೇತ್ರಕ್ಕೆ ಹೋದನು. 
ಕೈಲಾಸಕ್ಕೆ ಬಂದು ತಂದೆಗೆ ಅದನ್ನು ತಿಳಿಸಲು ಆತನದನ್ನು ನನಗೆ ಹೇಳಿದನು. 

೧೦. ಎಲೆ ಮುನಿವರ್ಯನೇ! ಮಹಾಸಭೆಯಲ್ಲಿ ನಿಸ್ಸಂಶಯವಾಗಿ 
ನಿರ್ಣಯಸಿದ್ದ್ಧ ವಾಗಿರುವ ಆ ವಿಷಯವನ್ನೇ ಪ್ರಶ್ನೆಮಾಡುತ್ತಿರುವ ನಿನಗೆ 
ನಿರ್ವಂಚನೆಯಾಗಿ ತಿಳಿಯೆಹೇಳುತ್ತೇನೆ. 


ದ್ವಿತೀಯೋಳ$ಧ್ಯಾಯಃ ೧೮೧ 


ವಾಸುದೇವಃ ಪರಂ ಬ್ರಹ್ಮ ಶ್ರೀ ಕೃಷ್ಣಃ ಪುರುಷೋತ್ತಮಃ । 
ದೇವೋ*ಕಾಮೈಃ ಸಕಾಮೈಶ್ಚ ಪೂಜ್ಯೋ ಮುಕ್ತೈರ್ನರೈರಪಿ ॥ ೧೧॥ 
ದ್ವಿಜಾತೀನಾಂ ಚಾಶ್ರಮಾಣಾಂ ಸ್ತ್ರೀ ಶೂದ್ರಾದೇಶ್ವ ಸರ್ವಥಾ । 
ಸ್ಪಸ್ಟಧರ್ಮೈರೇಷ ಏನ ತೋಷಣೇಯೋಸಸ್ತಿ ಭಕ್ತಿತಃ ॥ ೧೨॥ 
ತಸ್ಮಾತ್ಮರ್ಮಾಖಿಲಮಸಿ ದೈವಂ ಪಿತ್ರ್ಯಂ ಚ ಸರ್ನದಾ। 

ತತ್ಪ್ರೀತ್ಯಾ ಏನ ಕರ್ತವ್ಯಂ ವೇದೋಕ್ತಂ ಚ ಯಥೋಜಿತಂ ೬8 ೧೭೩॥ 
ಸುಖಾಪ್ತಯೇ ನೃಭಿರ್ಯದ್ಯತ್‌ ಕರ್ಮಾಃತ್ರ ಕ್ರಿಯತೇ ಶುಭಂ | 

ಅಸಿ ಸ್ಪನುಷ್ಮಿತಂ ತಜ್ಜೇತ್‌ ಕೃಷ್ಣಸಂಬಂಧವರ್ಜಿತಂ | 


ತದಾ ಕ್ಸಯಿಷ್ಟ್ಟಲ್ಪಫಲಂ ಜ್ಞೇಯಂ ತಚ್ಚ ಗುಣಾತ್ಮಕಂ ॥ ೧೪ ॥ 
ಫಲವೈಗುಣ್ಯಕೃತ್ತಚ್ವಾಂಶುಭದೇಶಾದಿಯೋಗತಃ । 
ಬಹುವಿಫ್ನುಂ ಚ ತನ್ನೂಣಾಂ ನೈವ ವಾಂಛಿತಸಿದ್ದಿದಂ ॥ ೧೫ ॥ 


ಕರ್ಮೈತದೇನ ಶ್ರೀ ಕೃಷ್ಣಪ್ರೀಣನಾಯ ಕ್ರಿಯೇತ ಚೇತ್‌ 
ತತ್ಸಂಬಂಥೇನ ತರ್ಹ್ಯೇತತ್‌ ಭವೇತ್‌ ಸರ್ವಂ ಹಿ ನಿರ್ಗುಣಂ ॥ ೧೬॥ 


೧೧. ವಾಸುದೇವನು ಪರಬ್ರಹ್ಮವು; ಅವನೇ ಶ್ರೀಕೃಷ್ಣನು; ಪುರುಷೋ 
ತ್ರಮನು. ಅಕಾಮರೂ ಸಕಾಮರೂ ಆ ದೇವನನ್ನು ಪೂಜಿಸಬೇಕು. ಮುಕ್ತ 
ರಾದವರಿಗೂ ಕೂಡ ಅವನು ಪೂಜ್ಯನು- 

೧೨. ಬ್ರಾಹ್ಮಣರೂ, ನಾಲ್ಕು ಆಶ್ರಮಗಳಲ್ಲಿರುವವರೂ, ಸ್ತ್ರೀ ಶೂದ್ರರೇ 
ಮೊದಲಾದವರೂ, ತಮ್ಮ ತಮ್ಮ ಧರ್ಮಗಳಲ್ಲಿ ನಿಷ್ಕರಾಗಿರುವವರೆಲ್ಲರೂ ಭಕ್ತಿ 
ಯಿಂದ ತೃಪ್ತಿಪಡಿಸಬೇಕಾಗಿರುವುದು ಇವನನ್ನೇ. 

೧೩. ಆದುದರಿಂದ ದೇವತೆಗಳಿಗೆ ಸಂಬಂಧಿಸಿದ್ದು, ಪಿತೃಗಳಿಗೆ ಸಂಬಂಧಿ 
ಸಿದ್ದು, ಮೊದಲಾದ ಎಲ್ಲ ಕರ್ಮಗಳನ್ನೂ ಸರ್ವಕಾಲದಲ್ಲಿಯೂ ಆ ವಾಸು 
ದೇವನ ಪ್ರೀತಿಗಾಗಿಯೇ ಮಾಡಬೇಕು. ಇದೇ ವೇದೋಕ್ತವಾದುದು ಮತ್ತು 
ಉಚಿತವಾದುದು. 

೧೪. ಸುಖವನ್ನು ಪಡೆಯುವುದಕ್ಕಾಗಿ ನರರು ಯಾವ ಯಾವ ಶುಭಕರ್ಮ 
ವನ್ನು ಮಾಡುತ್ತಾಯೋ ಅದು ಚೆನ್ನಾಗಿ ಮಾಡಿದ್ದೇ ಆದರೂ ಕೃಷ್ಣನ ಸಂಬಂಧ 
ವಿಲ್ಲದಪಕ್ಸದಲ್ಲಿ ಆಗ ಅದು ಕ್ಷಯವಾಗತಕ್ಕುದೆಂದೂ, ಅಲ್ಪಫಲವನ್ನು ಕೊಡ 
ತಕ್ಕುದಾಗುವುದೆಂದೂ, ಕೇವಲ ಗುಣಾತ್ಮಕವೆಂದೂ ತಿಳಿಯತಕ್ಕುದು. 

೧೫-೧೭. ಆ ಕರ್ಮವು ಅಶುಭಸ್ಲ್ಸಾನ ಮೊದಲಾದುವುಗಳ ಸಂಬಂಧದಿಂದ 
ಫಲದೆ ಗುಣವು ಕೆಟ್ಟುಹೋಗುವಂತೆ ಮಾಡುವುದು. ಅದು ಬಹು ವಿಘ್ನಗಳಿಂದ 
ಕೂಡಿದ್ದೂ ಆಗಿರುವುದು. ಅದು ನರರಿಗೆ ಎಂದಿಗೂ ಇಷ್ಟಾರ್ಥಸಿದ್ಧಿಯನ್ನು 
ಉಂಟುಮಾಡುವುದೇ ಇಲ್ಲವು. ಅದೇ ಕರ್ಮವೇ ಶ್ರೀಕೃಷ್ಣನ ಪ್ರೀತಿಸಾಧನೆಗಾಗಿ 


೧೮೨ ಶ್ರೀ ಸ್ಮಾಂದೆಮ ಹಾಪುರಾಣಂ 


ಸ್ವನಾಂಛಿತಾದಪ್ಯಧಿಕಂ ದದಾತಿ ಫಲಮಕ್ಟೆಯಂ । 


ಅಸದ್ದೇಶಾದಿಸಂಬಂಧಾತ್ತದೈಗುಣ್ಯಂ ಭವೇನ್ನ ಚ ॥ ೧೭ ೫ 
ವಿಘ್ನುಸತ್ತಿ ಕೋಪಿ ಬ್ರಹ್ಮರ್ಷೆೇ ಪ್ರತಾಪಾಚ್ಚಕ್ರಪಾಣಿನಃ । 

ತಸ್ಮಿನ್ನ ಪ್ರಭವೇತ್ಥ್ಯಾಸಿ ತತ್ಸ್ಯಾದೀಪ್ಸಿತಸಿದ್ಧಿದಂ ॥ ೧೮ ॥ 
ಯದ್ಯಪ್ಯಲ್ಪಂ ಸ್ವಸುಕೃತಂ ತಥಾಪಿ ಪರಮಾತ್ಮನಃ । 
ಸಾಕ್ಸ್ವಾತ್ಸಂಬಂಧತೋ ಬ್ರಹ್ಮನ್‌ ಭವತ್ಯೇವ ಮುಹತ್ತರಂ ॥ ೧೯॥ 
ಯಥಾ ಸ್ಪುಲಿಂಗಮಾತ್ರೋಪಿ ನನ್ಯಕಾಷ್ಕೌಘಯೋಗತಃ । 
ಅನಿನಾರ್ಯೋ ಭವೇದ್ದಾವಃ ತ ಫೈತದ್ದೆರಿಯೋಗತಃ ॥ ೨೦॥ 
ಪ್ರವೃತ್ತೇ ವಾ ನಿವೃತ್ತೇ ವಾ ತಸ್ಮಾದ್ದರ್ಮೇೇ ಸ್ಥಿತೈರ್ನರೈಃ। 
ಉಪಾಸ್ತವ್ಯೋ ವಾಸುದೇವಃ ತತ್ಸಮೃಕ್ಸಿದ್ಧಿಮಾಪ್ಪುಭಿಃ ॥ ೨೧॥ 
ಅತ್ರಾಪ್ಯುದಾಹರಂತೀಮಮಿತಿಹಾಸಂ ಪುರಾತನಂ ಟ 

ನಾರದಸ್ಯ ಚ ಸಂವಾದಮೃಷೇರ್ನಾರಾಯಣಸ್ಯ ಚೆ ॥ ೨೨ ॥ 





ಮಾಡಿದ್ದಾದರೆ ಅದೆಲ್ಲವೂ ನಿರ್ಗುಣವೇ ಆಗಿದ್ದರೂ ಆ ಶ್ರೀಕೃಷ್ಣನ ಸಂಬಂಧದಿಂದ 
ತಾನು ಬಯಸಿದ್ದಕ್ಕಿಂತಲೂ ಅಧಿಕವಾದ ಮತ್ತು ಅಕ್ಬಯವಾದ ಫಲವನ್ನು 
ಕೊಡುತ್ತದೆ. ಹೀಗಾದರೆ ಒಳ್ಳೆಯದಲ್ಲದ ಪ್ರದೇಶ ಮೊದಲಾದವುಗಳ 
ಸಂಬಂಧದಿಂದ ಫಲದಲ್ಲಿ ವೈಗುಣ್ಯವುಂಬಾಗುವುದಿಲ್ಲವು. 

೧೮. ಎಲ್ಲೆ ಬ್ರಹ್ಮರ್ಹಿಯೆ! ವಿಫ್ಲಪಾದರೋ, ಚಕ್ರಪಾಣಿಯ ಪ್ರತಾಪ 
ದಿಂದ ಆ ಕರ್ಮದಲ್ಲಿ ಎಲ್ಲಿಯೂ ಪ್ರಭಾವವನ್ನು ಬೀರಲು ಸಮರ್ಥವಾಗುವು 
ದಿಲ್ಲವು. ಆ ಕರ್ಮವು ಇಷ್ಟಾರ್ಥಸಿದ್ಧಿಯನ್ನು ಕೊಡಬಲ್ಲುದಾಗುವುದು. 

೧೯. ಎಲೈ ಬ್ರಾಹ್ಮಣನೇ! ಪುಣ್ಯವು ಅಲ್ಪವೇ ಆಗಿದ್ದರೂ ಪರಮಾತ್ಮನ 
ಸಾಕ್ಸಾತ್‌ ಸಂಬಂಧದಿಂದ ಮಹತ್ತರವೇ ಆಗುವುದು. 

೨೦. ಒಂದು ಕಿಡಿಯು ಮಾತ್ರವೇ ಆದರೂ ಕಾಡಿನ ಕಟ್ಟಿಗೆಯ ಸೇರಿಕೆ 
ಯಿಂದ ಕಾಡುಬೆಂಕಿಯು ಹೇಗೆ ತಡೆಯಲಾರದಷ್ಟಾಗುವುದೋ ಹಾಗೆ ಇದೂ 
ಶ್ರೀಹರಿಯ ಸಂಬಂಧದಿಂದ ಮಹತ್ತಾಗುವುದು. 

೨೧. ಪ್ರವೃತ್ತಿಧರ್ಮದಲ್ಲಿಯೇ ಆಗಲಿ, ನಿವೃತ್ತಿಧರ್ಮದಲ್ಲಿಯೇ ಆಗಲಿ 
ತೊಡಗಿರುವ ಮಾನವರು ಚೆನ್ನಾದ ಸಿದ್ಧಿಯು ದೊರೆಯಬೇಕೆಂದು ಬಯಸು 
ವವರಾದಕೆ, ವಾಸುದೇವನನ್ನು ಉಪಾಸನೆಮಾಡಬೇಕು. 

೨೨. ಈ ವಿಷಯದಲ್ಲಿ ಪುರಾತನವಾದ ಇದೊಂದು ಇತಿಹಾಸವನ್ನು 
ನಾರದನಿಗೂ ನಾರಾಯಣಖುಷಿಗೂ ನಡೆದ ಸಂವಾದವನ್ನಾಗಿ ಉದಾಹರಿಸು 
ತ್ಕಾರೆ. 


ದ್ವಿತೀಯೋಳ9ಧ್ಯಾಯಃ ೧೮೩ 


ಯೋ ವಾಸುದೇವೋ ಭಗವಾನ್ನಿತ್ಯಂ ಬ್ರಹ್ಮಪುರೇ ಸ್ಥಿತಃ । 
ದಾಕ್ಸಾಯಣ್ಯಾಮಾವಿರಾಸೀತ್‌ ಧರ್ಮಾಲ್ಲೊ ಕಹಿತೌಯ ಸಃ ॥೨೩॥ 
ಕೃತೇ ಯುಗೇ ದ್ವಿಜನರ ಪುರಾ ಸ್ವಾಯಂಭುವಾಂತರೇ । 


ನರೋ ನಾರಾಯಣಶ್ಚೇತಿ ದ್ವಿರೂಪಃ ಪ್ರಾಮರಾಸ ಸಃ ॥ ೨೪ ॥ 
ಧರ್ಮಾಶ್ರಮಾತ್ತಪಸ್ತಪ್ರ್ರುಂ ಕ್ಲೇಮಾಯ್ಕೆವ ನೃಣಾಂ ಭುವಿ । 
ನರನಾರಾಯಣೌ ತೌ ಚ ಬದರ್ಯಾಶ್ರಮವಮಿತಾಯತುಃ ॥ ೨೫ ॥ 
ತತ್ರಾದ್ಯೌ ಲೋಕನಾಥೌ ತೌ ಕೃಶೌ ಧಮನಿಸಂತತೌ । 

ತೇಪಾತೇ ತೇಜಸಾ ಸ್ವೇನ ದುರ್ನಿರೀಕ್ಸ್ಯೌ ಸುರೈರಪಿ ॥ ೨೬ ॥ 
ಯಸ್ಕ ಪ್ರಸಾದಂ ಕುರ್ನಾತೇ ಸವೈತೌ ದ್ರಷ್ಟುಮರ್ಹತಿ | 

ಶಕ್ಯತೇ ನಾನ್ಯಥಾ ದ್ರಷ್ಟುಮಪಿ ತದ್ಧಾಮವಾಸಿಭಿಃ ॥ ೨೭॥ 
ಏಕದಾ ನಾರದೋ ಯೋಗೀ ತಾಭ್ಯಾಮೇನವ ದಿದೃಕ್ಸಿತಃ । 
ಅಂತರಾತ್ಮತಯಾ ಚಾಂತರ್ಹ್ಯದಯೇಸಸಿ ಪ್ರ ಜೋನಿತಃ ॥ ೨೮ ॥ 





೨೩. ಭಗವಂತನಾದ ಯಾವ ವಾಸುದೇವನು ಬ್ರಹ್ಮಪುರದಲ್ಲಿ ಸದಾ 
ನೆಲಸಿರುವನೋ ಅವನು ಲೋಕಹಿತಕ್ಕಾಗಿ ಧರ್ಮನಿಂದ ದಾಕ್ಸಾಯಣಿಯಲ್ಲಿ 
ಅವತಾರಮಾಡಿದನು. 

೨೪. ಎಲೈ ದ್ವಿಜಶ್ರೇಷ್ಠನೇ! ಪೂರ್ವದ ಸ್ತಾಯಂಭುವಮನ್ವಂತರದಲ್ಲಿ 
ಕೃತಯುಗದಲ್ಲಿ ನರ, ನಾರಾಯಣ ಎಂಬ ಎರಡು ರೂಪಗಳುಳ್ಳವನಾಗಿ 
ಆ ವಾಸುದೇವನು ಜನ್ಮನೆತ್ತಿದನು. 

೨೫. ಭೂಮಿ ಯಲ್ಲಿರುವ ಸಮಸ್ತ ಮಾನವರ ಕ್ಸೇಮಕ್ಕಾಗಿ 
ತಪಸ್ಸು ಮಾಡುವುದಕ್ಕೋಸ್ಕರ ಆ ನರ ನಾರಾಯಣರು ಧರ್ಮಾಶ್ರಮದಿಂದ 
ಬದರ್ಯಾಶ್ರ ಮಕ್ಕೆ ಹೋದರು. 

೨೬. ` "ಎಲ್ಲಕ್ಕೂ ಮೊದಲಿಗರೂ ಲೋಕದೊಡೆಯರೂ ಆದ ಅವರು 
ರಕ್ತನಾಳಗಳೆಲ್ಲ ಸಂಪೂರ್ಣವಾಗಿ ಕೃಶವಾಗಿ ಹೋಗುತ್ತಿರಲು, ತಮ್ಮ ತೇಜಸ್ಸಿ 
ನಿಂದಲೇ ಹೊಳೆಯುತ್ತ ಜೀವತೆಗೆಳಿಂದಲೂ ನೋಡಲಸದಳರಾಗಿ ತಪಸ್ಸು 
ಮಾಡಿದರು. 

೨೭. ಅವರು ಯಾರಿಗೆ ಅನುಗ್ರಹಮಾಡುವರೋ ಅವರುಮಾತ್ರ ಅವರಿಬ್ಬ 
ರನ್ನೂ ಸಂದರ್ಶಿಸಲು ಅರ್ಹರಾಗುವರು. ಹಾಗಲ್ಲದೆ ಬೇರೆರೀತಿಯಿಂದ 
ಆ ಪ್ರದೇಶದಲ್ಲಿಯೆ ವಾಸಮಾಡುವವರಿಗೂ ಅವರನ್ನು ಸಂದರ್ಶಿಸಲು ಶಕ್ಯ 
ವಾಗುವುದಿಲ್ಲ. 

೨೮-೨೯. ಎಲ್ಲೆ ಬ್ರಾಹ್ಮಣನೇ! ಒಂದಾನೊಂದು ಕಾಲದಲ್ಲಿ ಯೋಗಿ 
ಯಾದ ನಾರದನು ಅವರಿಬ್ಬರನ್ನೂ ನೋಡಬೇಕೆಂಬ ಬಯಕೆಯುಳ್ಳವನಾಗಿ, 


೧೮೪ ಶ್ರೀ ಸ್ಮಾಂದಮ ಹಾಪುರಾಣಂ 


ಮೇರೋರ್ಮುಹಾಗಿರೇಃ ಶೃಂಗಾತ್ಸ್ಫದ್ಯೋ ಗಗನನರ್ತ್ನನಾ | 


ತೆಂ ದೇಶಮಾಗಮದ್ದ ಹ್ಮನ್‌ ಬದರ್ಯಾಶ್ರಮಸೆಂಜ್ಞಿತಂ H ೨೯ 
ತಯೋರಾಹ್ನಿಕವೇಲಾಯಾಮಾಗತಸ್ತತ್ರ ಸ ದೃತಂ । 
ಆದ್ಯಾಶ್ರಮಕ್ರಿಯಾಸಕ್ಕಾ ತೌ ದದರ್ಶ ಚ ದೂರತಃ H ao 


ದೃಷ್ಟ್ಟೈನೇಶ್ಚರಚರ್ಯಾಂ ತಾಂ ತಸ್ಯ ಕೌತೂಹಲಂ ತ್ವಭೂತ್‌ । 
ಅಹೋ ವರೌ ಜಗತ್ಪೂಜ್ಯಾವೀಶ್ಚರೌ ಸರ್ವದೇಹಿನಾಂ । 

ಏತೌ ಹಿ ಪರಮಂ ಬ್ರಹ್ಮ ಕಾಂನಯೋರಾಹ್ನಿಕೀ ಕ್ರಿಯಾ ॥೩೧॥ 
ಪಿತರೌ ಸರ್ವಭೂತಾನಾಂ ದೇವತಾನಾಂ ಚ ದೈನತಂ 

ತಾಂ ದೇವತಾಂ ತು ಯಜತಃ ಪಿತ್ಳೂನ್ಹೈ ತೌ ಮಹಾಮತೀ ॥ ೩೨ ॥ 
ಇತಿ ಸಂಚಿಂತ್ಯ ಮನಸಾ ಭಕ್ತೋ ನಾರಾಯಣಸ್ಯ ಸಃ । 


ತತ್ಸಮಿತಾಪಮುಹೇತ್ಯಾಂಥ ತಸ್ಥೌ ನತ್ವಾ ಕೃತಾಂಜಲಿಃ ॥ ೩೩೩ ॥ 
ಕೃತೇ ದೈನೇಚ ಪಿತ್ರೇ ಚ ತತಸ್ತಾಭ್ಯಾಂ ನಿರೀಕ್ಸಿತಃ 1 
ಪೂಜಿತಶ್ಚೈನ ವಿಧಿನಾ ಶಾಸ್ತ್ರ ದೃಷ್ಟೇನ ಸೋನಫ ॥ ೩೪॥ 








ಅಂತರಾತ್ಮನಿಂದ ಪ್ರಜೋದಿತನೂ ಆಗಿ ಮೇರುಮಹಾಪರ್ವತದ ಶಿಖರದಿಂದ 
ಹೊರಟು ತತ್‌ಕ್ರೈಣವೇ ಆಕಾಶಮಾರ್ಗವಾಗಿ ಬದರ್ಯಾಶ್ರಮ ಪ್ರದೇಶಕ್ಕೆ 
ಬಂದನು. 

೩೦. ಆಗ ಅವರಿಬ್ಬರಿಗೂ ಆಹ್ಮಿಕದ ವೇಳೆಯಾಗಿದ್ದಿತು. ಆಗಲಾ 
ನಾರದನು ಬೇಗನೆ ಅಲ್ಲಿಗೈ ತಂದು, ಬ್ರಹ್ಮಚರ್ಯಾಶ್ರಮಕ್ರಿಯೆಯಲ್ಲಿ ತೊಡಗಿದ್ದ 
ಅವರಿಬ್ಬರನ್ನೂ ದೂರದಿಂದಲೇ ಕಂಡನು. 

೩೧. ಆ ಈಶ್ವರಚರ್ಯೆಯನ್ನು ಕಂಡಮಾತ್ರಕ್ಕೇ ಆತನಿಗೆ ಕುತೂಹಲ 
ವುಂಬಾಯಿತು: «ಆಹಾ! ಇವರು ಜಗತ್ಪೂಜ್ಯರು; ಸರ್ವದೇಹಿಗಳಿಗೂ 
ಒಡೆಯರು; ಸರಬ್ರಹ್ಮಸ್ವರೂಪರು ; ಇವರಿಗೆ ಆಹ್ಮಿಕಕ್ರಿಯೆಯೇಕೆ? 

೩೨, ಇವರು ಸರ್ವಭೂತಗಳಿಗೂ ಪಿತೃಗಳು; ದೇವತೆಗಳಿಗೂ ದೇವತೆ 
ಗಳು. ಮಹಾಮತಿಗಳಾದ ಇವರಿಬ್ಬರೂ ಯಾವ ದೇವತೆಯನ್ನು ಪೂಜಿಸು 
ವರೋ! ಯಾವ ಪಿತೃಗಳನ್ನು ಪೂಜಿಸುವರೋ! 

೩೩. ಎಂಬೀಪ್ರಕಾರವಾಗಿ ಮನಸ್ಸಿನಲ್ಲಿಯೆ ಆಲೋಚಿಸಿಕೊಂಡು ನಾರಾ 
ಯಣನ ಭಕ್ತನಾದ ಆ ನಾರದನು ಅವರ ಸಮಾಪಕ್ಕೆ ಹೋಗಿ ನಮಸ್ಕಾರಮಾಡಿ 
ಕೈಮುಗಿದು ನಿಂತನು. 

೩೪. ಆ ಸಮಯದಲ್ಲಿ ನರ ನಾರಾಯಣರೀರ್ವರೂ ದೇವಪಿತೃಕಾರ್ಯ 
ಗಳನ್ನು ಮುಗಿಸಿದ ಬಳಿಕ ನಾರದಮುನಿಯನ್ನು ಕಂಡರು. ಎಲ್ಫೆ ಅನಘನೇ! 
ಬಳಿಕ ಅವರು ಅವನನ್ನು ವಿಧಿಗನುಗುಣವಾಗಿ ಪೂಜಿಸಿದರು. 


ದ್ವಿತೀಯೋಳಧ್ಯಾಯಃ ೧೮೫ 


ತದ್ದ ಕಷ್ಟಾ ಮಹದಾಶ್ಮ ಕ್ಹರ್ಯಮಪೂರ್ವಂ ವಿಧಿವಿಸ್ತರಂ । 


ಉಪೋಪವಿಷ್ಟಃ ಸುಪ್ರೀತೋ ನಾರದೋಭೂಚ್ಚೆ ವಿಸ್ಮಿತಃ ॥ ೩೫॥ 
ನಾರಾಯಣಂ ಸಂನಿರೀಕ್ಚ $4 ಕ್ರಿಯತೇನಾಂತರಾತೆ ನಾ | 
ನಮಸ್ಕೃತ್ಯ ಚ ತಂ ಜೀವನದ ವಚನಮಬ್ರ ವೀತ್‌ I ೩೬॥ 


ಇತಿ ಶ್ರೀ ಸ್ವಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೆ ಷ್ಟನಖಂಡೇ ಶ್ರಿ ಶ್ರೀ ವಾಸುದೇವಮಾಹಾಕ್ಮೆ Ks ಕ ಆತ್ಯಂತಿಕಕ್ರೇಯಃ 
ಸಾಧನನಿರೂಪಣೇ ನಾರದನಾರಾಯಣಸಮಾಗಮೋ* ನವಮ ದ್ವಿತೀಯೋಂಧ್ಯಾಯಃ 








೩೫. ಅಪೂರ್ವವಾದ ಆ ಮಹದಾಶ್ಚರ್ಯವನ್ನು ಕಂಡು ನಾರದನು 
ವಿಸ್ಮಿತನಾದನು ; ಸುಪ್ರೀತನಾಗಿ ಅವರ ಬಳಿ ಕುಳಿತನು. 

೩೬. ಇಂದ್ರಿಯನಿಗ್ರಹದಿಂದ ಪವಿತ್ರವಾದ ಅಂತರಾತ್ಮವುಳ್ಳವನಾಗಿ 
ನಾರಾಯಣನನ್ನು ನೋಡಿ, ಆ ಸ್ವಾಮಿಯನ್ನು ನಮಸ್ಕರಿಸಿ ಈ ಮಾತ 
ನ್ನಾಡಿದನು. 


ಇಲ್ಲಿಗೆ ಎಂಬತ್ತೊಂದುಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ದವಾದ 
ಶ್ರೀ ಸ್ಕ್ಯಾಂದಮಹಾಪುರಾಣದ ಎರಡನೆಯ ವೈಷ್ಠವಖಂಡದ 
ಶ್ರೀವಾಸುದೇವಮಾಹಾತ್ಮ್ಯ್ಯದೆಲ್ಲಿ "" ನಾರದ ನಾರಾಯಣ ಸಮಾಗಮ ವರ್ಣನ''ವೆಂಬ 
ಎರಡನೆಯ ಅಧ್ಯಾಯವು ಮಂಗಿದುದು 


nu Des 
ಅಥ ತೃತೀಯೋಧ್ಯಾಯಃ 
3 ) 
ಶ್ರೀ ವಾಸುದೇವಸರ್ವೊೋಸಪಾಸ್ಯತ್ವನಿರೊಪಸಣಂ 
ನಾರೆದೆ ಉವಾಚ :-- 


ವೇದೇಷು ಚ ಪುರಾಣೇಷು ಸಾಂಗೋಪಾಂಗೇಷು ಗೀಯಸೇ । 
ತ್ವಮೇವ ಶಾಶ್ವತೋ ಧಾತಾ ನಿಯಂತಾಮೃತಮಚ್ಯುತ | 


ತ್ವಂ ವಿಧಾತಾ ಚೆ ಸತತಂ ತ್ವಯಿ ಸರ್ವಮಿದಂ ಜಗತ್‌ Hou 
ಚತ್ತಾರೋ ಹ್ಯಾಶ್ರಮಾ ದೇವ ಸರ್ವೇ ವರ್ಣಾಶ್ಚ ಕರ್ಮಭಿಃ । 
ಯಜಂತೇ ತ್ವಾಮಹರಹರ್ನಾನಾಮೂರ್ತಿಸಮಾಸ್ಥಿತಂ 1೨H 
ಪಿತಾ ಮಾತಾ ಚೆ ಸರ್ವಸ್ಯ ದೈನತಂ ತಂ ಹಿ ಶಾಶ್ವತಂ । 

ಕೆಂ ತೆಂ ಚ ಯಜಸೇ ದೇನಂ ಪಿತರಂ ವಾನ ವಿದ್ಮಹೇ Wah 


ಶ್ರೀ ನಾರಾಯಣ ಉವಾಚ: 
ನೈತದ್ರಹಸ್ಯಂ ವಕ್ತವ್ಯಂ ಆತ್ಮಗುಹ್ಯಮಥಾಪಿ ತೇ। 
ಮಯಿ ಭಕ್ತಿಮತೇ ಬ್ರಹ್ಮನ್‌ ಪ್ರನಕ್ಸ್ಯಾನಿ ಯಥಾಯುಥಂ HY 





ಕನ್ನಡದ ಅನುವಾದ 

ಶ್ರೀವಾಸುದೇವ ಸರ್ಪೊೋಪಾಸ್ಯತ್ಯವರ್ಣನ 

೧. ನಾರದನು ಕೇಳುತ್ತಾನೆ:--"ಎಲ್ಫೆ ಪರಮಾತ್ಮನೇ! ಸಾಂಗೋ 
ಪಾಂಗಗಳಾದ ವೇದಗಳಲ್ಲಿಯೂ, ಪುರಾಣಗಳಲ್ಲಿಯೂ ನೀನೇ ಹೊಗಳಲ್ಪಡು 
ತ್ಲಿರುವೆ. ಎಲೈ ಅಚ್ಯುತನೇ! ನೀನೇ ಶಾಶ್ವತನು, ಧಾತೃವು, ನಿಯಾಮಕನು, 
ಅಮೃತನು. ನೀನೇ ವಿಧಾತೃವು. ನಿನ್ನಲ್ಲಿಯೆ ಈ ಜಗತ್ತು ಸದಾಕಾಲದಲ್ಲಿಯೂ 
ನೆಲಸಿರುವುದು. 

೨. ದೇವಾ! ನಾಲ್ಕು ಆಶ್ರಮಗಳವರೂ, ಸರ್ವವರ್ಣಗಳವರೂ ನಾನಾ 
ಮೂರ್ತಿಗಳಲ್ಲಿ ನೆಲಸಿರುವ ನಿನ್ನನ್ನು ಬಗೆ ಬಗೆಯ ಕರ್ಮಗಳಿಂದ ದಿನ ದಿನವೂ 
ಪೂಜಿಸುತ್ತಾರೆ. 

೩. ಸರ್ವಕ್ಕೂ ತಂಡೆಯೂ, ತಾಯಿಯೂ, ಶಾಶ್ವತವಾದ ದೇವತೆಯೂ 
ಎಲ್ಲವೂ ನೀನೇ! ಅಂತಹ ನೀನು ಯಾವ ದೇವನನ್ನಾಗಲಿ ಪಿತೃವನ್ನಾಗಲಿ 
ಪೂಜಿಸುವೆಯೋ ನನಗೆ ತಿಳಿಯದಾಗಿದೆ. 

೪. ಶ್ರೀನಾರಾಯಣನು ಹೇಳುತ್ತಾನೆ: «ಎಲೈ ಬ್ರಾಹ್ಮಣನೇ 
ಆತ್ಮಗುಹ್ಯವಾದ ಈ ರಹಸ್ಯವನ್ನು ಹೇಳಲಾಗದು. ಆದರೂ ನನ್ನಲ್ಲಿ ಭಕಿ 
ಯುಳ್ಳವನಾದ ನಿನಗೆ ಎಷ್ಟೋ ಅಷ್ಟನ್ನುಮಾತ್ರ ವಿವರಿಸುತ್ತೇನೆ. 


ತೃತೀಯೋ9ಧ್ಯಾಯಃ ೧೮೭ 


ಸತ್ಯಂ ಜ್ಞಾನಮನಂತಂ ಯೋ ಬ್ರಹ್ಮೇತಿ ಶೃತಿವರ್ಣಿತಃ । 


ತ್ರಿಗುಣವ್ಯತಿರಿಕ್ಕಶ್ಚ ಪುರುಷೋ ದಿವ್ಯವಿಗ್ರಹಃ 1೫॥ 
ಮಹಾಪುರುಷ ಇತ್ಯುಕ್ತೋ ವಾಸುದೇವಶ್ಚ ಯಃ ಪ್ರಭುಃ । 
ನಾರಾಯಣಯುಹಿರ್ವಿಷ್ಟುಃ ಕೃಷ್ಣಶ್ಚೆ ಭಗವಾನಿತಿ wn 
ಏಕಃ ಸ ಏವ ದೇವೋ ನೌ ಪಿತರೌ ಚೇತಿ ನಿದ್ಧಿ ಭೋಃ । 

ಆವಾಭ್ಯಾಂ ಪೂಜ್ಯಶೇಂಸೌ ಹಿ ದೈವೇ ಪಿತ್ರೇ ಚ ಕಲ್ಪಿತೇ wan 
ನಾಸ್ತಿ ತಸ್ಮಾತ್ಸರತರಃ ಪಿತಾ ದೇವೋಥ ವಾ ದ್ವಿಜ । 

ಆತ್ಮಾ ಹಿ ನೌ ಸ ವಿಜ್ಞೇಯಃ ಕೃಷ್ಣೋ ಬ್ರಹ್ಮಪುರೇಶ್ವರಃ ॥೮॥ 
ತೇನೈಷಾ ಪ್ರಥಿತಾ ಬ್ರಹ್ಮನ್ಮರ್ಯಾದಾ ಲೋಕಭಾವಸೀ | 

ದೈನಂ ಪಿತ್ರ್ಯಂ ಚ ಕರ್ತವ್ಯನಿಂತಿ ಲೋಕಹಿತೈಷಿಣಾ ॥೯॥ 
ಪ್ರವೃತ್ತಂ ಚ ನಿವೃತ್ತಂ ಚ ದ್ವೇಧಾ ಕರ್ಮಾಸ್ತಿ ವೈದಿಕಂ । 
ಯಥಾಧಿಕಾರಂ ವಿಹಿತಂ ಪುರುಷಾರ್ಥೋಪಲಬ್ಧಯೇ ॥೧೦॥ 


೫-೭. ಸತ್ಯಜ್ಞಾ ನಸ್ತರೂಪವೂ, ಅನಂತವೂ ಆದ ಬ್ರಹ್ಮನೆಂದು ಯಾರನ್ನು 
ವೇದಗಳಲ್ಲಿ ವರ್ಣಿಸಿದೆಯೋ, ತ್ರಿಗುಣಗಳಿಂದ ಬೇರೆಯಾದವನೆಂದೂ, ದಿವ್ಯ 
ವಿಗ್ರ ಹವುಳ್ಳ. ಪುರುಷನೆಂದೂ ಮಹಾಪುರುಷನೆಂದೂ ವಾಸುದೇವನೆಂದೂ ಯಾವ 
ಪ್ರಭುವು ಹೇಳಲ್ಪಟ್ಟರುವನೋ, ಯಾವನು ನಾರಾಯಣಖುಷಿಯೆಂದೂ, 
ವಿಷ್ಣುವೆಂದೂ, ಕೃಷ್ಣನೆಂದೂ, ಭಗವಂತನೆಂದೂ, ವರ್ಣಿತನಾಗಿರುವನೋ 
ಅವನೊಬ್ಬನೇ ನಮಗೆ ದೇವತೆ; ನಮಗೆ ತಾಯಿತಂದೆಗಳು ಕೂಡ ಅವನೇ. 
ಹೀಗೆಂದು ನಾವು ತಿಳಿದುಕೊಂಡಿದ್ದೇವೆ. ದೇವಕಾರ್ಯದಲ್ಲಿಯೂ ಪಿತೃ ಕಾರ್ಯ 
ಗಳಲ್ಲಿಯೂ ನಾವು ಅವನನ್ನೇ ಪೂಜಿಸುತ್ತೇವೆ. 

೮. ಎಲ್ಫೈ ದ್ವಿಜನೇ! ಅವನಿಗಿಂತಲೂ ಶ್ರೇಷ್ಠನಾದ ಪಿತೃವಾಗಲಿ ದೇವತೆ 
ಯಾಗಲಿ ಇರುವುದಿಲ್ಲವು. ಬ್ರಹ್ಮಪುರೇಶ್ವರನಾದ ಆ ಕೃಷ್ಣನೇ ನಮ್ಮ ಆತ್ಮ 
ವೆಂದರಿಯಬೇಕು. 

೯. ಎಲೈ ಬ್ರಾಹ್ಮಣನೇ! ಲೋಕದಲ್ಲಿ ಕಾಣಬರುತ್ತಿರುವ ಮರ್ಯಾದೆಯು 
—ಡೇವಸೆಂಬಂಧವಾದ ಮತ್ತು ಪಿತೃಸಂಬಂಧವಾದ ಕರ್ತವ್ಯಗಳನ್ನು ನಡೆಸ 
ಬೇಕೆಂಬ ಈ ನಿಯಮವು--ಲೋಕಶಿತೈಷಿಯಾದ ಅವನಿಂದಲೇ ಪ್ರಸಿದ್ಧ 
ವಾಯಿತು. 

೧೦. ಪ್ರವೃತ್ತಿಕರ್ಮವೆಂದೂ, ಫಿವೃತ್ತಿಕರ್ಮವೆಂದೂ ವೈದಿಕಕರ್ಮವು 
ಎರಡು ಬಗೆಯಾಗಿರುವುದು. ಪುರುಷಾರ್ಥಗಳನ್ನು ಪಡೆದುಕೊಳ್ಳುವುದಕ್ಕೆ 
ಅವರವರ ಅಧಿಕಾರಕ್ಕೆ ತಕ್ಕಂತೆ ಅವುಗಳನ್ನು ವಿಧಿಸಲಾಗಿದೆ. 


pe 
೧೮೮ ಶ್ರೀ ಸ್ಕಾಂದಮಹಾಪುರಾಣಂ 


ತಂತ್ರನೇದೋಕ್ತವಿಧಿನಾ ಸ್ವೋಚಿತಸ್ತ್ರೀಪರಿಗ್ರಹಃ | 


ವಿತ್ತಾರ್ಜನಂ ಚ ನ್ಯಾಯೇನ ದ್ರವ್ಯಯಜ್ಞಾಃ ಸಕಾಮನಾಃ ॥ ೧೧॥ 
ವಾಸೋ ಗ್ರಾಮೇ ಚ ನಗರೇ ಪೂರ್ತಮಿಷ್ಟಂ ಚ ಕರ್ಮ ಯತ್‌ । 
ಪ್ರವೃತ್ತಂ ತತ್ತು ಸಕಲಮಶಾಂತಿಕೃದುದೀರಿತಂ ॥ ೧೨ ॥ 
ಸ್ತ್ರೀದ್ರವ್ಯಯೋಃ ಪರಿತ್ಯಾಗಃ ಕಾಮುಲೋಭಕೃಧಾಂ ತಥಾ। 
ವನವಾಸಶ್ಚ ವೈರಾಗ್ಯಂ ತಪಃ ಕ್ಸಾಂತಿಃ ಶಮೋ ದಮಃ ॥ ೧೩೪ 
ಬ್ರಹ್ಮಯಜ್ಞಾ ಯೋಗೆಯಜ್ಞಾಾ ಜ್ಞಾ ನಯಜ್ಹಾಶ್ಹೆ ಸರ್ವಶಃ । 
ಜಪೆಯಜ್ಞಾಾಶ್ಲೇತಿ ಮುನೇ ನಿವೃತ್ತಂ ಕರ್ವ ಕೀರ್ತಿತಂ 1 ೧೪ ॥ 
ತ್ರಿಲೋಕ್ಕಾಂ ಗತಯೋ ಧರ್ಮಂ ಪ್ರವೃತ್ತಮನುತಿಷ್ಠತಾಂ । 
ಸ್ವರ್ಗಲೋಕಾವಧಿ ಮುನೇ ಮನುಷ್ಯಾಣಾಂ ಭವಂತಿ ವೈ 1 ೧೫ ॥ 
ಇಂದ್ರಚೆಂದ್ರಾಗ್ನಿಲೋಕಾದೌ ಸ್ವಸ್ತಪುಣ್ಯಫಲಂ ಚ ಶೇ। 
ಭೋಗೈಶ್ಚರ್ಯಂ ಬಹುನಿಧಮಭೀಷ್ಟಂ ಭುಂಜತೇ ಖಲು ॥ ೬ ॥ 
ಯಾವತ್ತುಣ್ಯಂ ತಾವದೇವ ಭುಕ್ತ್ವಾ ತತ್ತೇ ಸುರಾಸ್ತತಃ । 

ಕ್ಸೀಣೇ ತು ಸುಕೃತೇ ಭೂಯಃ ಪತಂತಿ ವಿವಶಾ ಭುವಿ ॥ ೧೭ ॥ 





೧೧-೧೨. ತಂತ್ರಗಳಲ್ಲಿಯೂ, ವೇದಗಳಲ್ಲಿಯೂ ಹೇಳಿರುವ ವಿಧಿಯನ್ನು 
ಅನುಸರಿಸಿ ತನಗೆ ಅನುರೂಪಳಾದ ಸ್ತ್ರೀಯನ್ನು ಪರಿಗ್ರಹಿಸುವುದು, ನ್ಯಾಯ 
ರೀತಿಯಿಂದ ಹಣವನ್ನು ಸಂಪಾದಿಸುವುದು, ಅಪೇಕ್ಸೆಗಳನ್ನು ನೆರವೇರಿಸಿಕೊಳ್ಳು 
ವುದಕ್ಕಾಗಿ ದ್ರವ್ಯದಿಂದ ಮಾತ್ರವೇ ಸಾಧ್ಯವಾಗುವ ಯಜ್ಞಗಳನ್ನು ನಡೆಸು 
ವುದು, ಗ್ರಾಮದಲ್ಲಿಯೂ ನಗರದಲ್ಲಿಯೂ ವಾಸಮಾಡುವುದು, ವ್ರತಾದಿಗಳನ್ನು 
ಆಚರಿಸುವುದು, ಇತರ ಯಜ್ಞಾ ದಿಕರ್ಮಗಳನ್ನು ಮಾಡುವುದು--ಇವೆಲ್ಲವೂ 
ಪ್ರವೃತ್ತಿಕರ್ಮಗಳು. ಈ ಪ್ರವೃತ್ತಿಕರ್ಮವು ಅಶಾಂತಿಕರವೆಂದು ಹೇಳಲಾಗಿದೆ. 

೧೩-೧೪. ಸ್ತ್ರೀಪರಿತ್ಯಾಗ, ದ್ರವ್ಯತ್ಯಾಗ, ಕಾಮಲೋಭಗಳನ್ನೂ, 
ಕ್ರೋಧವನ್ನೂ ಪರಿತ್ಯಾಗಮಾಡುವುದು, ವನವಾಸ್ಕ ವೈರಾಗ್ಯ, ತಪಸ್ಸು, 
ಕ್ಲಾಂತಿ (ತಾಳ್ಮೆ), ಶಮ (ಮನಸ್ಸಮಾಧಾನದಿಂದಿರುವುದು), ದಮ(ಇಂದ್ರಿಯ 
ವಿಕಾರಗಳನ್ನು ಹಿಡಿತದಲ್ಲಿಡುವುದು), ಬ್ರಹ್ಮೆಯಜ್ಞ, ಯೋಗಯಜ್ಚ, ಜ್ಞಾನ 
ಯಜ್ಞ, ಜಪಯಜ್ಞ ಇವೆಲ್ಲವೂ ನಿವೃತ್ತಿಕರ್ಮವೆಂದು ಹೇಳಿದೆ. 

೧೫. ಅಯ್ಯಾ ಮುನಿಯೇ! ಪ್ರವೃತ್ತಿಧರ್ಮವನ್ಸನುಸರಿಸುವ ಮನು ಷ್ಯರಿಗೆ 
ಮೂರುಲೋಕಗಳಲ್ಲಿಯೂ ಸ್ವರ್ಗಲೋಕಾವಧಿಯಾದ ಗತಿಗಳುಂಬಾಗುತ್ತವೆ. 

೧೬. ಅವರು ಇಂದ್ರ, ಚಂದ್ರ, ಅಗ್ನಿ ಮೊದಲಾದವರ ಲೋಕಗಳಲ್ಲಿ ತಮ್ಮ 
ತಮ್ಮ ಪುಣ್ಯದ ಫಲವನ್ನೂ, ಬಹುವಿಧ ಅಭೀಷ್ಟ ಭೋಗೈಶ್ವರ್ಯಗಳನ್ನೂ 
ಅನುಭವಿಸುತ್ತಾರೆ. 

೧೭. ಎಲ್ಲಿಯವರೆಗೆ ಪುಣ್ಯವಿರುವುದೊ, ಅಲ್ಲಿಯವರೆಗೆ ಮಾತ್ರ ಅವರು 


ತೃತೀಯೋಳ9ಧ್ಕಾಯ ೧೮೯ 


ಭೋಗೈಶ್ಚರ್ಯಾದಿ ನಾಶೋ ಹಿ ಕಾಲವೇಗೇನ ಜಾಯತೇ । 


ಅನಿಚ್ಛೆತಾಮಹಿ ಮುನೇ ತೇಷಾಂ ಪುಣ್ಯಕ್ಸಯೇ ಸತಿ ॥೧೮॥ 
ಆಧಿಕಾರಿಕದೇವಾನಾಮಹಿ ಬ್ರಹ್ಮದಿನೇ ಮುಹುಃ । 
ಇಷ್ಟಭೋಗೈ ಶ್ವರ್ಯನಾಶೋ ಜಾಯತೇ ಕಾಲರಂಹಸಾ Horn 


ನಿವೃತ್ತಿಧರ್ಮನಿಷ್ಮಾ ಯೇ ಯೋಗಿನಶ್ಚ ತಪಸ್ವಿನಃ । 
ಜನಾದೀನ್ಯಾಂತಿ ಲೋಕಾನ್‌ ಸ್ತ್ರೀಂಸ್ತೇ ತು ತ್ರೈಲೋಕ್ಯತೋ ಬಹಿಃ ॥ 
ತತ್ತಲ್ಲೋತೈಶ್ವರ್ಯಭೋಗಾನ್‌ ಭುಂಜತೇ ತೇ ನಿಜೇಪ್ಸಿತಾನ್‌ । 


ದೈನಂದಿನೇಪಿ ಪ್ರಲಯೇ ವರ್ತಂತೇ ತೇ ಯಥಾಸುಖಂ ॥ ೨೧॥ 
ಬ್ರಹ್ಮಣೋ ದ್ವಿಪರಾರ್ಧಾಂತೇ ತದ್ಭೋಗೈಶ್ಚರ್ಯಸಂಪದಃ ! 

ನಶ್ಯಂತಿ ಕಾಲಶಕ್ತೈನ ಲೋಕಾಸ್ತೇಷಾಂ ಚ ನಾರದ ॥ ೨೨ ॥ 
ಅಥೈತದ್ದ್ವಿನಿಧಂ ಕರ್ಮ ಗುಣಾತ್ಮಕಮಸಿ ದ್ವಿಜ । 

ಕೃತಂ ಚೇದ್ದಿಷ್ಟುಸಂಬದ್ಧಂ ನಿರ್ಗುಣಂ ಸ್ಯಾತ್ತದಾ ತು ತತ್‌ ॥ ೨೩॥ 





ಸುರರಾಗಿ ಆ ಪುಣ್ಯಫಲವನ್ನನುಭವಿಸಿ, ಪುಣ್ಯವು ಕ್ಲೆಯವಾಗಲಾಗಿ ಆಮೇಲೆ 
ಅವರು ವಿವಶರಾಗಿ ಮತ್ತೆ ಭೂಮಿಗೆ ಬೀಳುತ್ತಾರೆ. 

೧೮-೧೯. ಎಲೈ ಮುನಿಯೆ! ಪುಣ್ಯವು ಕ್ಲುಯವಾದರೆ ಅಂತಹವರಿಗೆ ಇಚ್ಛೆ 
ಯಿಲ್ಲವಾದರೂ ಕಾಲವೇಗದಿಂದ ಭೋಗ, ಐಶ್ವರ್ಯ ಮೊದಲಾದುವುಗಳ 
ನಾಶವು ಉಂಟಾಗುತ್ತದೆ. ಅಧಿಕಾರಸ್ಥಾನದಲ್ಲಿರುವ ದೇವತೆಗಳಿಗೂ ಕೂಡ 
ಬ್ರಹ್ಮದಿನದಲ್ಲಿ ಕಾಲವೇಗದಿಂದ ಮತ್ತೆಮತ್ತೆ ಇಷ್ಟಭೋಗೈಶ್ವರ್ಯಗಳ ನಾಶವೂ 
ಉಂಟಾಗುತ್ತದೆ. 

೨೦-೨೧. ನಿವೃತ್ತಿಧರ್ಮವನ್ನವಲಂಬಿಸಿರುವ ಯೋಗಿಗಳೂ, ತಪಸ್ವಿಗಳೂ 
ತೈಲೋಕ್ಯಕ್ಕೆ ಹೊರಗಿರುವುವಾದ ಜನಾದಿ ಮೂರು ಲೋಕಗಳನ್ನೂ ಹೋಗಿ 
ಸೇರುತ್ತಾರೆ. ಅವರು ತಾವು ಬಯಸಿದಂತೆ ಆಯಾ ಲೋಕಗಳ ಐಶ್ವರ್ಯವನ್ನೂ 
ಭೋಗಗಳನ್ನೂ ಅನುಭವಿಸುತ್ತಾರೆ. ದೈನಂದಿನ ಪ್ರಳಯದಲ್ಲಿಯೂ ಅವರು 
ಸುಖವಾಗಿರುತ್ತಾರೆ. 

೨೨. ಎಲೈ ನಾರದನೇ! ಬ್ರಹ್ಮನ ಎರಡುಪರಾರ್ಧಗಳ ಕೊನೆಯಲ್ಲಿ 
ಅವರ ಭೋಗ, ಐಶ್ವರ್ಯ, ಸಂಪತ್ತುಗಳೆಲ್ಲವೂ ಕಾಲಶಕ್ತಿಯಿಂದಲೇ ನಾಶ 
ವಾಗಿಹೋಗುತ್ತವೆ. ಅವರ ಆ ಲೋಕಗಳೂ ಅವುಗಳೊಡನೆಯೆ ನಾಶವಾಗುತ್ತವೆ. 

೨೩. ಓ ಬ್ರಾಹ್ಮಣಾ! ಈ ಎರಡುಬಗೆಯ ಕರ್ಮಗಳೂ ಗುಣಾತ್ಮಕ 
ವಾಗಿರುವುವಾದರೂ ನಿಷ್ಣುಸಂಬಂಧವುಂಟಾಗುವಂತೆ ಮಾಡಿದರೆ (ಕೇವಲ ವಿಷ್ಣು 
ಪ್ರೀತ್ಯರ್ಥವಾಗಿಯೇ ಆಚರಿಸಲ್ಪಟ್ಟಿರೆ) ಅವು ನಿರ್ಗುಣವೇ (ನಿಷ್ಠಾಮವೇ) 
ಆಗುತ್ತವೆ. 


೧೯೦ ಶ್ರೀ ಸ್ಥಾಂದಮಹಾಪುರಾಣಂ 


ತತ್ಸಲಂ ಚಾಕ್ಟ್ಪಯಂ ಸ್ಯಾದ್ದಿ ಸ್ವೇಷ್ಟಾದಪ್ಯಧಿಕಂ ನೃಣಾಂ | 


ಭಕ್ತಾಸ್ತೇ ಭಗವದ್ಯಾಮ ಯಾಂತ್ಯಷ್ಟಾವೃತ್ತಿತಃ ಪರಂ ॥ ೨೪ ॥ 
ಅತೋ ವಿವೇಕಿನೋ ನಿತ್ಯಂ ವಿಷ್ಣುಭಕ್ಕನ್ವಿತಾಃ ಕ್ರಿಯಾಃ । 

ಪ್ರವೃತ್ತಾ ವಾ ನಿವೃತ್ತಾ ವಾ ಕುರ್ವತೇ ಸಕಲಾ ಅಪಿ ॥ ೨೫ ॥ 
ಬ್ರಹ್ಮಾ ಸ್ಥಾಣುರ್ಮನುರ್ದಕ್ಟೋ ಭೃಗುರ್ಧರ್ಮಸ್ತಥಾ ಯಮಃ । 
ಮರೀಚಿರಂಗಿರಾಶ್ಚಾತ್ರಿಃ ಪುಲಸ್ವ್ಯಃ ಪುಲಹಃ ಕ್ರತುಃ ॥ ೨೬ ॥ 
ವೈಭ್ರಾಜಶ್ಹ ವಸಿಷ್ಕಶ್ಚ ನಿನಸ್ಮಾನ್‌ ಸೋಮ ಏನ ಚೆ। 

ಕಶ್ಯಪಃ ಕರ್ದಮಾದ್ಯಾಶ್ಚ ಪ್ರಜಾನಾಂ ಸತಯೋ ಮುನೇ ॥ ೨೭॥ 
ದೇವಾಶ್ಚ ಖುಷಯಃ ಸರ್ವೇ ಸರ್ವೇ ವರ್ಣಾಸ್ತಥಾಶ್ರಮಾಃ । 
ಪೂಜಯಂತಿ ತಮೇವೇಶಂ ಪ್ರವೃತ್ತಂ ಧರ್ಮಮಾಸ್ಕಿತಾಃ ॥ ೨೮ ॥ 
ಸನಃ ಸನತ್ಸುಜಾತಶ್ಚ ಸನಕಃ ಸ ಸನಂವನಃ । 

ಸನತ್ಯುಮಾರಃ ಕಪಿಲ ಆರುಜೆಶ್ಚ ಸನಾತನಃ ॥ ೨೯॥ 
ಖುಭುರ್ಯತಿಶ್ಚ ಹಂಸಾದ್ಯಾ ಮುನಯೋ ನೈಷ್ಮಿಕನ್ರತಾಃ । 

ತಮೇನ ಪೂಜಯಂತೇ ತಂ ನಿವೃತ್ತಂ ಧರ್ಮಮಾಸ್ಥಿತಾಃ ॥೩೦॥ 
ವಾಸುದೇವಸ್ಯಾಂಗತಯಾ ಭಾವಯಿತ್ವಾ ಸುರಾನ್‌ ಪಿತ್ಳೂನ್‌ । 
ಅಹಿಂಸಾಪೂಜಾವಿಧಿನಾ ಯಜಂತೇ ಚಾನ್ವಹಂ ಹಿತೇ WH 20 





೨೪. ಆದುದರಿಂದಲೇ ಆ ಕರ್ಮಫಲವು ಕೂಡ ಅಕ್ಬಯವಾಗುತ್ತದೆ; 
ನರರ ಇಷ್ಟವೆಷ್ಟಿದೆಯೋ ಅದಕ್ಕಿಂತಲೂ ಅಧಿಕವಾಗುತ್ತದೆ. ಆ ಭಕ್ತರು ಅಷ್ಟಾ 
ವೃತ್ತಿಗಳಿಗಿಂತ ಶ್ರೇಷ್ಮವೆನಿಸಿರುವ ಭಗವಂತನ ನೆಲೆಯನ್ಸೈದುತ್ತಾರೆ. 

೨೫. ಆದುದರಿಂದ ವಿವೇಕಿಗಳಾದವರು ನಿವೃತ್ತಿಧರ್ಮವನ್ನನುಸರಿಸಿ 
ದವರೇ ಆಗಲಿ ಪ್ರವೃತ್ತಿ ಧರ್ಮವನ್ನನುಸರಿಸಿದವರೇ ಆಗಲಿ ಸದಾ ವಿಷ್ಣುಭಕ್ತಿ 
ಯಿಂದ ಕೂಡಿದವರಾಗಿ ಸಕಲ ಕ್ರಿಯೆಗಳನ್ನೂ ಮಾಡುತ್ತಾರೆ. 

೨೬--೨೮. ಬ್ರಹ್ಮ, ಸ್ಥಾಣು (ಶಿವ), ಮನು, ದಕ್ಸೃ ಭೃಗು, ಧರ್ಮ, 
ಯಮ, ಮರೀಚಿ, ಅಂಗಿರಸ್ಸು, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು, ವೈಭ್ರ್ರಾಜ್ಕ 
ವಸಿಷ್ಠ, ವಿವಸ್ವಂತ (ಸೂರ್ಯ), ಸೋಮ (ಎಂದರೆ ಚಂದ್ರ), ಕಶ್ಯಪ, 
ಕರ್ದಮಾದಿಗಳು, ಪ್ರಜಾಪತಿಗಳು, ದೇವತೆಗಳು, ಸಮಸ್ತ ಯಸಿಗಳು, ಸರ್ವ 
ವರ್ಣಗಳೂ, ಹಾಗೆಯೇ ಸಮಸ್ತ ಆಶ್ರಮಗಳೂ ಪ್ರವೃತ್ತಿಧರ್ಮದಲ್ಲಿ ತೊಡಗಿ 
ಆ ಪರಮೇಶ್ವರನನ್ನೇ ಪೂಜಿಸುತ್ತಾರೆ. 

೨೯-೩೧. ಸನ, ಸನತ್ಸುಜಾತ್ಕ ಸನಕ, ಸನಂದನ, ಸನತ್ನುಮಾರ್ಕ 
ಕನಿಲ್ಲ ಆರುಣಿ, ಸನಾತನ, ಖುಭು, ಯತಿ, ಹೆಂಸ-- ಇವರೇ ಮೊದಲಾದ 
ಮಹಾಮುನಿಗಳೆಲ್ಲರೂ ನೈಷ್ಠಿಕವ್ರತವನ್ನು ಧರಿಸಿ ನಿವೃತ್ತಿಧರ್ಮವನ್ನವಲಂಬಿಸಿ 


ತೃತೀಯೋರತಧ್ಯಾಯೆಃ ೧೯೧ 


ಯಥಾಧಿಕಾರಮೇತೇ ಹಿ ತೇನ ಯತ್ರ ನಿಯೋಜಿತಾಃ । 

ಪ್ರವೃತ್ತೇ ವಾ ನಿವೃತ್ತೇ ವಾ ಧರ್ಮೇ ತೇ ಪಾಲಯಂತಿ ತಂ। 

ತಸ್ಯ ದೇನಸ್ಕ ಮರ್ಯಾದಾಂ ನ ಕ್ರಾಮಂತ್ಯುಭಯೇಂಪಿ ತೇ ॥ ೩೨॥ 
ಚತುರ್ವರ್ಗೆೇ ತೇಷು ಯಸ್ಯ ಯದ್ಯದಿಷ್ಟತಮಂ ಭವೇತ್‌ । 


ತತ್ತೃತ್ಸಂಪೂರಯತ್ಯ್ಕೇನ ಸರ್ವಶಕ್ತಿಪತಿಃ ಪ್ರಭುಃ ॥ ೩೩ 
ಭಕ್ತ್ಯಾ ಕೃತಸ್ಯಾಪ್ಯಲ್ಪಸ್ಯ ಭಗವಾನ್ಸುಣ್ಯಕರ್ಮಣಃ । 

ಪ್ರೀತೋ ದದಾತ್ಯ್ಮೇನ ಫಲಂ ಮಹದಕ್ಸಯವಿತಾಪ್ಸಿತಂ ॥ ೩೪॥ 
ತೇಷು ತದ್ಭಕ್ತಿತೋ ಲೋಕೇಯೇ ತ್ರೇಕಾಂತಿತ್ಯಮಾಸ್ಸಿ ತಾಃ । 
ವಾಸುದೇವಂ ನಿನಾನ್ಯತ್ರ ಸಂಕ್ಸೀಣಾಶೇಷವಾಸನಾಃ ॥ ೩೫ ॥ 
ದೇಹಾಂತೇ ಶೇತು ಸಂಪ್ರಾಪ್ಯ ತಸ್ಯ ಧಾಮ ತಮಃಸೆರೆಂ | 
ದೇಹೈರಪ್ರಾಕೃತೈರೇನ ಪ್ರೇಮ್ಜಾ ಪರಿಚರಂತಿ ತಂ 1 ೩೬॥ 
ಅನ್ಯೇ ತು ಭಕ್ತಾಃ ಕಾಲೇನ ತದುಪಾಸನದಾರ್ಥ್ಯತಃ । 

ಮಾಸನಾನಾಂ ಕ್ಚಯೇ ಜಾತೇ ಯಾಂತ್ಯೇಕಾಂತಿಕವದ್ಧಿ ತೆಂ ॥ ೩೭॥ 


ದವರಾಗಿ ಆತನನ್ನೇ ಪೂಜಿಸುತ್ತಾರೆ. ಅವರು ದೇವತೆಗಳನ್ನೂ, ಸಿತೃಗಳನ್ನೂ 
ವಾಸುದೇವನ ಅಂಗವೆಂದೇಭಾವಿಸಿ ದಿನ ದಿನವೂ ಅಹಿಂಸಾವಿಧಿಯಿಂದ ಅವರನ್ನು 
ಪೂಜಿಸುತ್ತಾರೆ. 

೩೨. ಪ್ರವೃತ್ತಿಧರ್ಮದಲ್ಲಿಯೋ, ನಿವೃತ್ತಿಧರ್ಮದಲ್ಲಿಯೋ ಎಲ್ಲಿಯೇ 
ಆಗಲಿ ಆ ವಾಸುದೇವನು ತಮ್ಮನ್ನು ಎಲ್ಲಿ ನಿಯೋಜಿಸಿರುವನೋ ಅಲ್ಲಿ ಅವರು 
ತಮ್ಮತಮ್ಮ ಅಧಿಕಾರಕ್ಕೆ ತಕ್ಕಂತೆ ಆ ಧರ್ಮವನ್ನು ಪಾಲಿಸುತ್ತಾರೆ. ಆ ಇಬ್ಬರೂ 
ಆ ದೇವನು ಕಲ್ಪಿಸಿರುವ ಮರ್ಯಾದೆ (ಎಲ್ಲೆ)ಯನ್ನು ಮಾರುವುದಿಲ್ಲವು. 

೩೩. ಧರ್ಮ, ಅರ್ಥ, ಕಾಮ್ಕ ಮೋಕ್ಬ್ಸಗಳೆಂಬ ಚತುರ್ವರ್ಗದಲ್ಲಿ ಅವರಲ್ಲಿ 
ಯಾರಿಗೆ ಯಾವಯಾವುದು ಇಷ್ಟತಮವಾಗಿರುವುದೋ ಅದನ್ನು ಸರ್ವಶಕ್ತಿಪತಿ 
ಯಾದ ಆ ಪ್ರಭುವು ಸಂಪೂರ್ಣಗೊಳಿಸುತ್ತಾನೆ. 

೩೪. ಭಕ್ತಿಯಿಂದ ಮಾಡಿದ ಪುಣ್ಯಕರ್ಮವು ಅಲ್ಪವೇ ಆದರೂ ಅದಕ್ಕೆ 
ಭಗವಂತನು ಪ್ರೀತನಾಗಿ ಮಹತ್ತಾದ ಮತ್ತು ಅಕ್ಬಯವಾದ ಇಷ್ಟಾರ್ಥಗಳನ್ನು 
ಕೊಟ್ಟೀಕೊಡುತ್ತಾನೆ. 

೩೫-೩೭. ಅವರಲ್ಲಿ ಯಾರು ಭಕ್ತಿಯಿಂದ ವಾಸುದೇವನಲ್ಲಿ ಹೊರತು 
ಲೋಕದಲ್ಲಿ ಬೇರೆಲ್ಲಿಯೂ ಯಾವ ವಾಸನೆಯನ್ನೂ ಇಟ್ಟುಕೊಳ್ಳದೆ ಏಕಾಂತಿತ್ವ 
ವನ್ನು ಅವಲಂಬಿಸಿರುವರೊ ಅವರು ಮಾತ್ರ ದೇಹವನ್ನು ತೊರೆದಬಳಿಕ ತಮಸ್ಸಿಗೆ 
ಹೊರಗಾಗಿರುವ ಆ ವಾಸುದೇವನ ಸರಂಧಾಮವನ್ನೇ ಸೇರಿ, ಅಪ್ರಾಕೃತ ಶರೀರ 
ಗಳನ್ನು ಪಡೆದು ಪ್ರೇಮದಿಂದ ಆ ವಾಸುದೇವನ ಪರಿಚರ್ಯೆ (ಸೇವೆ)ಯನ್ನೇ 
ಮಾಡಿಕೊಂಡಿರುತ್ತಾರೆ. ಉಳಿದ ಭಕ್ತರಾದರೋ ಕಾಲಕ್ರಮದಲ್ಲಿ ಅವನ 

7 


೧೯೨ ಶ್ರೀ ಸ್ಕಾಂದಮಹಾಪುರಾಣಂ 


ಯೇನ ಕೇನಾಪಿ ಭಾವೇನ ತೇನ ಸಂಬಧ್ಯತೇ ತು ಯಃ । 


ಸಂಸ್ಪೃತಿಂ ನ ಪ್ರಯಾತ್ಯೇವ ಸ ತು ಕಾಪ್ಯನ್ಯಜೀವವತ್‌ ॥ ೩೮॥ 
ಕರ್ಮಯೋಗಸ್ಯ ಸಂಸಿದ್ಧಿರ್ಜ್ಜನಯೋಗಸ್ಯ ಚೇಪ್ಸಿತಾ । 
ತಸ್ಯಾಶ್ರಯಾದೇನ ನೃಣಾಂ ಸಿರ್ನಿಫ್ನುಂ ಭವತಿ ದೃತಂ Narn 
ತಸ್ಮಾತ್ಸ ಏನ ಭಗವಾನ್‌ ಸರ್ವೈರಪಿ ಜನೈರಿಹ । 
ಸ್ವಾಭೀಷ್ಟಫಲಸಿದ್ಧ್ಯರ್ಥಂ ಪ್ರೀತ್ಯೋಷಾಸ್ಕ್ಯೋ ಯಥಾವಿಧಿ neon 
ಬ್ರಹ್ಮೈಕ್ಕಮಾಸ್ತಾ ನಿರ್ವಿಘ್ನಾ ಅಪಿ ಬ್ರಹ್ಮಶಿವಾದಯಂಃ ! 

ಶ್ರೀನಿಷ್ಟೋಃ ಕುರ್ವತೇ ಭಕ್ತಿಂ ಸಂತೀತ್ಮೆಂ ತನ್ಮಹಾಗುಣಾಃ ॥ ೪೧॥ 
ಇತಿ ಗುಹ್ಯಸಮುಂದ್ದೇಶಸ್ತವ ನಾರದ ಕೀರ್ತಿತಃ । 

ಅತಿಪ್ರೇಮ್ಜಾ ಹಿ ಸತತಂ ಮಯಿ ಭಕ್ತಿಮತೋಂಖಲಃ ॥ ೪೨॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸೆಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಶ್ರೀವಾಸುದೇವವರಾಹಾತ್ಮ್ಯೇ  ಶ್ರೀವಾಸುದೇವ 
ಸರ್ಮೋಪಾಸ್ಯತ್ವನಿರೂಪಣಂ?? ನಾಮ ತೃತೀಯೋಂ9ಧ್ಯಾಯಃ 





ಉಪಾಸನೆಯ ಬಲದಿಂದ ವಾಸನೆಗಳ ಕ್ಲಯವುಂಟಾಗಲು ಆ ಬಳಿಕ ಏಕಾಂತ 
ಯೋಗಿಗಳಂತೆಯೇ ಅವನಲ್ಲಿಗೆ ಹೋಗಿ ಸೇರುತ್ತಾರೆ. 

೩೮-೩೯. ಯಾವುದೇ ಭಾವದಿಂದಲಾದರೂ ಯಾವನು ಆ ವಾಸುದೇವ 
ನೊಡನೆ ಸಂಬಂಧವನ್ನುಂಟುಮಾಡಿಕೊಳ್ಳುವನೋ ಅವನು ಬೇಕೆ ಜೀವರಹಾಗೆ 
ಎಲ್ಲಿಯೂ ಸಂಸಾರವನ್ನು ಸೇರುವುದೇ ಇಲ್ಲವು. ಕರ್ಮಯೋಗದ ಸಿದ್ಧಿಯೂ, 
ಜ್ಞಾನಯೋಗದ ಇಷ್ಟಾರ್ಥವೂ ಅವನ ಆಶ್ರಯದಿಂದಲೇ ಮಾನವರಿಗೆ 
ನಿರ್ವಿಘ್ನವಾಗಿ ಬೇಗ ಬೇಗನೆ ಉಂಟಾಗುತ್ತದೆ. 

೪೦-೪೧. ಆದುದರಿಂದ ಆ ಭಗವಂತನನ್ನೇ ಸಮಸ್ತಜನರೂ ತಮ್ಮ ತಮ್ಮ 
ಇಷ್ಟ್ರಾರ್ಥಫಲಪ್ರಾಪ್ಲಿಗಾಗಿ ಪ್ರೀತಿಯಿಂದ ಯಥಾನಿಧಿಯಾಗಿ ಉಪಾಸನೆ ಮಾಡ 
ಬೇಕು. ಬ್ರಹ್ಮ್ಮೈಕ್ಯವನ್ನು ಪಡೆದವರಾದರೂ, ವಿಘ್ನವಿಲ್ಲದವರಾದರೂ ಸಹ 
ಬ್ರಹ್ಮ, ಶಿವ ಮೊದಲಾದವರೂ ಶ್ರೀಮಹಾವಿಷ್ಣುನಿನಲ್ಲಿ ಭಕ್ತಿಯನ್ನು ಮಾಡು 
ತ್ತಾರೆ. ಆತನ ಮಹಾಗುಣಗಳು ಹೀಗಿವೆ. 

೪೨. ಅಯ್ಯಾ ನಾರದನೇ! ಯಾವಾಗಲೂ ನನ್ನಲ್ಲಿ ಭಕ್ಕಿಯುಳ್ಳ ನನಾದ 
ನಿನಗೆ ಅತಿ ಪ್ರೇಮದಿಂದ ಈ ಗೂಢವಿಷಯವೆಲ್ಲವನ್ನೂ ಹೇಳಿದ್ದೇನೆ. 

ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂಂದು ಪ್ರಸಿದ್ದವಾದ 

ಶ್ರೀ ಸ್ಮಾಂದಮಹಾಪುರಾಣದ ಎರಡನೆಯ ವೈಷ್ಣನಖಂಡದ 


ಶ್ರೀವಾಸು ದೇವಮಾಹಾತ್ಮ್ಮ್ಯದಲ್ಲಿ «4 ಶ್ರೀವಾಸುದೇವ ಸರ್ವೋಪಾಸ್ಕತ್ವನಿರೂಪಣ 
ವರ್ಣನ? ವೆಂಬ ಮೂರನೆಯ ಅಧ್ಯಾಯವು ಮುಗಿದುಡು 


» ಶ್ರೀಃ 


ಅಥ ಚತುರ್ಥೋಂಧ್ಯಾಯಃ 


ಶ್ವೇತದ್ವೀಸಮುಕ್ರವರ್ಣನಂ 
ಸ್ಕಂದ ಉವಾಚ :-- 


ಸ ಏವಮುಕ್ತೋತ್ಮನಿದಾಂ ವರಿಷ್ಮೋ 
ನಾರಾಯಣೇನೋತ್ತಮಪೂರುಷೇಣ ! 
ಜಗಾದ ವಾಕ್ಯಂ ಜಗತಾಂ ಗರಿಷ್ಠಂ 
ತಮಚ್ಛ್ಯತಂ ಲೋಕಹಿತಾಧಿವಾಸಂ ॥೧॥ 
ನಾರದೆ ಉವಾಚ :-. 
ಶೃತಂ ಮಯಾ ದೇವ ಸಮಂ ತ್ವಯೋಕ್ತಂ 
ಖುಷ್ಯಾಕೃತಿಚ್ಛಾದಿತಭೂರಿಧಾಮ್ಮಾ | 
ತನೈವ ಲೀಲಾ ಸಕಲೇಯಮಿಶ 
ಸರ್ವೇಶ್ವರಸ್ಯೇತಿ ನಿದಾಮಿ ಚಿತ್ತೇ ॥೨॥ 
ತ್ವದ್ದರ್ಶನೇನೈವ ಹಿ ಪೂರ್ಣಕಾಮೋ 
ಭವಾಮಿ ಭೂಮನ್ಸ್ಪಹೃದೀಪ್ಸಿತೇನ | 
ತಥಾಪ್ಯಹಂ ತತ್ತನ ಪೂರ್ವರೂಪಂ 
ಪ್ರಭೋ ದಿದೃಕ್ಲಾನಿ ಹಿ ಕೌತುಕಂ ಮೇ Nl 





ಕನ್ನಡದೆ ಅನುವಾದೆ 
ಶೇತದ್ಧೀಪಮಂಕ್ತವರ್ಣನ 

೧. ಸ್ಫಂದನು ಹೇಳುತ್ತಾನೆ: ಪುರುಷೋತ್ತಮನಾದ ಶ್ರೀಮನ್ನಾರಾ 
ಯಣನು ಈ ರೀತಿ ಹೇಳಲು ಆತ್ಮಜ್ಞಾನಿಗಳಲ್ಲಿ ಶ್ರೇಷ್ಠನಾದ ಆ ನಾರದನು 
ಲೋಕಹಿತಕ್ಕೆ ನೆಲೆಯಾದವನೂ, ಜಗತ್ತಿಗೆಲ್ಲ ಗುರುವೂ ಆದ ಆ ಅಚ್ಯುತನನ್ನು 
ಕುರಿತು ಈ ರೀತಿ ಕೇಳಿದನು. 

೨. ನಾರದನು ಕೇಳುತ್ತಾನೆ: "ದೇವಾ! ಖು ಷ್ಯಾ ಕೃ ತಿಯಿಂದ 
ಒಳಗೇ ಅಡಗಿರುವ ಪರಮೈಶ್ವರ್ಯವುಳ್ಳ ನೀನು ಹೇಳಿದುದನ್ನೆಲ್ಲ ಕೇಳಿದೆನು. 
ಪರಮೇಶ್ವರಾ! ದೃಗ್ಲೋಚರವಾದ ಈ ಸಕಲವೂ ಸರ್ವೇಶ್ವರನಾದ ನಿನ್ನ 
ಲೀಲೆಯೇ ಸರಿ ಎಂದು ನಾನು ಮನಸ್ಸಿನಲ್ಲಿಯೆ ಭಾವಿಸಿಕೊಳ್ಳು ತ್ರಿದ್ದೇನೆ. 

೩. ಎಲ್ಫೈ ಮಹಾತ್ಮನೇ! ನಿನ್ನೆ ದರ್ಶನದಿಂದಲೇ ನನ್ನ ಹೃದಯದ 
ಬಯಕೆಗಳೆಲ್ಲವೂ ಈಡೇರಿ ಇದೀಗ ನಾನು ಪೂರ್ಣಕಾಮನಾದೆ. ಎಲೈ ಪ್ರಭುವೇ! 
ಆದರೂ ನಿನ್ನ ಮೊದಲಿನ ಆ ರೂಪವನ್ನೇ ನೋಡಬಯಸುತ್ತೇನೆ. ಇದು ನನಗೆ 
ಬಹು ಕುತೂಹಲವಾಗಿದೆ?”' ಎಂದನು. 


೧೯೪ ಶ್ರೀ ಸ್ಕಾಂದೆಮುಹಾಪುರಾಣಂ 


ಶ್ರೀ ನಾರಾಯಣ ಉವಾಚ :- 
ನ ತತ್ಸ್ಪರೂಪಂ ಮಮ ದಾನಯಜ್ಞ 
ಯೋಗೈಶ್ಚ ವೇದೈಸ್ತಪಸಾಸಿ ದೃಶ್ಯಂ । 
ಏಕಾಂತಿಕೈರ್ಭಕ್ತವರೈಸ್ತು ಭಕ್ತ್ಯಾ 
ಹ್ಯನನ್ಯಯಾ ನಾರದ ದೃಶ್ಯತೇ ಹಿ ತತ್‌ Hn 
ಭಕ್ತಿಸ್ತವ ತ್ವಸ್ತಿ ಮಯಿ ಹ್ಯನನ್ಯಾ 
ಜ್ಞಾನಂ ಚೆ ವೈರಾಗ್ಯಯುತಂ ಸ್ವಧರ್ಮ । 
ಅತಶ್ಚ ತದ್ದರ್ಶನಮಾಪ್ಟ್ಯಸಿ ತ್ವಂ 
ಸುರೇಶ್ವರಾದ್ಯೈರಪಿ ಯಮ್ದ್ಮರಾಪಂ umn 
ತ್ವದೀಯಭಕ್ಕ್ಯಾಂತಿತರಾಂ ಪ್ರಸನ್ನ 
ಸ್ತ್ವಾಜ್ಞ್ಞಾ ಸಯಾಮ್ಯದ್ಯ ತದೀಕ್ಸಣಾಯ । 
ಸಿತಾಂತರೀಪಂ ವ್ರಜ ತತ್ರ ತೇೀಯಂ 
ಮನೋರಥಃ ಸೇತ್ಸ್ಯತಿ ನಿಪ್ರವರ್ಯ ॥೬॥ 
ಸ್ಕಂದ ಉವಾಚ: 
ಶೃತ್ವೇತಿ ವಾಚಂ ಪರಮೇಷ್ಮಿಪುತ್ರಃ 
ಸೋಪ್ಯರ್ಚೆಯಿತ್ಕಾ ತಮೃಷಿಂ ಪುರಾಣಂ । 





೪. ಶ್ರೀನಾರಾಯಣನು ಹೇಳುತ್ತಾನೆ: “ ದಾನದಿಂದಾಗಲಿ, ಯಜ್ಞ 
ಯೋಗಗಳಿಂದಾಗಲಿ, ವೇದಗಳಿಂದಾಗಲಿ, ತೆಪಸ್ಸಿನಿಂದಲೇ ಆಗಲಿ ಆ ನನ್ನ 
ಸ್ವರೂಪವನ್ನು ಕಾಣಲಾಗುವುದಿಲ್ಲ. ಎಲೈ ನಾರದನೇ! ಏಕಾಂತರಾದ ಭಕ್ತ 
ಶ್ರೇಷ್ಠರಿಗೆ ಮಾತ್ರ ಅನನ್ಯವಾದ ಭಕ್ತಿಯಿಂದ ಅದನ್ನು ನೋಡಲು ಸಾಧ್ಯ 
ವಾಗುತ್ತದೆ. 

೫. ನಿನಗೆ ನನ್ನಲ್ಲಿ ಅನನ್ಯವಾದ ಭಕಿಯಿದೆ; ವೈರಾಗ್ಯದಿಂದ ಕೂಡಿದ 
ನವು ನಿನಗೆ ಸ್ವಧರ್ಮವಾಗಿದೆ. ಆದುದರಿಂದ ಸುರೇಶ್ವರಾದಿಗಳಿಗೆ ಕೂಡ 
ಪಡೆಯಲು ಬಹುಕಷ್ಟವಾದ ಆ ಸ್ವರೂಪದ ದರ್ಶನವನ್ನು ನೀನು ಪಡೆಯು 
ತ್ತೀಯೆ. 

೬. ನಿನ್ನ ಭಕ್ತಿಯಿಂದ ನಾನು ಸುಪ್ರಸನ್ನನಾಗಿದ್ದೇನೆ. ಆ ಸ್ವರೂಪ 
ವನ್ನು ದರ್ಶನಮಾಡುವುದಕ್ಕಾಗಿ ನಿನಗೀಗ ಅಪ್ಪಣೆಕೊಡುತ್ತೇನೆ. ಶ್ವೇತ 
ದ್ವೀಪಕ್ಕೆ ಹೋಗು. ಓ ವಿಪ್ರವರ್ಯಾ! ಅಲ್ಲಿ ನಿನ್ನ ಈ ಮನೋರಥವು ಸಿದ್ಧಿ 
ಯಾಗುತ್ತದೆ.?? 

೭. ಸ್ಥಂದನು ಹೇಳುತ್ತಾನೆ: ಬ್ರಹ್ಮಪುತ್ರನಾದ ನಾರದನು ಈ 
ಮಾತನ್ನು ಕೇಳಿ ಆ ಪುರಾಣಖುಷಿಯನ್ನು ಪೂಜಿಸಿದನು. ಬಳಿಕ ಉತ್ತಮ 


ಚತುರ್ಥೊೋ5ಧ್ಯಾಯಃ ೧೯೫ 


ಖಮುತ್ಬಪಸಾತೋತ್ತ್ರಮಯೋಗಯುಕ್ತ 

ಸ್ತತೋಧಿಮೇರೌ ಸಹಸಾ ನಿಸೇತೇ ॥೭॥ 
ತಸ್ಯಾವತಸ್ಥೇ ಚ ಮುನಿರ್ಮುಹೊರ್ತ 

ಮೇಕಂ ತಮಾಸಾದ್ಯಗಿರೇಃ ಸ ಶೃಂಗೇ | 
ಆಲೋಕಯುನ್ನುತ್ತರಪಶ್ಚಿನೇನ 

ದದರ್ಶ ಚಾಪ್ಯದ್ದು ತಮಂತರೀಪಂ ॥೮॥ 
ಕ್ಸೀರೋದಧೇರುತ್ತರತೋ ಹಿ ದ್ವೀಪಃ 

ಶ್ವೇತಃ ಸ ನಾಮ್ನಾ ಪ್ರಧಿತೋ ವಿಶಾಲ । 
ದೇದೀಸ್ಯಮಾನೋ ವಿತತೇನ ಸರ್ವತೋ 

ಜ್ಯೋತಿಶ್ಚಯೇನಾತಿಸಿತೇನ ನಿತ್ಯಂ TNT 
ಆಮ್ರೆರನೇಕೈರಸನೈರಶೋಕೈ 

ರಾಮ್ನಾತಕೈರ್ನಿಂಬಕದಂಬನೀಪೈಃ | 
ಬಿಲ್ದೈರ್ಮಧೂಕೈಃ ಸುರದಾರುಭಿಶ್ಚ 

ಸ್ಲಳ್ಸೈರ್ವಟೈಃ ಕಿಂಶುಕಚಂದನೈಶ್ಚ ॥ ೧೦॥ 
ಸರ್ಜ್ಯೈಶ್ಚ ಶಾಲೈಃ ಸನಸೈಸ್ತಮಾಲೈ 

ರ್ಮುನಿದೃಮೈಃ ಕೇತಕಚಮ್ಪಕ್ಳೈಶ್ಚ!। 
ಕುಂದೈಶ್ಚ ಜಾತೀಸುರಮಲ್ಲಿಕಾಭಿ 

ರ್ದ್ವಮೈರ್ವೃ್ಯತಃ ಪುಷ್ಪಫಲಾವನಮ್ರೈಃ ॥ ೧೧ 





ಯೋಗಯುಕ್ತನಾದ ಆತನು ಆಕಾಶವನ್ನು ಸಾರಿ ಮೇರುಪರ್ವತದಲ್ಲಿ ತಟ್ಟನೆ 
ಕೆಳಗಿಳಿದನು. 

೮. ಆ ಪರ್ವತದ ಶಿಖರದಲ್ಲಿ ಆ ಮುನಿಯು ಏಕಾಂತವನ್ನೈದಿ 
ಮುಹೂರ್ತಕಾಲ ಸಿಂತನು. ಥಿಂತು ನೋಡುತ್ತಿರುವಾಗ ಅದರ ಪಶ್ಚಿಮೋತ್ತರ 
ದಿಕ್ಕಿನಲ್ಲಿ ಅತ್ಯದ್ಭುತವಾದ ದ್ವೀಪವೊಂದನ್ನು ಕಂಡನು. 

೯. ಕ್ಲೀರಸಮುದ್ರದ ಉತ್ತರದಲ್ಲಿ ಆ ದ್ವೀಪವಿದ್ದಿತು. ಅದು ಶ್ವೇತ 
ವೆಂಬ ಹೆಸರಿನಿಂದ ಪ್ರಸಿದ್ಧ ವಾಗಿದ್ದಿತು ; ವಿಶಾಲವಾಗಿದ್ದಿತು. ಬಿಳಿಯದಾದ 
ಜ್ಯೋತಿಸ್ಸಮೂಹದಿಂದ ಸುತ್ತಮುತ್ತಲೂ ಅತ್ಯಂತ ದೇದೀಪ್ಯಮಾನವಾಗಿ 
ಬಿಳಗುತ್ತಿದ್ದಿತು. 

೧೦೨೧೧. ಮಾವು, ಅಸನ, ಅಶೋಕ, ಆಮ್ರಾತಕ, ನಿಂಬ, ಕದಂಬ, 
(ಸ, ಬಿಲ್ವ, ಮಧೂಕ, ದೇವದಾರು, ಪ್ಲಕ್ಬ್ಸ, ವಟಿ, ಕಿಂಶುಕ, ಚಂದನ, 
ರ್ಜ, ಸಾಲ, ಹಲಸು, ಹೊಂಗೆ, ಕೇದಗೆ, ಸಂಪಿಗೆ ಮುಂತಾದ ಫಲಪುಪ್ಪ 
ಕ.ಗಳಿಂದಲೂ ಕುಂದ, ಜಾತಿ, ಸುರಮಕ್ಷಿಕೆ--ಈ ಮೊದಲಾದ ಪುಷ್ಪಲತಾ 


ಅ 


2೬ 2೭ “ಚಿ 


೧೯೬ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಕಲ್ಪದೃಮಾಣಾಂ ಬಹುಭಿಶ್ಚ ವೃಂದೈಃ 
ಸುವರ್ಣರಂಭಾಕ್ರಮುಕೈಃ ಸುರಮ್ಯ್ಯೈಃ । 
ಮಹದ್ಭಿರುದ್ಯಾನವರೈರನೇಕೈಃ 
ಸರಿತ್ಸರೋಭಿರ್ನಿಕಚಾಂಬುಜೈಶ್ಚ ॥ ೧೨ ॥ 
ಹಂಸಾದಿಭಿಃ ಪಕ್ಷಿವರೈಃ ಸುಶಚ್ಚಿ 
ರ್ಗಣೈರ್ಮುಗಾಣಾಂ ರುಚಿರೈಶ್ಚಲದ್ಭಿಃ 1 
ಸರ್ವೇಃಪಿ ಜೀವಾಃ ಕಿಲ ಯತ್ರ ಮುಕ್ತಾ 
ವಸಂತಿ ಚ ಸ್ಮಾವರಜಂಗಮಾಶ್ಚ । 
ತಂ ವೀಕ್ಷಮಾಣೇನ ಚ ತೇನ ದೃಷ್ಟ್ವಾ 
ಭಕ್ತೋತ್ತಮಾಃ ಶ್ರೀ ಪುರುಷೋತ್ತಮಸ್ಯ ॥ ೧೩॥ 
ಅತೀಂದ್ರಿಯಾ ನಿರ್ಗತಸರ್ವಪಾಪಾ 
ನಿಷ್ಕಂದಹೀನಾಶ್ಚ ಸುಗಂಧಿನಶ್ಚ । 
ದ್ವಿಜಾಹನಃ ಕೇಪಿ ಚತುರ್ಭುಜಾಶ್ಚ 
ಶ್ರೇತಾಶ್ಚ ಹೇಚಿನ್ನನನೀರದಾಭಾಃ ॥ ೧೪ ॥ 





ವಿತಾನಗಳಿಂದಲೂ, ಹೂವು ಹಣ್ಣುಗಳಿಂದ ಜೋಲುಬೀಳುತ್ತಿರುವ ಇತರ 
ವೃಕ್ಸಗಳಿಂದಲೂ ಆ ದ್ವೀಪವು ಆವರಿಸಲ್ಪಟ್ಟು ಕಂಗೊಳಿಸುತ್ತಿದ್ದಿತು. 

೧೨-೧೩. ಆ ಶ್ವೇತದ್ವೀಪದಲ್ಲಿ ಕಲ್ಪವೃಕ್ಸಗಳ ಅನೇಕ ತೋಪುಗಳು 
ತುಂಬಿ ಕಂಗೊಳಿಸುತ್ತಿದ್ದುವಲ್ಲದೆ, ಅದು ಚಿನ್ನದ ಬಾಳೆ, ಅಡಕೆ ಮರಗಳಿಂದೊಪ್ಪಿ 
ಮೆರೆಯುತ್ತಿದ್ದಿತು. ಅನೇಕ ದೊಡ್ಡ ದೊಡ್ಡ ರಮ್ಯೋದ್ಯಾನಗಳಿಂದಲೂ, 
ಚೆನ್ನಾಗಿ ಅರಳಿದ ತಾವರೆಗಳಿಂದ ಕಂಗೊಳಿಸುವ ನದಿ ಮತ್ತು ಸರೋವರ 
ಗಳಿಂದಲೂ ಮನೋಹರವಾಗಿದ್ದಿತು. ಹಂಸವೇ ಮೊದಲಾದ ಪಕ್ಷಿಶ್ರೇಷ್ಠ 
ಗಳಿಂದಲೂ ಅಲ್ಲಲ್ಲೆ ಓಡಾಡುತ್ತಿದ್ದ ಮನೋಹರವಾದ ಮೃಗಸಮೂಹ 
ಗಳಿಂದಲ್ಕೂ ಅವುಗಳ ಇಂಪಾದ ಧ್ವನಿಗಳಿಂದಲೂ ಆ ಶ್ವೇತದ್ವೀಸವು ಸೊಬ 
ಗೆರಚುತ್ತಿದ್ದಿತು. ಅಲ್ಲಿ ಸ್ಥಾವರಜಂಗಮ ಜೀವಿಗಳೆಲ್ಲವೂ ಮುಕ್ತಿಯನ್ನು ಪಡೆದು 
ವಾಸಮಾಡುತ್ತಿದ್ದುವು. ಅಂತಹ ದ್ವೀಪವನ್ನು ನೋಡುತ್ತಿರುವಂತೆಯೆ ಆ ನಾರದ 
ಮುನಿಗೆ ಶ್ರೀಪುರುಷೋತ್ತಮನ ಭಕ್ತೋತ್ಸಮರು ದೃಷ್ಟಿಗೋಚರರಾದರು. 

೧೪. ಅವರೆಲ್ಲರೂ ಅತೀಂದ್ರಿಯ ಶಕ್ತಿಯುಳ್ಳವರು; ಸಮಸ್ತ ಪಾಪಗಳೂ 
ಪರಿಹಾರವಾಗಿಹೋಗಿರುವವರು; ಬೆವರು ಮೊದಲಾದ ಸ್ರಾವವಿಲ್ಲದವರು ; 
ಸುಗಂಧವನ್ನು ಬೀರುತ್ತಿರುವವರು. ಅವರಲ್ಲಿ ಕೆಲವರು ಎರಡು ತೋಳು 
ಗಳುಳ್ಳವರು ; ಕೆಲವರು ಚತುರ್ಭುಜರು. ಕೆಲವರು ಬೆಳ್ಳಗೆ ಬೆಳಗುವವರು; 
ಮತ್ತೆ ಕೆಲವರು ಹೊಸ ಮುಗಿಲಿನಂತೆ ಹೊಳೆಯುತ್ತಿರುವವರು. 


ಚತು ರ್ಥೋತಧ್ಯಾಯಃ ೧೯೭ 


ಪದ್ಮಚ್ಛದಾಕ್ಸಾಃ ಸಮಮಾನಗಾತ್ರಾಃ 
ಸುರೂಪದಿವ್ಯಾನಯವಾಃ ಸುಸಾರಾಃ । 
ವಿಕೀರ್ಣಕೇಶಾಶ್ಚ ಸದಾ ಕಿಶೋರಾಃ 
ಸದ್ಭಿಶ್ಚ ಚಿಹ್ನೈರ್ನ್ಸಿಖಿಲೈರುಸೇತಾಃ ॥ ೧೫ ॥ 
ಸರೋಜರೇಖಾಂಕಿತಪಾಣಿಷಾದಾಃ 
ಷಡ್ಲ್ಡಾ್‌ಮಹೀನಾಃ ಮಿಹಿರಾತಿತೇಜಸಃ । 
ಸಿತಾಂಶುಕಾ ಧ್ಯಾನಪರಾಶ್ಚ ಸೌಮ್ಯಾಃ 
ಕಾಲೋಪಿ ಯೇಭ್ಯೋ ಭಯಮೇತಿ ನಿತ್ಯಂ 8 ೧೬॥ 
ಸಾವರ್ಣಿರುವಾಚ :-- 


ಅತೀಂದ್ರಿಯಾ ನಿರಾತಂಕಾ ಅನಿಷ್ಯಂದಾಃ ಸುಗಂಧಿನಃ । 


ತೇ ತೇ ನರಾಃ ಕಥಂ ಜಾತಾಃ ತಾದೃಶಾಃ ಕಾ ಚ ತದ್ಗತಿಃ ॥ ೧೭ ॥ 
ಶ್ವೇತದ್ಧೀಪಃ ಪಯೋಂಂಭೋಧೌ ವರ್ತತೇ ಹಿ ಧರಾತಲೇ । 
ತದ್ವಾಸಿನಾಮಪಿ ಕಥಂ ಪ್ರೋಕ್ತಾಂತೀಂದ್ರಿಯತಾ ತ್ವಯಾ ॥ ೧೮ ॥ 
ಯೇ ಬ್ರಹ್ಮಣ್ಯಕ್ಸರೇ ಧಾಮ್ಮಿ ಸಚ್ಚಿದಾನಂದರೂಪಿಣಿ । 

ಸ್ಥಿತಾಃ ಸ್ಫುಶ್ಚಿನ್ಮ್ನಯಾ ಮುಕ್ತಾಸ್ತೇ ತಥಾ ಸ್ಫುರ್ನಹೀತರೇ HOF 





೧೫. ತಾವರೆಯ ಎಸಳಿನಂತೆ ಕಂಗೊಳಿಸುತ್ತಿರುವ ಕಣ್ಣುಳ್ಳವರು; ಸಮ 
ವಾದ ಅಳತೆಯುಳ್ಳ ಶರೀರದಿಂದ ಕೂಡಿದವರು; ಮಹಾರೂಪವಂತರು; ದಿವ್ಯ 
ವಾದ ಅವಯವಗಳುಳ್ಳವರು ; ಮಹಾಬಲಶಾಲಿಗಳು; ಚೆದರಿ ಹಾರಾಡುವ 
ತಲೆಗೂದಲುಗಳುಳ್ಳವರು; ಯಾವಾಗಲೂ ಕಿಶೋರಾವಸ್ಥೆಯಲ್ಲಿಯೆ (ಇಪ್ಪತ್ತೈದು 
ವರ್ಷದವರಾಗಿಯೆ) ಇರುವವರು; ಸಮಸ್ತ ಶುಭಚಿಹ್ನೆಗಳಿಂದೊಪ್ಪುತ್ತಿರುವರು. 

೧೬. ಅವರ ಕೈಕಾಲುಗಳಲ್ಲಿ ಪದ್ಮರೇಖೆಗಳು ಶೋಭಿಸುತ್ತಿದ್ದುವು. ಎಲ್ಲರೂ 
ಶೋಕ-ಮೋಹೆ, ಮುಪ್ಪು-ಸಾವು, ಹೆಸಿವು-ಬಾಯಾರಿಕೆ, ಎಂಬ ಆರು ಬಗೆಯ 
ವಿಕಾರಗಳೂ ಇಲ್ಲದವರು ; ಸೂರ್ಯನಂತೆ ಅಪಾರವಾದ ತೇಜಸ್ಸುಳ್ಳವರು ; 
ಬಿಳಿಯ ಬಟ್ಟಿಗಳನ್ನು ಧರಿಸಿ ಧ್ಯಾನಪರರಾಗಿ ಎಲ್ಲರೂ ಸೌಮ್ಯರಾಗಿದ್ದರು. 
ಅವರನ್ನು ಕಂಡರೆ ಯಮನೂ ಅಂಜುತ್ತಿದ್ದೆನು. 

೧೭-೧೮. ಸಾವರ್ಣಿಯು ಕೇಳುತ್ತಾನೆ: ““ ಅತೀಂದ್ರಿಯರೂ, ಆತಂಕ 
ರಹಿತರೂ, ಬೆವರು ಮುಂತಾದ ಸ್ರಾವಗಳಿಲ್ಲದವರೂ, ಸುಗಂಧವನ್ನು ಬೀರು 
ವವರೂ ಆದ ಆ ಮಾನವರು ಯಾರು? ಅಂತಹವರು ಹುಟ್ಟಿದುದೆಂತು? ಅವರ 
ಅಂತಹೆ ಸ್ಥಿತಿಗೆ ಕಾರಣವೇನು? ಶ್ವೇತದ್ವೀಪವು ಕ್ಸೀರಸಮುದ್ರದ ಮಧ್ಯ 
ಭೂಮಿಯಲ್ಲಿ ನೆಲೆಗೊಂಡಿರುವುದಷ್ಟೆ? ಅಲ್ಲಿ ವಾಸಮಾಡುವವರಿಗೂ ಕೂಡ 
ಅತೀಂದ್ರಿಯತ್ವವಿರುವುದೆಂದು ನೀನು ಅಪ್ಪಣೆಕೊಡಿಸಿದುದೆಂತು? 

೧೯. ಯಾರು ಸಚ್ಚಿ ದಾನಂದರೂಪವೂೂ ಅಕ್ಸಯಧಾಮವೂ ಆದ ಬ್ರಹ್ಮ 


ಬ್‌ 


೧೯೮ ಶ್ರೀ ಸ್ಕಾಂದಮಹಾಪುರಾಣಂ 


ಏತಂ ಮೇ ಸಂಶಯಂ ಛಿಂಧಿ ಪರಂ ಕೌತೂಹಲಂ ಹಿ ಮೇ! 


ತ್ವಂ ಹಿ ಸರ್ವಕಥಾಭಿಜ್ಞಸ್ಪತಸ್ತಾ ಇಎಮಾಶ್ರಿತೋಸ್ಮ $ಹಂ u ೨೦॥ 
ಸ್ಕಂದ ಉವಾಚ: 

ಏಕಾಂತೋಪಾಸನೇ ನೈವ ಪ್ರಾಕ್ಯಲ್ಪೇಷು ರಮಾಪತೇಃ । 

ಯೇ ಬ್ರಹ್ಮಭಾವಂ ಸಂಪ್ರಾಪ್ತಾ ಅಜರಾಮರತಾಂ ಗತಾಃ ॥ ೨೧॥ 

ಅಕ್ಸರಾಖ್ಯಾಃ ಪುಮಾಂಸಸ್ತೇ ಶ್ವೇತದ್ವೀಸೇತ್ರ ಧಾಮನಿ। 

ಸೇನಿತುಂ ವಾಸುದೇವಂ ತಂ ಸ್ಥಿತಾ ದೇವರ್ಷಿಣೇಕ್ಟಿತಾಃ ॥ ೨೨ ॥ 

ಪ್ರಾಸ್ತೇ ಪ್ರಲಯಕಾಲೇ ತು ಪುನಶ್ನಾಕ್ಟರಧಾಮನಿ । 

ಸ್ಥಾಸ್ಯಂತಿ ತೇ ಸ್ಪತಂತ್ರಾಶ್ಚ ಕಾಲಮಾಯಾಭಯೋಜ್ಚಿ ತಾಃ ॥ ೨೩ ॥ 

ಅತ್ರಾಪಿ ಪುರುಷಾ ಯೇ ತು ಮಾಯಾ ಜಾತಾ ಅತಃ ಕ್ಬರಾಃ । 

ತೇಪಿ ಸದ್ಭಿಃ ಸಾಧನೈರ್ವೈ ಜಾಯಂತೇ ತಾದೃಶಾಃ ಕಿಲ ॥ ೨೪ ॥ 

ಅಹಿಂಸಯಾ ಚೆ ತಪಸಾ ಸ್ವಧರ್ಮೇಣ ವಿರಾಗತಃ । 

ವಾಸುದೇವಸ್ಯ ಮಾಹಾತ್ಮ ಜ್ನ ನೇನೈವಾತ್ಮನಿಷ್ಠಯಾ NH ೨೫ ॥ 





ವಸ್ತುವಿನಲ್ಲಿ ನೆಲಸಿ, ಚಿನ್ನಯರೂ, ಮುಕ್ತರೂ ಆಗಿರುವರೋ ಅವರು ಮಾತ್ರ 
ಹಾಗಿರುತ್ತಾರೆ. ಅವರ ಹೊರತು ಬೇರೆಯವರು ಹಾಗಿರುವುದಿಲ್ಲವಷ್ಟೆ ! 

೨೦. ಎಲೈ ಮುನಿಯೇ! ನನ್ನ ಈ ಸಂಶಯವನ್ನು ಪರಿಹರಿಸಬೇಕು. 
ಇದನ್ನು ಕೇಳಲು ನನಗೆ ತುಂಬ ಕುತೂಹೆಲವಾಗಿದೆ. ನೀವು ಎಲ್ಲ ವೃತ್ತಾಂತ 
ಗಳನ್ನೂ ಜೆನ್ನಾಗಿ ಬಲ್ಲವರು. ಆದುದರಿಂದ ನಿಮ್ಮನ್ನು ಆಶ್ರಯಿಸಿದ್ದೇನೆ?? 
ಅಸ್ಪಣೆಯಾಗಬೇಕು. 

೨೧-೨೨. ಸ್ಫಂದನು ಹೇಳುತ್ತಾನೆ:--ಎಲೈ ಸಾವರ್ಣಿಯೆ! ಪೂರ್ವಕಲ್ಪ 
ಗಳಲ್ಲಿ ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣನ ಏಕಾಂಶತೋಪಾಸನೆಯಿಂದಲೇ 
ಬ್ರಹ್ಮಭಾವವನ್ನೈದಿ ಅಜರಾಮರತೆಯನ್ನು ಪಡೆದವರೂ, ಅಕ್ಬರರೆನಿಸಿದವರೂ 
ಆದ ಪುರುಷರು ಶ್ರೇತದ್ವೀಪವೆಂಬ ಈ ಪ್ರದೇಶದಲ್ಲಿ ವಾಸುದೇವನನ್ನು 
ಸೇವಿಸಲೋಸುಗ ನಿಂತರು. ಅವರನ್ನೇ ದೇವರ್ಷಿಯಾದ ನಾರದನು ಕಂಡುದು. 

೨೩-೨೪. ಪ್ರಳಯಕಾಲವು ಬಂದಾಗ ಅವರು ಅಕ್ಸೃರಧಾಮದಲ್ಲಿ ಪುನಃ 
ನೆಲಸುತ್ತಾರೆ. ಅವರು ಸ್ವತಂತ್ರರು; ಕಾಲ ಮತ್ತು ಮಾಯೆಗಳ ಭಯವಿಲ್ಲ 
ದವರು. ಇಲ್ಲಿಯೂ ಯಾವ ಪುರುಷರು ಮಾಯೆಯ ತೊಡಕಿಗೆ ಸಿಕ್ಕಿ ಕುರ 
(ನಶ್ವರ)ರಾಗಿರುವಕೋ ಅವರು ಕೂಡ ಒಳ್ಳೆಯ ಸಾಧನೆಗಳಿಂದ ಅವರಂತೆಯೇ 
ಅಕ್ಬರರಾಗುತ್ತಾರೆ. 

೨೫-೨೭. ಎಲೈ ಮುಸಿಶ್ರೇಷ್ಠನೇ! ಅಹಿಂಸೆ, ತಪಸ್ಸು, ಸ್ವಧರ್ಮಾ 
ಚರಣೆ, ವೈರಾಗ್ಯ, ವಾಸುದೇವನ ಮಾಹಾಕ್ಮೆಯನ್ನು ತಿಳಿದುಕೊಳ್ಳುವುದು, 


ಚತುರ್ಥೊೋ9ಧ್ಯಾಯಃ ೧೯೯ 


ಭಕ್ತ್ಯಾ ಪರಮಯಾ ನಿತ್ಯಂ ಪ್ರಸಂಗೇನ ಮಹಾತ್ಮನಾಂ । 
ಹರಿಸೇವಾನಿಹೀನಾನಾಂ' ಮುಕ್ತಾ ನಾಮಪ್ಯ ನಿಚ್ಛ ಯಾ 


॥ ೨೬ ॥ 
ಸಿದ್ಧೀನಾಮುಣೆಮಾದೀನಾಂ ಸರ್ವಾಸಾಂ ಜಾಪ್‌ ಕಾಂಕ್ಟಯಾ । 
ಅನ್ಯೋನ್ಯ 0 ಶೃತಿಕೀರ್ತಿಭ್ಯಾಂ ಫ್ಲಿ ಶ್ರೀಹರೇರ್ಜನ್ಮ: ಕರ್ಮಣಾಂ | 

ಭವಂತಿ ತಾದೃಶಾ ನೂನಂ ಪ್ರ ಈ ತಡ ಮಂಫಿಸತ್ತ ಮೆ 1 ೨೭॥ 
ಜಗತ್ಸರ್ಗೆೇ ಜಾಯಮಾನೇಸ್ಯೆ ತೇ ಕಾಲವಶಾತ್ಯ್ಯೃಚಿತ್‌ I 

ನ ಯಂತೆ ಸ್ವತಂತ್ರತ್ವಾನ್ನ. ನಶ್ಯಂತಿ ಲಯೇಂನ್ಯವತ್‌ ॥ ೨೮ ॥ 
ಅತ್ರ ತೇ ಕಥಯಿಷ್ಯಾನಿಂ ಕಥಾಂ ಪೌರಾಣಿಕೀಂ ಮುನೇ। 

ಯಥಾತ್ರ ತ್ಯೋಪಿ ಮನುಜಸ ಒಥಾಭಾವಮುಸೆ ೀಯಿವಾನ್‌ ॥೨೯॥ 
ವಿಸ್ತೀಣೈ ಹ ಕಥಾಬ ಬ್ರಹ್ಮನ್‌ ಶೃತಾ ಮೇ ಹತ್ತೆ ಸನ್ನಿಧೌ । 

ಸೈಸಾದ್ಯ ತವ ವಕ್ತ ವ್ಯಾ Eo ಹಿಸಸ್ಮೃತಃ Hon 


ಇತಿ ಶ್ರೀ ಸ್ಕಾಂದೇ RE ಟಾ $5 ಸಂಹಿತಾಯಾಂ 
ದ್ವಿ ತೀಯೇ ನೈಷ್ಣವಖಂಡೇ ಶಿ ಶ್ರೀವಾಸುದೇವಮಾಹಾತ್ಮೈ € «" ಶ್ವೇತದ್ವೀಪ 
ಮುಕ್ತವರ್ಣನಂ'' ನಾಮ ಚತುರ್ಥೊೋಂಧ್ಯಾಯಃ 





ಆತ್ಮನಿಷ್ಠೆ, ಸರಮಭಕ್ತಿ, ನಿತ್ಯವೂ ಮಹಾತ್ಮರ ಸಂಗೆವನ್ನು ವ 
ಹರಿಸೇವೆಯಿಲ್ಲದಿರುವ ಮುಕ್ತಿಯಲ್ಲಿ ಕೂಡ ಇಚ್ಛೆ ಯಿಸ್ಲದಿರುವುದು, ಅಣಿಮಾದಿ 
ಸಿದ್ಧಿಗಳೆಲ್ಲವುಗಳಲ್ಲಿಯೂ ಸ್ವಲ್ಪವೂ ಬಯಕೆಯಿಲ್ಲದಿರುವುದು, ಶ್ರೀಹರಿಯ 
ಜನ್ಮಕರ್ಮಗಳನ್ನು ನಿರಂತರವೂ ಕೇಳುತ್ತಿರುವುದು < ಇವುಗಳಿಂದ ಜನರು 
ನಿಜವಾಗಿಯೂ ಆ ಶ್ರೇತದ್ವೀಸನಿವಾಸಿಗಳಿಗೆ ಸಮಾನರಾಗುತ್ತಾರೆ. 

೨೮. ಕಾಲವಶದಿಂದ ಜಗತ್ತು ಸೃಷ್ಟಿಯಾಗುವಾಗ ಹುಟ್ಟುವವರಾದರೂ 
ಇವರು ಸ್ವತಂತ್ರರಾದುದರಿಂದ ಆಗಲೂ ಒಮ್ಮೊಮ್ಮೆ ಹುಟ್ಟುವುದಿಲ್ಲವು. 
ಪ್ರಳಯಕಾಲದಲ್ಲಿ ಬೇರೆಯವರಂತೆ ನಾಶವಾಗುವುದೂ ಇಲ್ಲವು. 

೨೯. ಎಲೈ ಮುನಿಯೇ! ಇಲ್ಲಿನ ಮನುಷ್ಯರೂ ಕೂಡ ಆ ಬಗೆಯ ಭಾವ 
ವನ್ನು ಹೇಗೆ ಪಡೆದರೆಂಬ ಈ ವಿಷಯದಲ್ಲಿ ಹಿಂದಿನ ಒಂದು ಕಥೆಯನ್ನು ನಿನಗೆ 
ಹೇಳುತ್ತೇನೆ, ಕೇಳು. 

೩೦. ಅಯ್ಯಾ ಬ್ರಾಹ್ಮಣನೇ! ಈ ಕಥೆಯು ಬಹು ದೊಡ್ಡದು. ನಮ್ಮ 
ತಂದೆಯಾದ ಪರಶಿವನ ಸನ್ನಿಧಿಯಲ್ಲಿ ನಾನಿದನ್ನು ಕೇಳಿದೆನು. ಅದನ್ನು ಈಗ 
ನಿನಗೆ ಹೇಳುತ್ತೇನೆ. ಅದು ಕೇವಲ ಕಥಾಸಾರವೆನ್ಸ ಬೇಕು. 

ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 

ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ 
ಶ್ರೀವಾಸುದೇವಮಾಹಾತ್ಮ್ಮದಲ್ಲಿ "" ಶ್ವೇತದ್ವೀಪಮುುಕ್ತವರ್ಣನ'?'ವೆಂಬ 
ನಾಲ್ಕನೆಯ ಅಧ್ಯಾಯವು ಮಂಗಿದುದು 


F 


1 ಶ್ರೀಃ 


ಅಥ ಪಂಚಮೋಂಧ್ಯಾಯಃ 
ಉಪರಿಚೆರವಸುಸದ್ದುಣವರ್ಣನಂ 
ಸ್ಕಂದ ಉವಾಚ: 
ಆಸೀದ್ರಾಜೋಪರಿಚರೋ ವಸುನಾಮಾ ಪುರಾ ಮಂನೇ । 
ಭೂಭರ್ತುರಾಯೋಸ್ತನಯಃ ಖ್ಯಾತಶ್ಚಾಸಾನಮಾವಸುಃ । 


ಆಖಂಡಲಸಖೋ ಭಕ್ತಿಂ ಪ್ರಾಪ್ತೋ ನಾರಾಯಣೇ ಪ್ರಭೌ Hon 
ಧಾರ್ವಿಕಃ ಪಿತೃಭಕ್ತಶ್ಚ ಹಿತ್ಯೂನ್‌ ದೇವಾಂಶ್ಚ ತರ್ಪಯನ್‌ । 
ಸದಾಚಾರರತೋ ದಕ್ಷಃ ಕ್ಷಮಾವಾನನಸೂಯಕಃ ॥೨॥ 
ಸರ್ವೋಪಕಾರಕಃ ಶಾಂತೋ ಬ್ರಹ್ಮಚರ್ಯರತಃ ಶುಚಿಃ । 
ಅಕ್ರೋಧನಶ್ಚ ಮಿತಭುಕ್‌ ಮೃದುರ್ನಿರ್ವ್ಯಸನೋ ಮುನಿಃ Han 


ನಿರ್ದಂಡ್ವೋ ನಿರ್ವಿಕಾರಶ್ಚ ನಿರ್ಮಾನೋ ಧೀರ ಆತ್ಮೆನಿತ್‌ । 
ನಿರ್ದಂಭೋ ಮಾನದೋ ಯೋಗೀ ತಪಸ್ವೀ ವಿಜಿತೇಂದ್ರಿಯಃ ॥೪॥ 





ಕನ್ನಡದ ಅನುವಾದ 
ಉಪರಿಚರವಸುಸದ್ಗು ಣವರ್ಣನ 

೧. ಸ್ವಂದನು ಹೇಳುತ್ತಾನೆ:---""ಎಲೈ ಮುನಿಯೇ! ಪೂರ್ವದಲ್ಲಿ ಉಪರಿ 
ಚರವಸುವೆಂಬ ರಾಜನೊಬ್ಬನಿದ್ದನು. ಅವನು ಆಯುಮಹಾರಾಜನ ಮಗನು. 
ಅನನು ಅಮಾವಸುವೆಂದೂ ಪ್ರಸಿದ್ಧನಾಗಿದ್ದನು; ಇಂದ್ರನಿಗೆ ಸಖನಾಗಿ, 
ಪ್ರಭುವಾದ ನಾರಾಯಣನಲ್ಲಿ ಭಕ್ತಿಯುಳ್ಳ ವನಾಗಿದ್ದನು. 

೨. ಅವನು ಧಾರ್ಮಿಕನೂ ಪಿತೃಭಕ್ತನೂ ಆಗಿ ಪಿತೃಗಳನ್ನೂ ದೇವತೆ 
ಗಳನ್ನೂ ನಿರಂತರವೂ ತೃಪ್ತಿಪೆಡಿಸುತ್ತಿದ್ದನು; ಸದಾಚಾರನಿರತನಾಗಿದ್ದನು; 
ದಕ್ಸನು; ಕ್ಲುಮಾವಂತನು; ಅಸೂಯೆಯಿಲ್ಲದವನು. 

೩. ಅವನು ಸರ್ವರಿಗೂ ಉಪಕಾರಮಾಡತಕ್ಕವನು; ಶಾಂತನು; ಬ್ರಹ್ಮ 
ಚರ್ಯವ್ರತದಲ್ಲಿಯೆ ಯಾವಾಗಲೂ ನಿರತನಾಗಿದ್ದನು; ಶುಚಿಯೂ, ಕ್ರೋಧ 
ವನ್ನು ತೊರೆದವನೂ, ಮಿತವಾಗಿ ಆಹಾರ ತೆಗೆದುಕೊಳ್ಳು ವವನೂ, ಮೃದು 
ಸ್ವಭಾವವುಳ್ಳ ವನೂ, ವ್ಯಸನಗಳೊಂದೂ ಇಲ್ಲದವನ, ಮನನಶೀಲನೂ 
ಆಗಿದ್ದನು. 

೪. ದ್ವಂದ್ವರಹಿತನಾಗಿ, ಯಾವ ಬಗೆಯ ವಿಕಾರಗಳೂ ಇಲ್ಲದೆ ಅಹಂಕಾರ 
ವನ್ನು ತೊರೆದು, ಧೀರನೂ, ಆತ್ಮನನ್ನು ತಿಳಿದವನೂ, ದಂಭನಿಲ್ಲದವನೂ, 
ಗುರುಹಿರಿಯರಿಗೆ ಸನ್ಮಾನವನ್ನು ಸಲ್ಲಿಸುವವನೂ, ಯೋಗಿಯೂ, ತಪಸ್ವಿಯೂ, 


ಜಿತೇಂದ್ರಿಯನೂ ಆಗಿದ್ದನು. 


ಪಂಚಮೋತಧ್ಯಾಯಃ ೨೦೧ 


ಧನಪುತ್ರಕಲತ್ರೇಷು ವಿರಕ್ತಃ ಸ್ವಜನಾದಿಷು । 

ನಾರಾಯಣಮನುಂ ಭಕ್ತ್ಯಾ ಸ ಜಜಾಸಾನ್ವಹಂ ನೃಪಃ ॥೫॥ 
ತಸ್ಮೈ ತುಷ್ಬೋಥ ಭಗವಾನ್ಹಾಸುದೇವಃ ಸ್ವಯಂ ದದೌ। 
ಸಾಮ್ರಾಜ್ಯಂ ಸೋಥ ನಾಸಕ್ತಃ ತತ್ರ ಭೇಜೇ ತಮಾದರಾತ್‌ ॥೬॥ 
ತಂತ್ರೋಳ್ಕೇನ ವಿಧಾನೇನ ಪಂಚಕಾಲಂ ಸಮಾಹಿತಃ । 


ಪೂಜಯಾಮಾಸ ದೇವೇಶಂ ತಚ್ಛೇಷೇಣ ಸುರಾಸ್ಟಿತ್ಭೂನ್‌ "en 
ತೇಷಾಂ ಶೇಸೇಣ ವಿಪ್ರಾಂಶ್ಚ ಸಂವಿಭಜ್ಯಾಶ್ರಿತಾಂಶ್ಚ ಸಃ । 
ಶೇಷಾನ್ನಭುಕ್ಸತ್ಯಪರಃ ಸರ್ವಭೂತೇಷ್ಟಹಿಂಸಕಃ un 
ಭಕ್ಸಣೇ ದೋಷಮವಿದತ್‌ ಪ್ರಾಣಿಮಾತ್ರಾಮಿಷಸ್ಯ ತು । 
ಮಹಾಪಾತಕವದ್ರಾಜಾ ಸೃಪ್ರಜಾಶ್ಚ ತಥಾವದತ್‌ ॥೯॥ 
ಸರ್ವಭಾವೇನ ಭೇಜೇ ಸೌ ದೇವದೇವಂ ಜನಾರ್ದನಂ | 
ಅನಾದಿಮಧ್ಯನಿಧನಂ ಲೋಕಕರ್ತಾರಮವ್ಯಯಂ ॥೧೦॥ 


೫. ಅವನು ಹಣ, ಹೆಂಡತಿ, ಮಕ್ಕಳು, ಸ್ವಜನ ಮೊದಲಾದವರಲ್ಲಿ 
ವಿರಕ್ತನಾಗಿದ್ದನು. ಆ ರಾಜನು ದಿನದಿನವೂ ನಾರಾಯಣನ ದಿವ್ಯನಾಮವನ್ನೇ 
ಜಪಿಸುತ್ತಿದ್ದನು. 

೬. ಭಗವಂತನಾದ ವಾಸುದೇವನು ಸಂತುಷ್ಟನಾಗಿ ತಾನಾಗಿಯೇ 
ಅವನಿಗೆ ಸಾಮ್ರಾಜ್ಯವನ್ನು ದಯಪಾಲಿಸಿದನು. ಅವನಾದರೋ ಆ ಸಾಮ್ರಾಜ್ಯ 
ದಲ್ಲಿ ಆಸಕ್ತಿಯಿಲ್ಲದೆ ಆ ವಾಸುದೇವನನ್ನೇ ಆದರದಿಂದ ಭಜಿಸಿದನು. 

೭. ಪಂಚಕಾಲಗಳಲ್ಲಿಯೂ ಮನಸ್ಸಮಾಧಾನವನ್ನು ಹೊಂದಿ ತಂತ್ರದಲ್ಲಿ 
ಹೇಳಿರುವ ವಿಧಾನದಿಂದ ದೇವೇಶನನ್ನು ಪೂಜಿಸುತ್ತಿದ್ದನು. ಉಳಿದ ಕಾಲದಲ್ಲಿ 
ಪೇವತೆಗಳನ್ನೂ, ಪಿತೃಗಳನ್ನೂ ಪೂಜಿಸುತ್ತಿದ್ದನು. 

೮. ಮಿಕ್ಕ ಸಮಯವನ್ನು ಸಮವಾಗಿ ವಿಭಾಗಿಸಿಕೊಂಡು ವಿಪ್ರರನ್ನೂ, 
ಆಶ್ರಿತರನ್ನೂ ಸೇವಿಸುತ್ತಿದ್ದನು. ಅತಿಥಿಗಳ ಭೋಜನವಾದ ಬಳಿಕ ಶೇಷಾನ್ಸ 
ವನ್ನು ಭೋಜನಮಾಡುತ್ತಿದ್ದನು; ಸತ್ಯಪರನಾಗಿ ಸರ್ವಪ್ರಾಣಿಗಳಲ್ಲಿಯೂ 
ಅಹಿಂಸೆಯನ್ನಾಚರಿಸುತ್ತಿದ್ದನು. 

೯. ಆತನು ಯಾವ ಪ್ರಾಣಿಯದೇ ಆದರೂ ಮಾಂಸವನ್ನು ಭಕ್ಷಿಸುವುದು 
ದೋಷವೆಂದು ತಿಳಿದಿದ್ದನು. ಮಾಂಸಭಕ್ಸೆಣವು ಮಹಾಪಾತಕವೆಂದು 
ಆ ರಾಜನು ಭಾವಿಸಿದ್ದನು. ತನ್ನ ಪ್ರಜೆಗಳಿಗೂ ಅದೇ ರೀತಿ ಬೋಧಿಸುತ್ತಿದ್ದನು. 

೧೦. ಅವನು ಆದಿ ಮಧ್ಯ ಅಂತಗಳಿಲ್ಲದವನೂ, ಲೋಕಕರ್ತನ್ಕೂ ಅವ್ಯ 
ಯನೂ ದೇವ ದೇವನೂ ಆದ ಜನಾರ್ದನನನ್ನು ಸರ್ವಭಾವಗಳಿಂದಲೂ ಭಜಿಸಿ 
ಆಶ್ರಯಿಸಿದನು. 


೨೦೨ ಶ್ರೀ ಸ್ವ್ಯಾಂದಮಹಾಪುರಾಣಂ 


ಶ್ರೀವಾಸುದೇವಪದಯೋಃ ಸ ಚಕಾರ ಮನಃ ಸ್ಥಿರಂ । 


ಶ್ರೋತ್ರೇಚ ನಿತ್ಯಂ ಭಗವತ್‌ ಕಥಾಯಾಃ ಶ ತ್ರ ವಣೇ ನೃಪಃ ॥ ೧೧॥ 
ನಯನ್ಗೆ ಸ್ಟೇ ಮಂಕುಂದಸ್ಯ ತದ್ಪಳ್ತಾನಾಂ ಸ ದರ್ಶನೇ | 

ಗುಣಗಾನೇ ಹಕೀರ್ನಾಜೇಃ ಚಕೆ ಕೀ ಭೂಮಿಂಪತಿಃ ಸತು ॥ ೧೨ ॥ 
ನಾರಾಯಣಾಂಫಘಿ ಸಂಸ್ಸೃಷ್ಟ ತುಲಸೀಪುಷ್ಟ ಸೌರಭೇ । 

ಘ್ರಾಣಂ ಚಕಾರ ಚ ನೃಪೋ ನಾನ್ಯಗಂಧೇಷು ಕರ್ಹಿಚಿತ್‌ ॥ ೧೩॥ 
ಶ್ರೀಶೋಪಭುಕ್ತ ವಸ್ಟ್ರಾ ದಿಸ್ಪರ್ಶ ನೇ ಚ ತ್ವಚಂ ನಿಜಾಂ । 

ಚಕಾರ ರಸನಾಮನ್ನೇ ನಾರಾಯಣನಿವೇನಿತೇ ॥ ೧೪ ॥ 
ಭಗೆವನ್ಮಂದಿರಕ್ಸೆ ತ್ರ ಸದಂತಿಕಗಳೌ ತಥಾ । 

ಚಕಾರ ಚರಣೌ ರಾಜಾ ಸೇವಾಯಾಂ ಚೆ ಕರೌ ಹರೇಃ ॥ ೧೫ ॥ 
ಉತ್ತಮಾಂಗಂ ಚ ಚಳ್ರೇಂಸೌ ವಿಷ್ಣುಷಾದಾಭಿವಂದನೇ । 

ಸಖ್ಯಂ ಚಕಾರ ಪರಮಂ ಮಹಾಭಾಗವತೇಷು ಸಃ ॥ ೧೬ ॥ 





ಬಾ, 


೧೧. ಅವನು ಶ್ರೀವಾಸುದೇವನ ಪಾದಕಮಲಗಳಲ್ಲಿ ಮನಸ್ಸ ಸನ್ನು 
ವಾಗಿ ನೆಲೆಗೊಳಿಸಿದು. ನಿತ್ಯವೂ ಭಗವತೃಥೆಯನ್ನು ಕೇಳುವುದರಲ್ಲಿ NAN 
ಸ್ಕಿ ಿರಗೊಳಿಸಿದನು. 

೧೨. ಆ ಭೂಪತಿಯು ಮುಕುಂದನ ಮತ್ತು ಅವನ ಭಕ್ತರ ದರ್ಶನದಲ್ಲಿ 
ತನ್ನ ಕಣ್ಣುಗಳನ್ನೂ, ಹರಿಯ ಗುಣಗಾನದಲ್ಲಿ ತನ್ನ ವಾಣಿಯನ್ನೂ ಸಿ ಸ್ಥಿರಮಾಡಿ 
ದನು. 

೧೩. ನಾರಾಯಣನೆ ಪಾ ಪಾದಗಳನ್ನು ಸೋಕಿದ ತುಲಸಿ ಮತ್ತು ಹೂವುಗಳ 
ಪರಿಮಳದಲ್ಲಿ ಆ ನೃಪತಿಯು ತನ್ನ ಮೂಗನ್ನು ನೆಲೆನಿಲ್ಲಿಸಿದನು. ಬೇರೆ ವಾಸನೆ 
ಗಳಲ್ಲಿ ಎಂದೂ ಅದನ್ನು ತೊಡಗಿಸಲಿಲ್ಲವು. 

೧೪. ತನ್ನ ಚರ್ಮವನ್ನು ಶ್ರೀಶನಿಂದ ಉಪಭೋಗಿಸಲ ಲ್ಪಟ್ಟ ವಸ್ತ್ರ ಮೊದ 
ಲಾದಪುಗಳ ಸ್ಪರ್ಶದಲ್ಲಿಯೂ, ತನ್ನ ನಾಲಿಗೆಯನ್ನು ನಾರಾಯಣ ಕಿಗೆ ನಿಮೇದಿಸಿದ 
ಅನ್ನದಲ್ಲಿಯೂ ತೊಡಗಿಸಿದನು. 

೧೫. ಆ ರಾಜನು ಭಗವಂತನೆ ಮಂದಿರ, ಕ್ಟೇತ್ರ ಮತ್ತು ಸತ್ಸು ರುಷರೆ 
ಸಮಾಪಕ್ಕೆ ಹೋಗುವುದರಲ್ಲಿ ತನ್ನ ಕಾಲುಗಳನ್ನೂ, ಹಾಗೆಯ ತನ್ನ 
ಕೈಗಳನ್ನು ಹರಿಯ ಸೇವೆಯಲ್ಲಿಯೂ ತೊಡಗಿಸಿದನು. 

೧೬, ಅವನು ತನ್ನ ಶಿರಸ್ಸನ್ನು ವಿಷ್ಣುಪಾದಗಳಿಗೆ ಅಭಿವಂದನ ಮಾಡು 
ವುದರಲ್ಲಿ ನೆಲೆಗೊಳಿಸಿದನು. ಮಹಾಭಾಗವತರೊಡನೆ ಅವನು ಪರಮಸಖ್ಯ 
ವನ್ನು ಮಾಡಿದನು. 


ಸಂಚಮೋ9ಧ್ಯಾಯಃ ಪಿ೦ತ್ಲಿ 


ಏಕೋಪಿ ನ ಕ್ಲೈಣಸ್ತಸ್ಯ ವಿನಾ ಭಕ್ತಿಂ ರಮಾಪತೇಃ । 


ಜಗಾಮ ಕಿಲ ರಾಜರ್ಷೇಸ್ತದೀಯವ್ರತಚಾರಿಣಃ ॥ ೧೭ ॥ 
ಮಹದ್ಭಿರೇವ ಸಂಭಾರೈರ್ವಿಷ್ಟೋರ್ಜನ್ಮದಿನೋತ್ಸವಾನ್‌ । 

ಚಕ್ರೇ ತದರ್ಶಮುದ್ಯಾನಮಂದಿರೋಪವನಾನಿ ಚ ॥ ೧೮ ॥ 
ಇತ್ಸಂ ನಾರಾಯಣೇ ಭಕ್ತಿಂ ವಹತೋ ಬ್ರಾಹ್ಮಣೋತ್ತಮ । 
ಏಕಶಯ್ಯಾಸನಂ ತಸ್ಯ ದತ್ತವಾನ್‌ ದೇವರಾಟ್‌ ಸ್ವಯಂ ॥ ೧೯॥ 
ವೈಜಯಂತೀಂ ದದೌ ಮಾಲಾಂ ತಸ್ಮಾ ಇಂದ್ರೋಂತಿಶೋಭನಾಂ | 
ಅಮ್ಲಾನಪಂಕೆಜಮಂಯಾಂ ತಥಾ ರತ್ನಾನಿ ಭೂರಿಶಃ ॥೨೦॥ 
ಆತ್ಮರಾಜ್ಯಂ ಧನಂ ಚೈನ ಕಲತ್ರಂ ವಾಹನಾದಿ ಚ । 

ಯತ್ತದ್ದಗವತಃ ಸರ್ವಮಿತಿ ತತ್ಪ್ರೇಕ್ಸಿತಂ ಸದಾ ॥೨೧॥ 
ಕಾಮ್ಯಾ ನೈಮಿತ್ತಿಕಾಜಸ್ರಂ ಯಜ್ಜೀಯಾಃ ಪರಮಾಃ ಕ್ರಿಯಾಃ । 
ಸರ್ವಾಃ ಸಾತ್ವತಮಾಸ್ಕಾಯ ವಿಧಿಂ ಚಕ್ರೇ ಸಮಾಹಿತಃ ॥ ೨೨ ॥ 
ಪಂಚರಾತ್ರನಿದೋ ಮುಖ್ಯಾಸ್ತೆಸ್ಯ ಗೇಹೇ ಮಹಾತ್ಮನಃ । 

ಪ್ರಾಯಣಂ ಭಗವತ್ತುತ್ತಂ ಭುಂಜತೇಸ್ಮಾಗ್ರತೋ ದ್ವಿಜಾಃ ॥ ೨೩ ॥ 





೧೭-೧೮. ಶ್ರೀಲಕ್ಸ್ಮೀಪತಿಗೆ ಸಂಬಂಧಿಸಿದ ವ್ರತಗಳನ್ನು ನಡೆಸುತ್ತಿದ್ದ 
ಆ ರಾಜರ್ಷಿಗೆ ಆ ಸ್ವಾಮಿಯ ಭಕ್ತಿಯಿಲ್ಲದೆ ಒಂದು ಕ್ಷಣವೂ ಕೂಡ ಕಳೆಯು 
ತ್ಲಿರಲಿಲ್ಲ. ಅವನು ವಿಷ್ಣುವಿನ ಜನ್ಮದಿನೋತ್ಸವಗಳನ್ನು ಅಮೂಲ್ಯವಾದ 
ಸಾಮಗ್ರಿಗಳಿಂದಲೇ ನೆರವೇರಿಸುತ್ತಿದ್ದನು. ವಿಷ್ಣುವಿಗಾಗಿ ಉದ್ಯಾನ, ಮಂದಿರ, 
ಉಪವನ ಮೊದಲಾದುವನ್ನು ನಿರ್ಮಿಸಿದನು. 

೧೯. ಓ ಬ್ರಾಹ್ಮಣೋತ್ತಮಾ! ಹೀಗೆ ನಾರಾಯಣನಲ್ಲಿ ಭಕ್ತಿಯನ್ಸಿಟ್ಟದ್ದ 
ಅವನಿಗೆ ದೇವರಾಜನು ತಾನಾಗಿಯೇ ಏಕಶಯ್ಯೆ ಮತ್ತು ಏಕಾಸನಗಳನ್ನು 
ಉದಾರವಾಗಿ ಕಲ್ಪಿ ಸಿಕೊಟ್ಟನು. 

೨೦. ಇಷ್ಟೆಯಲ್ಲದೆ ಬಾಡದಿರುವ ತಾವರೆಗಳ ಮಂಗಳಕರವಾದ 
ವೈಜಯಂತೀ ಮಾಲೆಯನ್ನೂೂ, ಬೇಕುಬೇಕಾದಷ್ಟು ರತ್ನಗಳನ್ನೂ ಕೊಟ್ಟನು. 

೨೧. ಆ ಉಪರಿಚರವಸುವಾದರೋ ತನ್ನ ರಾಜ್ಯ, ಧನ, ಕಲತ್ರ(ಹೆಂಡತಿ), 
ವಾಹನ ಮೊದಲಾದುವೆಲ್ಲವೂ ಭಗವಂತನದೆಂದೇ ಸದಾ ಭಾವಿಸುತ್ತಿದ್ದನು. 

೨೨. ಕಾಮ್ಯಕರ್ಮಗಳು, ನೈಮಿತ್ರ್ತಿಕಕರ್ಮಗಳು, ಯಜ್ಞ ಕರ್ಮಗಳು-- 
ಈ ಪರಮ ಕರ್ಮಗಳನ್ನೆಲ್ಲ ಅವನು ಸಾತ್ತಿಕವಿಧಿಯನ್ನನುಸರಿಸಿ ಮನಸ್ಸಮಾ 
ಧಾನದಿಂದಲೇ ಮಾಡುತ್ತಿದ್ದನು. 

೨೩. ಆ ಮಹಾತ್ಮನ ಮನೆಯಲ್ಲಿ ಪಂಚರಾತ್ರವನ್ನು ಬಲ್ಲ ಮುಖ್ಯ 
ಮುಖ್ಯರಾದ ಬ್ರಾಹ್ಮಣೋತ್ತಮರು ಭಗವಂತನಿಗೆ ನಿವೇದಿಸಿದ ಪ್ರಸಾದವನ್ನು 
ಮೊದಲು ಭೋಜನಮಾಡುತ್ತಿದ್ದರು. 


೨೦೪ ಶ್ರೀ ಸ್ಕಾಂದಮಹಾಪುರಾಣಂ 


ತಸ್ಯ ಪ್ರಶಾಸತೋ ರಾಜ್ಯಂ ಧರ್ಮೆೇಣಾಂಮಿತ್ರಘಾತಿನಃ । 
ನಾನೃತಂ ವಾಕ್ಯಮಭವನ್‌ ಮನೋ ದುಷ್ಟಂ ನ ಚಾಂಭವತ್‌ । 


ನ ಚ ಕಾಯೇನ ಕೃತವಾನ್‌ ಸ ಪಾಪೆಂ ಪರಮಣ್ವಪಿ ॥ ೨೪॥ 
ಸಂಚರಾತ್ರಂ ಮಹಾತಂತ್ರಂ ಭಗವದ್ಭಕ್ತಿಪುಷ್ಟಯೇ I 
ಶುಶ್ರಾವಾನುದಿನಂ ರಾಜಾ ಭಗವದ್ಭಕ್ತವಕ್ಚ್ರತಃ ॥ ೨೫ ॥ 
ಧರ್ಮಂ ಸಂಸ್ಥಾ ಪಯನ್‌ ಶುದ್ಧಂ ರಂಜಯನ್‌ ಸಕಲಾಃ ಪ್ರಜಾಃ । 
ಪಾಲಯಾಮಾಸ ಪೃಥಿವೀಂ ದಿವಮಾಖಂಡಲೋ ಯಥಾ ॥ ೨೬ n 
ಅಪಿ ಸಪ್ತವಿಧಸ್ತಸ್ಯ ರಾಜ್ಯೇ ಪಲಲಭಕ್ಟಕಃ । 

ಪುಮಾನ್‌ ಕೋಂ ಪ್ಯಭವನ್ನೈವ ನಚ ಸಪಾಷಂಡವೇಷಿಣಃ H ೨೭ ॥ 
ಅಸಾಧ್ಯ್ಯ್ಯೋ ಯೋಪಷಿತಶ್ಚೈವ ಪುರುಷಾಃ ಪಾರದಾರಿಕಾಃ । 

ನ ಶೃತಾಸ್ತಸ್ಯ ರಾಜ್ಯೇ ಚ ಧರ್ಮಸಂಕರಕಾರಿಣಃ 1 ೨೮ ॥ 
ಏಕಾದಶವಿಧಂ ಮದ್ಯಂ ತ್ರಿವಿಧಾಂ ಚ ಸುರಾಮಪಿ । 

ನಾಜಿಫ್ರದಪಿ ಕೋಪೀಹ ತಸ್ಮಿನ್‌ ರಾಜ್ಯಂ ಪ್ರಶಾಸತಿ ॥೨೯॥ 





೨೪-೨೫. ಶತ್ರುಗಳನ್ನು ಜಯಿಸಿ ಅಮಿತ್ರರನ್ನು ಘಾತಿಸಿ ಧರ್ಮದಿಂದ 
ರಾಜ್ಯವನ್ನು ರಕ್ಸೆಸುತ್ತ ಆಳುತ್ತಿದ್ದ ಅವನ ಮಾತು ಅನ್ಫೃತವಲ್ಲದ್ದಾಯಿತು ; 
ಮನಸ್ಸೂ ದುಷ್ಟವಾಗಲಿಲ್ಲ. ಶರೀರದಿಂದ ಅವನು ಪರಮಾಣುವಿನಷ್ಟು ಕೂಡ 
ಪಾಪವನ್ನು ಮಾಡಲಿಲ್ಲ. ತನ್ನ ಭಗವದ್ಭಕ್ತಿಯು ಪುಷ್ಟಿ ಹೊಂದಲೆಂದು 
ಆ ರಾಜನು ಭಗವದ್ಭಕ್ತರ ಮುಖದಿಂದ ಪಂಚರಾತ್ರ ಮಹಾತಂತ್ರವನ್ನು ದಿನ 
ದಿನವೂ ಶ್ರವಣಮಾಡುತ್ತಿದ್ದನು. 

೨೬. ರಾಜ್ಯದಲ್ಲಿ ಶುದ್ಧವಾದ ಧರ್ಮವನ್ನು ನೆಲೆಗೊಳಿಸುತ್ತಲೂ ಸಕಲ 
ಜೆಗಳನ್ನು ರಂಜಿಸುತ್ತಲೂ, ದೇವೇಂದ್ರನು ಸ್ವರ್ಗವನ್ನು ಪಾಲಿಸುವಂತೆ 
ರಾಜನು ಪೃಥ್ವಿಯನ್ನು ಪರಿಪಾಲಿಸಿದನು. 

೨೭. ಅವನ ರಾಜ್ಯದಲ್ಲಿ ಯಾವೊಬ್ಬ ಮನುಷ್ಯನೂ ಮಾಂಸಭಕ್ಸ್‌ಕನಾಗಿರ 
ಲಿಲ್ಲ. ಏಳುಬಗೆಯ ಮಾಂಸಗಳನ್ನು ಭಕ್ಬಿಸುವವನೊಬ್ಬನೂ ಇರಲಿಲ್ಲ. ಪಾಷಂಡ 
ವೇಷಿಗಳೆಂತೂ ಇರಲೇ ಇಲ್ಲವು. 

೨೮. ಅಸಾಧ್ವಿಯರಾದ ಹೆಂಗಸರಾಗಲಿ, ಪರದಾರನಿರತರಾದ ಗಂಡಸ 
ರಾಗಲಿ, ಧರ್ಮಸಂಕರಕಾರಿಗಳಾದ ಸ್ತ್ರೀಪುರುಷರೇ ಆಗಲಿ ಅವನ ರಾಜ್ಯದಲ್ಲಿ 
ಕೇಳಬರುತ್ತಿರಲಿಲ್ಲ. 

೨೯. ಅವನು ರಾಜ್ಯವನ್ನಾಳುವ ಕಾಲದಲ್ಲಿ ಹನ್ನೊಂದುಬಗೆಯ ಮದ್ಯ 
ವನ್ನೂ, ಮೂರುಬಗೆಯ ಸುರೆಯನ್ನೂ ಯಾವನೊಬ್ಬನೂ ಮೂಸುತ್ತಲೂ 
ಇರಲಿಲ್ಲ. 


ped 

೨, 
ಕ್‌ 

ಆ 


ಪಂಚವೆಮೋಕ$ಧ್ಯಾಯಃ ೨೦೫ 


ಏನಂಗುಣಃ ಸತು ಕ್ವಾಪಿ ಪೆಕ್ಸಪಾತಾದ್ದಿಮೌಕಸಾಂ | 


ಮಿಥ್ಯಾಲಾಷಾದ್ದಿವೋ ಭ್ರಷ್ಟಃ ಪ್ರವಿನೇಶ ಮಹೀತಲಂ ॥೩೦॥ 
ಅಂತರ್ಭೂಮಿಂಗತಶ್ಹಾ ಸೌ ಸತತಂ ಧರ್ಮವತ್ಸಲಃ । 
ನಾರಾಯಣಪರೋ ಭೂತ್ಕಾ ತನ್ಮಂತ್ರಮಜಪತ್ಸಿ ಇರಿಕೆ 1 ೩೧॥ 


ತಸ್ಕೈವ ಚ ಪ್ರಸಾದೇನ ಪುನರೇವೋತ್ಠಿತಸ್ತು ಸಃ 
ವಿನಂ ಪಾ ಷೆ ಸುಖಂ ತತ್ರ ಮನೊೋಭೀಷ್ಟ ೦ ಸಮನ್ಪಭೂತ್‌ ಚ ೩೨ ॥ 
ಪುನಶ್ಚೇದಿಪತಿರ್ಭೂತ್ವಾ ಧುವ್ಕಸೌ ಏಿತೃಶಾಪತಃ | 


ಪಂಚರಾತ್ರೋಕ್ತವಿಧಿನಾ ಭೇಜೇ ಹರಿಮತಂದ್ರಿತಃ ॥ ೩೩ ॥ 
ಸ್ವರ್ಗಲೋಕಂ ತತಃ ಪಾ ಅ್ರಿಪದ್ಧ್ದಿನ್ಯದೇಹೇನ ಭೂಪತಿಃ । 

ಉಪಾಸನಾಂ ಚೆ ತತ್ರತ್ಯೈಃ ಪರಮರ್ಷಿಗಣೈಃ ಸಹ ॥ ೩೪ ॥ 
ದೃಢೀಕುರ್ವನ್‌ ಭಗವತಃ ಕಂಚಿತ್ಯಾಲಮುವಾಸ ತತ್‌ । 

ಪರಂ ಪದೆಮಥ ಪ್ರಾಪದ್ವಾ ಸುದೇವಸ್ಯ ನಿರ್ಭಯಂ ॥ ೩೫॥ 


ಇತಿ ಶ್ರೀ ಸ್ಯಾಂದೇ ಸ ನಾತ: 85 ಸೆಂಹಿತಾಯಾಂ 
ದ್ವಿತೀಯೇ ವೈಷ್ಣನಖಂಡೇ ವಾಸುದೇವಮಾಹಾತ್ಮ್ಯೇ “ಕಿ ಉಪರಿಚರವಸು 
ಸದ್ದು ಣವರ್ಣನಂ?' ನಾಮ ಷಂಚಮೊಹಿಧ್ಯಾ ಯಃ 


೩೦. ಈ ರೀತಿಯವನಾದ ಅವನು ಕೂಡ ಯಾವಾಗಲೋ ಒಂದು ಸಲ 
ಸ್ವರ್ಗವಾಸಿ (ದೇವತೆ)ಗಳ ಪಕ್ಸಪಾತದಿಂದ ಸುಳ್ಳುಹೇಳಿದುದರಿಂದ ಸ್ವರ್ಗ 
ಚ್ಯುತನಾಗಿ ಭೂತಲವನ್ನು ಪ್ರವೇಶಿಸಿದನು. 

೩೧. ಚಾ ಲನಾದ ಅವನು ಭೂಮಿಗೆ ಬಂದಮೇಲೆ ನಾರಾಯಣ 
ನಲ್ಲಿಯೇ ಮನಸ್ಸಿ! ಟ್ಟು ಸ್ಥಿರನಾಗಿ ನಾರಾಯಣಮಂತ್ರವನ್ನು ಜನಿಸಿದನು. 

೩೨. ಕಣೆಗೆ ಎ ನಾರಾಯಣನ ಸ ಪ್ರಸಾದದಿಂದಲೇ ಅವನು ಮತ್ತೆ ಸ್ವರ್ಗ 
ವನ್ನೈದಿ ಅಲ್ಲಿ ತನ್ನ ಮನಸ್ಸಿಗೆ ಮೆಚ್ಚಾ ದ ಸುಖವನ್ನನುಭವಿಸಿದನು. 

೩೩-೩೫. ಪಿತೃಶಾಪದಿಂದ ಆನ ಮತ್ತೆ ಭೂಮಿಯಲ್ಲಿ ಚೇದಿರಾಜನಾಗಿ 
ಹುಟ್ಟ ಆಲಸ್ಯವನ್ನು ತೊರೆದು ನಂಚರಾತ್ರೋಕ್ತವಿಧಿಯಿಂದ ಶ್ರೀಹರಿಯನ್ನು 
ಭಜಿಸಿದನು. ಬಳಿಕ ಆ ಭೂಮಿಪತಿಯು ದಿವ್ಯದೇಹದಿಂದ ಸ್ವರ್ಗಲೋಕ 
ವನ್ನು ಪಡೆದನು. ಅಲ್ಲಿರುವ ಪರಮರ್ಷಿಸ SE RR PE 
ಉಪಾಸನೆಯನ್ನು ಮ ತ್ತೆ ಅಲ್ಲಿ ಕೆಲವು ಕಾಲ ವಾಸಮಾಡಿದನು. 
ಬಳಿಕ ಭಯರಹಿತವಾದ ಶ್ರೀವಾಸುದೇವನ ಪರಮಪದವನ್ನೇ ಹೋಗಿ ಸೇರಿದನು. 

ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ಪ ಸಿದ್ಧ ವಾದ 

ಶ್ರೀಸ್ಫಾ [೦ ದಮ ಹಾಪುರಾಜದ ಎರಡನೆಯ ವೈಷ್ಯ ಷ್ಠ ವಖಂಡದ 


ಶ್ರೀವ ವಾಸುದೇವಮಾಹಾತ್ಮ ದಲ್ಲಿ " ಉಪರಿಚರವಸು ಸದ್ದು ಇವರ್ಣನ??ನೆಂಬ 
ಐದನೆಯ ಅಧ್ಯಾಯವು ಮುಗಿದುದು. 


1 ಶ್ರೀಃ (1 
ಅಥ ಷಸ್ಮೋಂಧ್ಯಾಯಃ 
ವೇದಸ್ಯ ಹಿಂಸಾಸಪರತ್ತೋಕ್ತ್ಯಾ ಉಪರಿಚರವಸೋರಫಥಃಪತನವರ್ಣನಂ 
ಸಾವರ್ಣಿರುವಾಚ ಃ-- 
ಸಹಿ ಭಕ್ತೋ ಭಗವತ ಆಸೀದ್ರಾಜಾ ಮಹಾನ್ವಸುಃ । 


ಕಂ ಮಿಥ್ಯಾಂಭ್ಯವದದ್ಯೇನ ದಿವೋ ಭೂವಿನರಂ ಗತಃ Hon 
ಕೇನೋದ್ಸೃತಃ ಪುನರ್ಭೂಮೇಃ ಶಪ್ಟ್ರೋಂಸೌ ಪಿತೃಭಿಃ ಕುತಃ । 
ಕಥಂ ಮುಕ್ತಸ್ಥತೋ ಭೂಪ ಇತ್ಯೇತತ್‌ ಸ್ಕಂದ ಮೇ ವದ ॥೨॥ 


ಸ್ಕಂದ ಉವಾಚ 2 


ಶೃಣು ಬ್ರಹ್ಮನ್‌ ಕಥಾಮೇತಾಂ ವಸೋರ್ವಾಸವರೋಜಿಷಃ । 


ಯಸ್ಯಾಃ ಶ್ರವಣತಃ ಸದ್ಯಃ ಸರ್ವಪಾಪಕ್ಸಯೋ ಭವೇತ್‌ Han 
ಸ್ಥಾಯಂಭುವಾಂತರೇ ಪೂರ್ವಮಿಂದ್ರೋ ನಿಶ್ವಜಿದಾಹ್ಮೆಯಂ ! 
ಆರರಂಭೇ ಮಹಾಯಜ್ಞಮಶ್ಚಮೇಧಾಭಿದಂ ಮುನೇ BVH 


ಕನ್ನಡದ ಅನುವಾದೆ 
ಉಪರಿಚರವಸುವಿನ ಅಧಃಪತನ ವೈತ್ತಾಂತವರ್ಣನ 


೧. ಸಾವರ್ಣಿಯು ಕೇಳುತ್ತಾನೆ:- ಆ ವಸುರಾಜನು ಭಗವಂತನಿಗೆ 
ಮಹಾ ಭಕ್ತನಾಗಿದ್ದನಷ್ಟೆ! ಅಂತಹವನು ಯಾವ ಸುಳ್ಳನ್ನಾಡಿ ಅದರ ಪರಿಣಾಮ 
ವಾಗಿ ಸ್ವರ್ಗದಿಂದುರುಳಿ ಭೂಲೋಕವನ್ನು ಪ್ರವೇಶಿಸಿದನು? 

೨. ಮತ್ತೆ ಭೂಮಿಯಿಂದ ಅವನನ್ನು ಉದ್ಧಾರಮಾಡಿದವರಾರು? ಪಿತೃ 
ಗಳಿಂದ ಅವನೇಕೆ ಶಾಪವನ್ನು ಹೊಂದಿದನು? ಆ ಭೂಪತಿಯು ಆ ಶಾಪದಿಂದ 
ಬಿಡುಗಡೆಹೊಂದಿದುದೆಂತು? ಓ ಸೃಂದಸ್ವಾಮಿಯೇ! ಈ ವೃತ್ತಾಂತವೆಲ್ಲ 
ವನ್ನೂ ನನಗೆ ತಿಳಿಸಬೇಕು.” 

೩. ಸ್ಫಂದನು ಹೇಳುತ್ತಾನೆ: ಅಯ್ಯಾ ಬ್ರಾಹ್ಮಣನೇ ! ಇಂದ್ರನಿಗೆ 
ಸಮಾನವಾದ ತೇಜಸ್ಸಿನಿಂದೊಪ್ಪುತ್ತಿದ್ದ ಆ ಉಪರಿಚರವಸುವಿನ ಈ ಕಥೆಯ 
ನ್ನಾಲಿಸು. ಇದನ್ನು ಕೇಳುವವನಿಗೆ ಸರ್ವಪಾಪಗಳೂ ಕ್ಪಣಮಾತ್ರದಲ್ಲಿಯೆ 
ಕ್ಸಯಿಸಿಹೋಗುತ್ತವೆ. 

೪. ಎಲ್ಲೆ ಮುನಿಯೇ!  ಸ್ವಾಯಂಭುವಮನ್ವಂತರದಲ್ಲಿ ಪೂರ್ವದಲ್ಲಿ 
ಇಂದ್ರನು ವಿಶ್ವಜಿತ್ರೆಂಬ ಹೆಸರಿನ ಅಶ್ವಮೇಧ ಮಹಾಯಜ್ಞವನ್ನು ಆರಂಭ 
ಮಾಡಿದನು. 


ಹಸ್ಕೋಳ$ಧ್ಮಾಯಃ ೨೦೭ 


ನಿಬದ್ಧಾಃ ಪಶವೋಂಜಾದ್ಯಾಃ ಕ್ರೋಶಂತಸ್ತತ್ರ ಭೂರಿಶಃ । 


ಸರ್ವೇ ದೇವಗಣಾಶ್ಚಾಪಿ ರಸಲುಬ್ಧಾಸ್ತೈದಾಸತ ॥೫॥ 
ಕ್ಲೇನಾಯ ಸರ್ವಲೋಕಾನಾಂ ವಿಚರಂತೋ ಯದೃಚ್ಛಯಾ । 
ಮಹರ್ಷಯ ಉಪಾಜನ್ಮುಸ್ತತ್ರ ಭಾಸ್ಕರವರ್ಚಸಃ ॥೬॥ 


ಸಂಮಾನಿತಾಃ ಸುರಗಣೈಃ ಸಾದ್ಯಾರ್ಫ್ಯಸ್ವಾಗತಾದಿಭಿಃ । 

ತೇ ಬೃಹೆನ್ಮುನಯೋ ಪಶ್ಯನ್‌ ಮೇಧ್ಯಾಂಸ್ತಾನ್‌ ಕ್ರೋಶತಃ ಪೆಶೂನ್‌ ॥ 

ಸಾತ್ತ್ವಿಕಾನಾಮಪಿ ಚ ತಂ ದೇವಾನಾಂ ಯಜ್ಞವಿಸ್ತರಂ । 

ಹಿಂಸಾಮಯಂ ಸಮಾಲೋಕ್ಯ ತೇ*ತ್ಯಾಶ್ಚರ್ಯಂ ಹಿ ಲೇಭಿರೇ ಗಲ 

ಧರ್ಮವ್ಯತಿಕ್ರಮಂ ದೃಷ್ಟ್ಯಾ ಕೃಪಯಾ ತೇ ದ್ವಿಜೋತ್ತಮಾಃ । 

ಮಹೇಂದ್ರಪ್ರಮುಖಾನೂಚುರ್ದೇವಾನ್ಮರ್ನುಧಿಯಸ್ತೃತಃ nen 
ಮಹರ್ಷಯ ಊಚುಃ: 


ದೇವೈಶ್ನ ಯಹಿಭಿಃ ಸಾಕಂ ಮಹೇಂದ್ರಾಂಸ್ಮದ್ಧಚಃ ಶೃಣು । 


ಯಥಾಸ್ಥಿತಂ ಧರ್ಮತತ್ವಂ ನದಾನೋ ಹಿ ಸನಾತನಂ ॥ ೧೦॥ 





೫. ಅಲ್ಲಿ ಅಜ ಮೊದಲಾದ ಪಶುಗಳು ಅಸಂಖ್ಯವಾಗಿ ಯೂಪಸ್ತಂಭ 
ಗಳಿಗೆ ಕಟ್ಟಲ್ಪಟ್ಟು ಅರಚುತ್ತಿದ್ದವು. ಸಮಸ್ತ ದೇವತಾಗಣಗಳೂ ರಸಲುಬ್ಜ್ಬ 
ರಾಗಿ ಅಲ್ಲಿ ಕುಳಿತಿದ್ದರು. 

೬. ಸರ್ವಲೋಕಗಳ ಕ್ಷೇಮಕ್ಕಾಗಿ ತಮಗೆ ತೋರಿದತ್ತ ಸಂಚಾರ 
ಮಾಡುತ್ತ ಸೂರ್ಯತೇಜಸ್ಸಿನಿಂದ ಬೆಳಗುತ್ತಿದ್ದ ದಿವ್ಯಮಹರ್ಷಿಗಳೂ ಅಲ್ಲಿಗೆ 
ಬಂದರು. 

೭. ಪಾದ್ಯ, ಅರ್ಥ್ಯ್ಯ, ಸ್ವಾಗತವೇ ಮೊದಲಾದ ಸತ್ಯಾರಗಳಿಂದ ಸುರ 
ಸಮೂಹದಿಂದ ಸತ್ಸತರಾದ ಆ ಮಹಾಮುನಿಗಳು ಯಜ್ಞಕ್ಕೆ ಮಾಸಲಾಗಿ 
ಅರಚುತ್ತಿರುವ ಆ ಪಶುಗಳನ್ನು ಕಂಡರು. 

೮. ಸಾತ್ವಿಕರೇ ಆದರೂ ಆ ದೇವತೆಗಳ ಯಜ್ಞವಿಸ್ತಾರವು ಈ ರೀತಿ 
ಹಿಂಸಾಮಯವಾಗಿರುವುದನ್ನು ಕಂಡು ಅವರೆಲ್ಲರೂ ಅತ್ಯಾಶ್ಚರ್ಯಗೊಂಡರು. 

೯. ಧರ್ಮಬುದ್ಧಿಯವರಾದ ಆ ದ್ವಿಜೋತ್ತಮರು ಅಲ್ಲಿ ನಡೆಯಲಿರುವ 
ಧರ್ಮವ್ಯತಿಕ್ರಮವನ್ನು ಕಂಡು ಕೃಸೆಯಿಂದ ಕೂಡಿದವರಾಗಿ ಮಹೇಂದ್ರನೇ 
ಮೊದಲಾದವರನ್ನು ಕುರಿತು ಹೀಗೆ ಹೇಳಿದರು. 

೧೦. ಮಹರ್ಷಿಗಳು ಹೇಳುತ್ತಾರೆ: ಎಲೈ ಮಹೇಂದ್ರನೇ! ದೇವತೆ 
ಗಳಿಂದಲೂ, ಖುಷಿಗಳಿಂದಲೂ ಕೂಡಿರುವ ನೀನು ನಮ್ಮ ಮಾತನ್ನು ಕೇಳಬೇಕು. 
ಸನಾತನವಾದ ಧರ್ಮತತ್ವ್ವವನ್ನು ಇದ್ದುದನ್ನಿದ್ದಂತೆಯೆ ತಿಳಿಸುತ್ತೇವೆ. 


೨೦೮ ಶ್ರೀ ಸ್ಕಾಂದಮಹಾಪುರಾಣಂ 


IH ಜಗತ್ಸರ್ಗಕಾಲೇ ಬ ಹ್ಮ ಣಾ ಸರಮೇಷ್ಮಿ ನಾ। 


ತ್ತೇನ ನಿರ್ಮಿತಾಃ ಸೊ ೀ ವೈ ಡೆತುಷ್ಟಾ ದ ಸರ್ಮಧಾರಕಾಃ ॥೧೧॥ 
ಹ ತಮಸಾ ಚಾಸೌ ಮನೊಂಕ್ಚೆವ" ನರಾಧಿಸಾನ್‌ | 
ಅಸುರಾಣಾಂ ಜಾಧಿಪತೀನಸ ೈಜದ್ಧರ್ಮಧಾರಿಣಃ ॥ ೧೨ ॥ 
ಸರ್ವೇಷಾಮಫಥ ಯುಷ್ಮಾಕಂ ಯಜ್ಞಾದಿವಿಧಿಜೋಧಕೆಂ | 
ಸಸರ್ಜ ಶ್ರೇಯಸೇ ವೇದಂ ಸರ್ವಾಭೀಷ್ಟಫಲಪ್ರದಂ H ೧೩ ॥ 
ಅಹಿಂಸೈವ ಪರೋ ಧರ್ಮಸ್ತತ್ರ ವೇದೇಂಸ್ತಿ ಕೀರ್ತಿತಃ । 
ಸಾಕ್ಸಾತ್ಸಶುವಧೋ ಯಚ್ಞೇ ನೆ ಹಿ ನೇದಸ್ಯ ಸಂಮತಃ ॥ ೧೪ ॥ 
ಚತುಷ್ಪಾದಸ್ಯ ಧರ್ಮಸ್ಯ ಸ್ಥಾಸನೇ ಹ್ಯೇವ ಸರ್ವಥಾ । 
ತಾತ್ಸರ್ಯಮಸ್ತಿ ವೇದಸ್ಕ ನತು ನಾಶೇಂಸ್ಕ ಹಿಂಸಯಾ ॥ ೧೫ ॥ 


ರಜಸ್ತಮೋದೋಷವಶಾಸ್ತಥಾಷ್ಯಸುರಪಾ ನೃಪಾಃ । 
ಮೇಧ್ಯೇನಾಚೇನ ಯಷ್ಟವ್ಯಮಿತ್ಯಾದೌ ಮತಿಜಾಡ್ಯತಃ । 
ಛಾಗಾದಿಮರ್ಥಂ ಬುಬಂಮುರ್ಪೀಹ್ಯಾದಿಂ ತುನೆತೇವಿದುಃ ॥೧೬॥ 





೧೧. ಪರಮೇಸ್ಮಿಯಾದ ಬ್ರಹ್ಮನಿಂದ ಪ್ರಪಂಚದ ಸೃಷ್ಟಿಯಾದ ಸಮಯ 
ದಲ್ಲಿ ನಾಲ್ಕುಪಾದಗಳುಳ್ಳುದಾದ ಅನಾದಿಧರ್ಮವನ್ನು ಧರಿಸಿದವರಾದ ನೀವು 

ಸತ್ತ್ವಗುಣದಿಂದಲೇ ನಿರ್ಮಿತರಾಗಿರುವಿರಿ. 

೧೨-೧೩. ಆ ಬ್ರಹ್ಮನು ತನ್ನ ರಜೋಗುಣದಿಂದಲೂ, ತಮೋಗುಣ 
ದಿಂದಲೂ ನರಾಧಿಸರಾದ ಮನುಗಳನ್ನೂ ಅಸುರಾಧಿಸತಿಗಳನ್ನೂ ಧರ್ಮಧರ 
ರನ್ನಾಗಿ ಸೃಷ್ಟಿಮಾಡಿದನು. ಆ ಬಳಿಕ ನಿಮ್ಮೆಲ್ಲರ ಶ್ರೇಯಸ್ಸಿಗೋಸುಗವೇ 
ಯಜ್ಞ ಮೊದಲಾದವುಗಳ ವಿಧಿಯನ್ನು ಬೋಧಿಸುವುದೂ, ಸರ್ವಾಭೀಷ್ಟಫಲ 
ಗಳನ್ನು ಕೊಡುವುದೂ ಆದ ವೇದಗಳನ್ನು ಸೃಜಿಸಿದನು. 

೧೪. ಪರಮಧರ್ಮವಾದ ಅಹಿಂಸೆಯೇ ಆ ವೇದಗಳಲ್ಲಿ ಹೇಳಲ್ಪ ಟ್ವದೆ.- 
ಯಜ್ಞದಲ್ಲಿ ಸಾಕ್ಸಾತ್ತಾಗಿ ಪಶುವಧೆಯನ್ನು ಮಾಡುವುದು ವೇದಕ್ಕೆ ಸಮ ತನಲ್ಲ. 

೧೫. ನಾಲ್ಕುಪಾದಗಳುಳ್ಳ ಧರ್ಮವನ್ನು ಸರ್ವವಿಧದಿಂದಲೂ ಸ ಸ್ಥಾಪನೆ 
ಮಾಡುವುದೇ ವೇದದ ತಾತ್ಪರ್ಯವು. ಹಿಂಸೆಯಿಂದ ಆ ಧರ್ಮವನ್ನು ನಾಶ 
ಮಾಡುವುದು ಎಂದಿಗೂ ಅದರ ತಾತ್ಪರ್ಯವಲ್ಲವು. 

೧೬. ರಜೋಗುಣ ತಮೋಗುಣಗಳಿಗೆ ವಶರಾದುದರಿಂದಲೂ, ಮತಿ 
ಜಾಡ್ಯದಿಂದಲೂ ಅಸುರಾಧಿಪತಿಗಳೂ, ನರಪತಿಗಳೂ ಮೇಧ್ಯವಾದ ಅಜದಿಂದೆ 
ಯಜ್ಞಮಾಡಬೇಕು? ಎಂಬಿವೇ ಮೊದಲಾದ ಕಡೆಗಳಲ್ಲಿ (" ಅಜ? ಶಬ್ದಕ್ಕೆ) 
“ಆಡು? ಎಂಬ ಅರ್ಥವನ್ನೇ ತಿಳಿದುಕೊಂಡರು; "ಬತ್ತ? ಮೊದಲಾದ ಅರ್ಥ 
ವನ್ನು ಅವರರಿಯಲಿಲ್ಲ. 


ಷಷ್ಠೋ$ಧ್ಯಾಯಃ ೨೦೯ 


ಸಾತ್ತಿಕಾನಾಂ ತು ಯುಷ್ಮಾಕಂ ವೇದಸ್ಯಾರ್ಥೋ ಯಥಾಸ್ಥಿ ತಃ | 


ಗ್ರಹೀತವ್ಯೋಂನ್ಯಥಾ ನೈವ ತಾದೃಶೀ ಚ ಕ್ರೀಯೋಚಿತಾ H ೧೭ ॥ 
ಯಾದೃಶೋ ಹಿ ಗುಣೋ ಯಸ್ಯ ಸ್ಪಭಾವಸ್ತೃಸ್ಯ ತಾದೃಶಃ । 
ಸ್ವಸ್ವಭಾವಾನುಸಾರೇಣ ಪ್ರವೃತ್ತಿಃ ಸ್ಯಾಚ್ಹೆ ಕರ್ಮಣಿ ॥ ೧೮॥ 
ಸಾತ್ವಿಕಾನಾಂ ಹಿ ವೋ ದೇವಃ ಸಾಕ್ಸಾದ್ವಿಷ್ಟೂ ರಮಾಪತಿಃ । 
ಅಹಿಂಸಾಯಜಚ್ಞೇಸ್ಲಿ ತತೋಂಧಿಕಾರಸ್ತಸ್ಯ ತುಷ್ಪಯೇ ॥೧೯॥ 
ಪ್ರತ್ಯಕ್ಸಪೆಶುಮಾಲಭ್ಯ ಯಜ್ಞ ಸ್ಕ್ಯಾಚರಣಂ ತು ಯತ್‌ । 

ಧರ್ಮಃ ಸ ನಿಪರೀತೋ ವೈ ಯುಷ್ಮಾಕಂ ಸುರಸತ್ತಮಾಃ ॥೨೦॥ 


ರಜಸ್ತ ಮೋಗು ಣವಶಾದಾಸುರೀಂ ಸಂಪದಂ ಶ್ರಿತಾಃ । 
ಯುಷ್ಮಾಕಂ ಯಾಜಕಾ ಹ್ಯೇತೇ ಸಂತ್ಯನೇದನಿದೋ ಯಥಾ ॥ ೨೧॥ 
ತತ್ಸಂಗಾದೇವ ಯುಷ್ಮಾಕಂ ಸಾಂಪ್ರತಂ ವ್ಯತ್ಯಯೋ ಮತೇ । 


ಜಾತಸ್ತೇನೇದೃಶಂ ಕರ್ಮ ಪ್ರಾರಬ್ಬಮಿತಿ ನಿಶ್ಚಿತಂ ॥ ೨೨ ॥ 
ರಾಜಸಾನಾಂ ತಾಮಸಾನಾಮಾಸುರಾಣಾಂ ತಥಾ ನೃಣಾಂ । 
ಯಥಾಗುಣಂ ಭೈರವಾದ್ಯಾ ಉಪಾಸ್ಯಾಃ ಸಂತಿ ದೇವತಾಃ ॥ ೨೩ ॥ 


೧೭. ಸಾತ್ವಿಕರಾದ ನಿಮಗೆ ವೇದದ ಅರ್ಥವು ಹೇಗಿದೆಯೋ ಹಾಗೆಯೇ 
ಗ್ರಹಿಸುವುದು ತಕ್ಕುದು. ಬೇರೊಂದು ರೀತಿಯಲ್ಲಿ ಗ್ರಹಿಸುವುದು ಯುಕ್ತ 
ವಲ್ಲವೇ ಅಲ್ಲ. ಅಂತಹ ಕ್ರಿಯೆಯು ಉಚಿತವೂ ಅಲ್ಲವು. 

೧೮. ಯಾವನಿಗೆ ಯಾವ ಗುಣವಿರುತ್ತದೆಯೋ ಅವನ ಸ್ವಭಾವವೂ 
ಅದಕ್ಕೆ ಅನುಗುಣವಾಗಿಯೇ ಇರುತ್ತದೆ. ಅವರವರ ಸ್ವಭಾವಕ್ಕೆ ಅನುಸಾರ 
ವಾಗಿ ಕರ್ಮದಲ್ಲಿ ಪ್ರವೃತಿ.ಯುಂಬಾಗುತ್ತದೆ. 

೧೯. ಸಾತ್ವಿಕರಾದ ನಿಮಗೆ ರಮಾಪತಿಯಾದೆ ಸಾಕ್ಸಾದ್ವಿಷ್ಟುವೇ 
ದೇವರು. ಅವನಿಗೆ ಸಂತುಷ್ಟಿ ಯನ್ನುಂಟುಮಾಡುವುದಕ್ಕೆ ಅಹಿಂಸೆಯಿಂದ 
ಯಜ್ಞ ಮಾಡುವುದರಲ್ಲಿ ನಿಮಗೆ ಅಧಿಕಾರವುಂಟು. 

೨೦. ಎಲ್ಫೈ ಸುರಶ್ರೇಷ್ಠರೇ! ಪ್ರತ್ಯಕ್ಸೈವಾಗಿ ಪಶುವನ್ನು ಕೊಂದು ಯಜ್ಞ 
ವನ್ನು ಆಚರಿಸುವ ಧರ್ಮವು ನಿಮಗೆ ವಿಸರೀತ ಧರ್ಮವಾಗುವುದು. 

೨೧. ನಿಮಗೆ ಯಾಜಕರಾಗಿರುವ ಇವರು ರಜೋಗುಣ ತಮೋಗುಣ 
ಗಳಿಗೆ ವಶರಾಗಿ ಆಸುರೀಸಂಪತ್ತನ್ನು ಆಶ್ರಯಿಸಿ ವೇದಗಳನ್ನರಿಯದವರಂತೆ 
ಆಗಿದ್ದಾರೆ. 

೨೨. ಇವರ ಸಹವಾಸದಿಂದಲೇ ನಿಮಗೀಗ ಬುದ್ಧಿ ವ್ಯತ್ಯಾಸವುಂಟಾಗಿದೆ. 
ಆದುದರಿಂದ ಈ ರೀತಿಯ ಕರ್ಮವನ್ನು ಪ್ರಾರಂಭಿಸಿರುವಿರೆಂಬುದು ನಿಶ್ಚಯ. 

೨೩. ರಜೋಗುಣಯುಕ್ತರೂ, ತಮೋಗುಣಯುಕ್ಕರೂ ಆದ ಅಸುರ 


೨೧೦ ಶ್ರೀ ಸ್ಕಾಂದಮಹಾಪುರಾಣಂ 


ಸ್ಪಗುಣಾನುಗುಣಾತ್ಮೀಯದೇವತಾತುಷ್ಟಯೇ ಭುವಿ । 
ಹಿಂಸ್ರೆಯಜ್ಞ ವಿಧಾನಂ ಯತ್ತೇಷಾಮೇವೋಚಿತಂ ಹಿ ತತ್‌ ॥ ೨೪ ॥ 
ತತ್ರಾಪಿ ವಿಷ್ಣುಭಕ್ತಾ ಯೇ ದೈತ್ಯರಕ್ಸೋನರಾದಯಃ । 


ತೇಷಾಮ ಸ್ರ್ಯಚಿತೋ ನಾಸ್ತಿ ಹಿಂಸ್ರೆಯಜ್ಞಃ ಕುತಸ್ತು ವಃ ॥ ೨೫ ॥ 
ಯಜ್ಞಶೇಷೋ ಹಿ ಸರ್ವೇಷಾಂ ಯಜ್ಞಕರ್ಮಾನುತಿಸ್ಮತಾಂ । 
ಅನುಜ್ಞಾ ತೋ ಭಕ್ಸಣಾರ್ಥಂ ನಿಗಮೇನೈನ ವರ್ತತೇ ॥ ೨೬ ॥ 
ಸಾತ್ಮಿಕಾನಾಂ ದೇವತಾನಾಂ ಸುರಾಮಾಂಸಾಶನಂ ಕ್ವಚಿತ್‌ । 
ಅಸ್ಮಾಭಿಸ್ತ್ವೀಕ್ಸಿತಂ ನೈನ ನ ಶೃತಂ ಚ ಸತಾಂ ಮುಖಾತ್‌ ॥ ೨೭ ॥ 
ತಸ್ಮಾದ್ಧಿ ೀಹಿಭಿರೇವಾಸೌ ಯಜ್ಞಃ ಕ್ಸೀರೇಣ ಸರ್ಪಿಷಾ। 
ಮೇಧೈೈರನ್ನರಸೈಶ್ವಾನ್ಯೈಃ ಕಾರ್ಯೋ ನ ಪಶುಹಿಂಸಯಾ ॥ ೨೮ ॥ 
ತತ್ರಾಪಿ ಬೀಜೈರ್ಯಷ್ಟವ್ಯಮಜಸಂಜ್ಞ್ಞಾಮುಪಾಗತೈಃ | 
ತ್ರಿವರ್ಷಕಾಲಮುಷಿತೈರ್ನ ಯೇಷಾಂ ಪುನರುದ್ಧಮಃ ॥೨೯॥ 


ರಿಗೂ, ನರರಿಗೂ ಅವರವರ ಗುಣಕ್ಕೆ ಅನುಸಾರವಾಗಿ ಉಪಾಸನೆ ಮಾಡಲು 
ಜೈರವಾದಿ ದೇವತೆಗಳಿದ್ದಾರೆ. 

೨೪. ತಮ್ಮ ಗುಣಕ್ಕೆ ಅನುಗುಣವಾದ ದೇವತೆಗಳ ಸಂತುಷ್ಟ್ರಿಗಾಗಿ 
ಭೂಮಿಯಲ್ಲಿ ಹಿಂಸೆಯಿಂದ ಕೂಡಿದ ಯಜ್ಞವಿಧಾನವಾವುದಿಜಿಯೋ ಅದು 
ಅವರಿಗೇ ಉಚಿತವಾದುದು. 

೨೫. ಅಲ್ಲಿ ಕೂಡ ದೈತ್ಯ, ರಾಕ್ಪಸ, ನರರೇ ಮೊದಲಾದವರಲ್ಲಿ ಯಾರು 
ವಿಷ್ಣುಭಕ್ತರಾಗಿರುವರೋ ಅವರಿಗೆ ಹಿಂಸಾಯಜ್ಞವು ಉಚಿತವಲ್ಲ. ಹಾಗಿರುವಲ್ಲಿ 
ಸಾತ್ವಿಕರಾದ ನಿಮಗೆ ಹೇಗೆತಾನೆ ಇದು ಉಚಿತವಾದೀತು? 

೨೬. ಯಜ್ಞ ಕರ್ಮವನ್ನು ಮಾಡುವ ಸರ್ವರಿಗೂ ಯಜ್ಚ ಶೇಷವನ್ನು 
ಭಕ್ತಣೆಮಾಡಬೇಕೆಂಬ ಅನುಜ್ಞೆ ಯಿರುವುದು. ವೇದದಿಂದಲೇ ಈ ಅನುಜ್ಞೆ, 
ಯಾಗಿರುವುದು. 

೨೭. ಸಾತ್ವಿಕರಾದ ದೇವತೆಗಳಿಗೆ ಸುರಾಪಾನವನ್ನೂ, ಮಾಂಸಾಹಾರ 
ವನ್ನೂ ನಾವು ಒಮ್ಮೆಯಾದರೂ ಸತ್ಪುರುಷರಿಂದ ಕಂಡು ಕೇಳಿಲ್ಲವು. 

೨೮. ಆದುದರಿಂದ ಬತ್ತ, ಹಾಲು, ತುಪ್ಪ, ಪವಿತ್ರವಾದ ಅನ್ನ, ಇತರ 
ರಸಗಳು ಇವುಗಳಿಂದಲೇ ಯಜ್ಞವನ್ನು ಮಾಡಬೇಕು. ಪಶುಹಿಂಸೆಯಿಂದ 
ಮಾಡತಕ್ಕದಲ್ಲವು. 

೨೯. ಅಲ್ಲಿಯೂ ಮೂರು ವರ್ಷಗಳಕಾಲ ಕೂಡಿಟ್ಟಿದ್ದು ಮೊಳಕೆ 
ಹುಟ್ಟದಂತಾಗಿ "ಅಜ? ಎಂದು ಹೆಸರುಹೊಂದಿರುವ ಧಾನ್ಯಗಳಿಂದಲೇ ಯಜ್ಞ 
ಮಾಡಬೇಕು. 


ಸಷಷ್ಕ್ಮೋರಧ್ಯಾಯಃ ೨೧೧ 


ಅದ್ರೋಹಶ್ಚಾಪ್ಯಲೋಭಶ್ಚ ದನೋ ಭೂತದಯಾ ತಪಃ । 


ಬ್ರಹ್ಮಚರ್ಯಂ ತಥಾ ಸತ್ಯಮದಂಭಶ್ಚ ಕ್ಪಮಾ ಧೃತಿಃ ॥ ೩೦॥ 

ಸನಾತನಸ್ಯ ಧರ್ಮಸ್ಯ ರೂಪಮೇತದುದೀರಿತಂ । 

ತದತಿಕ್ರನ್ಯ ಯೋ ವರ್ತೇದ್ದರ್ಮುಷ್ನುಃ ಸೆ ಪತತ್ಯಧಃ ॥೩೧॥ 
ಸ್ಕಂದ ಉವಾಚ ೭. 


ಇತ್ನಂ ವೇದರಹಸ್ಯಜ್ಞೆ ತರ್ನುಹಾಮುನಿಭಿರಾದೆರಾತ್‌ । 
ಬೋಧಿತಾ ಅಪಿ ಸನ್ನೀತ್ಯಾ ಸ್ವಪ್ರತಿಜ್ಞಾನಿಘಾತತಃ | 


ತದ್ವಾಕ್ಯಂ ಜಗೃಹುರ್ನೈವ ತತ್ಪ್ರಾಮಾಣ್ಯವಿದೋ ಪಿ ತೇ ॥ ೩೨॥ 
ಮಹದ್ವ್ಯತಿಕ್ರಮಾತ್ರರ್ಹಿ ಮಾನಕ್ರೋಧಮದಾದಯಃ ! 
ವಿವಿಶುಸ್ತೇಷ್ಟಧರ್ಮಸ್ಯ ನಂಶಾಚ್ಛಿದ್ರೆಗವೇಷಣಃ ॥ ೩೩ ॥ 


ಅಜಶ್ಭಾಗೋ ನ ಬೀಜಾನೀತ್ಯಾದಿವಾದಿಷು ತೇಷ್ಟಥ । 
ನಿಮನಸ್ಸ್ಪೃಷಿವರ್ಯೇಷು ಪುನಸ್ತಾನ್‌ ಜೋಧಯತ್ಸು ಚ ॥ ೩೪॥ 
ರಾಜೋಪರಿಚರಃ ಶ್ರೀಮಾನ್‌ ತತ್ಪೈವನಾಗಾದ್ಯದೃಚ್ಛಯಾ । 

ತೇಜಸಾ ದ್ಯೋತಯನ್ನಾಶಾ ಇಂದ್ರಸ್ಯ ಪರಮಃ ಸಖಾ ॥ ೩೫ ॥ 


೩೦-೩೧. ದ್ರೋಹಮಾಡದಿರುವುದು, ಲೋಭವಿಲ್ಲದಿರುವುದು, ದಮ, 
ಭೂತದಯೆ, ತಪಸ್ಸು, ಬ್ರಹ್ಮಚರ್ಯ, ಸತ್ಯ, ದಂಭವಿಲ್ಲದಿರುವುದು, ಕ್ಸಮ್ಮೆ 
ಧೃತಿ (ಧೈರ್ಯ) ಇವು ಸನಾತನವಾದ ಧರ್ಮದ ರೂಪವೆಂದು ಹೇಳಲಾಗಿದೆ. 
ಅದನ್ನು ಅತಿಕ್ರಮಿಸಿ ಯಾವನು ವರ್ತಿಸುವನೋ ಅವನು ಧರ್ಮಫಪ್ನುನಾಗಿ 
ಅಧಃಪತನವನ್ನು ಪಡೆಯುತ್ತಾಕೆ.?' 

೩೨. ಸ್ವಂದನು ಹೇಳುತ್ತಾನೆ: " ಈರೀತಿಯಾಗಿ ವೇದರಹಸ್ಯಗಳನ್ನು 
ಬಲ್ಲವರಾದ ಆ ಮಹಾಮುನಿಗಳು ಆದರದಿಂದ ಬೋಧಿಸಿದರೂ, ಅವರು ಸನ್ನೀತಿ 
ಯಿಂದ ತಮ್ಮ ಪ್ರತಿಜ್ಞೆಗೆ ವಿಘಾತವುಂಟಾಗುವುದೆಂದೆಣಿಸಿ ಆ ಖುಷಿವಾಕ್ಯಗಳ 
ಪ್ರಾಮಾಣ್ಯವನ್ನು ಬಲ್ಲವರಾಗಿದ್ದರೂ ಅವರ ಮಾತನ್ನು ಗ್ರಹಿಸಲೇ ಇಲ್ಲವು. 

೩೩. ಮಹತ್ತರವಾದ ಆ ವ್ಯತಿಕ್ರಮದಿಂದ ಅಧರ್ಮದ ವಂಶದಲ್ಲಿ ಹುಟ್ಟ 


J 
©. 


ಛಿದ್ರವನ್ನೇ ಹುಡುಕುತ್ತಿರುವುವೂ ಆದ ಗರ್ವ, ಕ್ರೋಧ, ಮದ ಮೊದಲಾದ 
ಅವರಲ್ಲಿ ಸ್ರವೇಶಮಾಡಿದುವು. 

೩೪-೩೫. "ಆಜ? ಎಂದರೆ ಆಡು (ಹುಟ್ಟದ) ಬೀಜಗಳಲ್ಲ ಎಂದು 
ಮೊದಲಾಗಿ ಅವರು ವಾದಿಸುತ್ತಿರಲು. ಖುಷಿವರ್ಯರು ಮತ್ತೆ ಅವರನ್ನು 
ಬೋಧಿಸುತ್ತಿರಲಾಗಿ, ಶ್ರೀಮಂತನಾದ ಉಪರಿಚರರಾಜನು ಮನಬಂದತ್ತ 
ಸುತ್ತುತ್ತ ಅಲ್ಲಿಗೆ ಬಂದನು. ಇಂದ್ರನಿಗೆ ಸರಮಸ್ಸೇಹಿತನಾದ ಆತನು ತನ್ನ 
್ರ ದಿಕ್ಕುಗಳೆಲ್ಲವನ್ನೂ ಬೆಳಗುತ್ತಲಿದ್ದನು. 


೨೧೨ ಶ್ರೀ ಸ್ಕಾಂದಮೆಹಾಪುರಾಣಂ 


ತಂ ದೃಷ್ಟ್ಯಾ ಸಹಸಾಯಾಂತಂ ವಸುಂ ತೇ ತ್ವಂತರಿಕ್ಸಗಂ | 


ಊಚುರ್ದ್ವಿಜಾತಯೋ ದೇವಾನೇಷ ಚ್ಛೇತ್ಛ್ಯತಿ ಸಂಶಯಂ ॥ ೩೬ 
ಏಷ ಭೂವಿಂಪತಿಃ ಪೂರ್ವಂ ಮಹಾಯುಜ್ಹ್ಞಾನ್ಸಹಸ್ರಶಃ । 

ಚಕ್ರೇ ಸಾತ್ಮೃತತಂತ್ರೋಕ್ತವಿಧಿನಾರಣ್ಯಸೇನ ಚ ॥ ೩೭ ॥ 
ಯೇಷು ಸಾಕ್ಸಾತ್ಸಶುವಧಃ ಕಸ್ಮಿಂಶ್ಹಿದಪಿ ನಾಭವತ್‌ । 

ನ ದಕ್ಷಿಣಾನುಕಲ್ಪಶ್ಚ ನಾಪ್ರತ್ಯಕ್ಸಸುರಾರ್ಚನಂ ॥ ೩೮॥ 
ಅಹಿಂಸಾಧರ್ಮರಕ್ಸಾಭ್ಯಾಂ ಖ್ಯಾತೋಸೌ ಸರ್ವತೋ ನೃಪಃ । 
ಅಗ್ರಣೀರ್ಪಿಷ್ಣುಭಕ್ತಾನಾಂ ಏಕಪತ್ಪೀಮುಹಾವ್ರತಃ 1 ೩೯॥ 


ಈದೃಶೋ ಧಾರ್ನಿಕವರಃ ಸತ್ಯಸಂಧಶ್ಹ ವೇದವಿತ್‌ । 

ಕೆಥಂಚಿತ್‌ ನಾನ್ಯಥಾ ಬ್ರೂಯಾತ್‌ ವಾಕ್ಯಮೇಷ ಮಹಾನ್ವಸುಃ ॥ ೪೦ ॥ 
ಏನಂ ತೇ ಸಂವಿದಂ ಕೃತ್ವಾ ನಿಬುಧಾ ಜುಷಯಸ್ತಥಾ। 

ಅಪೃಚ್ಛೆನ್‌ ಸಹಸಾಂಭ್ಯೇತ್ಯ ವಸುಂ ರಾಜಾನಮುತ್ಸುಕಾಃ ॥೪೧॥ 


೩೬. ಅಂತರಿಕ್ಟೆಮಾರ್ಗವಾಗಿ ಇದ್ದಕ್ಕಿದ್ದಂತೆ ಅಲ್ಲಿಗೆ ಬರುತ್ತಿರುವ 
ಆ ವಸುವನ್ನು ಕಂಡು ಆ ಬ್ರಾಹ್ಮಣರು ದೇವತೆಗಳನ್ನು ಕುರಿತು, " ಈ ದೊರೆಯು 
ನಮ್ಮ ಸಂಶಯವನ್ನು ಪರಿಹರಿಸುತ್ತಾನೆ? ಎಂದು ನುಡಿದರು. 

೩೭. ಈ ಭೂಪತಿಯು ಪೂರ್ವದಲ್ಲಿ ಸಹಸ್ರಾರು ಮಹಾಯಜ್ಞಗಳನ್ನು 
ಸಾತ್ವತತಂತ್ರದಲ್ಲಿ ಹೇಳಿರುವ ವಿಧಿಯಿಂದಲೂ, ಆರಣ್ಯಕವಿಧಾನದಿಂದಲೂ 
ಮಾಡಿದ್ದಾನೆ. 

೩೮. ಅವುಗಳಲ್ಲಿ ಯಾವುದೊಂದರಲ್ಲೇ ಆದರೂ ಸಾಕ್ಸಾತ್ತಾಗಿ ಪಶುವಥೆ 
ಯಾಗಲಿಲ್ಲ. ಅದಕ್ಕೆ ಪ್ರತ್ಯಾಮ್ಮಾಯವಾಗಿ ದಕ್ಸಿಣಾನುಕಲ್ಪನೆಯೂ ಆಗಲಿಲ್ಲ. 
ಅಪ್ರತ್ಯಕ್ಷವಾಗಿ ಸುರಾರ್ಚನೆಯೂ ನಡೆಯಲಿಲ್ಲ. 

೩೯. ಅಹಿಂಸೆ ಮತ್ತು ಧರ್ಮರಕ್ಸಣೆ ಇವೆರಡರಿಂದಲೂ ಈ ರಾಜನು ಎಲ್ಲ 
ಕಡೆಯಲ್ಲಿಯೂ ವಿಖ್ಯಾತನಾಗಿದ್ದಾನೆ. ಇವನು ವಿಷ್ಣುಭಕ್ತರಲ್ಲಿ ಅಗ್ರಗಣ್ಯನು. 
ಏಕಸತ್ಲೀವ್ರುತವನ್ನು ನಡೆಸುವವನು. 

೪೦. ಇವನು ಧಾರ್ಮಿಕಶ್ರೇಷ್ಮನೂ, ಸತ್ಯಸಂಧನೂ, ವೇದಜ್ಞನೂ 
ಆಗಿದ್ದಾನೆ. ಈರೀತಿ ಇರುವ ಮಹಾತ್ಮನಾದ ಈ ವಸುರಾಜನು ಸತ್ಯವನ್ನು 
ಮಾರಿದೆ ಮಾತನ್ನೆಂದಿಗೂ ಆಡನು. 

೪೧. ದೇವತೆಗಳೂ ಖುಷಿಗಳೂ ಹೀಗೆಂದು ಗೊತ್ತುಮಾಡಿಕೊಂಡು 
ಸರಸರನೆ ವಸುರಾಜನ ಎದುರಿಗೆ ಬಂದು ಉತ್ಸುಕರಾಗಿ ಪ್ರಶ್ನೆಮಾಡಿದರು. 


ಷಸ್ಮೋ9ಧ್ಯಾಯಃ ೨೧೩ 


ದೇವಾ ಮಹರ್ಷಯ ಊಚುಃ -- 

ಭೋ ರಾಜನ್ಯೇನ ಯಷ್ಟವ್ಯಂ ಪಶುನಾಹೋಸ್ಟಿದೌ ಷಧೈಃ । 

ಏತಂ ನಃ ಸಂಶಯಂ ಛಿಂದಿ ಪ್ರಮಾಣಂ ನೋ ಭವಾನ್ಮತಃ ॥ ೪೨॥ 
ಸ್ಕಂದ ಉವಾಚ :-- 

ಸ ತಾನ್‌ ಕೃತಾಂಜಲಿರ್ಭೂತ್ವಾ ಪರಿಪಪ್ರಚ್ಛ ವೈ ವಸುಃ । 

ಕಸ್ಯ ವಃ ಕೋ ಮತಃ ಪಕ್ಸೋ ಬ್ರೂತ ಸತ್ಯಂ ಸಮಾಹಿತಾಃ ॥ ೪೩॥ 
ಮಹರ್ಷಯ ಊಚುಃ 

ಧಾನ್ಯೆ ಯರ್ಯಷ್ಟವ್ಯಮಿತ್ಯೇವ ಪಕ್ಸೋಸ್ಮಾಕಂ ನರಾಧಿಸ । 


- ದೇವಾನಾಂ ತು ಪಶುಃ ಸಕ್ಸೋ ಮತಂ ರಾಜನ್ನದಾತ್ಮನಃ ॥ ೪೪ ॥ 
ಸ್ಕಂದ ಉವಾಚ: 
ದೇವಾನಾಂ ತು ಮತಂ ಜ್ಞಾತ್ವಾ ವಸುಸ್ತತ್ಪಕ್ಸಸಂಶ್ರಯಾತ್‌ । 
ಛಾಗಾದಿಪಶುನೈವೇಜ್ಯಮಿತ್ಯುವಾಚ ವಚಸ್ತವಾ ॥ ೪೫ ॥ 
ಏವಂ ಹಿ ಮಾನಿನಾಂ ಪೆಕ್ಸಮಸೆಂತಂ ಸ ಉಸಾಶ್ರಿತಃ । 
ಧರ್ಮಜ್ನೋಂಪ್ಯವದನ್ಮಿಥ್ಯಾ ವೇದಂ ಹಿಂಸಾಪರಂ ನೃಪಃ ॥ ೪೬ ॥ 


೪೨. ದೇವತೆಗಳೂ ಮಹರ್ಷಿಗಳೂ ಕೇಳುತ್ತಾರೆ:-- ಅಯ್ಯಾ ರಾಜನೆ! 
ಯಾವುದರಿಂದ ಯಜ್ಞ ಮಾಡಬೇಕು? ಪಶುವಿನಿಂದರೋ ಅಥವಾ ಓಷಧಿ 
ಗಳಿಂದಲೋ? ಈ ನಮ್ಮ ಸಂಶಯವನ್ನು ಪರಿಹರಿಸು. ಈ ವಿಷಯದಲ್ಲಿ ನೀನೇ 
ಪ್ರಮಾಣವೆಂದು ನಮ್ಮ ಅಭಿಪ್ರಾಯವಾಗಿದೆ? ಎಂದರು. 

೪೩. ಸ್ಪಂದನು ಹೇಳುತ್ತಾನೆ:-ಆ ವಸುವು ಅಂಜಲಿಬದ್ಧನಾಗಿ ಅವರನ್ನು 
ಪ್ರಶ್ನೆಮಾಡಿದನು. "ನಿಮ್ಮ ಪಕ್ಸಗಳು ಯಾವುವು? ನಿಮ್ಮಲ್ಲಿ ಯಾರ ಮತವು 
ಯಾವುದು? ಸಮಾಧಾನದಿಂದೆ ಸತ್ಯವನ್ನು ಹೇಳಿರಿ” ಎಂದು ಕೇಳಿದನು. 

೪೪. ಮಹರ್ಷಿಗಳು ಹೇಳುತ್ತಾರೆ:--"" ಅಯ್ಯಾ ನರಸತಿಯೇ! ಧಾನ್ಯ 
ಗಳಿಂದ ಮಾತ್ರವೇ ಯಜ್ಞ ಮಾಡಬೇಕೆಂದು ನಮ್ಮ ಪಕ್ಪವು. ಸಶುವನ್ನು ಯಜ್ಞ, 
ಮಾಡಬೇಕೆಂದು ದೇವತೆಗಳ ಪಕ್ಬವು. ಓ ಮಹಾರಾಜಾ! ನಿನ್ನ ಅಭಿಪ್ರಾಯ 
ವೇನು, ಹೇಳು?” 

೪೫. ಸೃಂದನು ಹೇಳುತ್ತಾನೆ:--ದೇವತೆಗಳ ಅಭಿಪ್ರಾಯವನ್ನರಿತು 
ವಸುಮಹಾರಾಜನು ಅವರ ಪಕ್ಬವನ್ನಾಶ್ರಯಿಸಿದ್ದುದರಿಂದೆ ಆಡು ಮೊದಲಾದ 
ಪಶುಗಳಿಂದಲೇ ಯಜ್ಞ ಮಾಡಬೇಕು? ಎಂದು ನುಡಿದನು. 

೪೬. ಹೀಗೆ ಆ ನೃಪತಿಯು ಧರ್ಮಜ್ಞನಾದರೂ ಗರ್ವಿಗಳಾದ ಆ ದೇವತೆ 
ಗಳ ಅಸತ್ಪಕ್ಸವನ್ನು ಆಶ್ರಯಿಸಿ ವೇದವು ಹಿಂಸಾಪರವೆಂದು ಸುಳ್ಳು ನುಡಿದನು. 


\ 


೨೧೪ ಶ್ರೀ ಸ್ಕಾಂದೆಮ ಹಾಪುರಾಣಂ 


ತಸ್ಮಿನ್ನೇನ ಕಣೇ ರಾಜಾ ವಾಗ್ದೋಷಾವಂತರಿಕ್ಟತಃ | 

ಅಧಃ ಪಪಾತ ಸಹಸಾ ಭೂಮಿಂ ಚೆ ಪ್ರವಿವೇಶ ಸಃ 1 ೪೭॥ 
ಮಹತೀಂ ವಿಪದಂ ಪ್ರಾಪ ಭೂಮಿಮಧ್ಯ ಗತೋ ನೃಸಃ । 
ಸ್ಮೃತಿಸ್ಕ್ಥ್ವೇನಂ ನ ಪ್ರ ಜಹಾ ತದಾ ನಾರಾಯಣಾಶ್ರ *ಯಾತ್‌ ೪ ೪೮॥ 
ಮೋಚೆಯಿತ್ಕಾ ಪಶೂನ್‌ ಸರ್ವಾನ್‌ ತತಸ್ತೇ ತ್ರಿದಿವಾ ಕಸಃ । 
ಹಿಂಸಾಭೀತಾ ದಿವಂ ಜಗ್ಮುಃ ಸ್ಕಾಶ್ರಮಾಂಶ್ಲ್ನ ಮಹರ್ಷಯಃ ॥೪೯॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಶ್ರೀವಾಸುದೇವಮಾಹಾತ್ಮ್ಯೇ $" ಉಪರಿಚರವಸೋಃ 
ಅಧಃಪತನವರ್ಣನಂ'' ನಾಮ ಷಷ್ಠೋಂಧ್ಯಾಯಃ 








೩೭. ಆ ಕ್ಲಣವೇ ಅವನು ಆ ವಾಗ್ದೋಷದಿಂದ ಅಂತರಿಕ್ಬದಿಂದ ಕೆಳಕ್ಕೆ 
ಬಿದ್ದು ಭೂಮಿಯನ್ನು ಪ್ರವೇಶಮಾಡಿದನು. 

೪೮. ಭೂಮಧ್ಯವನ್ನು ಸೇರಿದ ರಾಜನು ಮಹತ್ತಾದ ವಿಪತ್ತನ್ನು 
ಹೊಂದಿದನು. ಆದರೆ ಅವನಿಗೆ ಶ್ರೀಮನ್ನಾರಾಯಣನ ಆಶ್ರಯವಿದ್ದುದರಿಂದ 
ಪೂರ್ವಜನ್ಮ! ಸ್ಮ ಎಕಿಯುಮಾತ್ರ ಹೋಗಿರಲಿಲ್ಲ. 

೪೯. Wh “ಡೀವತೆಗಳು ಹಿಂಸೆಗೆ ಹೆದರಿ ಪಶುಗಳನ್ನೆಲ್ಲ ಕಟ್ಟುಕಳಚಿ 
ಬಿಟ್ಟು ಸ್ವರ್ಗಕ್ಕೆ ಹೊರಟುಹೋದರು. ಮಹರ್ಷಿಗಳೂ ತಮ್ಮ ತಮ್ಮ ಆಶ್ರಮ 
ಗಳಿಗೆ ತೆರಳಿದರು. 


ಇಲ್ಲಿಗೆ ಎಂಬತ್ತೊಂದು ಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ಪ ಪ್ರಸಿದ್ಧ ವಾದ 
ಶ್ರೀ ಸ್ಕಾ ೦ದಮ ಹಾಪುರಾಣದ ಎರಡನೆಯ ವೈಸ್ಥವಖಂಡದ ಶ್ರಿ pe ವ 
"ಮಾಹೊತ ಹದಲಿ "" ಉಪರಿಚರವಸುಪವಿನ ಅಧಃ ಪತನವೃ ತ್ತಾ ನರ್‌ ತೆ 
ವೆಂಬ ಅರನೆಯ ಅಧ್ಯಾಯವು ಮುಗದುದು 


॥ ಶ್ರೀಃ 
ಅಥ ಸಪ್ತಮೋಧ್ಯಾಯಃ 
ಉಪರಿಚರವಸು ಮೋಕ್ರನಿರೂಪಣಂ 
ಸ್ಕಂದ ಉವಾಚ :-- 
ಭೂಮಧ್ಯಗಃ ಸ ರಾಜಾ ಸ್ವಕೃತಂ ಕರ್ಮ ಗರ್ಹಯನ್‌ । 
ಅನುತಪ್ಯಮಾನಶ್ಚ ಭೃಶಂ ಮಾನಯುಂಸ್ತಾನ್‌ ಬೃಹೆನ್ಮುನೀನ್‌ । 


ಜಜಾಪೆ ಭಗವನ್ಮಂತ್ರಂ ತ್ರ್ಯಕ್ಸರಂ ಮನಸಾ ಸದಾ Hon 

ತತ್ರಾಪಿ ಪರಯಾ ಭಕ್ತ್ಯಾ ಪಂಚಕಾಲಂ ಸ್ವಚೇತಸಾ | 

ಅಯಜದ್ಭರಿಂ ಸುರಪತಿಂ ಭೂಮೇರ್ಪಿವರ ಆದರಾತ್‌ ॥೨॥ 

ತತೋಸ್ಯ ತುಷ್ಟೋ ಭಗವಾನ್‌ ವಾಸುದೇವೋ ಜಗತ್ಸತಿಃ । 

ಆಸದ್ಯಪಿ ಯಥಾಕಾಲಂ ಯಥಾಶಾಸ್ತ್ರಂ ಸ್ವಮರ್ಚತಃ ॥೩॥ 

ವರದೋ ಭಗವಾಸ್ಟಿಷ್ಟುಃ ಸಮಿಾಪಸ್ಥಂ ದ್ವಿಜೋತ್ತಮಂ | 

ಗರುತ್ಮಂತಂ ಮಹಾವೇಗಮಾಬಭಾಷೇ ಸ್ಪಯಂ ತತಃ ॥೪॥ 
ಶ್ರೀ ಭಗವಾನುವಾಚ :- 


ದ್ವಿಜೋತ್ತಮ ಮಹಾಭಾಗೆ ಗಮ್ಯುತಾಂ ವಚಾನಾನ್ಮಮ । 
ಸಮ್ರಾಡ್ರಾಜಾ ವಸುರ್ನಾಮ ಧರ್ಮಾತ್ಮಾ ಮಾಂ ಸಮಾಶ್ರಿತಃ ॥ ೫॥ 





ಕನ್ನಡದ ಅನುವಾದ 
ಉಪರಿಚರವಸುಮೋಕ್ಸ ನಿರೂಪಣ 

೧. ಸ್ಫಂದನು ಹೇಳುತ್ತಾನೆ: ಬಳಿಕ ಭೂಮಧ್ಯವನ್ನು ಸೇರಿ ಆ ವಸು 
ರಾಜನು ತಾನು ಮಾಡಿದ ಕರ್ಮವನ್ನು ನಿಂದಿಸುತ್ತಲೂ, ಅದಕ್ಕಾಗಿ ಬಹೆಳವಾಗಿ 
ಅನುತಾಪಪಡುತ್ತಲೂ ಮಹಾತ್ಮರಾದ ಆ ಮಹಾಮುನಿಗಳನ್ನು ಮನ್ಸಿಸುತ್ತ 
ತ್ರ್ಯಕ್ಟರರೂಪವಾದ ಅಚ್ಯುತಮಂತ್ರವನ್ನು ಯಾವಾಗಲೂ ಮನಸ್ಸಿನಲ್ಲಿಯೇ 
ಜಪಿಸುತ್ತಿದ್ದನು. 

೨. ಅಲ್ಲಿಯೂ ಪರಮಭಕ್ತಿಯಿಂದ ಪಂಚಕಾಲಗಳಲ್ಲಿಯೂ ಮನಃ 
ಪೂರ್ವಕವಾಗಿ ಸುರಸತಿಯಾದ ಶ್ರೀಹೆರಿಯನ್ನು ಆ ಭೂಮಿಯ ಬಿಲದಲ್ಲಿಯೇ 
ಆದರದಿಂದ ಆರಾಧಿಸುತ್ತಿದ್ದನು. 

೩. ಆಪತ್ತಿನಲ್ಲಿಯೂ ವಿಹಿತಕಾಲದಲ್ಲಿ ಶಾಸ್ತ್ರಕ್ಕೆ ಅನುಸಾರವಾಗಿ ತನ್ನನ್ನು 
ಅರ್ಚಿಸುತ್ತಿದ್ದ ಅವನಲ್ಲಿ ಜಗತ್ಸತಿಯಾದ ಶ್ರೀವಾಸುದೇವನು ಸಂತುಷ್ಟನಾದನು. 

೪. ಭಗವಂತನಾದ ಆ ವಿಷ್ಣುವು ವರದನಾಗಿ ಸವಿಸಾಪದಲ್ಲಿದ್ದ ಮಹಾ 
ವೇಗವಂತನಾದ ಪಕ್ಷಿರಾಜ ಗರುಡನನ್ನು ಕರೆದು ತಾನಾಗಿಯೇ ಇಂತೆಂದನು. 

೫-೬. ಶ್ರೀಭಗವಂತನು ಹೇಳುತ್ತಾನೆ: “ ಪಕ್ಸಿಶ್ರೇಷ್ಠಾ! ಮಹಾ 
ಭಾಗನಾದ ನೀನು ನನ್ನ ಮಾತಿನಂತೆ ಈಗ ಸಾಮ್ರಾಜ್ಯದೊಡೆಯನೂ, 


೨೧೬ ಶ್ರೀ ಸ್ಮಾಂದೆಮ ಹಾಪುರಾಣಂ 


ಬ್ರಹ್ಮಾತಿಕ್ರಮದೋಷೇಣ ಪ್ರವಿಷ್ಟೋ ವಸುಧಾತಲಂ । 


ತನ್ಮಾನನಾ ಕೃತಾ ತೇನ ತದ್ಗಚ್ಛಾದ್ಯ ತದಂತಿಕಂ un 
ಭೂಮೇರ್ನಿವರಸಂಗುಪ್ತಂ ಗರುಡೈನಂ ಮಮಾಜ್ಞಯಾ | 
ಅಧಶ್ಚರಂ ನೃಪಶ್ರೇಷ್ಮಂ ಖೇಚರಂ ಕುರು ಮಾ ಚಿರಂ nn 


ಸ್ಕಂದ ಉವಾಚ: 
ಗರುತ್ಮಾನಥ ವಿಕ್ಸಿಷ್ಯ ಪಕ್ಸೌ್‌ ಮಾರುತವೇಗವಾನ್‌ । 


ವಿವೇಶ ನಿವರಂ ಭೂಮ್ಯಾ ಯತ್ರಾಸ್ತೇ ವಾಗ್ಯತೋ ವಸುಃ hen 
ತತ ಏನಂ ಸಮುತ್‌ಕ್ಸಿಪ್ಯ ಸ್ವಚೆಂಚ್ಛಾ ನಿನತಾಸುತಃ । 

ಉತ್ಸಪಾತ ನಭಸ್ತೂರ್ಣಂ ತತ್ರ ಚೈನಮಮುಂಚತ ॥೯॥ 
ತಸ್ಮಿನ್ಮುಹೂರ್ತೆೇ ಸಂಜಚ್ಚೇ ರಾಜೋಪರಿಚರಃ ಪುನಃ । 

ಸಶರೀರೋ ಗತಃ ಸ್ವರ್ಗಂ ಪರಮಂ ಸುಖಮಾಪ್ತವಾನ್‌ ॥ ೧೦॥ 
ಏವಂ ತೇನಾಪಿ ಬ್ರಹ್ಮರ್ಷೆೇ ವಾಗ್ದೋಷಾತ್ಸದವಜ್ಞಯಾ ! 

ಪ್ರಾಷ್ತಾ ಗತಿರಯಜ್ಯಾರ್ಹಾ ಧರ್ಮಜ್ಞೇನ ಮಹಾತ್ಮನಾ Hh ೧೧॥ 


ಧರ್ಮಾತ್ಮನೂ, ನನ್ನನ್ನು ಆಶ್ರಯಿಸಿರುವವನೂ, ಬ್ರಾಹ್ಮಣರನ್ನು ಅತಿಕ್ರಮಿಸಿದ 
ದೋಷದಿಂದ ಭೂಮಿತಲವನ್ನು ಪ್ರವೇಶಿಸಿದವನೂ, ಈಗ ಆ ಬ್ರಾಹ್ಮಣರನ್ನು 
ಮನ್ನಿಸುತ್ತಿರುವವನೂ ಆದ ವಸುಮಹಾರಾಜನ ಬಳಿಗೆ ಹೋಗು. 

೭. ಎಲೈ ಗರುಡನೇ! ಭೂಮಿಯ ಬಿಲದಲ್ಲಿ ಅಡಗಿ ಅಧೋಗತಿಯಲ್ಲಿರುವ 
ಈ ನೃಸಶೇಷ್ಠನನ್ನು ನನ್ನ ಆಜ್ಞೆಯಿಂದ ಖೇಚರನನ್ನಾಗಿ ಮಾಡು; ತಡಮಾಡ 
ಬೇಡ. 

ಲೆ. ಸ್ಪಂದನು ಹೇಳುತ್ತಾನೆ: ಬಳಿಕ ಆ ಗರುಡನು ರೆಕ್ಕೆಗಳನ್ನು ಬಿಚ್ಚಿ 
ವಾಯುವೇಗದಿಂದ ಹಾರಿಬರುತ್ತ ಮೌನವನ್ನನಲಂಬಿಸಿದ ವಸುರಾಜನು 
ನೆಲಸಿದ್ದ ಭೂಮಿಯ ಬಿಲವನ್ನು ಪ್ರವೇಶಿಸಿದನು. 

೯. ಆಮೇಲೆ ವಿನತಾನಂದನನಾದ ಗರುಡನು ಅವನನ್ನು ತನ್ನ ಕೊಕ್ಕಿ 
ನಿಂದ ಹಿಡಿದೆತ್ತಿಕೊಂಡು ಬಹುಬೇಗ ಆಕಾಶಕ್ಕೆ ನೆಗೆದು ಅವನನ್ನು ಅಲ್ಲಿ 
ಬಿಟ್ಟು ಬಿಟ್ಟನು. 

೧೦. ಆ ಕ್ಷಣವೇ ಉಪರಿಚರವಸುರಾಜನು ಪುನಃ ಜನಿಸಿದವನಾಗಿ 
ಸಶರೀರನಾಗಿಯೇ ಸ್ವರ್ಗಕ್ಕೆ ಹೋಗಿ ಪರಮಸುಖವನ್ನು ಪಡೆದನು. 

೧೧. ಎಲ್ಲೆ ಬ್ರಹ್ಮರ್ನಿಯೇ! ಹೀಗೆ ಸತ್ಪುರುಷರನ್ನು ಕಡೆಗಣಿಸಿದ್ದ 
ರಿಂದಲೂ, ವಾಗ್ದೋಷದಿಂದಲೂ ಧರ್ಮಜ್ಞನೂ, ಮಹಾತ್ಮನೂ ಆದ ಅವನಿಗೂ 
ಕೂಡ ಯಜ್ಞಮಾಡಿದವರಿಗೂ ಅಲಭ್ಯವಾದ ಗತಿಯುಂಬಾಯಿತು. 


೨೧೭ 
॥ ೧೨ ॥ 
1 ೧೪ ॥ 


6. 


«5ಧ್ಯಾಯಃ 
ಸ್ಸೀದಾ ಸಮವೈಕ್ಸೃತ 


ಸ್ಥಾನಾಂ ಪಿತ್ಯ್ಳೂಣಾಂ ಮಾನಸೀ ಸುತಾ । 


- 
ಇ 


ಸಪ ಮೊ 
ಯಥಾ ಶಕೋ ಗೀಯಮಾನಯಶಾಃ ಸುರೆ ॥ ೧೩ 


ಭುಂಜಾನೋ ವಿವಿಧಂ ಸೌಖ್ಯಂ ಮನೋಭೀಷ್ಟಂ ಚ ತತ್ರ ಸಃ। 


ಉವಾಸಾನ್ಕೊ 


ತತಃ ಶೀಘ್ರಂ ಜಹೌ ಪಾಪಂ ಸ್ವರ್ಗಲೋಕಮವಾಪ ಚ 
ತಮೇಕದಾ ವಿಮಾನೇನ ಚರಂತಂ ಸೂರ್ಯಸನ್ನಿಭಂ। 


ಅದ್ರಿಕಾಪ್ಸರಸಾಯುಕ್ತಮಚೆ 


ಕೇವಲಂ ಪುರುಷಸ್ತೇನ ಸೇವಿತೋ ಹರಿರೀಶ್ವರಃ । 
ಸಾಹಿಸೋಮಪದ 


ಅಗ್ನಿಷ್ಟಾತ್ತಾಭಿಧಾನಾನಾಮಮೂರ್ತಾನಾಂ ಮ 


ಒನಾಂ 1 ೧೫ ॥ 
ಚಿಸ್ನಿತಾ। 


ಹಾತ್ತೆ 


॥ ೧೬ ॥ 
॥ ೧೭ ॥ 


ಲ್ರ 
ವು 
ಮಾನವನಾಗಿ ಇಲ 


ಎ 
| 


ತೌ ತತಃ ಪಿತರಃ ಶೇಪುರ್ಭಾನಂ ದೃಷ್ಟೇದೃಶಂ ತಯೋಃ ! 


ತಂ ವಸುಂ ಪಿತರಂ ಮೇನೇ ಸ ಚ ತಾಮಾತ್ಮಜಾಮಿವ 
ಕನ್ಶೇ ತ್ವಮಸ್ಯ ನೃಪತೇರ್ಭುವಿ ಕನ್ಯಾ ಭವಿಷ್ಯಸಿ 


ಅಮೂರ್ತ ತ್ವಾತ್‌ ಪಿತ್ಯೂನ್‌ ಸ್ಕಾನ್‌ ಸಾನ ಜಾನಂತೀಶು 


೨೧೮ ಶ್ರೀ ಸ್ಮಾಂದೆಮಹಾಫುರಾಣಂ 


ವಸೋ ತ್ವಂ ಮಾನೆಹೋ ಭೂತ್ವಾ ಸುತಾಮೇನಾಂ ಸ್ವಯೋಷಿತಿ । 


ಅಸ್ಕಾಮೇವಾಪ್ಸರಾಯಾಂ ತ್ವಂ ಜನೆಯಿಷ್ಯಸಿ ನಿಶ್ಚಿತಂ ॥ ೧೮ ॥ 
ಇತ್ಯಂ ತೌ ಪಿತೃಭಿಃ ಶಸ್ತ್ತೌ ಶಾಷಮೋಕ್ಸಾಯ ತಾಂಸ್ಕತಃ | 
ಪ್ರಾರ್ಥಯಾಮಾಸತುರ್ನತ್ವಾ ತದೋಚುಸ್ತೇ ಕೃಪಾಲವಃ ॥೧೯॥ 


ಅನಶ್ಯಮಿತ್ಸಂ ಭಾವಿತ್ವಾದ್ಯುವಾಭ್ಯಾಮುಪಲಂಭಿತಃ | 
ಶಾಪೋಃಯಂ ತತ್ರ ಯುವಯೋಃ ಶ್ರೇಯ ಏವ ಭವಿಷ್ಯತಿ ॥೨೦॥ 
ಅಷ್ಟಾನಿಂಶೇ ದ್ಯಾಪರೇ ತು ವಸೋ ತ್ವಂ ಭುನಿ ಭೂಪತೇಃ । 


ಕೃತಯಜ್ಞ ಸ್ಯ ತನಯೋ ಭನಿತಾಸಿ ಮಹಾತ್ಮನಃ HON 
ತತ್ರಾಪಿ ಚ ಯಥೇದಾನೀಂ ತಥಾ ತ್ವಂ ಸಕಲೈರ್ಗುಣೈಃ 

ಜುಷ್ಟಶ್ತೆ ಖಚರೋ ಭಾವ್ಯೋ ಮಹಾಭಾಗವತಾಗ್ರಣೇಃ ॥ ೨೨ 1 
ಹಂಚರಾತ್ರೋಕ್ಕವಿಧಿನಾ ವಿಷ್ಣು ಮಭ್ಯರ್ಚ್ಯ ಭಕ್ತಿತಃ । 

ತಚ್ಛೇಷೇಣ ಸುರಾಂಶ್ಚಾಸ್ಮಾನರ್ಚಯಿಷ್ಯಸಿ ಸಪ್ರಜಃ ॥ ೨೩ ॥ 


ತತಸ್ತಂ ದಿವ್ಯದೇಹೇನೆ ಸ್ವರ್ಗಲೋಕಮವಾಸ್ಟ್ಯಸಿ ! 
ದಿವ್ಯಾನ್‌ ಭೋಗಾನ್‌ ತತ್ರ ಭುಕ್ತ್ವಾ ಪ್ರಾಪ್ಸ್ಯಸೇ ವೈಷ್ಣವಂ ಪದಂ ॥ 


ಹೆಂಡತಿಯಾದ ಈ ಅಪ್ಸರಸೆಯಲ್ಲಿಯೇ ಇವಳನ್ನು ಮಗಳಾಗಿ ಪಡೆಯುತ್ತೀಯೆ. 
ಇದು ನಿಶ್ಚಯವು.' 

೧೯. ಈ ರೀತಿಯಾಗಿ ಅವರಿಬ್ಬರೂ ಪಿತೃಗಳಿಂದ ಶಾಪಹೊಂದಿದವರಾಗಿ 
ಅವರಿಗೆ ನಮಸ್ಕಾರ ಮಾಡಿ ಶಾಪದ ಬಿಡುಗಡೆಗೋಸ್ಕರ ಅವರನ್ನು ಪ್ರಾರ್ಥಿಸಿ 
ಕೊಂಡರು. ಆಗ ಕೃಪಾಳುಗಳಾದ ಅವರು ಹೀಗೆ ಹೇಳಿದರು: 

೨೦. ""ನಿಮಗಿಬ್ಬರಿಗೂ ಹೀಗೆ ತಂದೆ ಮತ್ತು ಮಗಳ ಸಂಬಂಧವು 
ಅವಶ್ಯವಾಗಿ ಆಗಿಯೇತೀರಬೇಕಾಗಿದ್ದುದರಿಂದ ಈ ಶಾಪವು ಬಂದಿತು. ಇದರಿಂದ 
ನಿಮಗೆ ಕ್ರೇಯಸ್ಸೇ ಉಂಟಾಗುವುದು. 

೨೧. ಅಯ್ಯಾ ವಸುವೇ! ಇಪ್ಪತ್ತೆಂಟನೆಯ ದ್ವಾಪಠಯುಗದಲ್ಲಿ ಭೂಮಿ 
ಯಲ್ಲಿ ಮಹಾತ್ಮನಾದ ಕೃತಯಜ್ಞ ಮಹಾರಾಜನಿಗೆ ನೀನು ಮಗನಾಗುವೆ. 

೨೨. ಆಗಲೂ ಕೂಡ ನೀನು ಈಗಿನಂತೆಯೇ ಸಕಲಗುಣಗಳಿಂದಲೂ 
ಕೂಡಿದವನಾಗಿ ಖೇಚರನಾಗುವೆ; ಮತ್ತು ಮಹಾಭಾಗವತಾಗ್ರಣಿಯಾಗುವೆ. 

೨೩-೨೪, ನೀನು ಪ್ರಜೆಗಳೊಡಗೂಡಿ ಪಂಚರಾತ್ರೋಕ್ತ್ಕವಿಧಿಯಿಂದ 
ವಿಷ್ಣುವನ್ನು ಭಕ್ತಿಯಿಂದರ್ಚಿಸಿ ಆ ಪ್ರಸಾದಶೇಷದಿಂದ ದೇವತೆಗಳನ್ನೂ 
ನಮ್ಮನ್ನೂ ಪೂಜಿಸುವೆ. ಆ ಬಳಿಕ ನೀನು ದಿವ್ಯದೇಹವನ್ನು ತಳೆದು ಸ್ವರ್ಗ 
ಲೋಕವನ್ನು ಹೋಗಿ ಸೇರುವೆ. ಅಲ್ಲಿ ದಿವ್ಯಭೋಗಗಳನ್ನನುಭವಿಸಿ ವೈಷ್ಣವ 
ಪದವನ್ನೂ ಪಡೆಯುವೆ. 


ಸಪ್ತಮೋರಧ್ಯಾಯಃ ೨೧೯ 


ಅಚ್ಛೋದೇ ತೈಮನಿ ಕ್ಸೋಣ್ಯಾಂ ನಾಮ್ನಾ ಕಾಲೀತಿ ವಿಶ್ರುತಾ । 


ಸ್ವಾಂಶೇನ ಮತ್ಸ್ಯದೇಹಾಯಾಮದ್ರಿಕಾಯಾಂ ಜನಿಷ್ಯಸೇ ॥ ೨೫ ॥ 

ಪರಾಶರಾತ್ತತ್ರ ಸುತಂ ಕನ್ಯೈನ ಪ್ರಾಪ್ಸ್ಯಸೇ ಹರಿಂ । 

ಪ್ರಾಸಾದಾದೇವ ತಸ್ಯ ತ್ವಂ ಭುಕ್ತಿಂ ಮುಕ್ತಿಂ ಚ ಲಪ್ಸ್ಯಸೇ ॥ ೨೬ ॥ 
ಸ್ಕಂದ ಉವಾಚ :-- 


ಇತ್ನೆಂ ಸ ಪಿತೃಭಿಃ ಶಪ್ತೋನುಗೃಹೀತಶ್ನ ಭೂಪತಿಃ । 
ಕೃತಯಜ್ಞಾದಿಹ ಜನಿಂ ಪ್ರಾಪ್ಯಾಭೂತ್‌ ನಿಶ್ರುತೋ ಗುಣೈಃ ॥ ೨೭ ॥ 
ಯಥಾ ಪೂರ್ವಂ ಕೃಷ್ಣಭಕ್ತೋ ದೈನಪಿತ್ರ್ಯ್ಯನಿಧಾನನಿತ್‌ । 


ಸಖ್ಯೇ ತಸ್ಮೈ ಮುಹೇಂದ್ರಶ್ನ ಪ್ರಾದಾತ್ರಚುರಸಂಪದಃ ॥ ೨೮ ॥ 
ಶ್ವೇತದ್ವೀಸೇ ವಾಸುದೇವಾತ್ಟ್ರಾಪ್ರೋ ಯೋ ನಿಜಯಧ್ವಜಃ । 
ಪುರಾ ಸ್ಟೇನಾರಿನಾಶಾರ್ಥಂ ತಸ್ಮಾ ಇಂದ್ರಸ್ತಮ ಪ್ಯದಾತ್‌ ॥೨೯॥ 


ಅಂತರಿಕ್ಸಗತೀ ರಾಜಾ ಭೌಮಾನ್‌ ಭೋಗಾನ್‌ ಸುದುರ್ಲಭಾನ್‌ । 
ಭುಕ್ತ್ವ್ವಾಂತೇ ಸ್ವರ್ಗಲೋಕಂ ಚ ದಿವ್ಯದೇಹೇನ ಲಬ್ಧವಾನ್‌ 1 ೩೦॥ 

೨೫. ಎಲೌ ಆಚ್ಛೋದೇ! ನೀನು ಕೂಡ ಭೂಮಿಯಲ್ಲಿ ಮತ್ಸ್ಯದೇಹ 
ವನ್ನು ತಾಳಿದ ಅದ್ರಿಕೆಯಲ್ಲಿ ನಿನ್ನ ಅಂಶದಿಂದ ಕಾಲಿಯೆಂಬ ಹೆಸರುಹೊಂದಿ 
ಜನಿಸುವೆ. 

೨೬. ನೀನು ಕನ್ಯೈಯಾಗಿರುವಾಗಲೇ ಪರಾಶರನಿಂದ ಶ್ರೀಹರಿಯನ್ನು 
ಮಗನನ್ನಾಗಿ ಪಡೆಯುವೆ. ಅವನ ಪ್ರಸಾದದಿಂದಲೇ ನೀನು ಭುಕ್ತಿಯನ್ನೂ 
ಮುಕ್ತಿಯನ್ನೂ ಪಡೆಯುವೆ.” 

ಶ್ರಿ, ಸ್ಫಂದನು ಹೇಳುತ್ತಾನೆ: ಪಿತೃಗಳಿಂದ ಹೀಗೆ ಶಾಪವನ್ನೂ, 
ಅನುಗ್ರಹವನ್ನೂ ಪಡೆದ ಬಳಿಕ ಆ ರಾಜನು ಯಜ್ಞ ಮಾಡಿದುದರಿಂದ ಇಲ್ಲಿ 
ಜನ್ಮವನ್ನು ಪಡೆದು ತನ್ನ ಸದ್ಗುಣಗಳಿಂದ ಬಹಳ ಪ್ರಸಿದ್ಧನಾದನು. 

೨೮. ಪೂರ್ವದಂತೆಯೆ ಅವನು ಕೃಷ್ಣಭಕ್ಕನೂ, ದೇವಪಿತೃಕಾರ್ಯಗಳ 
ವಿಧಾನಗಳನ್ನು ಬಲ್ಲವನೂ ಆದನು. ಮಹೇಂದ್ರನೂ ಅವನಿಗೆ ಮಹಾ 
ಸಂಪತ್ತುಗಳನ್ನು ಕೊಡುತ್ತಿದ್ದನು. 

೨೯. ಹಿಂದೆ ಶ್ರೇತದ್ವೀಸದಲ್ಲಿ ವಾಸುದೇವನಿಂದ ಶತ್ರುಗಳ ವಿನಾಶಕ್ಷಾಗಿ 
ಯಾವ ವಿಜಯಧ್ವಜವನ್ನುು ಪಡೆದಿದ್ದನೋ ಅದನ್ನೂ ಆ ಮಹೇಂದ್ರನು ಅವನಿಗೆ 
ಕೊಟ್ಟನು. 

೩೦. ಆ ರಾಜನು ಅಂತರಿಕ್ಸದಲ್ಲಿ ಹೋಗುವ ಶಕ್ತಿಯುಳ್ಳವನಾಗಿ ಬಹು 
ದುರ್ಲಭಗಳಾದ ಭೂಲೋಕದ ಭೋಗಗಳನ್ನು ಭೋಗಿಸಿ ಕಡೆಯಲ್ಲಿ ದಿವ್ಯ 
ದೇಹವನ್ನು ಧರಿಸಿದವನಾಗಿ ಸ್ವರ್ಗಲೋಕವನ್ನೈದಿದನು. 


೨೨೦ ಶ್ರೀ ಸ್ಯಾಂದೆಮಹಾಪುರಾಣಂ 


ಪ್ರಾಕ್ಸುಣ್ಯಶೇಷಸ್ಯ ಫಲಂ ಭುಂಜನ್‌ ಸ್ಪಮನಸೇಪ್ಸಿತಾನ್‌ 1 
ತತ್ರ ಭೋಗಾನ್‌ ಬಹುನಿಧಾನ್‌ ತೀವ್ರಂ ವೈರಾಗ್ಯಮಾಪ್ತ ವಾನ್‌ ೫೩೧॥ 
ಮೇರೋಃ ಶೃಂಗೇಃಥೆ ವಿಜನೇ ಶುಚಿಃ ಕೃತದೃಢಾಸನಃ । 


ದಧ್ಯೌ ಸ್ವಹೃದಯಾಂಭೋಜೇ ಸ್ಪೇಷ್ಟದೇವಂ ರಮಾಪತಿಂ ॥ ೩೨ ॥ 
ತ್ಯಕ್ತ ದೇವವಪುಃ ಸೋಥೆ ಯೋಗಧಾರಣಯಾ ಮುನಿಃ । 
ತತಃ ಸೂಕ್ಸ ಒಶೆರೀರೇಣ ಪ್ರಾಪ ಭಾಸ್ಕರಮಂಡಲಂ ॥ ೩೩1 


ಯದಾಹುರ್ನೈಷ್ಮಿಕಾನಾಂ ಚ ಮುಕ್ತಿದ್ವಾರಂ ಹಿ ಯೋಗಿನಾಂ 1 
ತತ್ತೇಜೋದಗೃ ಸೂಕ್ಸ್ಟ್ಮಾಂಗಃ ಸಚ್ಜಿದ್ರೂಪೋಂತಿನಿರ್ಮಲಃ । 


ಸ ಬಭೂವ ಮಹಾಭಾಗಃ ಸಂಕ್ಸೀಣಾಶೇಷವಾಸನೆಃ ॥ ೩೪ ॥ 
ತತಸ್ತನ್ಮಂಡಲಗತೈರಾತಿವಾಹಕದೈವತೈಃ । 

ಸ ನಿನ್ಶೇ ವೈಷ್ಣನಂ ಧಾಮ ಶ್ರೇತದ್ವೀಸಾಖ್ಯಮದ್ದುತಂ 1 ೩೫॥ 
ಸಹಿ ದ್ವೀಪೋ ಭುವಿಸ್ನೋಪಿ ಭವತ್ಯಪ್ರಾಕೃತೋ ಮುನೇ! 
ಹರಿಭಕ್ತಜನಾವಾಸಃ ಪ್ರಾಸ್ಯ ಏಕಾಂತಭಕ್ತಿಭಿಃ ॥ ೩೬ 


೩೧. ಹಿಂದೆ ಆ ಮಹಾರಾಜನು ಮಾಡಿದ ಪುಣ್ಯದಲ್ಲಿ ಉಳಿದಿದ್ದುದರ 
ಫಲವಾಗಿ ಅಲ್ಲಿ ತನ್ನ ಮನಸ್ಸು ಬಯಸಬಹುದಾದ ಬಹು ವಿಧ ಭೋಗಗಳನ್ನು 
ನುಭವಿಸುತ್ತ ತೀವ್ರವಾದ ವೈರಾಗ್ಯವನ್ನು ಪಡೆದನು. 

೩೨. ಆ ಬಳಿಕ ಮೇರುಪರ್ವತದ ಶಿಖರದ ವಿಜನವಾದ ಸ್ಥಳದಲ್ಲಿ 
ಶುಚಿಯಾಗಿ ದೃಢವಾದ ಆಸನದಲ್ಲಿ ಕುಳಿತು ತನ್ನ ಹೃದಯಕಮಲದಲ್ಲಿ ಇಷ್ಟ 
ದೇವನಾದ ರಮಾಪತಿಯನ್ನು ನೆಲೆಗೊಳಿಸಿದನು. 

೩೩. ಆಮೇಲೆ ಅವನು ಮುನಿಯಾಗಿ ಯೋಗಧಾರಣೆಯಿಂದ ದೇವ 
ಶರೀರವನ್ನು ತ್ಯಜಿಸಿ, ಬಳಿಕ ಸೂಕ್ಶ್ಮ್ಮಶರೀರದಿಂದ ಸೂರ್ಯಮಂಡಲ 
ವನ್ಸೈದಿದನು. 

೩೪-೩೫. ನೈಷ್ಠಿಕರಿಗೂ ಯೋಗಿಗಳಿಗೂ ಸೂರ್ಯಮಂಡಲವು ಮುಕ್ತಿ 
ದ್ವಾರವೆಂದು ಹೇಳುತ್ತಾರೆ. ಆ ತೇಜಸ್ಸಿನಿಂದ ಸೂಕ್ಸ್ಟ್ಮಾಂಗವೂ ಸುಟ್ಟುಹೋಗಿ 
ಆ ಮಹಾಭಾಗನು ಸಚ್ಚಿದ್ರೂ ಪನೂ, ಅತಿನಿರ್ಮಲನೂ, ಸಮಸ್ತವಾಸನೆಗಳೂ 
ನಾಶವಾದವನೂ ಆದನು. ಬಳಿಕ ಅವನು ಆ ರವಿಮಂಡಲದಲ್ಲಿರುವವರಾದ 
ಅತಿವಾಹಿಕ ದೇವತೆಗಳಿಂದ ಶ್ವೇತದ್ವೀಪವೆಂಬ ಅದ್ಭುತವಾದ ವೈಷ್ಣವಧಾಮಕ್ಕೆ 
ಕರೆದೊಯ್ಯಲ್ಪಟ್ಟಿನು. 

೩೬. ಎಲೈ ಮುನಿಯೇ! ಆ ಶ್ರೇತದ್ವೀಪವು ಭೂಮಿಯಮೇಲಿರುವು 
ದಾದರೂ ಅಪ್ರಾಕೃತವೆನಿಸಿರುವುದು ; ಹರಿಭಕ್ತರಾದ ಜನರಿಗೆ ಆವಾಸವಾಗಿರು 
ವುದು. ಏಕಾಂತಭಕ್ತಿಯುಳ್ಳವರಿಗೆಮಾತ್ರ ಪಡೆಯಲು ಸಾಧ್ಯವಾಗಿರುವುದು. 


ಸಪ್ತಮೋ*ಧ್ಯಾಯಃ ೨೨೧ 


ಸ ಗೋಲೋಕಬ್ರಹ್ಮಪುರವೈಕುಂಠಾನಾಂ ಚ ಸುವ್ರತ! 
ದ್ವಾರಭೂತೋಂ್ತಿ ಭಕ್ತಾನಾಂ ತಲ್ಲಿಪ್ಪೂನಾಂ ಮಹಾತ್ಮನಾಂ ॥ ೩೭8 
ಯಸ್ಯ ಯದ್ಧಾಮ್ನು ಇಚ್ಛಾ ಸ್ಯಾದ್ಭಜತಸ್ತಂ ತದೇವ ಹಿ। 

ಪ್ರಾಪೆಯಂತಿ ಶ್ವೇತಮುಕ್ತಾ ಮುನೇ ಪ್ರಾಗುಕ್ತಲಕ್ಬ್ಮಣಾಃ ॥ ೩೮॥ 
ದಿನ್ಯದೇಹೋಂಭವತ್ತತ್ರ ಧಾಮ್ಮ್ಯಸೌ ಶ್ವೇತಮುಕ್ತವತ್‌ । 

ಪ್ರಾಪ್ಯ ಗೋಲೋಕಧಾಮಾಥ ಪರಮಾನಂದಮಾಪ್ತವಾನ್‌ ॥೩೯॥ 
ಇತ್ಸಮೇಕಾಂತಿಕೇನೈನ ಧರ್ಮೇಣಾರಾಧಯಂಂತಿ ಯೇ। 


ನಾರಾಯಣಂ ಹರಂ ಬ್ರಹ್ಮ ಶ್ರೇತಮುಕ್ತಾ ಭವಂತಿ ತೇ u ೪೦॥ 
ಏತತ್ತೇ ಸರ್ವಮಾಖ್ಯಾತಂ ಪೃಷ್ಟವಾನ್ಯದ್ಭವಾನ್ಮುನೇ । 
ಸ್ಥಿತಿರೇಕಾಂತಭಕ್ತಾನಾಂ ಶ್ಚೇತಧಾಮ್ನಶ್ಚ ಲಕ್ಷ್ಮಣಂ ॥ ೪೧॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಶ್ರೀ ವಾಸುದೇವಮಾಹಾತ್ಮ್ಯೇ "" ಉಪರಿಚರ 
ವಸುಮೋಕ್ಪನಿರೂಪಣಂ 3 ನಾಮ ಸಪ್ತನೋಂಧ್ಯಾಯಃ 


೩೭. ಗೋಲೋಕ, ಬ್ರಹ್ಮಪುರ, ವೈಕುಂಠಗಳಿಗೆ ಹೋಗಬೇಕೆಂದು 
ಬಯಸುವ ಮಹಾತ್ಮರಾದ ಭಕ್ತರಿಗೆ ಆ ದ್ವೀಪವು ಆಯಾ ಲೋಕಗಳಿಗೆ 
ಬಾಗಿಲಿನಂತಿರುವುದು. 

೩೮. ಯಾರಿಗೆ ಯಾವ ಲೋಕಕ್ಕೆ ಹೋಗಲು ಇಚ್ಛೆಯಾಗುವುದೋ 
ಅವನನ್ನು ಮೇಲೆ ಹೇಳಿದ ಲಕ್ಷಣಗಳುಳ್ಳ ಶ್ವೇತದ್ವೀಪದಲ್ಲಿ ನೆಲಸಿರುವ 
ಮುಕ್ತರು ಆ ಲೋಕಕ್ಕೆ ಹೋಗಿ ಸೇರುವಂತೆ ಮಾಡುವರು. 

ರ೯. ಆ ರಾಜನಾದರೋ ಆ ಶ್ವೇತದ್ವೀಪದಲ್ಲಿ ದಿವ್ಯದೇಹವುಳ್ಳವನಾಗಿ 
ದ್ದನು. ಶ್ವೇತದ್ವೀಪದಲ್ಲಿಯ ಮುಕ್ತನಂತೆಯೇ ಗೋಲೋಕಧಾಮವನ್ನೈದಿ 
ಪರಮಾನಂದವನ್ನು ಪಡೆದನು. 

೪೦. ಈ ರೀತಿಯಲ್ಲಿ ಏಕಾಂತಿಕಧರ್ಮದಿಂದಲೇ ಪರಬ್ರಹ್ಮಸ್ವರೂಪನಾದ 
ನಾರಾಯಣನನ್ನು ಯಾರು ಆರಾಧಿಸುವರೋ ಅವರು ಶ್ವೇತದ್ದೀಪವನ್ನು ಸೇರಿ 
ಮುಕ್ತರಾಗುತ್ತಾರೆ. 

೪೧. ಎಲ್ಫೈ ಮುನಿಯೇ! ನೀನು ಕೇಳಿದ ಏಕಾಂತಭಕ್ತರ ಸ್ಥಿತಿಯನ್ನೂ 
ಶ್ರೇತಧಾಮದ ಲಕ್ಷಣವನ್ನೂ ಸಮಗ್ರವಾಗಿ ನಿನಗೆ ಹೇಳಲಾಯಿತು. 

ಇಲ್ಲಿಗೆ ಎಂಬತ್ತೊಂದುಸಾಪಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 

ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯೆ ವೈಷ್ಣನಖಂಡದ ಶ್ರೀವಾಸುದೇವ 
ಮಾಹಾತ್ಮ್ಯ್ಯದಲ್ಲಿ "" ಉಪರಿಚರವಸು ಮೋಕ್ಸೈನಿರೂಪಣ?”ವೆಂಬ 
ಖಳನೆಯೆ ಅಧ್ಯಾಯೆವು ಮುಗಿದುದು 


॥ ಶ್ರೀಃ ॥ 
ಅಥಾಷ್ಟಮೋಂಧ್ಯಾಯಃ 
ದೇವೇಂದ್ರಶಾಸಃ 

ಸಾವರ್ಣಿರುವಾಚ :-- 
ಮಹರ್ಷಿವಾರಿತೈರ್ದೇವೈಸ್ಟ್ಯಕ್ಷೇ ಹಿಂಸಾಮಯೇ ಮಖೇ । 
ಪುನಃ ಕಥಂ ಸಂಪ್ರವೃತ್ತಾ ಮಖಾಃ ಸರ್ವತ್ರ ತಾದೃಶಾಃ Hon 
ದೇವೇಷಸ್ಮೃಷಿಷು ಭೂಸೇಷು ಪ್ರಾಚೀನಾಧುನಿಕೇಷು ಚ । 
ಸನಾತನಃ ಶುದ್ಧಧರ್ಮೊೋ ವಿಸರ್ಯಾಸಂ ಕಥಂ ಗತಃ ॥೨॥ 
ಅತ್ರ ನೇ ಸಂಶಯೋ ಭೂಯಾನ್ಸಂಜಾತೋಂದ್ಯ ಷಡಾನನ । 
ತ್ವಂ ಸರ್ವಶಾಸ್ತ್ರತತ್ವಜ್ಞಸ್ತಮಪಾಕರ್ತುಮರ್ಹಸಿ an 

ಸೃ ೦ದ ಉವಾಚ: 
ಕಾಲೋ ಬಲೀಯಾನ್‌ ಬಲಿನಾಂ ಭಿದ್ಯಂತೇ ತೇನ ಬುದ್ಧಯಃ । 
ಕಾಮಕೊ ್ರೀಧರಸಾಸ್ಕಾ EE Le ಮುನೇ UV 


ಕನ್ನಡದ ಅನುವಾದ 
ದೇವೇಂದ್ರಶಾ ಪವರ್ಣನೆ 


೧. ಸಾವರ್ಣಿಯು ಕೇಳುತ್ತಾರೆ: ಎಲೈ ಸ್ಥಂದನೇ! ಮಹರ್ಷಿ 
ಗಳಿಂದ ತಡೆಯಲ )ಿಟ್ಟವರಾಗಿ ದೇವತೆಗಳು ಹಿಂಸಾಮಯವಾದ ಯಜ್ಞ ವನ್ನು 
ತೊರೆದರಷ್ಟೆ ! ಹಾಗಿದ್ದರೂ ಎಲ್ಲ ಕಡೆಯೂ ಅದೇ ರೀತಿಯ ಹಿಂಸಾಯಜ್ಞ, ಗಳು 
ಮತ್ತೆ ಜ್‌ ನಡೆಯತೊಡಗಿದುದೆಂತು? 

೨. ದೇವತೆಗಳಲ್ಲಿ, ಖುಷಿಗಳಲ್ಲಿ, ರಾಜರಲ್ಲಿ, ಪ್ರಾಚೀನರಲ್ಲಿ, ಆಧುನಿಕರಲ್ಲಿ 
ಎಲ್ಲರಲ್ಲಿಯೂ ಸನಾತನವಾದ ಶುದ್ಧ ಧರ್ಮವು ವಿಷರ್ಯಾಸ (ಮಾರ್ಪಾಟು) 
ವಾದುದು ಹೇಗೆ? 

ಶ್ರ ಎಲ್ಫೈ ಷಣ್ಮುಖಸ್ವಾಮಿಯೇ! ಈ ನಿಷಯದಲ್ಲಿ ನನಗೆ ಬಹು ದೊಡ್ಡ 
ಸಂಶಯವು ಹುಟ್ಟ ಜೆ. ಸರ್ವಶಾಸ್ತ್ರಗಳ ತತ್ತ್ವವನ್ನೂ ಬಲ್ಲ ನೀನು ಈ ಸಂಶಯ 
ವನ್ನು ಪರಿಹರಿಸ ಜೇಕು. ತ 

೪. ಸಂದನು ಹೇಳುತ್ತಾನೆ: ಎಲೈ ಮುನಿಯೇ! ಕಾಲವು ಬಲವತ್ತರ 
ವಾದುದು. ಕಾಮ, ಕ್ರೋಧ, ಅಭಿರುಚಿ, ಲೋಭ, ಅಹಂಕಾರ ಇವುಗಳಿಂದ 
ಕೂಡಿದ ಬಲಿಷ್ಕರಾದವರ ಬುದ್ಧಿಗಳು ಕೂಡ ಈ ಕಾಲದಿಂದಲೇ ಭೇದಿಸಲ್ಪಡು 
ತ್ತವೆ. 


ಅಷ್ಟಮೋರಧ್ಯಾಯೆಃ ೨೨೩ 


ಅತಿಕ್ರಮೇಣ ಮಹತಾಂ ಯಂಥಾರ್ಥಹಿತಭಾಷಿಣಾಂ । 


ಕ್ರೋಧಮಾನನಶಾತ್ಪುಂಸಾಂ ನಶ್ಯಂತ್ಯೇವ ಚ ಸಿದ್ಧಯಃ Hn 
ಅಕಾರ್ಯಮಪಿ ತೇ ಕರ್ತುಂ ತದಾನೀಂ ತು ಬುಧಾ ಅಪಿ! 
ಪ್ರವರ್ತಂತೇಂನುತಪ್ಯಂತೇ ಬಂಭ್ರಮ್ಯಂತೇಂಥ ಸಂಸ್ಕೃತೌ ॥೬॥ 
ಕಾಮಾದಿಭಿರ್ನಿಹೀನಾ ಯೇ ಸಾತ್ವತಾಃ ಕ್ಸೀಣವಾಸನಾಃ । 

ತೇಷಾಂ ತು ಬುದ್ಧಿ ಭೇದಾಯ ಕಾಪಿ ಕಾಲೋ ನ ಶಕ್ನುತೇ Hn 
ಅನಾಶ್ರಿತಸ್ತು ಸದ್ಮರ್ಮುಂ ಪುಮಾನ್‌ ಕಶ್ಚನ ಕರ್ಹಿಚಿತ್‌ । 
ಸಂಸ್ಕತೇರ್ಮೂಚ್ಯತೇ ನೈನ ಸತ್ಯಮೇತದ್ವಚೋ ಮಮ ONT 


ಪ್ರವೃತ್ತಿಂ ಹಿಂಸ್ರಯಜ್ಞಾದೇರಥ ತೇ ದ್ವಿಜಸತ್ತಮ । 

ಕಥಯಾವಿಂ ಯಥಾಪೂರ್ವಂ ಮಯಾಶ್ರಾನಿ ಪಿತುರಾಖಾತ್‌ ॥ ೯ ॥ 
ಅತ್ರಾಪ್ರ್ಯದಾಹರಂಶೀಮವಿಂತಿಹಾಸಂ ಪುರಾತನಂ । 

ನಾರಾಯಣಸ್ಯ ಮಾಹಾತ್ಮ್ಯಂ ಯತ್ರ ಲಕ್ಸ್ಮ್ಮ್ಯಾಶ್ಚ ಕೀರ್ತಿತಂ ॥ ೧೦॥ 
ಮುನೀನಾಂ ಬೃಹತಾಂ ತೇಷಾಮತಿಕ್ರಮಣದೋಷತಃ । 


ಇಂದ್ರಸ್ಕಾಸೀದ್ವಿಶ್ಚಜಿತಃ ಸದ್ಬುದ್ಧಿ ನಿಲಯೋ ಮುನೇ Wolo 


೫. ಯಥಾರ್ಥವಾಗಿಯೂ, ಹಿತವಾಗಿಯೂ ಮಾತನಾಡುವ ಮಹಾ 
ಪುರುಷರನ್ನು ಅತಿಕ್ರಮಿಸುವುದರಿಂದ ಕ್ರೋಧ ಮತ್ತು ಅಹಂಕಾರಗಳ ಸಲುವಾಗಿ 
ಒಳ್ಳೆಯ ಬುದ್ಧಿಗಳು ಕೂಡ ನಾಶವಾಗಿಯೇ ಹೋಗುತ್ತವೆ. 

೬-೭. ಅವರು ಪಂಡಿತರೇ ಆದರೂ ಆ ಕಾಲದಲ್ಲಿ ಅಕಾರ್ಯವನ್ನು ಕೂಡ 
ಮಾಡುವುದಕ್ಕೆ ತೊಡಗುತ್ತಾರೆ. ಸಂಸಾರದಲ್ಲಿ ತೊಳಲಿ ಕಡೆಗೆ ಅನುತಾಪಪಡು 
ತ್ತಾರೆ. ಯಾರು ಕಾಮಾದಿಗಳಿಲ್ಲದವರಾಗಿ ಸಾತ್ನಿಕರಾಗಿರುವರೋ, ಯಾರ 
ವಾಸನೆಗಳೆಲ್ಲ ನಾಶವಾಗಿಹೋಗಿರುವುವೋ ಅವರಿಗೆ ಬುದ್ಧಿ ಭೇದವನ್ನುಂಟು 
ಮಾಡಲು ಎಂದಿಗೂ ಕಾಲಕ್ಕೆ ಶಕ್ತಿಯಿಲ್ಲವು. 

೮. ಸದ್ಭರ್ಮವನ್ನು ಆಶ್ರಯಿಸದಿರುವ ಯಾವ ಪುರುಷನೂ ಎಲ್ಲಿಯೂ 
ಸಂಸಾರದಿಂದ ಬಿಡುಗಡೆ ಹೊಂದುವುದೇ ಇಲ್ಲವು. ಈ ಮಾತು ಸತ್ಯವಾದುದು. 

೯. ಎಲೆ ಬ್ರಾಹ್ಮಣಶ್ರೇಷ್ಠನೇ! ಇನ್ನುಮುಂದೆ ಹಿಂಸ್ರಯಜ್ಞಾ ದಿಗಳು 
ಪ್ರಾರಂಭವಾದ ಬಗೆಯನ್ನು ಪೂರ್ವದಲ್ಲಿ ನಮ್ಮ ತಂದೆಯ ಮುಖದಿಂದ 
ಕೇಳಿದ್ದ ಪ್ರಕಾರವಾಗಿಯೇ ನಿನಗೆ ತಿಳಿಯಹೇಳುತ್ತೇನೆ. 

೧೦-೧೧. ಈ ವಿಷಯದಲ್ಲಿ ಪುರಾತನವಾದ ಈ ಇತಿಹಾಸವನ್ನು ಉದಾಹರಿ 
ಸುತ್ತಾರೆ. ಇದರಲ್ಲಿ ನಾರಾಯಣನ ಮತ್ತು ಲಕ್ಷ್ಮಿಯ ಮಾಹಾತ್ಮ್ಯವು ಹೇಳಲ್ಬ 
ಟ್ಬದೆ. ಅಯ್ಯಾ ಮುನಿಯೇ! ಮಹಾಮುನಿಗಳ ಮಾತನ್ನು ಮಾರಿದ ದೋಷ 
ದಿಂದ ವಿಶ್ವಜಿತ್ತೆಂಬ ಯಜ್ಞ ವನ್ನು ಮಾಡಿದ ದೇವೇಂದ್ರನಿಗೂ ಸುದ್ದುದ್ಧಿಯ 
ವಿನಾಶವಾಯಿತು. 

8 


೨೨೪ ಶ್ರೀ ಸ್ಕಾಂದಮಹಾಪೆರಾಣಂ 


ದುರ್ನಾಸಾಃ ಶಂಕರಸ್ಯಾಂಶಸ್ತೃಪಸ್ತೀ ಮುನಿರೇಕದಾ । 
ಚರನ್ಯವೃಚ್ಛಯಾ ಲೋಕಾನ್‌ ಪುಷ್ಪಭದ್ರಾಂ ನದೀಂ ಯಯತೌ ॥ ೧೨॥ 
ಜಲಕ್ರೀಡಾರ್ಥಮಾಯಾಂತೀಂ ಸ್ವರ್ಗಾತ್ತತ್ರ ಸಖೀವೃತಾಂ । 


ನಿವ್ಯಾಧರಸ್ಯ ಸುಮತೇರಂಗನಾಂ ಸ ಸಮೈಕ್ಸತ ॥ ೧೩ ॥ 
ಸ್ವರ್ಗಂಗಾಹೇಮಕಮಲೈರ್ಗ್ರಥಿತಾಮತಿಸೌ ರಭಾಂ । 

ದಧತೀಂ ದಕ್ಷಿಣೇ ಪಾಣೌ ಸ್ರಜಂ ಮದಕಲಾಭಿಧಾಂ ॥ ೧೪ ॥ 
ತಾಮನೇಶ್ಸ್ಯ ಮುನಿಸ್ತಸ್ಯಾಃ ಸಮಾಪಮುಪೆಗಮ್ಯ ಸಃ। 
ಉನ್ಮೆತ್ತನದ್ಯಯಾಚೇ ತಾಂ ಸ್ರಜಂ ವಿದ್ಯಾಥರೀಫೃತಾಂ ॥ ೧೫ ॥ 


ಸಾಪಿ ಪ್ರಣಮ್ಯ ತಂ ಸದ್ಯೋ ಮಹಾತ್ಮ್ಮ್ಯಂ ತಸ್ಯ ಜಾನೆತೀ । 
ತತ್ಯಂಶೇ ಧಾರಯಾಮಾಸ ಮಾಲಾಂ ತಾಂ ಪರಮಾದರಾತ್‌ ॥ ೧೬॥ 
ತತಃ ಪ್ರೀತಮನಾಗಚ್ಛತ್‌ ಗಾಯನ್ನುನ್ಮತ್ತವನ್ನುನಿಃ । 


ದದರ್ಶ ಪಥಿ ದೇವೇಂದ್ರಮಾಯಾಂತಂ ತಾಂ ಮಹಾನದೀಂ 1 ೧೭ ॥ 
ಅಪ್ಸರೋಭಿಶ್ಚೆ ಗಂಧರ್ವೈಃ ಸತಾಲಂ ಮಧುರಸ್ವರಂ । 
ಉಪಗೀಯಮಾನವಿಜಯಮಧಿರೂಢಂ ಗಜಾಧಿಪಂ ॥ ೧೮ ॥ 





೧೨. ಶಂಕರನ ಅಂಶಾವತಾರಿಯೂ, ಮಹಾ ತಪಸ್ವಿಯೂ ಆದ ದುರ್ವಾಸ 
ಮುನಿಯು ಒಂದಾನೊಂದು ಕಾಲದಲ್ಲಿ ತನ್ನ ಇಷ್ಟಬಂದಂತೆ ಲೋಕಸಂಚಾರ 
ಮಾಡುತ್ತ ಪುಷ್ಪ ಭದ್ರಾನದಿಯನ್ಸೈದಿದನು. 

೧೩. ಆಗಲಾತನು ಸಖಿಯರೊಡಗೂಡಿ ಜಲಕ್ರೀಡೆಗಾಗಿ ಸ್ವರ್ಗದಿಂದ 
ಅಲ್ಲಿಗೈತರುತ್ತಿದ್ದ ಸುಮತಿಯೆಂಬ ವಿದ್ಯಾಧರನ ಮಡದಿಯನ್ನು ಕಂಡನು. 

೧೪. ಅವಳು ಸ್ವರ್ಗಂಗೆಯಲ್ಲರಳಿದ ಚಿನ್ನದ ಕಮಲಗಳಿಂದ ಕಟ್ಟ ಬಹು 
ಪರಿಮಳಪುಳ್ಳ ದುದಾದ ಮದಕಲೆಯೆಂಬ ಹೆಸರಿನ ಮಾಲೆಯನ್ನು ತನ್ನ ಬಲಗೈ 
ಯಲ್ಲಿ ಹಿಡಿದಿದ್ದಳು. 

೧೫-೧೬. ಅವಳನ್ನು ಕಂಡು ಆ ಮುನಿಯು ಅವಳ ಸಮಾಪಕ್ಕೆ ಹೋಗಿ 
ಉನ್ಮತ್ತನಂತೆ ಆ ವಿಧ್ಯಾಧರಿಯು ಧರಿಸಿದ್ದ ಮಾಲೆಯನ್ನು ತನಗೆ ಕೊಡುವಂತೆ 
ಅವಳನ್ನು ಕೇಳಿಕೊಂಡನು. ಅವಳು ಕೂಡ ಅವನ ಮಾಹಾತ್ಮ್ಯವನ್ನು 
ಬಲ್ಲವಳಾದುದರಿಂದ ಕೂಡಲೆ ಅವನಿಗೆ ಪ್ರಣಾಮಮಾಡಿ ಪರಮಾದರದಿಂದ 
ಆ ಮಾಲೆಯನ್ನು ಅವನ ಕೊರಳಿಗೆ ಹಾಕಿದಳು. 

೧೭. ಬಳಿಕ ಮನಸ್ಸೃಪ್ತಿಯನ್ನು ಹೊಂದಿದ ಆ ಮುನಿಯು ಉನ್ಮತ್ತ 
ನಂತೆ ಹಾಡಿಕೊಂಡು ಮುಂದೆ ಹೊರಟನು. ದಾರಿಯಲ್ಲಿ ಆ ಮಹಾನದಿಯ 
ಬಳಿಗೆ ಬರುತ್ತಿದ್ದ ಇಂದ್ರನನ್ನು ಕಂಡನು. 

೧೮. ಅಪ್ಸರೆಯರೂ, ಗಂಧರ್ವರೂ, ಹತ್ತಿರದಲ್ಲಿಯೇ ತಾಳಕ್ಕೆ ಸರಿಯಾಗಿ 


ಅಷ್ಟಮನೋ$ಧ್ಯಾಯಃ। ೨೨೫ 


ಶಂಭಾಮಧುರಸೆಂಗೀತಶ್ರವಣಾನಂದನಿರ್ವ್ಯತಂ | 


ತನ್ಮುಖಾಬ್ಜ ಸ್ಥಿರದೃಶಂ ಛತ್ರಚಾಮರಶೋಭಿತಂ Horn 
ಅನವೇಕ್ಸಮಾಣಮಾತ್ಮಾನಂ ತಂ ದೃಷ್ಟ್ವಾ ಸೋತತ್ರಿನಂದನಃ । 
ಸ್ವಕಂಠಸ್ಥಾಂ ಸ್ಪೆಜಂ ತಸ್ಮಿನ್‌ ಚಿಕ್ಸೇಪೋನ್ಮತ್ತವದ್ದಸನ್‌ ॥೨೦॥ 


ಇಂದ್ರೋಪ್ಯಧರ್ಮಸರ್ಗೇಣ ಸಮಾವಿಷ್ಟಃ ಪುಕೈವ ಯತ್‌ | 
ತತಸ್ತದಾ ಕಾಮವಶಸ್ತಾಂ ನ್ಯಧಾದ್ದಜಕುಂಭಯೋಃ | 


ತತ್ಸೌರಭಾಕೃಷ್ಣಜೇತಾಃ ಕರೀಂದ್ರಃ ಶುಂಡಯಾಂಕೃಷತ್‌ ॥೨೧॥ 
ಕರಾತ್ಸಾ ಪತಿತಾ ಭೂಮೌ ತಾಂ ಚ ಗಚ್ಛನ್‌ ಕರೀ ಪದಾ । 
ಮಮರ್ದ ಪಶ್ಯತಸ್ತಸ್ಯ ಮಹರ್ಷೆೇಸ್ತಸಪಸಾಂ ನಿಧೇಃ ॥ ೨೨॥ 


ತತಃ ಕೃದ್ಧಃ ಸ ದುರ್ವಾಸಾಃ ಪ್ರಲಯಾಗ್ರ್ಯರುಣೇಕ್ಬಣಃ | 
ಪ್ರಾಹೇಂದ್ರಂ ಮತ್ತ ಮಷ್ಟಾತ್ಮನ್‌ ಸ್ತಜ್ಭೋಂಸಿ ಕಾಮಲಂಪಟ ॥೨೩॥ 





ಮಧುರಸ್ವರದಿಂದ ಗಾನಮಾಡುತ್ತಿದ್ದರು. ಹಾಗೆ ಹಾಡುತ್ತಿರಲು ಇಂದ್ರನು 
ವಿಜಯವೆಂಬ ರಾಜಗಜವನ್ನೇರಿ ಬರುತ್ತಿದ್ದನು. 

೧೯. ರಂಭೆಯ ಮಧುರವಾದ ಸಂಗೀತವನ್ನು ಕೇಳಿ ಅವನು ಆ ಆನಂದ 
ದಿಂದ ಪರಮಸುಖವನ್ನು ಅನುಭವಿಸುತ್ತ ಅವಳ ಮುಖಕಮಲದಲ್ಲಿಯೆ ದೃಷ್ಟಿ 
ಯನ್ನು ಸ್ಥಿರವಾಗಿ ನೆಲೆಗೊಳಿಸಿ, ಛತ್ರಚಾಮರಗಳಿಂದ ಶೋಭಿಸುತ್ತಿದ್ದನು. 

೨೦. ಹೀಗೆ ತನ್ನನ್ನು ತಾನೇ ತಿಳಿಯದಷ್ಟು ಮೈಮರೆತಿದ್ದ ಅವನನ್ನು 
ಕಂಡು ಆ ಅತ್ರಿಪುತ್ರನು ಉನ್ಮತ್ತನಂತೆ ನಗುತ್ತ ತನ್ನ ಕೊರಳಿನಲ್ಲಿದ್ದ ಮಾಲೆ 
ಯನ್ನು ತೆಗೆದು ಅವನಮೇಲೆ ಎಸೆದನು. 

೨೧. ಇಂದ್ರನು ಕೂಡ ಆ ಮೊದಲೇ ಅಧರ್ಮದಿಂದ ಆವಿಷ್ಟನಾಗಿದ್ದು 
ದರಿಂದ ಕಾಮವಶನಾಗಿ ಆ ಮಾಲೆಯನ್ನು ಆನೆಯ ಕುಂಭಸ್ಕಳದಲ್ಲಿ ಹಾಕಿದನು. 
ಆ ಗಜರಾಜವಾದರೊ ಅದರ ಪರಿನುಳವು ತನ್ನ ಮನಸ್ಸನ್ನೆಳೆಯಲು ಸೊಂಡಿಲಿ 
ನಿಂದ ಅದನ್ನು ಸೆಳೆದುಕೊಂಡಿತು. 

೨೨. ತರುವಾಯ ಆ ಮಾಲೆಯು ಆನೆಯ ಸೊಂಡಿಲಿನಿಂದ ಜಾರಿ ನೆಲದ 
ಮೇಲೆ ಬಿದ್ದಿತು. ಮುಂದೆ ಹೋಗುತ್ತ ಅದು ತಪೋನಿಧಿಯಾದ ಆ ಮಹರ್ಷಿಯು 
ನೋಡುತ್ತಿದ್ದಹಾಗೆಯೇ ಅದನ್ನು ಕಾಲಿನಿಂದ ತುಳಿದು ಉಜ್ಜಿ ಹಾಕಿತು. 

೨೩. ಅದನ್ನು ಕಂಡು ದುರ್ವಾಸಮುನಿಯು ಒಡನೆಯೆ ಬಹಳವಾಗಿ 
ಮುನಿದು, ಪ್ರಳಯಾಗ್ಮಿಯಂತೆ ಕೆಂಗಣ್ಣುಗಳುಳ್ಳವನಾಗಿ ಇಂದ್ರ ನನ್ನು ಕುರಿತು 
ಇಂತೆಂದನು :--""ಎಲೆವೊ ದುರಹಂಕಾರಿಯೆ, ದುರಾತ್ಮ! ಕಾಮಲಂಪಟಾ 1! 
ನೀನು ಈ ಬಗೆಯ ಅವಿನಯವನ್ನು ಕಂಡೂ ಸ್ತಬ್ದನಾಗಿದ್ದೀಯಲ್ಲವೆ? 


೨೨೬ ಶ್ರೀ ಸ್ಕಾಂದಮಹಾಪುರಾಣಂ 


ಶ್ರಿಯೋ ಧಾಮ ಸ್ರಜಂ ಪ್ರೀತ್ಯಾ ಮುದ್ದತ್ತಾಂ ನಾಭಿನಂದಸಿ । 
ಪ್ರಣಾಮಮಪಿ ರೇ ಮೂಢ ನ ಕರೋಷಿ ತ್ವಮುನ್ಮದಃ ॥ ೨೪॥ 
ನ ವೀಕ್ಸಸೇ ಮಾಮಪಿ ತ್ವಂ ತ್ವಾದೃಜ್‌್‌ ಮತ್ತ್ವೈಶಕಶಿಕ್ಸಕಂ । 
ತ್ರೈಲೋಕ್ಯರಾಜಪ್ರಾಸ್ತಾನ್ಸೆ $5 ಸಮ್ಯಕ್ತ್ವಾಂ ಶಿಕ್ಷಯೇಂಧುನಾ ॥ ೨೫ ॥ 
ಯಸ್ಯಾಃ ಪ್ರಸಾವಾತ್ತ್ರೈ ಲೋಕ್ಯರಾಜ್ಯಸೌಖ್ಯಂ ತ್ವಮಾಪ್ತವಾನ್‌ । 
ಸೈನಶ್ರೀಃ ಸತ್ತ್ರಿಲೋಕಂ ತ್ವಾಂ ಹಿತ್ವಾ ಲೀನಾಂಸ್ತು ಸಾಗರೇ ॥೨೬॥ 
ವಜ್ರಸಾತೋಪಮಂ ವಾಕ್ಯಂ ತನ್ನಿಶಮ್ಯೆ ತತೆತ್ತ್ಪ್ಟಣಂ ಸಃ । 
ಗಜಾದುತ್ಸ್ಸುತ್ಯ ವಿಮದಸ್ತದಂಘ್ರ್ಯೋಪತದ್ಧರಿಃ ॥ ೨೭॥ 
ಪ್ರಾರ್ಥಯಾಮಾಸ ಚ ಮುಹುಃ ಪ್ರಣಮಂಸ್ತಂ ಸನೇಪಥುಃ । 
ಪ್ರಸಾದಂ ಮಯಿ ದಾಸೇ ತ್ವಂ ಕೃಪಾಲೋ ಕರ್ತುಮರ್ಹಸಿ ॥೨೮॥ 
ತಂ ಪ್ರಾಹಾಥ ಸರೇ ಶಕ್ರ ನಾಹಂ ನೈ ಗೌತನೋ ಮುನಿಃ । 

ಅಕ ಮಾಸಾರಸರ್ವಸ್ಥಂ ದುರ್ವಾಸಸಮನೇಹಿ ಮಾಂ ॥೨೯॥ 





ಸ. 


೨೪. ನಾನು ಅನುಗ್ರಹಿಸಿಕೊಟ್ಟ ಸಂಪತ್ತಿಗೆ ನೆಲೆಯಾದ ಈ ಮಾಲೆ 
ಯನ್ನೂ ಅಭಿನಂದಿಸಜೆಹೋದೆಯಲ್ಲವೆ! ಎಲಾ ಮೂಢಾ! ನೀನು ಮದಿಸಿ 
ನನಗೆ ಪ್ರಣಾಮವನ್ನು ಕೂಡ ಮಾಡಲಿಲ್ಲ. 

೨೫. ನಿನ್ನಂಥ ಮತ್ತರಿಗೆ ಮತ್ತಷ್ಟು ಮತ್ತೇರಿಸುವ ತ್ರೈಲೋಕರಾಜ್ಯವು 
ದೊರೆತುದರಿಂದ ಕುರುಡಾಗಿರುವ ನೀನು ನನ್ನಕಡೆ ನೋಡುವುದೂ ಸಹ ಇಲ್ಲವೆ? 
ಈಗ ಇಂತಹ ನಿನಗೆ ಚೆನ್ನಾಗಿ ಶಿಕ್ಷೆಯನ್ನು ವಿಧಿಸುತ್ತೇನೆ. 

೨೬. ಯಾರ ಪ್ರಸಾದದಿಂದ ನೀನು ತ್ರೈಲೋಕ್ಯರಾಜ್ಯದ ಸೌಖ್ಯವನ್ನು 
ಪಡೆದೆಯೋ ಆ ಶ್ರೀಯು ನಿನ್ನನ್ನೇ ಅಲ್ಲದೆ, ಮೂರು ಲೋಕವನ್ನೂ ತೊರೆದು 
ಸಾಗರದಲ್ಲಿ ಲೀನಳಾಗಲಿ.?? 

೨೭. ವಜ್ರಪಾತಕ್ಕೆ ಸಮಾನವಾದ ಆ ವಾಕ್ಯವನ್ನು ಕೇಳಿದ ಕೂಡಲೆ 
ಇಂದ್ರನು ಆ ಕ್ಷಣವೆ ಆನೆಯಿಂದ ಕೆಳಕ್ಕೆ ಧುಮುಕಿ ಮದವನ್ನು ತೊರೆದು 
ಅವನ ಪಾದಗಳಿಗೆ ಬಿದ್ದನು. 

೨೮. ಗಡಗಡನೆ ನಡುಗುತ್ತ ಆತನಿಗೆ ಪ್ರಣಾಮಮಾಡುತ್ತ ಎಲ್ಫೆ 
ಕೃಪಾಳುವೇ! ದಾಸನಾದ ನನ್ನಲ್ಲಿ ಅನುಗ್ರಹಮಾಡಬೇಕು?' ಎಂದು ಮತ್ತೆ 
ಮತ್ತೆ ಪ್ರಾರ್ಥಿಸಿಕೊಂಡನು. 

೨೯. ಆ ಮುನಿಯಾದರೋ ಇಂದ್ರನನ್ನು ಕುರಿತು ಇಂತೆಂದನು:- 
" ಎಲಾ ಶಕ್ರ! ನಾನು ಗೌತಮಮುನಿಯಲ್ಲ. ನಾನು ಅಕ್ಸೃಮೆಯ ಸಾರ 
ಸರ್ವಸ್ವನಾದ ದುರ್ವಾಸನೆಂದು ತಿಳಿ. 


ಅಸ್ಪ ಮೋತಧ್ಯಾಯಃ ೨೨೬ 


ಅನ್ಯೇ ತೇ ಮುನಯೋ ದುಷ್ಟಾಸ್ತಾವಕಾಸ್ತೇಂನುವರ್ತಿನಃ । 

ಅಹಂ ತು ತ್ವಾದೃಶಾನ್‌ ಕೀಟಾನ್‌ ಗಣಯೇ ನೈವ ನೀಸ್ಸೃಹಃ ॥ ೩೦॥ 

ಜ್ವಲಜ್ಜಟಾಕಲಾಷಪಾಚ್ಚ ಭೃಕುಟೀ ಕುಟಲೇಕ್ಬಣಾತ್‌ । 

ಕೋ ವಾ ನ ಬಿಭಿಯಾನ್ಮತ್ತೋ ಬ್ರಹ್ಮಾಂಡೇ ಪಾಷಕರ್ಮಕ್ಸತ್‌॥ ೩೧ ॥ 
ಇತಿ ಶ್ರೀ ಸ್ಮಾಂದೇ ಮಹಾಪುರಾಣೇ ಏಕಾಶೀತಿಸಾಹಸಾ ತ್ರ್ಯಾಂ ಸೆಂಹಿತಾಯಾಂ 


ದ್ವಿತೀಯೇ ವೈಷ್ಣನಖಂಡೇ ಶ್ರೀ ವಾಸುದೇವವನಾಹಾತ್ಮೆ ೪ "" ದೇವೇಂದ್ರಶಾಪೋ?? 
ನಾಮಾಂಷ್ಟ ಮೋಂಧ್ಯಾ ಹ 








೩೦. ಇತರ ಮುನಿಗಳಾದರೋ ದುಷ್ಟರು; ಅವರು ನಿನ್ನ ಅನುವರ್ತಿಗಳು. 
ನಾನು ಯಾವ ಆಸೆಯೂ ಇಲ್ಲದವನು; ನಿನ್ನಂಥವರನ್ನು ಕೀಟಗಳಂತೆಯೂ 
ಗಣಿಸುವವನಲ್ಲ.?' 

೩೧. ಎಲ್ಫೆ ಮಹರ್ಷಿಯೇ!  ದೂರ್ನಾಸಮಹಾಮುನಿಯ ಪ್ರಜ್ವಲಿಸುವ 
ಆ ಜಟಾಕಲಾಸಕ್ಕೂ, ಹುಬ್ಬು ಿಗಂಟಕ್ಕಿರುವ ಕುಟಲವಾದ ಆ ಕಣ್ಣನೋಟಕ್ಕೂ 
ಬ್ರಹ್ಮಾಂಡದಲ್ಲಿ ಮತ್ತನಾಗಿ ಪಾಪಕರ್ಮಮಾಡಿದ ಯಾವನುತಾನೆ ಹೆದರು 
ವುದಿಲ್ಲವು? 


ಇಲ್ಲಿಗೆ ಎಂಬತ್ತೊಂದುಸಾಪಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಮಾಲದಮ ಕಾಪುರಾಣದ ಎರಡನೆಯ ವೈಸ್ಣನಖಂಡದ ಶ್ರೀವಾಸುದೇವ 
ಮಾಹಾತ್ಮ ದಲ್ಲಿ * ದೇವೇಂದ್ಹಶಾಪವರ್ಣನ?”ನೆಂಬ 
ಎಂಟಿನೆಯ ಅಧ್ಯಾಯವು ಮುಗಿದುದು 


0 ಶ್ರೀಃ 1 
ಅಥ 
ಯ 


ತಿ 
ಇ 


ನೆವನೋಧ್ಯಾಯಃ 
ಜ 


ಪ್ರವೃತ್ತಿ ಹೇತು ನಿರೂಪಣಂ 


ಲಗ 


ಸ್ಕಂದ ಉವಾಚ :- 
ಭಾವಿಧರ್ಮುನಿಪರ್ಯಾಸಕಾಲವೇಗನಶೋಥ ಸಃ । 
ನಾಹಂ ಕ್ಸಮಿಷ್ಯ ಇತ್ಯುಕ್ತ್ವಾ ಕೈಲಾಸಂ ಪ್ರಯಯೌ ಮುನಿಃ ॥ ೧॥ 
ತೈಲೋಕ್ಯಾಚ್ಛ್ರೀರಪಿ ತದಾ ಸಮುದ್ರೇಂತರ್ದ್ಶಿಮಾಯಯಾ । 
ಇಂದ್ರಂ ನಿಹಾಯಾಪ್ಸರಸಃ ಸರ್ವಶಃ ಶ್ರಿಯವಮುನ್ವಂಯಂಃ ॥ ೨॥ 
ತಪಃ ಶೌಚಂ ದಯಾ ಸತ್ಯಂ ಪಾದಃ ಸದ್ಧರ್ಮಖದ್ಧಯಃ । 
ಸಿದ್ಧಯಶ್ಚ ಬಲಂ ಸತ್ತ್ವಂ ಸರ್ವತಃ ಶ್ರಿಯಮನ್ವಯಂಃ Han 
ಗೆಜಾದೀನಿ ಚ ಯಾನಾನಿ ಸ್ವರ್ಣಾದ್ಯಾ ಭೂಷಣಾನಿ ಚ । 
ಚಿಕ್ಸಿಯುರ್ಮಣಿರತ್ನಾನಿ ಧಾತೂಪಕರಣಾನಿ ಚೆ HON 
ಅನ್ನಾನ್ಯೌಷಧಯಃ ಸ್ನೇಹಾಃ ಕಾಲೇನಾಲ್ಬೇನ ಚಿಕ್ಸಿಯುಃ । 
ನ ಕ್ಷೀರಂ ಧೇನುಮಹಿಷೀ ಪ್ರಮುಖಾನಾಂ ಸ್ತನೇಷ್ಟೇಭೂತ್‌ ॥೫॥ 

ಕನ್ನಡದ ಅನುವಾದ 


ಹಿಂಸಾಯಜ್ಜ ಪ್ರವೃತ್ತಿ ಹೇತುನಿರೂಸಣ 


೧. ಸ್ಕಂದನು ಹೇಳುತ್ತಾನೆ:--ಮುಂದೆ ಸಂಭವಿಸುವುದಾದ ಧರ್ಮ 
ವಿಷರ್ಯಾಸಕಾಲದ ವೇಗದ ಸೆಳವಿಗೆ ಸಿಕ್ಕಿದವನಾಗಿ ಆ ಮುನಿಯು "ನಾನು 
ನಿನ್ನನ್ನು ಕ್ಬಮಿಸುವುದಿಲ್ಲ' ಎಂದು ನುಡಿದು ಕೈಲಾಸಕ್ಕೆ ಹೊರಟುಹೋದನು. 

ತ. ತೈಲೋಕ್ಯದ ಶ್ರೀಯು ಕೂಡ ಆ ಕೂಡಲೆ ಸಮುದ್ರದಲ್ಲಿ ಅಂತರ್ಧಾನ 
ವನ್ನು ಹೊಂದಿದಳು. ಅಪ್ಸರೆಯರೆಲ್ಲರೂ ಇಂದ್ರನನ್ನು ತೊರೆದು ಶ್ರೀಯನ್ಷೆ 
ಅನುಸರಿಸಿ ಹೊರಟುಹೋದರು. 

೩. ತಪಸ್ಸು, ಶೌಚ, ದಯೆ, ಸತ್ಯ, ದಾನ, ಸದ್ಭರ್ಮ ಮತ್ತು ಬುದ್ಧಿ 
ಸಿದ್ಧಿಗಳು, ಬಲ, ಸತ್ತ್ವ ಎಲ್ಲವೂ ಲಕ್ಷ್ಮ್ಮಿಯನ್ನೇ ಬೆಂಬತ್ತಿ ದವು. 

೪. ಆನೆ ಮೊದಲಾದ ಯಾನಗಳೂ, ಸ್ವರ್ಣ ಮೊದಲಾದ ಭೂಷಣಗಳೂ, 
ಮಣಿರತ್ಸಗಳೂ, ಬಗೆ ಬಗೆಯ ಧಾತುಗಳ ಉಪಕರಣಗಳೂ ಕ್ಲೀಣವಾಗಿ 
ಹೋದವು. 

೫. ಅನ್ನಗಳು, ಓಷಧಿಗಳು, ಸ್ನೇಹ (ಎಂದರೆ ಜಿಡ್ಡು)ಗಳು, ಎಲ್ಲವೂ 
ಅತ್ಯಲ್ಪ ಕಾಲದಲ್ಲಿಯೆ ಕ್ಸಯಿಸಿದವು. ಹಸು, ಎಮ್ಮೆ ಮೊದಲಾದವುಗಳ 
ಕೆಚ್ಚಲುಗಳೂ ಬತ್ತಿ ಹಾಲಿಲವಾಯಿತು. 


ನವಮೋ9ಧ್ಯಾಯಃ ೨೨೯ 


ನವಾಪಿ ನಿಧಯೋ ನಷ್ಟಾಃ ಕುಬೇರಸ್ಕಾಪಿ ಮಂದಿರಾತ್‌ । 


ಇಂದ್ರಃ ಸಹಾಮರಗಣೈರಾಸೀತ್ತಾಪಸಸನ್ನಿಭಃ ॥1೬॥ 
ಸರ್ವಾಣಿ ಭೋಗದ್ರವ್ಯಾಣಿ ನಾಶನಿಾನಾಯುಸ್ತ್ರಿಲೋಕತಃ | 

ದೇವಾ ದೈತ್ಯಾ ಮನುಷ್ಯಾಶ್ಚ ಸರ್ವೇ ದಾರಿದ್ರ್ಯಸೀಡಿತಾಃ Wen 
ಕಾಂತ್ಯಾ ಹೀನಸ್ತತಶ್ಚಂದ್ರಃ ಪ್ರಾಪಾಂಬುತ್ಯಂ ಮಹೋದಧೌ । 
ಅನಾವೃಷ್ಟಿರ್ಮಹತ್ಯಾಸೀತ್‌ ಧಾನ್ಯಭೀಜಕ್ಸಯಂಕರೀ Hen 


ಕ್ಹಾನ್ಸಂ ಕ್ಯಾನ್ನೇತಿ ಜಲ್ಪಂತಃ ಕ್ಸುತ್ಕಾಮಾಶ್ನ ನಿರೋಜಸಃ । 

ತ್ಯಕ್ತ್ವಾ ಗ್ರಾಮಾನ್‌ ಪುರಶ್ಹೋಷುರ್ವನೇಷು ಚ ನಗೇಷು ಚ ॥೯॥ 
ಕ್ಸುಧಾರ್ತಾಸ್ಕೇ ಪಶೂನ್‌ ಹತ್ವಾ ಗ್ರಾಮ್ಯಾನಾರಣ್ಯಕಾಂಸ್ತ್ಯಥಾ । 
ಪಕ್ತ್ವಾಂಪಕ್ತ್ವಾಸಿ ವಾ ಕೇಚಿತ್‌ ತೇಷಾಂ ಮಾಂಸಾನ್ಯಭುಂಜತ "oon 
ನಿದ್ವಾಂಸೋ ಮುನಯಶ್ಚಾಂಥ ಯೇ ವೈ ಸದ್ಭರ್ಮಚಾರಿಣಃ । 
ವಿ್ರಿಯಮಾಣಾಃ ಕ್ಸುಧಾಫಥಾಪಿ ನಾಶ್ಚಂತ ಪಲಲಾನಿ ತು ॥ CO I 
ತದಾ ತು ವೃದ್ಧಾ ಖುಷಯಸ್ತಾನ್‌ ದೃಸಷ್ಟ್ಯಾಃನಶನಾದ್ಭೃ ತಾನ್‌ । 
ಮನುಭಿಃ ಸಹನೇದೋಕ್ತಮಾಪದ್ಧರ್ಮಮಜಬೋಧಯನ್‌ ॥ ೧೨ ॥ 

೬. ಕುಬೇರನ ಮಂದಿರದಿಂದ ನವನಿಧಿಗಳೂ ಕೂಡ ನಷ್ಟವಾಗಿಹೋದವು. 
ಇಂದ್ರನು ಅಮರಸಮೂಹದಿಂದೊಡಗೂಡಿ ರಿಕ್ಕತಾಪಸನಿಗೆ ಸಮಾನನಾದನು. 

೭. ಮೊರುಲೋಕದ ಭೋಗದ್ರವ್ಯಗಳೆಲ್ಲ ನಾಶವನ್ನೈದಿದವು. ದೇವತೆ 
ಗಳು, ದೈತ್ಯರು, ಮನುಷ್ಯರು ಎಲ್ಲರೂ ದಾರಿದ್ರ ಕಿಪೀಡಿತರಾದರು. 

-೮. ಚಂದ್ರನು ಕಾಂತಿಹೀನನಾಗಿ ಮಹೋದಧಿಯನ್ನು ಸೇರಿ ನೀರಾಗಿ 
ಮಾರ್ಪಟ್ಟನು. ಧಾನ್ಯಬೀಜಗಳನ್ನೆಲ್ಲ ಕ್ಪಯಗೊಳಿಸುನ ಮಹತ್ತರವಾದ 
ಅನಾವೃಷ್ಟಿಯುಂಟಾಯಿತು. 

೯. ಎಲ್ಲರೂ, " ಅನ್ನ ಅನ್ನ ಎಲ್ಲಿ ಎಲ್ಲಿ ಎಂದು ಕೂಗಿಕೊಳ್ಳುತ್ತ ಹಸಿವಿ 
ನಿಂದ ಕೃತಿಸಿ ಕಳೆಯಿಲ್ಲದವರಾಗಿ ಗ್ರಾಮಗಳನ್ನೂ, ನಗರಗಳನ್ನೂ ತೊರೆದು, 
ಕಾಡುಗಳಲ್ಲಿಯೂ ಬೆಟ್ಟಗಳಲ್ಲಿಯೂ ವಾಸಮಾಡತೊಡಗಿದರು. 

೧೦. ಹಸಿವಿನಿಂದ ಕಂಗೆಟ್ಟ ಅವರಲ್ಲಿ ಕೆಲವರು ಗ್ರಾಮದ ಮತ್ತು 
ಅರಣ್ಯದ ಪಶುಗಳನ್ನು ಕೊಂದು ಅವುಗಳ ಮಾಂಸವನ್ನು ಹಸಿಬಿಸಿಯೆನ್ನದೆ 
ತಿಂದರು, 

೧೧. ವಿದ್ವಾಂಸರೂ, ಮುನಿಗಳೂ, ಯಾರು ಯಾರು ಸದ್ಧರ್ಮಚಾರಿ 
ಗಳಾಗಿದ್ದರೋ ಅವರು ಮಾತ್ರ ಹಸಿವಿನಿಂದ ಸಾಯುತ್ತಿದ್ದರೂ ಮಾಂಸಗಳನ್ನು 
ತಿನ್ನಲಿಲ್ಲ. 

೧೨. ಆಗ ಮಾಂಸಾಶನದಲ್ಲಿ ಆದರವಿಲ್ಲದವರಾದ ಅವರನ್ನು ಕಂಡು 





೨೩೦ ಶ್ರೀ ಸ್ಕಾಂದಮಹಾಫುರಾಣಂ 

ಮುನಯಃ ಪಾ ತ್ರಿಯಶಸ್ತತ್ರ ಕು ಧಾ ವ್ಯಾಕುಲಿತೇಂದ್ರಿಯಾಃ । 

ಪರೋಕ ಕ ವಾಡವೇದಾರ್ಥಾನ್‌ ನಿಷರೀತಾನ್‌ ಪ ಕ ಪೇವಿರೇ ! ೧೩೪ 
ಅರ್ಥಂ ಚಾಜಾದಿ ಶಬ್ದಾನಾಂ ಮುಖ್ಯಂ ಭಾಗಾದಿನೇವ ತೇ। 
ಬುಬುಧುಶ್ಚಾಥ ತೇ ಪ್ರಾ ನ್‌ ಕುರುತೆ ಭೋ ದ್ವಿಜಾಃ ॥ 
ಯಾ ವೇದನಿಹಿತಾ ಬಾ ನಸಾ ಹಿಂಸಾಸ್ತಿ ದೋಷದಾ । 

ಉದ್ದಿಶ್ಯ ದೇವಾನ್ನಿ ಿತ್ಳೊಂಶ್ಲ ತತೋಫ್ನುತ ಪಶೂನ್‌ ಶುಭಾನ್‌ 1 ೧೫ ॥ 
ಪ್ರೋಕ್ಟ ತಂ ದೇವತಾಭ್ಯಶ್ಡ ಪಿತ್ತ ಕೈಭ್ಯಶ್ಚ ನಿವೇದಿತಂ । 

ಭುಂಜತ ಸ್ಟೇಪ್ಸಿತಂ ಮಾಂಸಂ ಸಾ ರ್ಥಂತು ಫ್ಲತ ಮಾ ಪಶೂನ್‌ ॥ 
ತತೋ ಜೀವರ್ಹಿಭೂಪಾಲಾ ನರಾಕ್ಷ ಸ್ವಸ್ತಶಕ್ತಿತಃ | 
ಚಕೃಸ್ತೈರ್ಜೊಧಿತಾ ಯಜ್ಞಾನ್‌ ಮತೇ ಹ್ಯೇಕಾಂತಿಕಾನ್‌ ಹರೇಃ ॥೧೭॥ 
ಗೋಮೇಧಮಶ್ವ ಮೇಧಂ ಚೆ ನರಮೇಧಮುಖಾನ್ಮ ಖಾನ್‌ । 

ಚಕ್ಕ ರ್ಯೆಜ್ಞಾ ನಶಿಷ್ಟಾ ನಿ ಮಾಂಸಾನಿ ಬುಭುಜುಕ್ಶ. ತೇ ॥ ೧೮ ॥ 








ವೃದ್ಧರಾದ ಖುಷಿಗಳು ಮನುಗಳೊಡಗೂಡಿ ವೇದೋಕ್ತವಾದ ಆಪದ್ಭರ್ಮವನ್ನು 
ಬೋಧಿಸಿದರು. 

೧೩. ಮುನಿಗಳು ಪ್ರಾಯಶಃ ಹಸಿವಿನಿಂದ ವ್ಯಾಕುಲಗೊಂಡ ಇಂದ್ರಿಯ 
ಗಳುಳ್ಳವರಾಗಿ, ಪರೋಕ್ಪು `ನಿಷಯಗಳನ್ನು ಕುರಿತ ವೇದಾರ್ಥಗಳನ್ನು ವಿಪರೀತ 
ವಾಗಿ ತಿಳಿದುಕೊಂಡರು (ಎಂದರೆ ವೇದದ ನಿಜವಾದ ಅಭಿಪ್ರಾಯವೊಂದಾದರೆ 
ಅದಕ್ಕೆ ವಿರುದ್ಧವಾದ ಅಭಿಪ್ರಾಯವನ್ನು ಅವರು ಭಾವಿಸಿಕೊಂಡರು.) 

೧೪-೧೫. " ಅಜ? ಮೊದಲಾದ ಶಬ್ದಗಳಿಗೆ "ಆಡು? ಮೊದಲಾದುವೇ 
ಮುಖ್ಯಾರ್ಥಗಳೆಂದು ತಿಳಿದುಕೊಂಡು ಅವರು "ಎಲೈ ದ್ವಿಜರೇ! ಯಜ್ಞಗಳನ್ನು 
ಮಾಡಿರಿ. ವೇದದಲ್ಲಿ ದೇವತೆಗಳನ್ನೂ, ಪಿತೃಗಳನ್ನೂ ಉದ್ದೇಶಿಸಿ ಯಾವ 
ಹಿಂಸಾಯಜ್ಞವು ನಿಧಿಸಲ್ಪಟ್ಟದೆಯೋ ಅದನ್ನು ಮಾಡಿದರೆ ದೋಷವುಂಟಾಗುವು 
ದಿಲ್ಲ. ಆದುದರಿಂದ ಶುಭಕರಗಳಾದ ಪಶುಗಳನ್ನು ಕೊಲ್ಲಿರಿ. 

೧೬. ಪ್ರೋಕ್ಸಣೆಮಾಡಿದ್ದೂ, ದೇವತೆಗಳಿಗೂ, ಪಿತೃಗಳಿಗೂ ನಿವೇದನ 
ಮಾಡಿದ್ದೂ ಆಗಿ ನಿಮಗಿಷ್ಟವಾದ ಮಾಂಸವನ್ನು ಭೋಜನಮಾಡಿರಿ. ಸ್ವಾರ್ಥ 
ಕ್ಟಾಗಿ ಮಾತ್ರ ಪಶುಗಳನ್ನು ಕೊಸ್ಸಬೇಡಿರಿ” ಎಂದರು. 

೧೭. ಆಮೇಲೆ, ಅವರಿಂದ ಬೋಧನೆ ಹೊಂದಿದವರಾದ ದೇವ ಖುಷಿ 
ಭೂಪಾಲರ ಇತರ ಮಾನವರೂ ತಮ್ಮತಮ್ಮ ಶಕ್ತಿಗನುಸಾರವಾಗಿ ಯಜ್ಞ 
ಗಳನ್ನು ಮಾಡತೊಡಗಿದರು; ಹರಿಯಲ್ಲಿ ಏಕಾಂತಭಕ್ಷರಾದವರು ಮಾತ್ರ 
ಅದಕ್ಕೆ ಹೊರತಾದರು. 


೧೮. ಗೋಮೇಧ, ಅಶ್ವಮೇಧ, ನರಮೇಧ, ಮೊದಲಾದ ಯಜ್ಞ 


ನವಮೋತಧ್ಯಾಯೆಃ ೨೩೧ 


ವಿನಷ್ಟಾ ಯಾಃ ಶ್ರಿಯಃ ಪಾ ತಸ್ಯೈ ಕೇಚಿದ್ಯ ಜ್ಞಾಂಶ್ಲೆ ಚಕ್ರಿರೇ । 

ಸಿ ಪುತ್ರ ಮಂದಿರಾಜ ್ಯರ್ಥಂ ಫೇಚಿಚ್ಚ ಪಿ ಯನ್ನ ತ್ರ ಯೇ ॥೧೯॥ 
ಮಹಾಯಜೆ ಸ್ಲೇಷ್ಟ ಶಕಾ ಸ್ತು ಹಿತ್ಯೂ ಸುದ್ದಿ ಶ್ಯ ಭೂರಿಶಃ 

ನಿಹತ್ಯ ಶ್ರಾ ದ್ದೆ ಕೇಷು ಪೆಶೊನ್‌ ಮಾಂಸಾನ್ಯ್ಯಾ ದೀಂಸ್ತ ಥಾೋದೆಯನ್‌ ॥೨೦॥ 
ಕೇಜಿತ್ಸ ರಿತ ಮುದ್ರಾ ಣಾಂ ತೀರೇಷ್ವೆ ಬಾಸ ನ್‌ ಜನಾಃ । 


ಮತ್ತಾ. 'ನ್‌ಜಾಲೈ ಬರಾ ತದಾಹಾರಾ ಬಭೂವಿರೇ ॥ ೨೧॥ 
ಸ ಗೃಹಾಗತಶಿಷ್ಟೆ, ೀಭ್ಯಃ ಸಶೂನೇವ ನಿಹತ್ಯ ಚ । 
ನಿವೇದಯಾಮಾಸುರೇತೇ ಗೋಛಾಗಪ್ರ ಖಿ ಒನೇ ॥ ೨೨ ॥ 
ಸಜಾತೀಯವಿವಾಹಾನಾಂ ನಿಯಮಶ್ಚ ತಥಾ ಕ್ವ ಚಿತ್‌ | 
ನಾಭವದ್ಧರ್ನುಸಾಂಕೆರ್ಯಾದಿ ತ್ತವೇಶ್ಮಾವ್ಯಭಾವತಃ ॥ ೨೩0 
ಬ್ರಾಹ್ಮಣಾಃ ಕ್ಚತ್ನಿ ನುನ ಕ್ಚತ್ರಾದ್ಯಾ ಬ್ರಾಹ ಓಣೀ ಸುತಾಃ । 
ಉಪೆಯೇಮಿಕೆ ಕಾಲಗತ್ಯಾ ಸ್ವಸ್ವವಂಶಾದಿ ವೃ ಡ ಯೇ ॥ ೨೪ ॥ 





ಗಳನ್ನು ಅವರು ಮಾಡಿದರು. ಯ 
ಭುಜಿಸಿದರು. 

೧೯. ನಷ್ಟವಾದ ಸಂಪತ್ತಿನ ಪ್ರಾಪ್ತಿಗಾಗಿ ಕೆಲವರು ಯಜ್ಞಗಳನ್ನು 
ಮಾಡಿದರು. ಸ್ರೀ, ಪುತ್ರ, ಮಂದಿರ, ಮೊದಲಾದವುಗಳಿಗಾಗಿ ಕೆಲವರ್ಕೂ 
ಮತ್ತೆ ಕೆಲವರು ತಮ್ಮ ವ ಡೆ ಗಾಗಿಯೂ ಯಜ್ಞ ಮಾಡಿದರು. 

3೦-೨೧. ಮಹಾಯಜ್ಞ ಜ್ಞಗಳನ್ನು ಮಾಡಲು ಅಶಕ್ತೈರಾದವರು ಪಿತ್ನ ಗಳನ್ನು 
ಉದ್ದೇಶಿಸಿ ಶ್ರಾ ದ್ಧ ಗಳಲ್ಲಿ ಅನೇಕವಾಗಿ ಪಶುಗಳನ್ನು ಕೊಂದು ಗಳು ನ್ನು 
ತಿಂದರು. ಕೆಲವು ಜನರು ಹೊಳೆ ಮತ್ತು ಕಡಲುಗಳ ದಡದಲ್ಲಿಯೇ ವಾಸ 
ಮಾಡುವವರಾಗಿ ಬಲೆಗಳಿಂದ ಮಾನುಗಳನ್ನು ಹಿಡಿದುತಿಂದು " ಮತ್ಸ್ಯಾಹಾರಿ' 
ಗಳಾದರು. 

೨೨, ಎಲ್ಫೈ ಮುನಿಯೇ! ಅವರು ತಮ್ಮ ಮನೆಗೆ ಬಂದ ಶಿಷ್ಟ ರಿಗೂ 
ಹಸು, ಆಡು ಮೊದಲಾದ ಪಶುಗಳನ್ನೇ ಕೊಂದು ಅರ್ಪಿಸುತ್ತಿ ದ್ದರು. 

೨೩. ಆಗ ಹಣ, ಮನೆ ಮೊದಲಾದವುಗಳಿಲ್ಲದುದರಿಂದಲೂ, ಧರ್ಮ 
ಸಾಂಕರ್ಯದಿಂದಲೂ ಸಜಾತೀಯ ವಿವಾಹಗಳ ನಿಯಮವು ಕೂಡ ಇರಲಿಲ್ಲ; 
ಎಲ್ಲಿಯೋ ಒಮ್ಮೊಮ್ಮೆ ಮಾತ್ರ ಅದು ಕಂಡುಬರುತ್ತಿದ್ದಿತು. 

೨೪. ಕಾಲಗತಿಯಿಂದ ತಮ್ಮ ತಮ್ಮ ವಂಶಗಳ ಅಭಿವೃದ್ಧಿಗಾಗಿ 
ಬ್ರಾಹ್ಮಣರು ಕ್ಪಕ್ರಿಯರೇ ಮೊದಲಾದವರ ಹೆಣ್ಣುಗಳನ್ನೂ, ಕ್ಪತ್ರಿಯರೇ 
ಮೊದಲಾದವರು ಬ್ರಾಹ್ಮಣರ ಮಕ್ಕಳನ್ನೂ ಮದುವೆ ಮಾಡಿಕೊಂಡರು. 

F 


೨೩೨ ಶ್ರೀ ಸ್ಕಾಂದಮಹಾಪುರಾಣಂ 


ಇತ್ಸೆಂ ಹಿಂಸಾಮಯಾ ಯಜ್ಹಾಃ ಸಂಪ್ರವೃತ್ತಾ ಮಹಾಪದಿ । 
ಧರ್ಮಸ್ತ್ವಾಭಾಸಮಾತ್ರೋಸ್ಥಾತ್ಸ್ವಯಂ ತು ಶ್ರಿಯಮನ್ವಗಾತ್‌॥೨೫॥ 


ಅಧರ್ನ್ಮುಃ ಸಾನ್ಕಯೋ ಲೋಕಾನ್‌ ತ್ರೀನಪಿ ವ್ಯಾಪ್ಯ ಸರ್ವತಃ । 


ಅವರ್ಧತಾಲ್ಪಕಾಲೇನ ದುರ್ನಿನಾರ್ಯೋ ಬುಧೈರಪಿ 1 ೨೬ ॥ 
ದರಿದ್ರಾಣಾಮಥೈತೇಷಾಮಪತ್ಯಾನಿ ತು ಭೂರಿಶಃ । 
ತೇಷಾಂ ಚ ವಂಶನಿಸ್ತಾಕೋ ಮಹಾಂಲ್ಲೋಕೇಷ್ಯವರ್ಧತ ॥ ೨೭॥ 


ವಿದ್ವಾಂಸಸ್ತತ್ರ ಯೇ ಜಾತಾಸ್ತೇ ತು ಧರ್ಮಂ ತಮೇವ ಹಿ। 
ಮೇನಿರೇ ಮುಖ್ಯಮೇವಾಂಥ ಗ್ರಂಥಾಂಶ್ಚಕೃಶ್ಚ ತಾದೃಶಾನ್‌ ॥ ೨೮ ॥ 
ತೇ ಪರಂಪರಯಾ ಗ್ರಂಥಾಃ ಪ್ರಾಮಾಣ್ಯಂ ಪ್ರತಿಸೇದಿರೇ । 


ಆದ್ಯೇ ತ್ರೇತಾಯುಗೇ ಹೀತ್ಮಮಾಸೀದ್ಗರ್ಮಸ್ಯ ವಿಸ್ಲವಃ ॥೨೯॥ 
ತತಃ ಪ್ರಭೃತಿ ಲೋಕೇಷು ಯಜ್ಞಾದೌ ಸಶುಹಿಂಸನಂ । 

ಬಭೂವ ಸತ್ಯೇ ತು ಯುಗೇ ಧರ್ಮ ಆಸೀತ್ಸನಾತನಃ ॥೩೦॥ 
ಕಾಲೇನ ಮಹತಾ ಸೋಪಿ ಸಹದೇವೈಃ ಸುರಾಧಿಪಃ । 

ಆರಾಧ್ಯ ಸಂಸದಂ ಪ್ರಾಪ ವಾಸುದೇನಂ ಪ್ರಭುಂ ಮುನೇ ॥ ೩೧॥ 





೨೫. ಈ ರೀತಿಯಾಗಿ ಆ ಮಹಾ ಆಪತ್ತಿನಲ್ಲಿ ಹಿಂಸಾಮಯವಾದ ಯಜ್ಞ 
ಗಳು ತಲೆದೋರಿದವು. ಧರ್ಮವು ಆಭಾಸವಾಗಿಮಾತ್ರ ಉಳಿದಿದ್ದಿತು. ನಿಜವಾದ, 
ಧರ್ಮವಾದರೊ ಶ್ರೀಯನ್ನೈೆ ಅನುಸರಿಸಿ ಹೊರಟುಹೋಯಿತು. 

೨೬. ಅಧರ್ಮವು ತನ್ನ ಕುಲಸರಂಪರೆಯೊಡನೆ ಸ್ವಲ್ಪ ಕಾಲದಲ್ಲಿಯೇ 
ಮೂರು ಲೋಕಗಳನ್ನೂ ಎಲ್ಲ ಕಡೆಯೂ ವ್ಯಾಪಿಸಿ ಬೆಳೆಯಿತು. ವಿದ್ವಾಂಸರು 
ಕೂಡ ಅದರ ಹಬ್ಬುಗೆಯನ್ನು ತಡೆಯಲಾರದವರಾದರು. 

೨೭. ಆ ತರುವಾಯ ಆ ದರಿದ್ರರಿಗೆ ಹೆಚ್ಚುಹೆಚ್ಚಾಗಿ ಮಕ್ಕಳು ಹುಟ್ಟಿದರು. 
ಲೋಕಗಳಲ್ಲಿ ಅವರ ವಂಶವಿಸ್ತಾರವೂ ಮಹತ್ತಾಗಿ ಬೆಳೆಯಿತು. 

೨೮. ಅವರಲ್ಲಿ ಯಾರು ವಿದ್ವಾಂಸರಾಗಿ ಹುಟ್ಟಿದರೋ ಅವರು ಪಶು 
ಯಜ್ಞ ವನ್ನೇ ಮುಖ್ಯವಾದ ಧರ್ಮವೆಂದು ತಿಳಿದುಕೊಂಡರು. ಅದೇ ಬಗೆಯಾದ 
ಗ್ರಂಥಗಳನ್ನೇ ರಚಿಸಿದರು. 

೨೯. ಆ ಗ್ರಂಥಗಳು ಪರಂಪರೆಯಿಂದ ಪ್ರಾಮಾಣ್ಯವನ್ನು ಹೊಂದಿದವು. 
ಮೊದಲನೆಯ ತ್ರೇತಾಯುಗದಲ್ಲಿ ಈ ರೀತಿಯಾಗಿ ಧರ್ಮವಿಷ್ಣವವಾಯಿತು. 

೩೦. ಅಲ್ಲಿಂದೀಚೆಗೆ ಲೋಕಗಳಲ್ಲಿ ಯಜ್ಞವೇ ಮೊದಲಾದುವುಗಳಲ್ಲಿ ಪಶು 
ಹಿಂಸೆಯು ನಡೆಯತೊಡಗಿತು. ಸತ್ಯಯುಗದಲ್ಲಾದರೋ ಸನಾತನಧರ್ಮವೇ 
ನೆಲೆಗೊಂಡಿದ್ದಿತು. 

೩೧. ಸುರಾಧಿಸತಿಯಾದ ಇಂದ್ರನೂ ಕೊಡ ದೇವತೆಗಳೊಡನೆ ಪ್ರಭುವಾದ 


ನವಮೋಠಿಧ್ಯಾಯಃ ಎಷ್ಟಿಷ್ಟ 


ತತೋ ಧರ್ಮನಿಕೇತಸ್ಯ ಶ್ರೀಪತೇಃ ಕೃಷಯಾ ಹರೇಃ । 
ಯಥಾಸಪೂರ್ವಂ ಚ ಸದ್ಧರ್ಮಸ್ತ್ರಿಲೋಕ್ಕಾಂ ಸಂಪ್ರನರ್ತತ ॥ ೩೨ 
ತತ್ರಾಪಿ ಕೇಚಿನ್ಮುನಯೋ ನೃಷಾ ದೇವಾಶ್ಚ ಮಾನುಷಾಃ । 
ಕಾಮಕ್ರೋಧ ರಸಾಸ್ವಾದ ಲೋಭೋಷಹತಸಿದ್ದಿಯಃ | 


ತಮಾ ಪದ್ಮರ್ಮಮದ್ಯಾಪಿ ಪ್ರಾಧಾನ್ಯೇನೈನ ಮನ್ವತೇ ॥ ೩೩ ॥ 
ಏಕಾಂತಿನೋ ಭಾಗವತಾ ಜಿತಕಾಮಾದಯಸ್ತು ಯೇ । 

ಆಪೆದ್ಯಪಿ ನತೇಂಗೃಹ್ಹನ್‌ ತಂ ತಥಾ ಕಿಮು ತಾನ್ಯದಾ ॥ 2೪ 
ಇತ್ನೆಂ ಬ್ರಹ್ಮನ್ನಾದಿಕಲ್ಸೇ ಹಿಂಸ್ರಯಜ್ಞಪ್ರವರ್ತನಂ । 

ಯಥಾಸೀತ್ತ ನ್ಮ ಯಾಖ್ಯಾ ತಮಾಪತ್ಕಾ ಲನಶಾದ್ಭು ವಿ ॥ ೩೫॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ನ ಸ 3೦ ಸಂಹಿತಾಯಾಂ 
ದ್ವಿತೀಯೆನ ವೆ ಷೌವಖಂಡೇ ಶ್ರೀವಾಸುದೇವಮಾಹಾತ್ಮ್ಯೇ ಬ "ಹಂಸ ಯಜ್ಞ ಪ್ರವೃತ್ತಿ 
ಹೇತುನಿರೂಪಣಂ > ನಾಮ ನವಮೋ ಧ್ಯಾಯಃ 








ವಾಸುದೇವನನ್ನು ಆರಾಧಿಸಿ, ಬಹಳಕಾಲ ಕಳೆದಮೇಲೆ ಸಂಪತ್ತನ್ನು ಮತ್ತೆ 
ಪಡೆದನು. 

೩೨. ಬಳಿಕ ಧರ್ಮಕ್ಕೆ ನೆಲೆಯೂ, ಶ್ರೀಪತಿಯೂ ಆದ ಶ್ರೀಹರಿಯ 
ಕೃಪೆಯಿಂದ ಉತ್ತಮ ಧರ್ಮವು ಮೊದಲಿನಂತೆಯೇ ಮೂರುಲೋಕಗಳಲ್ಲಿಯೂ 
ಹರಡಿತು. 

೩೩. ಅದರಲ್ಲಿಯೂ ಕಾಮಕ್ರೋಧಗಳ ರಸವನ್ನಾಸ್ವಾದಿಸಿ ಆ ರುಚಿಯಲ್ಲಿ 
ಅತ್ಯಾಸೆ ಹುಟ್ಟಿ ಅದರಿಂದ ಸದ್ದು ದ್ದ ಯು ಕೆಟ್ಟು ಹೋಗಿರುವ ಕೆಲವರು 
ಮುನಿಗಳೂ, ನೃ ಸರೂ, ದೇವತೆಗಳೂ ಮನುಷ್ಯರೂ ಆ ಆಪದ್ಧ ರ್ಮವನ್ನು 
ಈಗಲೂ ಕೂಡ ಪ k ರ್ರಧಾನಧರ್ಮವೆಂದೇ ಭಾವಿಸುತ್ತಾ 

೩೪. ಯಾರು ಏಕಾಂತಿಗಳೊ, ಭಾಗವತರೋ, ಕಾಮಾದಿಗಳನ್ನು ಜಯಿಸಿ 
ರುವರೋ ಅವರು ಮಾತ್ರ ಅಂತಹ ಆಪತ್ತಿನಲ್ಲಿ ಕೂಡ ಆ ಅಧರ್ಮವನ್ನು 
(ಪಶುಯಜ್ಞ ರೂಪವಾದ ಧರ್ಮವನ್ನು) ಗ್ರಹಿಸಲಿಲ್ಲ. ಹಾಗಿರುವಲ್ಲಿ ಬೇಕೆ 
ಕಾಲಗಳಲ್ಲಿ ಹೇಳಬೇಕಾದುದೇನು? 

೩೨೫. ಅಯ್ಯಾ ಬ್ರಾಹ್ಮಣನೇ! ಮೊದಲನೆಯ ಕಲ್ಪದಲ್ಲಿ ಹಿಂಸಾಯಜ್ಞವು 
ಆಪತ್ಕಾಲವಶದಿಂದ ಭೂಮಿಯಲ್ಲಿ ಯಾವ ರೀತಿ ಮೊದಲಾಯಿತೆಂಬುದನ್ನು 
ಹೀಗೆ ವಿವರಿಸಿದ್ದೇನೆ. 

ಇಲ್ಲಿಗೆ ಎಂಬತ್ತೊಂದುಸಾಪಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 

ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಶ್ರೀ ವಾಸುದೇವ 
ಮಾಹಾತ್ಮ್ಯದಲ್ಲಿ 56 ಹಿಂಸಾಯಜ್ಞಸಪ್ರವೃತ್ತಿಹೇತುನಿರೂಪಣ''ನೆಂಬ 
ಒಂಬತ್ತನೆಯ ಅಧ್ಯಾಯವು ಮೆಂಗಿದುದು 


॥ ಶ್ರೀಃ ॥ 
ಅಥ ದಶಮೋಂಧ್ಯಾಯಃ 


ಶ್ರೀನಾಸುದೇವಪ್ರ ಸಾದನಿರೂಪಣಂ 
ಸಾವರ್ಣಿರುವಾಚ :-- 


ಕಥಂ ಪ್ರಾಪ್ತಾ ಪುನಃ ಸ್ವಂದ ಶ್ರೀರಿಂದ್ರೇಣ ಗತಾಂಬುಧಿಂ । 

ಏತಾಂ ಕಥಯ ಮೇ ಸರ್ವಾಂ ಕಥಾಂ ನಾರಾಯಣಾಶ್ರಯಾಂ ॥ ೧॥ 
ಸ್ಕಂದ ಉವಾಚ :-- 

ಶ್ರಿಯಾ ವಿಹೀನೋ ದೇವೇಂದ್ರಃ ಶ್ರೀಹೀನೈರಪಿ ದಾನವೈಃ । 


ಪರಾಜಿತೋದ್ಭೃತಸ್ಥಾನೋ ನಷ್ಟಾಶೇಷರಿಚ್ಛದಃ ॥೨॥ 

ಗಿರಿಗೆಹ್ವರಕುಂಜೇಷು ಕಾನನೇಷು ತತಸ್ತತಃ । 

ಪರಿಬಭ್ರಾಮ ಸಹಿತೋ ದಿಗೀಶೈರ್ವರುಣಾದಿಭಿಃ 4 

ವಲ್ಕಲಾಜಿನನಸ್ತ್ರ್ರಾಶ್ಮ ಪಶುಪಕ್ಸ್ಯಾಮಿಷಾಶನಾಃ । 

ದೇವಾ ದೈತ್ಯಾ ನರಾ ನಾಗಾಸ್ತುಲ್ಯಾಚಾರಪರಿಚ್ಛದಾಃ ॥೪॥ 

ಪಾತ್ರಾಣಿ ಮೃಣ್ಮ್ಣಯಾನ್ಯೇವ ಸರ್ವೇಷಾಮಪಿ ವೇಶ್ಮಸು । 

ಆಸನ್ವರಾಕಾಃ ಸರ್ವೇಪಿ ಪಿಶಾಚ್ಯ ಇವ ಚೆ ಸ್ತ್ರಿಯಃ ॥೫॥ 
ಕನ್ನಡದ ಅನುವಾದ 


ಶ್ರೀವಾಸುದೇವ ಪ್ರಸಾದನಿರೂಣ 

೧. ಸಾವರ್ಣಿಯು ಕೇಳುತ್ತಾನೆ:--ಎಲೈ ಸ್ಟೃಂ ದಸ್ವಾ ಮಿಯೇ! 
ಇಂದ್ರನು ಸಮುದ್ರಕ್ಕೆ ಹೋಗಿ ಸೇರಿದ್ದ ಸಂಪತನ್ನು ಮತ್ತೆ ಪಡೆದುದು ಹೇಗೆ? 
ನಾರಾಯಣನನ್ನಾಶ್ರಯಿಸಿರುವ ಈ ಕಥೆಯನ್ಸೆಲ್ಲ ನನಗೆ ಹೇಳು. 

೨. ಸ್ಫಂದನು ಹೇಳುತ್ತಾನೆ: ಶ್ರೀಹೀನನಾದ ದೇವೇಂದ್ರನು ಶ್ರೀ 
ಹೀನನೇ ಆಗಿದ್ದರೂ ದಾನವರಿಂದ ಪರಾಜಿತನಾದನು. ಆ ದಾನವರು ಇಂದ್ರನ 
ಸ್ಥಾನವನ್ನು ಕಸಿದುಕೊಂಡುದೂ ಅಲ್ಲದೆ, ಅವನ ಸಕಲ ಸಾಮಗ್ರಿಗಳನ್ನೂ 
ಕಿತ್ತುಕೊಂಡರು. 

೩. ಇಂದ್ರನು ಆ ಬಳಿಕ ವರುಣನೇ ಮೊದಲಾದ ದಿಕ್ಬೆತಿಗಳಿಂದೊಡಗೂಡಿ 
ಬೆಟ್ಟ, ಗವಿ, ಬಳ್ಳಿ ಮನೆಗಳಲ್ಲಿ ವಾಸಮಾಡುತ್ತ ಕಾಡುಗಳಲ್ಲಿ ಅಲ್ಲಿಂದಲ್ಲಿಗೆ 
ಅಲೆಯುತ್ತಿದ್ದರು. 

೪. ವಲ್ಕಲ ಮತ್ತು ಚರ್ಮಗಳೇ ಅವರ ಉಡುಗೆ; ಪಶುಪಕ್ಸಿಗಳ 
ಮಾಂಸವೇ ಅವರಿಗೆ ಆಹಾರ. ಹೀಗೆ ದೇವತೆಗಳು, ದೈತ್ಯರು, ನರರು, ನಾಗರು 
ಎಲ್ಲರೂ ಒಂದೇ ಬಗೆಯ ಆಚಾರ ಮತ್ತು ಉಡುಪುಗಳುಳ್ಳವರಾದರು. 

೫. ಎಲ್ಲರ ಮನೆಗಳಲ್ಲಿಯೂ ಪಾತ್ರೆಗಳು ಮಣ್ಣಿನವೇ ಆದವು. ದೇವತೆ 
ಗಳೆಲ್ಲರೂ ದರಿದ್ರರಾದರು. ಸ್ತ್ರೀಯರೆಲ್ಲರೂ ಪಿಶಾಚಿಗಳಂತಾದರು. 


ದೆಶಮೋತಧ್ಯಾಯಃ ೨೩೭೫ 


ಆದಾನಭೂದನಾನವೃಷ್ಟಿರ್ಭುವಿ ದ್ವಾದಶ ವಾರ್ಷಿಕೀ । 


ತತೋ ವರ್ಷೇ ಕೃಜಿದ್ವೃಸ್ಟಿರಾಸೀತ್ಸೃಲ್ಸಾ ಕ್ವಜಿನ್ನ ಚ Hn 
ಇತ್ಸಂ ದಾರಿದ್ರ $ದಮುಕಖಾನಾಂ ತೇಷಾಂ ವರ್ಷಶತಂ ಗತಂ । 
ಬಲಿಷ್ಕಾರಬ್ಧಕರ್ಮಾಣಸ್ತೇಂತಿದುಃಖೇಪಿ ನೋ ಮೃತಾಃ Hen 


ಅಜೀವಂತ ಮೃತಪ್ರಾಯಾಃ ನರಕೇಷ್ಟಿನ ನಾರಕಾಃ । 

ಯತಂಶೋಪಿ ಶ್ರಿಯಃ ಪ್ರಾಪ್ಟೈ ಯಜ್ಞಾದ್ಯೈರ್ನಾಲಭಂತ ತಾಂ॥೮॥ 
ತತಃ ಸಹಸ್ರನರ್ಷಾಂತೇ ಮೇರೌ ಶರಣಮಾಯಂಯಂಂಕ । 
ಶಾಷಾದ್ದುರ್ವಾಸಸೋ ದೇವಾಃ ಸರ್ವೇ ದುರ್ವಾಸಸೋ ವಿಧಿಂ ॥೯॥ 
ಪ್ರಣಮ್ಯ ತಸ್ಮೈ ದುಃಖಂ ಸ್ವಂ ವಾಸವಾದ್ಯಾ ನೃವೇದಯನ್‌ | 


ಆದಾವೇವ ಹಿ ಸೋಇಜ್ಜಾಾಸೀತ್‌ ಸರ್ವಜ್ಞತ್ವಾತ್ಸಿರಾಪದಂ ಟ ೧೦॥ 
ಉಪಾಲಭ್ಯ ತತಶ್ಲೇಂದ್ರಂ ವಿರಿಂಚಃ ಸಹಶಂಕರಃ । 
ತದ್ದುಃಖವಾರಣೇ ಕಲ್ಬೋ ವಿಷ್ಣುಮೈಚ್ಛೆತ್ಛ್ರಸಾದಿತುಂ ॥ ೧೧॥ 





೬. ಅಯ್ಯಾ ಮಹರ್ಷಿಯೆ! ಮೊದಲು ಈ ಭೂಲೋಕದಲ್ಲಿ ಹನ್ನೆರಡು 
ವರ್ಷದವರೆಗೆ ಅನಾವೃಷ್ಟಿಯುಂಟಾಯಿತು. ಆ ಬಳಿಕ ಕೆಲಕೆಲವೆಡೆಗಳಲ್ಲಿ 
ಎಲ್ಲಿಯೋ ಸ್ವಲ್ಪ ಸ್ವಲ್ಪ ಮಳೆಯಾಗುತ್ತಿದ್ದಿತು; ಕೆಲಕೆಲವೆಡೆಗಳಲ್ಲಿ ಇಲ್ಲವೇ 
ಇಲ್ಲವಾಯಿತು. 

೭. ಈ ರೀತಿಯಾಗಿ ದಾರಿದ್ರ್ಯದುಃಖಗಳಿಂದ ಕೂಡಿದ ಆ ದೇವಮಾನುಷ 
ದೈತ್ಯರಿಗೆ ನೂರುವರ್ಷಗಳು ಕಳೆದುವು. ಅವರ ಪ್ರಾರಬ್ಧಕರ್ಮವು ಬಹು 
ಬಲವಾಗಿದ್ದುದರಿಂದ ಆ ಮಹಾ ದುಃಖದಲ್ಲಿಯೂ ಅವರು ಮೃತರಾಗಲಿಲ್ಲ. 

೮-೧೦. ಬದುಕಿದ್ದರೂ ಸತ್ತವರಹಾಗಾಗಿ ನರಕದಲ್ಲಿ ನರಳುವ ನಾರಕಿ 
ಗಳಂತೆ ಅವರು ಹೇಗೆ ಹೇಗೆಯೊ ಜೀವಿಸುತ್ತಿದ್ದರು. ಯಜ್ಞವೇ ಮೊದಲಾದುವು 
ಗಳಿಂದ ಸಂಸತ್ತನ್ನು ಪಡೆಯಲು ಪ್ರಯತ್ನಮಾಡುತ್ತಿದ್ದರಾದರೂ ಅವರಿಗೆ ಅದು 
ದೊರಕಲಿಲ್ಲ. ಆಮೇಲೆ ಒಂದುಸಾವಿರವರ್ಷ ಕಳೆಯಲು ದೇವತೆಗಳೆಲ್ಲರೂ 
ದುರ್ವಾಸನ ಶಾಸದಿಂದ ದುರ್ವಾಸರೇ ಆಗಿ (ಎಂದರೆ, ಒಳ್ಳೆಯ ಬಟ್ಟಿಯಿಲ್ಲದೆ 
ಕೊಳೆಬಟ್ಟಿ ಯುಟ್ಟವರಾಗಿ) ಮೇರುಪರ್ವತದಲ್ಲಿ ನೆಲಸಿದ್ದ ಬ್ರಹ್ಮನನ್ನು ಶರಣು 
ಹೋದರು. ಇಂದ್ರಾದಿಗಳು ಅವನಿಗೆ ಪ್ರಣಾಮಮಾಡಿ ತಮ್ಮ ದುಃಖವನ್ನು 
ವಿಜ್ಞಾಪಿಸಿಕೊಂಡರು. ಆತನು ಸರ್ವಜ್ಞನಾದುದರಿಂದ ದೇವತೆಗಳಿಗೆ ಬಂದ 
ಆಸತ್ತನ್ನು ಮೊದಲೇ ಅರಿತಿದ್ದನು. 

೧೧. ಬಳಿಕ ಆ ಬ್ರಹ್ಮನು ಶಂಕರಫನಿಂದೊಡಗೂಡಿ ಇಂದ್ರನನ್ನು ಹಿಂದಿಟ್ಟು 
ಕೊಂಡು, ಅವನ ದುಃಖನಿವಾರಣೆ ಮಾಡಬಯಸಿ ಮಹಾವಿಷ್ಣುವನ್ನು ಪ್ರಸನ್ನ 
ನಾಗಿಸಬೇಕೆಂದು ಇಚ್ಛಿಸಿದನು. 


೨೩೬ ಶ್ರೀ ಸ್ಕಾಂದಮಹಾಪುರಾಣಂ 


ಆರಾಧಯಿಷ್ಯಂಸ್ತಪಸಾ ತತೋಸೌ ತಂ ತಪಃಪ್ರಿಯಂ । 


ಸರ್ವದೇವಗಣೋಹಪೇತೆ ಉಪಾಯಾತ್ಮ್ಮೀರಸಾಗರಂ H ೧೨ ॥ 
ತಸ್ಯೋತ್ತರೇ ತಟೀ ರಮ್ಕೋ ಸರ್ವೇ ತೇಂನಶನವ್ರತಾಃ । 

ಏಕಸಾದಸ್ಥಿತಾ ಊರ್ಧ್ವಬಾಹವಶ್ಚಕ್ತಿರೇ ತಪಃ ॥ ೧೩ ॥ 
ಕೇಶವಂ ಹೃದಿ ತೇ ದಧ್ಯುಃ ಸರ್ವಕ್ಲೇಶವಿನಾಶನಂ | 

ಲಕ್ಷ್ಮೀಪತಿಂ ವಾಸುದೇವಮೇಕಾಗ್ರಕೃತಮಾನಸಾಃ ॥ ೧೪ ॥ 


ಶತಾಬ್ದಾಂತೇ ತತೋ ವಿಷ್ಣುಃ ಶ್ರೀಕೃಷ್ಣೋ ಭಗವಾನ್‌ ಸ್ವಯಂ । 
ಅತ್ಯಾಪನ್ನೇಷು ದೀನೇಷು ಕೃಷಾಂ ದೇವೇಷು ಸೋಂಕರೋತ್‌ ॥ ೧೫ ॥ 
ಅದೃಶ್ಯಮೂರ್ತಿರಾತ್ಮಚ್ಲೈರಪಿ ಭೂರಿತಪಸ್ವಿಭಿಃ I 


ತತ್ರಾವಿರಾಸೀತ್ಯೃಪಯಾ ನಿಯುತಾಹೆಸ್ಯರದ್ಯುತಿಃ ॥ ೧೬ ॥ 
ತೇಜೋ ಮಂಡಲಮೇವಾದೌ ಸಹಸಾ ಸ್ಫುರಿತಂ ಮಹತ್‌ । 
ದದೃಶುರ್ನಿಬುಧಾಃ ಸರ್ವೇ ಸಿತಂ ಘನಮನೌಪಮಂ ॥ ೧೭ ॥ 





೧೨. ತಪಃಪ್ರಿಯನಾದ ಆ ವಿಷ್ಣುವನ್ನು ತಪಸ್ಸಿನಿಂದಲೇ ಆರಾಧಿಸುತ್ತ 
ಆ ಬ್ರಹ್ಮನು ಸಮಸ್ತಜೇವಗಣಗಳಿಂದಲೂ ಒಡಗೂಡಿದವನಾಗಿ ಕ್ಸೀರಸಾಗರಕ್ಕೆ 
ಹೋಗಿ ಸೇರಿದನು. 

೧೩. ರಮ್ಯವಾದ ಆ ಕ್ಸೀರಸಮುದ್ರದ ಉತ್ತರತೀರದಲ್ಲಿ ಆ ದೇವತೆ 
ಗಳೆಲ್ಲರೂ ಅನಶನವ್ರತಧಾರಿಗಳಾಗಿ ಒಂಟಗಾಲಿನಲ್ಲಿ ನಿಂತು ತೋಳುಗಳನ್ನು 
ಮೇಲೆತ್ತಿ ಹಿಡಿದು ತಪಸ್ಸನ್ನು ಮಾಡುತ್ತಿದ್ದರು. 

೧೪. ಅವರು ಮನಸ್ಸನ್ನು ಏಕಾಗ್ರಗೊಳಿಸಿಕೊಂಡು ಕ್ಲೇಶವಿನಾಶಕನೂ, 
ಲಕ್ಸ್ಮೀಪತಿಯೂ, ವಾಸುದೇವನೂ, ಕೇಶವನೂ ಆದ ಆ ಸ್ವಾಮಿಯನ್ನು 
ಹೃದಯದಲ್ಲಿ ಧರಿಸಿದ್ದರು. 

೧೫. ನೂರುವರ್ಷಗಳಾದ ತರುವಾಯ ಶ್ರೀಕೃಷ್ಣನಾದ ಆ ವಿಷ್ಣು 
ಭಗವಂತನು ಅಪಾರವಾದ ಆಪತ್ತಿನಲ್ಲಿ ಸಿಲುಕಿ ದೀನರಾಗಿದ್ದ ಆ ದೇವತೆಗಳಲ್ಲಿ 
ಸೃಪೆಮಾಡಿದನು. 

೧೬. ಮಹಾ ತಸಸ್ವಿಗಳಾದ ಆತ್ಮಜ್ಞರಿಗೂ ಅದೃಶ್ಯನೂ, ದಿವ್ಯನಿಗ್ರ ಹೆನೂ, 
ಕೋಟಸೂರ್ಯಪ್ರಕಾಶನೂ ಆದ ಆ ಸ್ವಾಮಿಯು ದೇವತೆಗಳಿಗೆ ಪ್ರತ್ಯಕ್ಸ 
ನಾದನು. 

೧೭. ಆ ಭಗವಂತನು ಪ್ರ ಸಕ್ಟನಾದೊಡನೆಯೇ ಮೊದಮೊದಲು 
ಅನುಪಮವಾದ ಬಿಳಿಯ ಮೋಡದಂತೆಸೆಯುವ ಮಹಾ ಶೇಜೋಮಂಡಲವು 
ಮಾತ್ರ ಆ ದೇವತೆಗಳಿಗೆ ಕಾಣಿಸಿತು. 


ದಶಮೋ9ಧ್ಯಾಯಃ ೨೩೭ 


ಬ್ರಹ್ಮಾ ಶಿನಶ್ಚ ತನ ಒಧ್ಯೇ ದದೃಶಾತೇ ರಮಾಪತಿಂ । 


ಘನಶ್ಶಾ ಮಂ ತಾ ಗೆದಾಬ್ದಾ ಬ್ಹಾರಿ ಧಾರಿಣಂ ॥ ೧೮ ॥ 
ಕಿರೀಟಿಕಾಂಜೀ ಕಟಿಕ ಕುಂಡಲಾದಿ ನಿಭೊಷಿತಂ ] 
ಹಪೀತಕೌಶೇಯ ಸನಂ ದಿವ್ಯಸುಂದರವಿಗ್ರಹಂ 1೧೯॥ 


ಹರ್ಷವಿಹ್ಹಲಿತಾತ್ಮಾನೌ ದಂಡವತ್ತೌ ಪ್ರಣೇಮತುಃ । 

ತದಿಚ್ಛಯಾಂಥ ದೇವಾಶ್ಚ ದೃಷ್ಟ್ವಾ ತಂ ಚ ಮುದಾಂನಮನ್‌ ॥ ೨೦॥ 

ಬಭೂವುರತಿದೃಷ್ಟಾಸ್ತೇ ನಿಧಿಂ ಪ್ರಾಸ್ಯಾಂಧನಾ ಇವ । 

ಬದ್ಧಾಂಜಲಿಪುಟಾಃ ಸರ್ವೇ ಭಕ್ತ್ಯಾ ತಂ ತುಷ್ಬುವುಃ ಸುರಾಃ ॥ ೨೧॥ 
ದೇವಾ ಊಚುಃ:-- 


ಓಂ ನಮೋ ಭಗವತೇ ತುಭ್ಯಂ ವಾಸುದೇವಾಯ ಧೀಮಹಿ । 


ಪ್ರದ್ಯುಮ್ನಾಯಾನಿರುದ್ಧಾಯ ನಮಃ ಸಂಕರ್ಷಣಾಯ ಚ u ೨೨ ॥ 
ಓಂಕಾರ ಬ್ರಹ್ಮರೂಪಾಯ ತ್ರೇಧಾವಿಷ್ಕತ ಮೂರ್ತಯೇ । 
ಬ್ರಹ್ಮಾಂಡಸರ್ಗಸ್ಥಿತ್ಯಂತಹೇತವೇ ನಿರ್ಗುಣಾಯ ಚ ॥ ೨೩ ॥ 








ಬ್ರಹ್ಮನೂ, ಶಿವನೂ ಆ ತೇಜೋಮಂಡಲದ ಮಧ್ಯದಲ್ಲಿ ಮೇಘ 
ಶ್ಯಾಮಳನೂ, ಚತುರ್ಭುಜಗಳುಳ್ಳ ವನೂ, ಗದೆ, ಪದ್ಮ, ಶಂಖ, ಚಕ್ರಗಳನ್ನು 
ಧರಿಸಿದವನೂ ಆದ ಶ್ರೀರಮಾಪತಿಯನ್ನು ಕಂಡರು. 

೧೯. ಆ EN ಕರೀಟ, ಒಡ್ಯಾಣ, ಕಟಕ, ಕುಂಡಲ ಮೊದಲಾದ 
ಭೂಷಣಗಳಿಂದ ಅಲಂಕೃತನಾಗಿ, ಪೀತಾಂಬರವನ್ನುಟ್ಟು ದಿವ್ಯಸುಂದರಶರೀರ 
ವುಳ್ಳವನಾಗಿದ್ದನು. 

ಬ್ರಹ್ಮ ಶಿನರಿಬ್ಬರೂ ಹರ್ಷದಿಂದ ವಿಹ್ವಲಗೊಂಡ ಹೃದಯವುಳ್ಳವ 
ರಾಗಿ ಆ ದೇವದೇವನಿಗೆ ಅಡ್ಡಬಿದ್ದು ಪ್ರಣಾಮಮಾಡಿದರು. ಅವರೆ ಇಷ್ಟ 
ಪ್ರಕಾರವಾಗಿ ದೇವತೆಗಳು ಕೂಡ ಆ ಭಗವಂತನನ್ನು ಕಂಡು ಸಂತೋಷದಿಂದ 
ನಮಸ್ಕಾರಮಾಡಿದರು. 

೨೧. ನಿಧಿಯನ್ನು ಪಡೆದ ದರಿದ್ರರಂತೆ ಅವರು ಆ ಪರಮಾತ್ಮನನ್ನು ಕಂಡು 
ಪರಮಾನಂದಭರಿತರಾದರು. ಅವರೆಲ್ಲರೂ ಕೈಮುಗಿದುಕೊಂಡೇ ಭಕ್ತಿಭರಿತ 
ರಾಗಿ Kk ಸ್ತುತಿಸತೊಡಗಿದರು. 

. ದೇವತೆಗಳು ಸ್ತುತಿಸುತ್ತಾರೆ: “ ಪ್ರಣವಸ್ವರೂಪನಾದ ಎಲೈ 
ಜ್‌ ನಿನಗೆ ನಮಸ್ಕಾರವು. ಸುಕ ವಾ ಇದೋ ನಿನ್ನನ್ನು 
ಧ್ಯಾನಿಸುವೆವು. ಸ್ರದ್ಯುಮ್ನನೂ, ಅನಿರುದ್ಧನ ಸಂಕರ್ಷಣನೂ ಆದ ನಿನಗೆ 
ನಮಸ್ಕಾರವು. 

೨೩. ಓಂಕಾರಬ್ರಹೆ ಬರೂಪನಾದ ನಿನಗೆ ನಮಸ್ಕಾರವು. ಸತ್ತ್ವ, ರಜಸ್ಸು, 


೨೭೮ ಶ್ರೀ ಸ್ಕಾಂದಮಹಾಪುರಾಣಂ 


ನಯನಾನಂದರೊಷಾಯ ಪ್ರಣತಕ್ಲೇಶನಾಶಿನೇ | 


ಕೇಶವಾಯ ನಮಸ್ತುಭ್ಯಂ ಸ್ವತಂತ್ರೇಶ್ವರಮೂರ್ತಯೇ ॥ ೨೪॥ 
ನೋದಿತಾಶೇಷಭಕ್ತಾಯ ಕಾಲಮಾಯಾದಿನೋಹಿನೇ । 
ಸದಾನಂದಾಯ ಕೃಷ್ಣಾಯ ನಮಃ ಸದ್ಧರ್ಮವರ್ತಿನೇ ॥ ೨೫ ॥ 
ಭವಾಂಬುಧಿನಿಮಗ್ಗಾನಾಂ ಉದೃತಿಕ್ಟನುಕೀರ್ತಯೇೋ 1 
ದರ್ಶನೀಯಸ್ಸ್ಯ್ಯರೂಪಾಯ ಘನಶ್ಯಾಮಾಯ ತೇ ನಮಃ ॥ ೨೬ ॥ 


ಗದಾಬ್ದದರ ಚಕ್ರಾಣಿ ಬಿಭ್ರತೇ ದೀರ್ಥಬಾಹುಭಿಃ । 

ಸುರಗೋವಿಪ್ರ ಧರ್ಮಾಣಾಂ ಗೋಪ್ಟ್ರೇ ತುಭ್ಯಂ ನಮೋನಮಃ ॥ ೨೭ ॥ 
ವರೇಣ್ಯಾಯ ಪ್ರಪನ್ನಾನಾಮಭೀಷ್ಟ ವರೆದಾಯಿನೇ । 
ನಿಗಮಾಗಮನೇದ್ಯಾಯ ವೇದಗರ್ಭಾಯ ತೇ ನಮಃ ॥ ೨೮ ॥ 
ತಮಸ್ಸುಗಳಿಗನುಗುಣವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ರೂಪಗಳಿಂದ 
ವಿಭಾಗಿಸಿಕೊಂಡ ಮೂರ್ತಿಯುಳ್ಳೆ ನಿನಗೆ ನಮಸ್ಕಾರವು. ಬ್ರಹ್ಮಾಂಡಗಳ ಸೃಷ್ಟಿ 
ಸ್ಥಿತಿ ಲಯಗಳಿಗೆ ಕಾರಣನಾದ ಓ ಪರಮಾತ್ಮಾ! ಗುಣರಹಿತನಾಗಿರುವ ನಿನಗೆ 
ನಮಸ್ಕಾರವು. 

೨೪, ಕಣ್ಣಿಗೆ ಆನಂದವನ್ನೆಕೆಯುವ ರೂಪವುಳ್ಳ ವನೂ, ನಮಸ್ಸರಿಸಿದವರ 
ಕ್ಲೇಶಗಳನ್ನು ನಾಶಮಾಡುವವನೂ ಆದ ಓ ಸ್ವಾಮಿಯೇ! ನಿನಗೆ ನಮಸ್ಕಾರವು. 
ಕೇಶವ! ಸ್ವತಂತ್ರನೂ, ಈಶ್ವರಮೂರ್ತಿಯೂ ಆದೆ ನಿನಗೆ ನಮಸ್ಕಾರವು. 

೨೫. ಸಮಸ್ತ ಭಕ್ತರಿಗೂ ಮುದವನ್ನುಂಟುಮಾಡುವವನೂ, ಕಾಲ, 
ಮಾಯೆ ಮೊದಲಾದವುಗಳಿಂದ ಎಲ್ಲರನ್ನೂ ಮೋಹಗೊಳಿಸುವವನ್ಕೂ ಸದಾ 
ನಂದನೂ, ಶ್ರೀಕೃಷ್ಣನೂ, ಸದ್ಧರ್ಮವನ್ನಾಚರಿಸುವವನೂ ಆದ ನಿನಗೆ 
ನಮಸ್ಕಾರವು. 

೨೬. ಸಂಸಾರ ಸಮುದ್ರದಲ್ಲಿ ಮುಳುಗಿದವರನ್ನು ಉದ್ಧರಿಸಬಲ್ಲವನೆಂಬ 
ಕೀರ್ತಿಯನ್ನು ಹೊಂದಿರುವನನೂ, ನೋಡಬೇಕಾದ (ಸುಂದರ) ರೂಪವುಳ್ಳ 
ಮೇಘಶ್ಯಾಮಳನೂ ಆದ ನಿನಗೆ ನಮಸ್ಕಾರವು. 

೨೭. ನೀಳಾದ ತೋಳುಗಳಲ್ಲಿ ಗಡೆ, ಪದ್ಮ, ಶಂಖ, ಚಕ್ರಗಳನ್ನು 
ಧರಿಸಿ ಸುರರು, ಗೋವುಗಳು ಮತ್ತು ಬ್ರಾಹ್ಮಣರನ್ನು ಯಾವಾಗಲೂ ಕಾಪಾಡು 
ವವನಾದ ನಿನಗೆ ನಮೋ ನಮೋ. 

೨೮. ಸರ್ವಶ್ರೇಷ್ಠನೂ, ಶರಣಾಗತರಾಗಿ ನಂಬಿ ಬಂದವರಿಗೆ ಬಯಸಿದ 
ವರಗಳನ್ನು ಕೊಡುವವನೂ, ನಿಗಮಗಳಿಂದಲೂ, ಆಗಮಗಳಿಂದಲೂ ಮಾತ್ರವೇ 
ತಿಳಿಯಬಹುದಾದ ಸ್ವರೂಸವುಳ್ಳವನೂ ಆದ ನಿನಗೆ ನಮಸ್ಕಾರವು. ವೇದದಲ್ಲಿ 
ಅಡಗಿ ಅದರ ತಿರುಳಿನಂತಿರುವ ನಿನೆಗೆ ನಮೋ ನಮೋ. 





ದಶಮೋತ$ಧ್ಯಾಯಃ ೨೨೩೯ 


ತೇಜೋಮಂಡಲಮಧ್ಯಸ್ಥದಿವ್ಯಸುಂದರಮೂರ್ತಯೇ | 

ನಮಾಮೋ ವಿಷ್ಠ ವೇ ತುಭ್ಯಂ ಪರಾತ್ಸರತರಾಯ ಚ 1 ೨೯॥ 
ವಾಣೇನುನೋವಿಪ್ರ ಕೃಷ್ಣಮಹಿಮ್ಮೆ ಕ್ಟ ರರೂಪಿಣೇ । 
ಸರ್ವಾಂತರ್ಯಾಮಿಣೇ 'ತುಭ್ಯಂ ಬೃಹತೇ ಚ ನನೋನಮಃ ॥೩೦॥ 
ಸುಖದೋಸಿ ತ್ವಮೇವೈಕಃ ಸ್ವಾಶ್ರಿತಾನಾನುತೋ ವಯಂ | 
ಮಹಾಪದಧಿಕಕ ಕ್ಲಿಷ್ಟಾಃ ಶರಣಂ ತ್ವಾಮುಪಾಗತಾಃ H ೩0 
ದೇವಾಧಿದೇವ ಭಕ್ತಸ್ಯ ತವ WAS ವಯಂ । 
ಅತಿಕ್ರಮಾಟ್ಸ್ರ್ರಿಯಾ ಒಟ ಪ್ರಾಪ್ತಾಃ ಸೊ ಮೀ ದುರ್ವಶಾಮಿಮಾಂ ॥ 
ವಾಸೋನ್ನಪಾನಸ್ನಾ ನಾದಿಹೀನಾನ್ಮರ್ನೋಪಿ' ನಃ ಪ್ರಭೋ । 

ತ್ಯಕ್ಷ್ಯಾ ಸಹ ಶ್ರಿಯಾ ಯಾತಸ್ತಾನ್‌ ಪಾತುಂ ತ್ವಮಸೀಶ್ವರಃ ॥ ೩೩॥ 
ಯತೋ ವಯಂ ಚ ಧರ್ಮಶ್ಚ ತ್ವದೀಯಾ ಇತಿ ನಿಶೃತಾಃ । 
ಯಥಾಪೂರ್ವಂ ಸುಖೀಕರ್ತುಂ ತ್ವಮೇವಾರ್ಹಸ್ಯತೋಹಿನಃ ॥ ೩೪ ॥ 





೨೯. ತೇಜೋಮಂಡಲದ eS ನೆಲಸಿ ದಿವ ಸ ಸುಂದರಮೂರ್ತಿಯಾಗಿ 
ಶ್ರೇಷ್ಠವೆನಿಸಿದ ಎಲ್ಲಕ್ಕಿಂತಲೂ ಅತ್ಯಂತ ಶ್ರೇಷ್ಠನಾಗಿರುವ ಎಲೈ ವಿಷ್ಣುವೇ! 
ನಿನಗೆ ನಮಸ್ಕಾರವು. 

೩೦. ಮಾತಿಗೂ, ಮನಸ್ಸಿಗೂ ವಿಸಾರಿರುವಷ ಷ್ಟು ಮಹಾಮಹಿಮೆಯುಳ್ಳ 
ವನೂ, ಅಕ್ಬರರೂಪಿಯೂ ಆದ ನಿನಗೆ ನಮಸ್ಕಾರವು. ಸರ್ವಾಂತಯಾ£ 
ಮಿಯೊ, ಮಹಾತ್ಮನೂ, ಮಹಾಮಹಿಮನೂ ಆನ ನಿನಗೆ ನಮೋ ನಮಃ. 

೩೧. ಆಶ್ರಿತರಿಗೆ ಸುಖವನ್ನು ಕೊಡತಕ್ಕವನು ನೀನೊಬ್ಬನೇ ಆಗಿರುವೆ 
ಯಾದುದರಿಂದ ಮಹಾ ವಿಪತ್ತಿನಲ್ಲಿ ಸಿಕ್ಕಿ ಸಂಕಟಿಪಡುತ್ತಿರುವ ನಾವು ನಿನ್ನನ್ನು 
ಶರಣುಹೊಂದಿದ್ದೆ ವೆ. 

೩೨. ಎಲೈ ದೇವಾಧಿದೇವನೆ! ನಿನ್ನ ಭಕ್ತನಾದ ದುರ್ವಾಸನ ಅನುಗ್ರಹ 
ವನ್ನು ಅತಿಕ್ರಮಿಸಿದ ದೋಷದಿಂದ ಶ್ರೀವಿಹೀನರಾಗಿ ಈ ದುರ್ದಶೆಯನ್ನು 
ಪಡೆದಿದ್ದೇವೆ... 

೩೩. ಬಟ್ಟಿ, ಅನ್ನ, ಪಾನ, ಸ್ಥಾನ, ಮೊದಲಾದುವೇನೂ ಇಲ್ಲದ ನಮ್ಮನ್ನು 
ಧರ್ಮವೂ ಕೂಡ ತೊರೆದು ಶ್ರೀಯೊಡನೆಯೇ ನಡೆದುಬಿಟ್ಟತು. ಅಂಥ ನಮ್ಮನ್ನು 
ಕಾಪಾಡಲು ನೀನೇ ಸಮರ್ಥನು. 

೩೪. ಎಲೈ ಪ್ರಭುವೇ! ನಾವೂ, ಧರ್ಮವೂ ನಿನ್ನವರೆಂದು ಪ್ರಸಿದ್ಧ 
ವಾಗಿರುವುದರಿಂದ ಮೊದಲಿನಂತೆಯೇ ನಮ್ಮನ್ನು ಸುಖಿಗಳನ್ನಾಗಿಮಾಡಲು 
ನೀನೇ ಅರ್ಹನಾಗಿದ್ದೀಯೆ.?? 


೨೪೦ ಶ್ರೀ ಸ್ಕಾ೦ದೆಮಹಾಪುರಾಣಂ 


ಸ್ಕಂದ ಉವಾಚ :-- 


ಇತಿ ಸಂಪ್ರಾರ್ಥಿತೋ ದೇವೈರ್ಭಗವಾನ್‌ ಸ ದಯಾನಿಧಿಃ । 

ಉವಾಚಾನಂದಯನ್‌ ವಾಚಾ ಮೇಘಗಂಭೀರಯಾ ಸುರಾನ್‌ ॥ ೩೫॥ 
ಶ್ರೀ ಭಗವಾನುವಾಚ :-- 

ನಿದಿತಂ ಮೇ ಸಂರಾಃ ಸರ್ವಂ ಕಷ್ಟಂ ವಃ ಸದತಿಕ್ರಮಾತ್‌ । 

ಉಪಾಯಂ ಕುರುತಾದ್ಯೈವ ನಚ್ಚಿ ಯತ್ತ್ವಸ್ನಿವೃತ್ತಯೇೋ ॥ ೩೬ ॥ 

ಓಸಧೀರಂಬುಧ್‌ ಸರ್ವಾಃ ಕ್ಸಿಷ್ತ್ವ್ವಾ ಮಂದರಬೂಭೃತಾ ) 

ನಾಗರಾಜವರತ್ರೇಣ ಮಂಥಧ್ವಮಸುರೈಃ ಸಹ ॥೩೭॥ 

ಆದೌ ಸಂಧಾಯ ದನುಜೈಃ ಕುರುತಾಂಬುಧಿಮಂಥನಂ । 

ಸಾಹಾಂಯಂ ವಃ ಕರಿಷ್ಯಾವಿಂ ಖೇದಃ ಕಾರ್ಯೋ ನ ತತ್ರ ವಃ ೪೩೮ 

ಅಮೃತಂ ಚ ಶ್ರಿಯೋ ದೃಷ್ಟಿಂ ಪ್ರಾಪ್ಯ ಪೂರ್ವಾಧಿಕೌ ಜಸಃ । 

ಭವಿತಾರೋ ಮದ್ವಿಮುಖಾ ದೈತ್ಯಾಸ್ತು ಕ್ಲೇಶಭಾಗಿನಃ HAF 





೩೫. ಸ್ಪಂದನು ಹೇಳುತ್ತಾನೆ: ಈ ರೀತಿಯಾಗಿ ದೇವತೆಗಳಿಂದ 
ಪ್ರಾರ್ಥಿಸಲ್ಪಟ್ಟವನೂ, ದೆಯಾನಿಧಿಯೂ ಆದ ಆ ಭಗವಂತನು ಮೇಘಧ್ವನಿ 
ಯಂತೆ ಗಂಭೀರವಾದ ನುಡಿಗಳಿಂದ ಆ ದೇವತೆಗಳನ್ನು ಆನಂದಗೊಳಿಸುತ್ತ 
ಹೀಗೆಂದನು. 

೩೬. ಶ್ರೀಭಗವಂತನು ಹೇಳುತ್ತಾನೆ: “ ಎಲ್ಫೈ ದೇವತೆಗಳಿರಾ! 
ಸತ್ಪುರುಷರನ್ನು ಅತಿಕ್ರಮಿಸಿದ್ದರಿಂದ ಉಂಟಾದ ನಿಮ್ಮ ಕಷ್ಟವೆಲ್ಲವೂ ನನಗೆ 
ತಿಳಿದಿದೆ. ಆ ಕಷ್ಟದ ನಿವಾರಣೆಗಾಗಿ ಉಪಾಯವನ್ನು ಹೇಳುತ್ತೇನೆ. ಅದನ್ನು 
ಈಗಲೇ ಮಾಡಿರಿ. 

೩೭. ಓಷಧಿ(ಗಿಡಮೂಲಿಕೆ)ಗಳೆಲ್ಲವನ್ನೂ ಸಮುದ್ರದಲ್ಲಿ ಹಾಕಿ ನಾಗರಾಜ 
ನಾದ ಆದಿಶೇಷನನ್ನು ಕಡೆಯುವ ಹೆಗ್ಗವನ್ನಾಗಿ ಮಾಡಿಕೊಂಡು ಮಂದರ 
ಪರ್ವತದಿಂದ ಅಸುರರೊಡಗೂಡಿ ಅದನ್ನು ಕಡೆಯಿರಿ. 

೩೮. ದನುಜರೊಡನೆ ಸೇರಿ ಸಮುದ್ರಮಥನವನ್ನು ಮೊದಲುಮಾಡಿರಿ. 
ನಾನು ನಿಮಗೆ ಸಹಾಯಮಾಡುತ್ತೇನೆ. ಈ ವಿಷಯದಲ್ಲಿ ಖೇದಪಡ 
ಬೇಡಿರಿ. 

೩೯. ಈ ಸಾಗರ ಮಥನದಿಂದ ಅಮೃತವನ್ನೂ, ಶ್ರೀಯ ಕೃಪಾಕಟಾಕ್ಟು 
ವನ್ನೂ ಪಡೆದು ಮೊದಲಿಗಿಂತಲೂ ಹೆಚ್ಚು ಓಜಸ್ವಿಗಳಾಗುನಿರಿ. ನನ್ನಲ್ಲಿ 
ವಿಮುಖರಾಗಿರುವ ಆ ದೈತ್ಯರಾದರೋ ಕ್ಲೇಶಭಾಗಿಗಳಾಗುತ್ತಾರೆ. ' 


ದಶ ಮೋಳಧ್ಯಾಯಃ ೨೪೧ 


ಸ್ಕಂದ ಉವಾಚ: 


ಇತ್ಯುಕ್ತ್ವಾಂತರ್ದಭೇ ವಿಷ್ಣುರ್ಭಕ್ತಸಂಕಟಿನಾಶನಃ । 
ದೇವಾಸ್ತಸ್ಮ್ಮೈ ನಮಸ್ಕೃತ್ಯ ತೆದುಕ್ತೆಂ ಕರ್ತುಮಾರಭನ್‌ ॥ Yon 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ದ್ವಿತೀಯೇ ನೈಷ್ಣವಖಂಡೇ ಶ್ರೀ ವಾಸುದೇವಮಾಹಾತ್ಮ್ಯೇ «ಶ್ರೀ ವಾಸುದೇವ 
ಪ್ರಸಾದನಿರೂಪಣಂ?' ನಾಮ ದಶಮೋಂಧ್ಯಾಯಃ 





೪೦, ಸ್ಫಂದನು ಹೇಳುತ್ತಾನೆ:--ಭಕ್ಕರ ಸಂಕಟಗಳನ್ನು ನಾಶಮಾಗು 
ವವನಾದ ವಿಷ್ಣುವು ಹೀಗೆ ನುಡಿದು ಅಂತರ್ಧಾನಹೊಂದಿದನು. ದೇವತೆಗಳಾ 
ದರೋ ಆ ಭಗವಂತನಿಗೆ ನಮಸ್ಕಾರಮಾಡಿ ಅವನು ಹೇಳಿದಂತೆಯೆ ಸಮುದ್ರ 
ಮನವನ್ನು ಮಾಡಲು ಆರಂಭಿಸಿದರು. 


ಇಲ್ಲಿಗೆ ಎಂಬತ್ತೊಂದುಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಮಾಂದಮಹಾಪುರಾಣದ ಎರಡನೆಯ ವೈಷ್ಣನಖಂಡದ ಅಯೋಧ್ಯಾ ಮಾಹಾತ್ಮ್ಯ ದಲ್ಲಿ 
«« ಶ್ರೀವಾಸುದೇವಪ ಸಾದನಿರೂಣ''ವೆಂಬ 
ಹತ್ತನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ ॥ 


ಅಥೈಕಾದಶೋಧ್ಯಾಯಃ 
ಅಮೃತಮಂಥನೇ ನಿಷೋತ್ಸತ್ತಿನರ್ಣನಂ 
ಸ್ಕಂದ ಉವಾಚೆ :-- 

ಬ್ರಹ್ಮರುದ್ರೌ ಮಹೇಂದ್ರಾದೀನ್‌ ಸಂಧಾನಾಯಾಸುರೈಃ ಸಹ । 
ಆಜ್ಞಾಸ್ಯ ಜಗ್ಮೆತಂ ಸ್ವಂ ಸ್ವಂ ಧಾಮ ದೇವಾ ರಸಾಂ ಮುನೇ ॥೧॥ 
ಸಮಯೋಜಿತಭಾಷಾವಿದ್ಧಾಸವೋ ನೀತಿಯುಕ್ತಿಭಿಃ । 
ಪ್ರಲೋಭ್ಯ ಫಲಭಾಗೇನ ಸಂಧಿಂ ಚಕ್ರೇಂಸುರೈಃ ಸಹ WS 
ತತೋ ದೇವಾ ಸುರಗಣಾ ಮಿಲಿತಾ ವಾರಿಥಢೇಸ್ತಟೀ । 
ಮಹೌಷಧೀರುಷಾನೀಯ ಬಹುಶೋ ನಿದರ್ದ್ಧುರ್ದ್ಯತಂ i 4 
ಮಂದರಾದ್ರಿಮುಹೇತ್ಯಾಂಥ ನಾನೌಷಧಿನಿರಾಜಿತಂ ! 
ಮೂಲಾದುತ್ಪಾಟ್ಯ ತೇ ಸರ್ವೇ ನೇತುಮಬ್ಬಿಂ ಸಮುದ್ಯತಾಃ ॥೪॥ 
ಏಕಾದಶಸಹಸ್ರಾಣಿ ಯೋಜನಾನಾಂ ಭುವಿ ಸ್ಥಿತಂ । 
ನೋದ್ಭರ್ತುಮಶಕಂಸ್ತೇ ತಂ ತದಾನೀಂ ತುಷ್ಬುವುರ್ಹರಿಂ usu 





ಕೆನ್ನಡದ ಅನುವಾದ 
ಅನ್ಭುತಮಥನ-ನಿಷೋತ್ಸತ್ತಿವರ್ಣನ 

೧. ಸ್ಮಂದನು ಹೇಳುತ್ತಾನೆ:--ಎಲೈ ಮುನಿಯೇ! ಬ್ರಹ್ಮರುದ್ರರು 
ಮಹೇಂದ್ರನೇ ಮೊದಲಾದ ಸುರರಿಗೆ ಅಸುರರಕೊಡನೆ ಸಂಧಾನಮಾಡಿರೆಂದು 
ಆಜ್ಞಾಪಿಸಿ ತಮ್ಮತಮ್ಮ ನೆಲೆಗಳಿಗೆ ತೆರಳಿದರು. ಅಂತೆಯೆ ಆ ದೇವತೆಗಳೂ 
ರಸಾತಲಕ್ಕೆ ಹೋದರು. 

೨. ಸಮಯೋಚಿತವಾದ ಭಾಷೆಯನ್ನರಿತವನಾದ ವಾಸವನು ನೀತಿಯುಕ್ತಿ 
ಗಳನ್ನು ಪ್ರಯೋಗಿಸಿ ಫಲಭಾಗವನ್ನು ಕೊಡುವುದಾಗಿ ಆಸೆ ಹುಟ್ಟಿಸಿ ಅಸುರ 
ರೊಡನೆ ಸಂಧಿಮಾಡಿಕೊಂಡನು. 

೩. ಬಳಿಕ ದೇವಾಸುರಗಣಗಳು ಸಮುದ್ರತೀರದಲ್ಲಿ ಒಟ್ಟು ಸೇರಿ ಬಹು 
ಜಾಗ್ರತೆಯಾಗಿಯೇ ಮಹೌಷಧಿಗಳನ್ನು ತಂದು ಅದರಲ್ಲಿ ಹಾಕಿದರು. 

೪, ಆಮೇಲೆ ಅವರೆಲ್ಲರೂ ಬಗೆ ಬಗೆಯ ಔಷಧಿಗಳಿಂದ ವಿರಾಜಿಸುತ್ತಿರುವ 
ಮಂದರಾದ್ರಿಯ ಬಳಿಗೆ ಹೋಗಿ ಅದನ್ನು ಬುಡಸಹಿತವಾಗಿ ಕಿಕ್ತೆತ್ತಿತರುವ 
ಪ್ರಯತ್ನದಲ್ಲಿ ತೊಡಗಿದರು. 

೫. ಹನ್ನೊಂದುಸಾವಿರ ಯೋಜನಗಳವರೆಗೆ ನೆಲದೊಳಗೆ ವ್ಯಾಪಿಸಿದ್ದ 
ಆ ಮಂದರಪರ್ವತವನ್ನೆತ್ತಲು ಅವರಾರೂ ಶಕ್ತರಾಗಲಿಲ್ಲವು. ಆಗ ಅವರು 
ಶ್ರೀಹರಿಯನ್ನು ಸ್ತುತಿಸಿದರು. 


ಏಕಾದಶೋಇ9ಧ್ಯಾಯಃ 


೨೪೩ 
ಏತದ್ವಿದಿತ್ತಾ ಭಗವಾನ್‌ ಸಂಕರ್ಷಣಮಹೀಶ್ವರಂ 1 
ಅಜಿಜ್ಞಪತ್ತಮಂದ್ದರ್ತುಂ ಬದ್ಧಮೂಲಂ ಮಹೀಧರಂ ॥೬॥ 
ಫೂತ್ಕಾರಮಾತ್ರೇಣೈಕೇನ ಸ ತು ಸದ್ಯಸ್ತಮಿಾಶ್ಚರಃ । 
ಬಹಿಶ್ಲಿಕ್ಸೇಪ ತತ್ಲಾನಾಡ್ಯೋಜನದ್ಧಿತಯಾಂತರೇ ॥೭॥ 
ಅತ್ಯಾಶ್ಚರ್ಯಂ ತದಾಲೋಕ್ಯ ಹೃಷ್ಟಾಃ ಸರ್ವೇ ಸುರಾಸುರಾಃ । 
ತದಂತಿಕಮಹಾಜಗ್ಮುರ್ಧಾವಂತಶ್ಚೆ ಕೃತಾರವಾಃ Hou 


ಬಲಿನೋ ಯತ್ಸನಂತೋಪಿ ಪರಿಘೋಪಮಜಾಹವಃ । 

ಉದ್ಭೃತ್ಯ ನೇತುಂ ನೋ ಶೇಕುರ್ವಿಷಣ್ಣಾ ನಿಫಲಶ್ರಮಾಃ ॥೯॥ 
ಜ್ಞಾತ್ಚಾ ಸುರಗಣಾನ್‌ ಖಿನ್ನಾನ್‌ ಭಗವಾನ್‌ ಸರ್ವದರ್ಶನಃ । 
ತಾರ್ಕ್ಷ್ಟಮಾಜ್ಞ್ಞಾಸಯಾಮಾಸ ನೇತಂಂ ತಮುದಧಿಂ ದೃತಂ ॥೧೦॥ 
ಸಹಾವರಣಮಪ್ಯಂಡಂ ಲೀಲಯಾ ಧರ್ತುಮಿತಾಶ್ವರಃ । 

ಮನೋವೇಗಃ ಸ ತತ್ರೇತ್ಯ ನಿಜತ್ರೋಟೈ್ಯೈವ ತಂ ಗಿರಿಂ | 

ಉತ್ಸಾಟ್ಯ ಸಾಗರತಟೇ ನಿಧಾಯ ಹರಿಮಾಯಯ್‌ೌ ॥ ೧೧ 


೬. ಇದನ್ನರಿತು ಭಗವಂತನು ಬದ್ಧಮೂಲವಾದ ಆ ಪರ್ವತವನ್ನು 
ಮೇಲೆತ್ತುವಂತೆ ಅಹೀಶ್ವರನೂ, ಸರ್ಪರಾಜನೂ ಆದ ಸಂಕರ್ಷಣನಿಗೆ 
ಆಜ್ಞಾಪಿಸಿದನು. 

೭. ಮಹಾಸಮರ್ಥನಾದ ಆ ಸಂಕರ್ಷಣನಾದರೋ ಒಂದೇ ಒಂದು 
ಫೂತ್ವಾರಮಾತ್ರದಿಂದಲೇ ಆ ಸ್ಥಾನದಿಂದ ಎರಡು ಯೋಜನಗಳ ದೂರ ಹೋಗಿ 
ಬೀಳುವಂತೆ ಆ ಪರ್ವತವನ್ನು ಹೊರಕ್ಕೆ ಚಿಮ್ಮಿದನು. 

ಲೆ. ಅತ್ಯಾಶ್ಚರ್ಯಕರವಾದ ಈ ಕಾರ್ಯವನ್ನು ಕಂಡು ಸುರಾಸುರರೆಲ್ಲರೂ 
ಹರ್ಷಗೊಂಡು ಗಟ್ಟಿಯಾಗಿ ಕೋಲಾಹಲಧ್ವನಿಯನ್ನು ಮಾಡುತ್ತ ಅದರ 
ಸಮಿಾನಕ್ಕೆ ಓಡಿಹೋದರು. 

೯. ಅವರೆಲ್ಲರೂ ದೊಡ್ಡ ಅಗಳಿಗಳಂತಿರುವ ತೋಳುಗಳುಳ್ಳ ಬಲಿಷ್ಠ 
ರಾದರ್ಕೂ ಬಿಡದೆ ಪ್ರಯತ್ನಮಾಡುವವರಾದರೂ ಆ ಪರ್ವತವನ್ನೆತ್ತಿ ತೆಗೆದು 
ಕೊಂಡುಹೋಗಲು ಶಕ್ತರಾಗದೆ ತಮ್ಮ ಪ್ರಯತ್ನವೆಲ್ಲವೂ ವ್ಯರ್ಥವಾಯಿತೆಂದು 
ವಿಷಣ್ಣರಾದರು. 

೧೦. ಸರ್ವವನ್ನೂ ಕಾಣಬಲ್ಲ ಭಗವಂತನು ಸುರಗಣಗಳೆಲ್ಲರೂ ಖಿನ್ಸ 
ರಾದುದನ್ನರಿತು ಆ ಪರ್ವತವನ್ನು ಬೇಗನೆ ಸಮುದ್ರಕ್ಕೆ ತೆಗೆದುಕೊಂಡು 
ಹೋಗೆಂದು ಗರುಡನಿಗೆ ಆಜ್ಞಾ ಪಿಸಿದನು. 

೧೧. ಆವರಣಸಮೇತವಾದ ಬ್ರಹ್ಮಾಂಡವನ್ನೇ ಆದರೂ ಲೀಲೆಯಿಂದ 
ಧರಿಸಬಲ್ಲವನಾದ ಆ ತಾರ್ಕ್ಸ್ಟೃನು ಮನೋವೇಗದಿಂದ ಅಲ್ಲಿಗೆ ಹೋಗಿ ತನ್ನ 


೨೪೪ ಶ್ರೀ ಸ್ಕಾಂದೆಮೆಯಾಪುರಾಣಂ 


ತತೆಃ ಸಂಹೃಷ್ಟಮನಸಃ ಸರ್ವೇ ಕಶ್ಯಸನಂದನಾಃ | 


ವಾಸುಕಿಂ ಚಾಹ್ವಯಾಮಾಸುಃ ಸುಧಾಭಾಗಪುತಿಜ್ಞಯಾ ॥ ೧೨ ॥ 
ಸ ತತ್ರಾಗಾದಥೋ ಸರ್ವೇ ತೇಂಬ್ಬಿಂ ಮಂಥಿತುಮುದ್ಯತಾಃ | 
ತಾನಪಾನ್ನಿಧಿರಾಗತ್ಯ ಮೂರ್ತಿಮಾನಬ್ರವೀದ್ವಚಃ ೧೩ ॥ 
ಯಡಿ ದಾಸ್ಯಥ ಮೇ ಯೂಯುಮುಮೃಂತಾಂಶೆಂ ಸುರಾಸುರಾಃ । 
ಸೋಷಾಸ್ಮಿ ನಿಪುಲಂ ತರ್ಹಿ ಮಂದರಭ್ರಮಣಾರ್ದನಂ ॥ ೧೪ ॥ 
ತಥೇತಿ ತೇ ಪ್ರತಿಜ್ಞಾಯ ಕ್ಸಿಸ್ತ್ವಾದಾವೋಷಧೀಲತಾಃ । 
ಪರಿವಿವ್ಯುರ್ನಾಗರಾಜಂ ತಸ್ಮಿನ್‌ ಕಾಂಚನಪರ್ವತೇ ॥ ೧೫ ॥ 
ತತೋ ದೇವಾ ಹೃದಿ ಹರಿಂ ಸಸ್ಮರುಃ ಕಾರ್ಯಸಿದ್ಧಯೇ । 
ಸ್ಮೃತಮಾತ್ರಃ ಸ ತತ್ರಾಃಗಾದಚ್ಯುತಃ ಸರ್ವದರ್ಶನಃ ॥ ೧೬ ॥ 
ತಮಾಲೋಕ್ಕಾಮರಗಣಾ ಮುದಿತಾಃ ಫಣಿನಾಂ ಪತೇಃ । 
ಪುರೋಭಾಗಂ ಗೃಹೀತ್ಹೈವ ತಸ್ಫುಸ್ತೇನಾನುಮೋದಿತಾಃ ॥ ೧೭ ॥ 


ಕೊಕ್ಳಿನಿಂದಲೇ ಆ ಗಿರಿಯನ್ನು ಎಬ್ಬಿ ಕಿತ್ತು ಸಾಗರದ ದಡದಲ್ಲಿಟ 
ಶ್ರೀಹರಿಯ ಬಳಿಗ್ಳೆ ದಿದನು. 

೧೨. ಅನಂತರದಲ್ಲಿ ಕಶ್ಯಪನ ಮಕ್ಕಳಾದ ಸುರಾಸುರರೆಲ್ಲರೂ ಸಂತುಷ್ಟ 
ವಾದ ಮನಸ್ಸುಳ್ಳವರಾಗಿ ಅಮೃತದಲ್ಲಿ ಭಾಗ ಕೊಡುವುದಾಗಿ ಪ್ರತಿಚ್ಞೆಮಾಡಿ 
ವಾಸುಕಿಯನ್ರು ಆಹ್ವಾನಿಸಿದರು. 

೧೩. ವಾಸುಕಿಯಾದರೋ ಅದಕ್ಕೆ ಒಪ್ಪಿ ಅಲ್ಲಿಗೆ ಹೋದನು. ತರುವಾಯ 
ಅವರೆಲ್ಲರೂ ಸಮುದ್ರವನ್ನು ಕಡೆಯಲು ಪ್ರಾರಂಭಿಸಿದರು. ಸಮುದ್ರನು 
ಮೂರ್ತಿವಂತನಾಗಿ ಅಲ್ಲಿಗೆ ಬಂದು ಅವರನ್ನು ಕುರಿತು ಈ ಮಾತನ್ನಾಡಿದನು :-- 

೧೪. "ಎಲೈ ಸುರಾಸುರರೇ! ನೀವು ನನಗೆ ಅಮೃತದಲ್ಲಿ ಒಂದು 
ಅಂಶವನ್ನು ಕೊಡುವಿರಾದರೆ ಮಾತ್ರ ಮಂದರಪರ್ವತದಿಂದ ಕಡೆಯುವುದ 
ರಿಂದುಂಟಾಗುವ ಮಹತ್ತರವಾದ ಸಂಕಟವನ್ನು ತಾಳಿಕೊಳ್ಳು ತ್ತೇನೆ. 

೧೫. ಅವರೆಲ್ಲರೂ " ಹಾಗೆಯೆ ಆಗಲಿ? ಎಂದು ಪ್ರತಿಜ್ಞೆ ಮಾಡಿ, ಮೊದಲು 
ಓಷಧಿಯ ಲತೆಗಳನ್ನು ಸಮುದ್ರಕೈ ಹಾಕಿ, ಕಾಂಚನಸರ್ವತವಾದ ಆ ಮಂದರ 
ಗಿರಿಗೆ ನಾಗರಾಜನನ್ನು ಸುತ್ತಿದರು. 

೧೬. ಬಳಿಕ ದೇವತೆಗಳು ಕಾರ್ಯಸಿದ್ಧಿಗಾಗಿ ಶ್ರೀಹರಿಯನ್ನು ಮನಸ್ಸಿ 
ನಲ್ಲಿಯೆ ಸ್ಮರಿಸಿದರು. ಸರ್ವದರ್ಶನನಾದ ಆ ಅಚ್ಯುತನು ಅವರು ಸ್ಮರಿಸಿದ 
ಮಾತ್ರದಿಂದಲೇ ಅಲ್ಲಿಗೆ ಚಿತ್ರೈಸಿದನು. 

೧೭. ಅವನನ್ನು ಕಂಡು ಅಮರ ಗಣಗಳು ಆನಂದವನ್ನು ಹೊಂದಿ ಅವನಿಂದ 
ಅನುಮೋದಿತರಾಗಿ ಫಣಿಸತಿಯ ಮುಂಭಾಗವನ್ನು (ಮುಖಭಾಗವನ್ನು) 
ಹಿಡಿದುಕೊಂಡು ನಿಂತರು. 


ಬ 


ಏಕಾದಶೋತಧ್ಯಾಯಃ ೨೪೫ 


ದೇವತಾಪಕ್ಸಪಾತಿತ್ಸಂ ಸೂಚಯನ್‌ ಸ್ವಸ್ಯ ಚೆ ಪ್ರಭುಃ 1 

ಯತ್ರ ದೇವಾಸ್ತತ್ರ ತಸ್ಥೌ ತತೋ ದೈತ್ಯಾಸ್ತು ಚುಕ್ಕಧುಃ ॥ ೧೮ ॥ 
ತಪೋನಿದ್ಯಾನಯೋಜ್ಯೇಷ್ಠಾ ಅಡಥೋಭಾಗಮಮಂಗಳೆಂ ॥ 

ಕಥಂ ತಿರಶ್ಲೋ ಗೃಹ್ಹೀಮೋ ನೇದೃಜತ್‌ ಮೂರ್ಹಾ ನಯೆಂತ್ವಿತಿ ॥ ೧೯॥ 
ಸಹ ದೇವೈಸ್ತತೋ ವಿಷ್ಣುಃ ಸ್ವಯಂ ತಾನ್ಮಾನಯನ್ನಿವ । 

ಪ್ರಹಸ್ಯ ದತ್ತ್ವಾ ಪ್ರಾಗ್ಭಾಗಂ ಸುರಾನ್‌ ಪುಚ್ಛಮಜಿಗ್ರಹತ್‌ ॥ ೨೦॥ 
ಮಹಾಹಿವಿಷಫೂತ್ಕಾರದಾಹಾದಮರರಕ್ಸ್ಟಣಂ । 


ಚರಿತ್ರಮೇತಚ್ಛ್ರ್ರೇಭರ್ತುರಿತಿ ದೈತ್ಯಾ ನ ತೇ ನಿದುಃ ॥ 20 
ತತ ಉತ್ತೋಲಯಾಮಾಸುಃ ಸ್ವರ್ಣಸಾನ್ವತಿಭಾಸ್ವರಂ । 
ಮಂದರಂ ಕಾಶ್ಯಸೇಯಾಸ್ತೇ ಚರ್ಮಿಕಾಬದ್ಧಕಚ್ಛಕಾಃ ॥ ೨೨ ॥ 


ದ್ವಾವಿಂಶತಿಸಹಸ್ರಾಣಿ ಯೋಜನಾನಾಂ ತಮುಚ್ಛಿ ತೆಂ । 
ಅಂಭೋನಿಧೌ ನಿದಧಿರೇ ಕ್ರೋಶಂತೋಂತ್ಯರ್ಥಮುತ್ತ್ಸುಕಾಃ ॥ ೨೩॥ 





೧೮. ಪ್ರಭುವು ತನಗೆ ದೇವತೆಗಳ ಪಕ್ಬದಲ್ಲಿ ಪ್ರೀತಿಯಿರುವುದೆಂಬುದನ್ನು 
ಸೂಚಿಸುತ್ತ, ದೇವತೆಗಳೆಲ್ಲಿದ್ದರೋ ಅಲ್ಲಿ ನಿಂತನು. ಅದರಿಂದ ದೈತ್ಯರು 
ಕೋಪಗೊಂಡು ಇಂತೆಂದರು :-- 

೧೯. "" ತಪಸ್ಸು, ವಿದ್ಯೆ ವಯಸ್ಸುಗಳಲ್ಲಿ ಹಿರಿಯರಾದ ನಾವು ಅಮಂಗಳ 
ವಾದ ಈ ಸರ್ಪರಾಜನ ಕೆಳಭಾಗವನ್ನು (ಹಿಂಭಾಗವನ್ನು) ಹೇಗೆ ಹಿಡಿದುಕೊಳ್ಳು 
ವುದು? ನಾವು ಇಷ್ಟು ಮೂರ್ಯರೇನೂ ಅಲ್ಲ. 

೨೦. ಆಮೇಲೆ ವಿಷ್ಣುವು ದೇವತೆಗಳೊಡನೆ ತಾನೇ ಅವರನ್ನು ಮನ್ಸಿಸು 
ವವನ ಹಾಗೆ ನಟಿಸಿ ನಗುನಗುತ್ತ, ಆ ಶೇಷನ ಮುಖಭಾಗವನ್ನು ದೈತ್ಯರಿಗೇ 
ಬಿಟ್ಟುಕೊಟ್ಟು ದೇವತೆಗಳು ಬಾಲವನ್ನು ಹಿಡಿಯುವಂತೆ ಅಸ್ಪಣೆಮಾಡಿದನು. 

೨೧. ಇದು ಮಹಾಸರ್ಪದ ವಿಷ ತುಂಬಿದ ಫೂತ್ಕಾರದಿಂದ ಸುಡದಂತೆ 
ಅಮರರನ್ನು ರಕ್ಸಿಸುವುದಕ್ಕಾಗಿ ಶ್ರೀಪತಿಯು ನಡಸಿದ ಒಂದು ನಡವಳಿಯೆಂದು 
ತಿಳಿಗೇಡಿಗಳಾದ ಆ ದೈತರು ಅರಿಯದೆಹೋದರು. 

೨೨. ಬಳಿಕ ಆ ಕಶ್ಯಪಪುತ್ರರು ಚರ್ಮದಿಂದ ಕಚ್ಚೆ ಕಟ್ಟ ಚಿನ್ನದ ತಪ್ಪಲು 
ಗಳಿಂದ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಆ ಮಂದರಸರ್ವತವನ್ನು 
ಬಲಾತ್ಕಾರವಾಗಿ ಹಿಡಿದೆತ್ತಿದರು. 

೨೩. ಇಪ್ಪತ್ತೆರಡುಸಾವಿರ ಯೋಜನಗಳ ಎತ್ತರವಾದ ಆ ಮಂದರವನ್ನು 
ಬಹಳ ಉತ್ಸುಕರಾಗಿ ಬಗೆಬಗೆಯಾಗಿ ಕೂಗುತ್ತ ಅಂಭೋನಿಧಿಯಾದ ಸಾಗರದಲ್ಲಿ 
ತಂದುಹಾಕಿದರು. 


೨೪೬ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಧಾರ್ಯಮಾಣೋಪ್ಯನಾಧಾರಸ್ತೈರದ್ರಿರತಿ ಗೌರವಾತ್‌ । 


ಯಯಾವಧಸ್ತಲಂ ಸದ್ಯಸ್ತದಾ ಸಂಸ್ಕೇಇತಿನಿಷ್ವಲಾಃ ॥ ೨೪ ॥ 
ತದಾ ಸ ಭಗವಾನ್‌ ಸಾಕ್ಸಾತ್‌ ಸರ್ವಥಾ ಭಕ್ತಕಾರ್ಯಕೃತ್‌ | 
ಸ್ತೂಯಮಾನಾಮಕೈರದ್ರಿಮುದ್ದಧ್ದ್ರೇ ಕಮಶಾಕೃತಿಃ ॥ ೨೫ ॥ 


ಉತ್ಕಿತಂ ತಮವೇಕ್ಸ್ಯಾಶು ಸರ್ವೇ ಫುಲ್ಲಹೈದಾನನಾಃ । 
ಬಭೂಪುಶ್ಚ ಸ್ಥಿರಃ ಸೊಇಭೂತ್ಕೂರ್ಮಪೃಷ್ಠೇತಿ ವಿಸ್ತೃತೇ ॥೨೬॥ 
ತತೋ ಮಮಂಂಥುಸ್ತರಸಾ ಯಾವದ್ಬಲಮಪಾಂ ನಿಧಿಂ । 


ಶ್ರಮಫೂತ್ಕಾರವದನಾ ಡೇನಾಡಯೋದಯಂಂ W ೨೭॥ 
ಭ್ರಾಮ್ಯುಮಾಣಾತ್ತ್ಮತಸ್ತ್ಯದ್ರೇರ್ಬಹಮೋನ್ಯಪೆತನ್‌ ದೃಮಾಃ । 
ಊರ್ಧ್ವದೃಘರ್ಷಜೋ ವಹ್ನಿಸ್ತತ್ಸ್ಮ ಸಿಂಹಾದಿಮಾದಹತ್‌ ॥ ೨೮ ॥ 
ತತ್ರ ನಾನಾಜಲಚರಾ ವಿನಿಷ್ಟಿಷ್ಟಾ ಮಹಾದ್ರಿಣಾ । 

ವಿಲಯಂ ಸಮುಪಾಜಗ್ಮುಃ ಶತಶಃ ಕ್ಪೀರವಾರಿಧೌ ॥೨೯॥ 





೨೪. ನಿಲ್ಲಲು ಆಧಾರವಿಲ್ಲದ ಆ ಗಿರಿಯು ಆ ದೇವಾಸುರರು ಹಿಡಿದಿದ್ದರೂ 
ಬಹು ಭಾರವಾಗಿದ್ದುದರಿಂದ ತಟ್ಟನೆ ಕೆಳಗಿಳಿದು ಮುಳುಗಿಹೋಯಿತು. ಆಗ 
ಸುರಾಸುರರೆಲ್ಲರೂ ಅತಿ ವಿಹ್ವಲರಾದರು. 

೨೫. ಆಗ ಸರ್ವಪ್ರಕಾರದಿಂದಲೂ ಭಕ್ತರ ಕಾರ್ಯಗಳನ್ನು ನೆರವೇರಿಸು 
ವವನಾದ ಭಗವಂತನಾದರೊ ಅಮರರಿಂದ ಸ್ತುತಿಸಲ್ಪಡುವವನಾಗಿ ತಾನೇ 
ಕಮಠಾಕೃತಿಯನ್ನು (ಆಮೆಯ ಆಕಾರವನ್ನು) ತಾಳಿ ಆ ಮಹಾ ಪರ್ವತವನ್ನು 
ಎತ್ತಿದನು. 

೨೬. ಬೇಗನೆಯೆ ಮೇಲೆದ್ದ ಆ ಬೆಟ್ಟವನ್ನು ಕಂಡು ಅವರೆಲ್ಲರಿಗೂ ಮುಖ 
ವರಳಿ ಹೈದಯವು ಹಿಗ್ಗಿತು. ಅತಿ ವಿಸ್ತಾರವಾದ ಆ ಆದಿಕೂರ್ಮನ ಬೆನ್ನಿನ 
ಮೇಲೆ ಆ ರ್ಪತವು ಸ್ಥಿರವಾಗಿ ನೆಲಸಿತು. 

೨೭, ಬಳಿಕ ದೇವಾದಿಗಳೆಲ್ಲರೂ ನಿರ್ಭಯರಾಗಿ ತಮ್ಮ ಬಲವನ್ನೆಲ್ಲ 
ಪ್ರಯೋಗಿಸಿ ಶ್ರಮದಿಂದ ಬಾಯುಸಿರುಬಿಟ್ಟು ಫಾತೃರಿಸುತ್ತ ಬಹು ವೇಗದಿಂದ 
ಸಮುದ್ರವನ್ನು ಕಡೆಯತೊಡಗಿದರು. 

೨೮. ಕಡೆತಕ್ಕೆ ಸಿಕ್ಕಿ ಸುತ್ತುತ್ತಿರುವ ಆ ಪರ್ವತದಿಂದ ಅನೇಕ ಮರಗಳು 
ಕಿತ್ತುಬಿದ್ದವು. ಘರ್ಷಣೆಯಿಂದ ಹುಟ್ಟದ ಬೆಂಕಿಯು ಅಲ್ಲಿದ್ದ ಸಿಂಹೆ ಮುಂತಾದ 
ಮಹಾ ಪ್ರಾಣಿಗಳೆಲ್ಲ ವನ್ನೂ ಸುಟ್ಟುಹಾಕಿತು. 

೨೯. ಆ ಕ್ಲೀರಸಮುದ್ರದಲ್ಲಿ ನಾನಾ ಬಗೆಯ ಜಲಚರಗಳು ಆ ಮಹಾ 
ಪರ್ವತದಿಂದ ಅರೆಯಲ್ಪಟ್ಟು ನೂರಾರು ರೀತಿಯಲ್ಲಿ ನಾಶವಾಗಿಹೋದುವು. 


ಏಕಾದಶೋ95ಧ್ಯಾಯಃ ೨೪೭ 


ಸಾಂವರ್ತಕಮಹಾಮೇಘಸಂಘಗರ್ಜಿತವನ್ಮಹಾನ್‌ । 


ಆಸೀನ್ಮಂಥನನಾದಶ್ಚ ಪ್ರತಿಧ್ವನಿನಿವರ್ಧಿತಃ 1 aon 
ಅತ್ಯಾಕರ್ಷಣಖಿನ್ನಾಂಗವಾಸುಕೇಮ್ಮಖಫೂತ್ಯತೈಃ । 
ಹತೌಜಸೋಂತತಿಖನ್ನಾಶ್ಚ ದೈತ್ಯಾ ನಿಂಗಾಲವದ್ಬಭುಃ !೩೧॥ 
ಅವಿಷಹ್ಯಂ ನಿಷಾಗ್ನಿಂ ಚ ಮರ್ಷಂತಿ ಬಹುಧಾ ಮುಹುಃ । 

ಲಂಬಂತೇ ಸ್ಮಾಹಿರಾಜಸ್ಯ ಸಹಸ್ರಂ ವದನಾನ್ಯಧಃ ॥ ೩೨ ॥ 
ದಧಾರ ಸಹಸಾ ತಾನಿ ಭಗವತ್ಪೇರಿತೋ ನಿಭುಃ । 

ಸಂಕರ್ಷಣೋ ಮಹಾತೇಜಾಃ ಸಹಮಾನೋ ವಿಷಾನಲಂ ॥ ೩೩ ॥ 
ಸಹಸ್ರಮೇಕಂ ನರ್ಷಾಣಾಂ ಮಥ್ಯಮಾನಾತ್ಸಯೋನಿಧೇಃ । 
ಹಾಲಾಹಲಂ ವಿಷಮಭೂತ್‌ ಉತ್ಸರ್ಪದ್ಧಿದಿಶೋ ದಿಶಃ ॥ ೩೪॥ 
ಯದಾಹುಃ ಕಾಲಕೂಟಾಖ್ಯಂ ಸರ್ವಲೋಕಾತಿದಾಹಕಂ । 

ತೇನ ದಂದಹ್ಯಮಾನಾಂಗಾಸ್ತೇ ತು ಚಕೃಃ ಪಲಾಯನಂ ॥ ೩೫ ॥ 


ತತೋ ಬ್ರಹ್ಮಾ ಪ್ರಜೇಶಾಶ್ಚ ದೇವಾಃ ಸರ್ವೇಸ್ರ್ಯಮಾಪತಿಂ | 
ಪ್ರಾರ್ಥಯಂಸ್ತಸ್ಯ ಪಾನಾರ್ಥಂ ಸ್ತುವಂತಃ ಸ್ತುತಿಭಿನರ್ನುನೇ ॥ &೩೬॥ 

೩೦. ಕಡೆತದಿಂದ ಸಂವರ್ತಕ ಮಹಾ ಮೇಘಸಮೂಹಗಳ ಮೊಳಗಿನಂತೆ 
ಮಹಾನಾದವುಂಟಾಗಿ ಪ್ರತಿಧ್ವನಿಯು ಹೆಚ್ಚುಹೆಚ್ಚಾಗಿ ಬೆಳೆಯುತ್ತಿತ್ತು. 

೩೧. ಅತಿಯಾದ ಎಳೆತದಿಂದ ಖೇದಹೊಂದಿದ ಅಂಗಗಳುಳ್ಳ ವಾಸುಕಿಯ 
ಮುಖದಿಂದ ಹೊರಟ ಫೂತ್ಕಾರಗಳಿಂದ ಕಾಂತಿಗುಂದಿದವರೂ ಖಿನ್ನರೂ ಆಗಿ 
ದೈತ್ಯರು ಇಜ್ಜಲಿನಂತೆ ಕರ್ರಗೆ ಕಾಣುತ್ತಿದ್ದರು. 

೩೨. ಸಹಿಸಲಸದಳವಾದ ವಿಷಾಗ್ಲಿಯನ್ನು ಅನೇಕಸ್ರಕಾರವಾಗಿ ಮತ್ತೆ 
ಮತ್ತೆ ಹೊರಹೊಮ್ಮಿಸುತ್ತ ಸರ್ಪರಾಜನ ಸಹಸ್ರಮುಖಗಳೂ ಕೆಳಗೆ ಜೋಲು 
ಬಿದ್ದವು. 

೩೩. ಮಹಾತೇಜಸ್ವಿಯಾದ ಸಂಕರ್ಷಣಪ್ರಭುವು ಭಗವಂತನಿಂದ ಪ್ರೇರಿಸ 
ಲ್ಪಟ್ಟವನಾಗಿ ವಿಷಾಗ್ನಿಯನ್ನು ಸಹಿಸಿಕೊಂಡು ಆ ಮುಖಗಳನ್ನು ತಟ್ಟನೆ ಎತ್ತಿ 
ಧೆರಿಸುವವನಾದನು. 

೩೪. ಹೀಗೆ ಒಂದುಸಾವಿರ ವರ್ಷಗಳ ಕಾಲ ಕಡೆಯುತ್ತಿರಲಾಗಿ ಸಮುದ್ರ 
ದಲ್ಲಿ ಹಾಲಾಹಲವೆಂಬ ವಿಷವು ಹುಟ್ಟಿ ದಿಕ್ಕುವಿದಿಕ್ಟುಗಳನ್ನೆ ಲ್ಲ ವ್ಯಾಪಿಸಿತು. 

೩೫. ಸರ್ವಲೋಕಗಳನ್ನೂ ದಹಿಸಿಬಿಡುವ ಆ ವಿಷಕ್ಕೆ ಕಾಲಕೂಟವೆಂದು 
ಹೇಳುತ್ತಾರೆ. ಆ ವಿಷದಿಂದ ಸುಡುತ್ತಿರುವ ಅಂಗಗಳುಳ್ಳವರಾಗಿ ದೇವಾಸುರ 
ಕೆಲ್ಲರೂ ಪಲಾಯನಮಾಡಿದರು. 

೩೬. ಎಲೈ ಮುನಿಯೇ! ಬಳಿಕ ಬ್ರಹ್ಮನೂ, ಪ್ರಜಾಪತಿಗಳೂ ದೇವತೆಗಳೂ 





೨೪೮ ಶ್ರೀ ಸ್ಕಾಂದೆಮಹಾಪುರಾಣಂ 


ಭಗವಾನಥ ತಂ ಪ್ರಾಹ ಸುರಾಣಾಮಗ್ರೆಜೋ ಭವಾನ್‌ । 


ಭವತೀತ್ಯಗ್ರಜಂ ವಾರ್ಧೆೇ ರ್ಗ್ಯಹಾಣೇದಂ ವಿಷಂ ಶಿವ ೩೭ ॥ 

ದೇವಾನಾಂ ಸ ಭಯಂ ದೃ ಸ್ಟಾ ಕರುಣಶ್ಚಾ ಜ್ಞ ಯಾ ಹರೇಃ । 

ಆಕರ್ಷದ್ಯೊ ೀಗಕಲಯಾ ಇಷು ರಿಂ ॥ ೩೮ ॥ 

ಪಪೌ ತತ 4 ಂರಮಥ್ಯೇ ಚೆ ಶೋಷಯಾಮಾಸ ತತ್ಕಣಂ । 

ನೀಲಕಂಠ ಇತಿಖ್ಯಾತಃ ಶಂಕರಾಖ್ಯಶ್ಹ್ಚ ಸೋಂಭವತ್‌ AF 
ಾಸ್ಯತಸ್ತಸ್ಯ ಸಾಣೇೀರ್ಯೇ ಪತಿತಾ ಭುವಿ ಬಿಂದವಃ । 

ತನ್ನಾಗಾ ವೃಶ್ಚಿಕಾದ್ಯಾಶ್ಚ ಜಗೃಹುಃ ಕಾಶ್ಚನೌಷಧೀಃ ॥ ೪೦ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಶ್ರೀ ವಾಸುದೇಮಾಹಾತ್ಮ್ಯೇ " ಅಮೃತಮಂಥನೇ 
'ನಿಷೋತ್ರ ತ್ತಿ ೫ರ್ಫಾನೆ  ಕಾದಶೋಂಧ್ಯಾಯಃ 





ಎಲ್ಲರೂ ಉಮಾಪತಿಯನ್ನು ಸ್ತುತಿಗಳಿಂದ ಸೋತ್ರಮಾಡುತ್ತ, ಆ ವಿಷವನ್ನು 
ಪಾನಮಾಡಬೇಕೆಂದು ಪ್ರಾರ್ಥಿಸಿದರು. 

೩೭. ಆಗ ಭಗವಂತನಾದ ಶ್ರೀಹರಿಯು ಅವನನ್ನು ಕುರಿತು "" ಎಲ್ಫೈ 
ಶಿವನೇ! ನೀನು ದೇವತೆಗಳಿಗೆಲ್ಲ ಅಗ್ರಜನಾಗಿದ್ದೀಯೆ. ಸಮುದ್ರದಲ್ಲಿ ಮೊದಲು 
ಹುಟ್ಟಿರುವ ಈ ವಿಷವನ್ನು ನೀನೇ ತೆಗೆದುಕೊ?” ಎಂದು ನುಡಿದನು. 

೩೮-೩೯. ದೇವತೆಗಳ ಭಯವನ್ನು ಕಂಡು ಕರುಣೆಯಿಂದಲೂ, ಶ್ರೀಹೆರಿಯ 
ಆಜ್ಞೆಯಿಂದಲೂ ಆ ಶಿವನು ಯೋಗಕಲೆಯಿಂದ ಸಮಸ್ತವಿಷವನ್ನೂ ತನ್ನ 
ಅಂಗೈಯಲ್ಲಿ ಆಕರ್ಷಿಸಿ ಹಿಡಿದು ಕುಡಿದನು. ಅದು ಆ ಕ್ಷಣವೆ ಅವನ ಕಂಠ 
ಮಧ್ಯವನ್ನು ಶೋಷಿಸಿಬಿಟ್ಟ ತು. ಅದರಿಂದ ಆ ಶಿವನು ನೀಲಕಂಠನೆಂದು 

ಪ್ರಖ್ಯಾತನಾದನು. ಹೀಗೆ ಹಕ ಮಾಡಿ ಸುರಾಸುರರೆಲ್ಲರಿಗೂ ಆನಂದವನ್ನು 
ಉಂಟುಮಾಡಿದುದರಿಂದ ಆ ವಿಭುವು ಶಂಕರನೆಂದು ಹೆಸರುಗೊಂಡನು. 

೪೦. ವಿಷವನ್ನು ಕುಡಿಯುತ್ತಿರುವ ಸಮಯದಲ್ಲಿ ಆ ಶಿವನ ಕೈಯಿಂದ 
ಜಾರಿ ಭೂಮಿಯಮೇಲೆ ಯಾವ ವಿಷಬಿಂದುಗಳು ಬಿದ ವೋ ಅವನ್ನು ನಾಗಗಳೂ, 
ಚೇಳು ಮೊದಲಾದವೂ, ಕೆಲವು ಓಷಧಿಗಳೂ ಗ ಗ್ರಹಿಸಿದವು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ ಸಿದ್ಧವಾದ 
ಶ್ರೀಸಾ ದಮ ಹಾಪುರಾಣದ ಎರಡನೆಯ ವೈ ಷ್ಠವಖಂಡದ ಶ್ರೀರಾಸುದೇವ 
ಮಾಹಾತ್ಮ ೨5ರಲ್ಲಿ (6 ಅಮೃಮಥನ-ವಿಷೋತ್ಪತ್ತಿ ತಿ ವರ್ಣನ್‌ನೆಂಬ 
"ಹನ್ನೊಂದನೆಯ ಅಧ್ಯಾಯವು ಮಂಗಿದುದು 


8 ಶ್ರೀಃ 1 
ಅಥ ದಾ 0ದಶೋಂಧ್ಯಾಯಃ 
ಆಮೃತಮಂಥನೇ ಚತುರ್ದಶರತ್ಕೋತ್ಪತ್ತಿವರ್ಣನಂ 


ಸಂದ ಉವಾಚ: 
ತತೋ ದೃಷ್ಟಾಃ ಕಾಶ್ಯಸೇಯಾಃ ಮಂಥಸ್ಥಾನಮುಪೇತ್ಯ ತೇ 
ಪುನರ್ವರ್ಷಸಜಸ್ರ ೦ ಚ ಮಂಥಂತಿಸ್ಮ ಸಯೋನಿಧಿಂ Hon 
ಮಥ್ಯಮಾನಾತ್ಮಥಾ ಸಿಂಧೋಃ ಸರ್ವೈಸ್ತ್ರೈರಪಿ ಕಿಂಚನೆ । 
ನಾಸೀಚ್ಚೆ ಶಿಥಿಲಾ ಆಸನ್‌ ಮಂಧಿತಾರಃ ಶ್ರಸನ್ಮುಖಾಃ ॥೨॥ 
ವಾಸುಕಿಶ್ಚ ಮಹಾಸರ್ಪಃ ಪ್ರಾ ಜನೈಕ್ಲವ್ಯಮಾಪ್ತ ವಾನ್‌ ! 
ಮಂಥಕಾಲೇ ಚತುಷ್ಟಯ ನ್ಟ ಕತಾ ಸತ್‌ ಸ್ಥಿ ರಸ್ಸಿ ತಿ$ 14 
ಸರ್ವಾನ್‌ ದೃಷ್ಟಾ ನಿರುತ್ಪಾ ಹಾನ್ಪೃದ್ಯುಮ್ಮೊ Vx ವಿಷ ಎನಂಜ್ಞ ಯಾ। 
ಬ ಷ್ಟ ಪ್ರವಿಶ್ಯ ಬಾಡಿ ॥೪॥ 
ಅನಿರುದ್ಧೋಪಿ ತರ್ಹ್ಯೇನ ತಮಾಕ್ರ ಮ್ಯ್ಯ ನಗಾಧಿಪಂ । 
ಸಹಸ್ಪಭಾಹುಭಿಸ್ತಸೌ ಭು Funes ॥೫॥ 





ಕನ್ನಡದ ಅನುವಾದ 
ಅಮೃ ತಮನ. ಚತುರ್ದಶರತ್ನೊ ತೃತ್ತಿವರ್ಣನ 

೧. ಸ್ಥಂದನು ಚಟು ನೆ: ಬಳಿಕ ಆ ದೈತ್ಯರು ಹರ್ಷಗೊಂಡವರಾಗಿ 
ಕಡೆಯುವೆಡೆಗೆ ಬಂದುನಿಂತು ಮತ್ತೆ ಒಂದುಸಹಸ್ರ ವರ್ಷದವರೆಗೆ ಆ ಸಮುದ್ರ 
ವನ್ನು ಕಡೆದರು. 

೨. ಹಾಗೆ ಅವರೆಲ್ಲರೂ ಒಟ್ಟಾಗಿ ಕಡೆಯುತ್ತಿರಲು ಆ ಸಮುದ್ರದಿಂದ 
ಏನೊಂದೂ ಹುಟ್ಟಿಬರಲಿಲ್ಲ. ಕಡೆಯುತ್ತಿದ್ದವರು ಮಾತ್ರ ಆಯಾಸಗೊಂಡು 
CA 

- ಮಹಾಸರ್ನ್ಪನಾದ ವಾಸುಕಿಯೂ ಶಕ್ತಿಹೀನತೆಯನ್ನು ಪಡೆದನು. 
ಕಡೆಯುವ ಕಾಲದಲ್ಲಿ ಮಂದರಪರ್ವತವೂ ಒಂದು ಕಡೆಯೂ ಸಿ ರವಾಗಿ ನಿಲ್ಲದೆ 
ಗಿರಗುಟ್ಟುತ್ತಲೇ ಇದ್ದಿತು. 

೪. ಎಲ್ಲರೂ ನಿರುತ್ಸಾಹಿಗಳಾಗಿರುವುದನ್ನು ಕಂಡು ಪ್ರದ್ಯುಮ್ನನು 
ವಿಷ್ಣುವಿನ ಅನುಜ್ಚೆ ಯಿಂದ ದೇವತೆಗಳು, ಅಸುರರು, ಅಹಿರಾಜರೆಂಬ ಆ ಎಲ್ಲ 
ರಲ್ಲಿಯೂ ಪ್ರವೇಶಮಾಡಿ ಬಲವನ್ನು ತುಂಬಿದನು. 

೫. ಅನಿರುದ್ಧ ನೂ ಅದೇರೀತಿಯಲ್ಲಿಯೇ ಆ ಮಹಾಪ ರ್ವತವನ್ನು ಸಹಸ್ರ 
ಬಾಹುಗಳಿಂದ ಒತ್ತಿ ಹಿಡಿದುಕೊಂಡು ಮತ್ತೊಂದು ಮಹಾಚಲವೋ ತ 
ನಿಂತನು. 


೨೫೦ ಶ್ರೀ ಸ್ಕಾಂದಮಹಾಪುರಾಣಂ 


ತತೋ ಮಮಂಥುಸ್ತರೆಸಾ ಸಂಪ್ರಾಪ್ತಪರಮೌಜಸಃ । 
ಸವಿಸ್ಮಯಾ ಮಹಾಭ್ಮಿಂ ತೇ ಸುರಾಸುರಗಣಾ ಮುದಾ 


Hn 
ನಾರಾಯಣಾನುಭಾವೇನ ನಾಪುರ್ಜೇವಾದಯಃ ಶ್ರಮಂ । 

ಶುಶುಭೇ ಮಂಥನಂ ತಚ್ಚ ಸಮಮಾಕರ್ಷಣಾತ್ತದಾ ॥೭॥ 
ಮಧ್ಯಮಾನೇ ಮಹಾಂಬೋಧಾೌ ಸುಸೃವುಃ ಪರಿತಸ್ತದಾ । 
ಮಹಾದೃಮಾಣಾಂ ನಿರ್ಯಾಸಾ ಬಹವಶ್ನೌಷಧೀರಸಾಃ HCH 
ತೆಥಾಭೂತಾದಂಬುನಿಧೇರಾನಿರಾಸೀತ್ಯಲಾನಿಧಿಃ | 
ಕಾಂತ್ಯೌಷಧೀನಾಮವಧ್ಯಕ್ಪಃ ಸರ್ವಾಸಾಂ ಯ ಉದೀರ್ಯತೇ Hen 
ತೆತೋ ಗವಾಮಧಿಷ್ಮಾತ್ರೀ ಸರ್ವಾಸಾಮಪಿ ಕಾಮಧುಕ್‌ ! 
ಹನಿರ್ಧಾನ್ಯಭವಜ್ಞೇನುಃ ಶೀತಾಂಶುಸದೃಶದ್ಯುತಿಃ ॥೧೦॥ 
ಅಶ್ವ ಶ್ಹೇತೋಥಾವಿರಾಸೀತ್‌ ಹಯಾನಾಮಧಿದೇವತಾ । 

ಐರಾವತಶ್ಚ ನಾಗೇಂದ್ರಶ್ಚತುರ್ದ್ದಂತಃ ಶಶಿಪ್ರಭಃ ॥೧೧॥ 


೬. ಅನಂತರದಲ್ಲಿ ಸುರಾಸುರರೆಲ್ಲರೂ ಒಡನೆಯೆ ಪರಮತೇಜಸ್ಸನ್ನು ಪಡೆದು 
ವಿಸ್ಮಯಹೊಂದಿ ಸಂತೋಷದಿಂದ ಸಮುದ್ರವನ್ನು ಮತ್ತೆ ಕಡೆಯತೊಡಗಿದರು. 

೭. ಶ್ರೀಮನ್ನಾರಾಯಣನ ಅನುಭಾವ (ಧ್ಯಾನ)ದಿಂದ ದೇವಾದಿಗಳಿಗೆ 
ಶ್ರಮನೇನೂ ಉಂಟಾಗಲಿಲ್ಲವು. ಆ ಮಂಥನಕಾರ್ಯವೂ ಆಕರ್ಷಣದಿಂದ 
ಸಮವಾಗಿ ಶೋಭಿಸುತ್ತಿತ್ತು. 

೮. ಹೀಗೆ ಆ ಮಹಾಸಾಗರವನ್ನು ಕಡೆಯುತ್ತಿರಲಾಗಿ ಮಹಾದ್ರುಮ 
ಗಳಿಂದ ಹೊರಟ ನಿರ್ಯಾಸಗಳೂ (ಅಂಟು, ಬಂಕೆ ಮೊದಲಾದವು) ಅನೇಕ 
ಓಷಧಿಗಳ ರಸಗಳೂ ಸುತ್ತಲೂ ಸ್ಪವಿಸುತ್ತಿದ್ದವು. 

೯. ಆರೀತಿಯಿದ್ದ ಸಮುದ್ರದಿಂದ ಕಾಂತಿಭರಿತಗಳಾದ ಔಷಧಿಗಳೆಲ್ಲಕ್ಕೂ 
ಅಧ್ಯಕ್ಪನೆಂದು ಹೇಳಲ್ಪಡುವವನೂ, ಕಲಾನಿಧಿಯೂ ಆದ ಚಂದ್ರನು 
ಆವಿರ್ಭವಿಸಿದನು. 

೧೦. ಬಳಿಕ ಸಮಸ್ತ ಗೋವುಗಳಿಗೂ ಅಧಿಷ್ಕಾತ್ರಿಯೂ, ಹೆನಿಸ್ಸಿಗೆ 
ನಿಧಿಯೂ, ಇಷ್ಟಾರ್ಥಗಳನ್ನು ನೀಡುವವಳೂ, ಹವಿಸ್ಸನ್ನು ಕೊಡುವವಳ್ಕೂ 
ತಂಗದಿರನಾದ ಚಂದ್ರನಿಗೆ ಸಮಾನವಾದ ಕಾಂತಿಯುಳ್ಳವಳೂ ಆದ 
ಕಾಮಧೇನುವು ಮೂಡಿಬಂದಳು. 

೧೧. ಆಮೇಲೆ ಕುದುರಿಗಳಿಗೆಲ್ಲ ಅಧಿದೇವತೆಯಾದ ಉಜ್ಜ ಃಶ್ರವಸ್ಸೆಂಬ 
ಶ್ರೇತಾಶ್ವವೊಂದು ಹುಟ್ಟಬಂದಿತು. ಇದಾದಬಳಿಕ ಚಂದ್ರನಂತೆ ಕಾಂತಿ 


ಯುಳ್ಳುದೂ, ನಾಲ್ಕು ದಂತಗಳನ್ನು ತಳೆದುದೊ ಆದ ಐರಾವತ ಗಜೇಂದ್ರವು 
ಉದ್ಭವಿಸಿತು. 


ದ್ವಾದಶೋಳಧ್ಯಾಯಃ ೨೫೧ 


ಪಾರಿಜಾತೋ ದಿವ್ಯತರುಸ್ತರುರಾಜಸ್ತತೋಂಭವತ್‌ । 


ಮಣಿರತ್ನಂ ಕೌಸ್ತ್ಯುಭಾಖ್ಯಂ ಪದ್ಮರಾಗಮಭೂತ್ತತಃ ॥ ೧೨ ॥ 
ತತೋಇ*ಭವನ್ನಪ್ಸರಸೋ ರೂಪಲಾವಣ್ಯಭೂಮಯಃಃ । 

ಸುರಾದೇವೀ ತತೋ ಜಜ್ಞೇ ಸರ್ವಮಾದಕದೇವತಾ ॥ ೧೩॥ 
ಆಸೀದಥ ಧನುಃ ಶಾರ್ಜಂ ಸರ್ವಶಾಸ್ತ್ರಾಧಿದೈವತಂ | 

ವಾದ್ಯಾಧಿದೈವತಂ ಶಂಖಃ ಪಾಂಚಜನ್ಯಸ್ತತೋಭವತ್‌ ॥ ೧೪ ॥ 
ತತ್ರ ಚಂದ್ರಃ ಪಾರಿಜಾತಃ ತಥೈವಾಪ್ಸರಸಾಂ ಗಣಃ । 

ಆದಿತ್ಯ ಪಥಮಾಶ್ರಿತ್ಯ ತಸ್ಸು ಕೇತೇ ತು ತತ್ಕಣಂ ॥ ೧೫ ॥ 
ವಾರುಣೇಮಶ್ಚರಾಜಂ ಚ ದೈತ್ಯೇಶಾ ಜಗೃಹುರ್ದೃತಂ । 

ಐರಾವತಂ ದೇವರಾಜೋ ಜಗ್ರಾಹಾನುಮತಾದ್ಧರೇಃ ॥ ೧೬ ॥ 


ಕೌಸ್ತುಭಶ್ಹ ಧನುಃ ಶಂಖೋ ವಿಷ್ಣುಮೇವ ಪ್ರಸೇದಿರೇ । 
ಹವಿರ್ದ್ದಾನೀಂ ತು ತೇ ಸರ್ವೇ ತಾಪಸೇಭ್ಯೋ ದದುಸ್ತದಾ ॥೧೭॥ 


೧೨. ಆ ತರುವಾಯ ತರುರಾಜನವೆನಿಸಿದ ದಿವ್ಯಪಾರಿಜಾತವು ತಲೆ 
ದೋರಿತು. ಆಮೇಲೆ ಪದ್ಮವರ್ಣವಾದ ಕೌಸ್ತುಭವೆಂಬ ಮಣಿರತ್ನವು 
ಉತ್ಸನ್ನವಾಯಿತು. 

೧೩. ಆಮೇಲೆ ರೂವಲಾವಣ್ಯಗಳಿಗೆ ನೆಲೆವನೆಯೆನಿಸಿದ ಅಪ್ಸರೆಯರು 
ಹುಟ್ಟಿದರು. ಬಳಿಕ, ಸರ್ವಮಾದಕ ದ್ರವ್ಯದೇವತೆಯಾದ ಸುರಾದೇವಿಯು 
ಹುಟ್ಟಬಂದಳು. 

೧೪. ಆಮೇಲೆ ಸರ್ವಶಸ್ತ್ರಗಳಿಗೂ ಅಧಿದೇವತೆಯೆಸಿನಿದ ಶಾರ್ಜ್ಸವೆಂಬ 
ಧನುಸ್ಸು ಹುಟ್ಟಿತು. ಆಮೇಲೆ ವಾದ್ಯಾಧಿದೈ ವತವಾದ ಪಾಂಚಜನ್ಯವು ಮೂಡಿ 
ಬಂದಿತು. 

೧೫. ಹಾಗೆ ಹುಟ್ಟಿದ ವಸ್ತುಗಳಲ್ಲಿ ಚಂದ್ರ, ಪಾರಿಜಾತ, ಅಪ್ಸರೆಯರ 
ಸಮೂಹ-- ಇವು ಆಕ್ಸಣವೇ ಆದಿತ್ಯಪಥ (ಆಕಾಶಮಾರ್ಗ)ವನ್ನಾಶ್ರಯಿಸಿ 
ನಿಂತವು. 

೧೬. ವಾರುಣಿ (ಸುರೆ)ಯನ್ನೂ, ಅಶ್ವರಾಜನನ್ನೂ ದೈತ್ಯರಾಜರು ಬೇಗನೆ 
ತೆಗೆದುಕೊಂಡರು. ಶ್ರೀಹರಿಯ ಅನುಮತಿಯಿಂದ ಐರಾವತವನ್ನು ದೇವ 
ರಾಜನು ತೆಗೆದುಕೊಂಡನು. 

೧೭. ಕೌಸ್ತುಭ, ಶಾರ್ಜಧನುಸ್ಸು, ಶಂಖ ಇವು ವಿಷ್ಣುವನ್ನೇ ಹೋಗಿ 
ಸೇರಿದವು. ಹವಿರ್ಧಾನಿಯಾದ ಕಾಮಧೇನುವನ್ನು ಎಲ್ಲರೂ ಸೇರಿ ತಾಪಸರಿಗೆ 
ಕೊಟ್ಟರು. 


೨೫೨ ಶ್ರೀ ಸ್ಕಾಂದಮಹಾಪುರಾಣಂ 


ಮಥ್ಯಮಾನಾತ್ಪುನಃ ಸಿಂದೋಃ ಸಾಕ್ಸಾಚ್ಛೆ ೨ೀರಭವತ್ಸಯಂ I 


ಆನಂದಯಂತೀ ಸ್ವದ್ಭಶಾ ತ್ರಿಲೋಕೀಂ ಹತವರ್ಚಸಂ ॥ ೧೮ ॥ 
ತಾಂ ಗ್ರಹೀತುಂ ತು ಸರ್ಮೇಪಿ ಸುರಾಸುರನರಾದಯಃ । 

ಐಚ್ಛಂಸ್ತಸ್ಯಾಃ ಪ್ರತಾಪಾತ್ತು ಶೇಕೇ ನೇತುಂ ನ ಕಶ್ಚನ ॥೧೯॥ 
ತತಸ್ತಾಂ ಪದ್ಮಹಸ್ತತ್ವಾಚ್ಛೆ 60 ವಿಡಿತ್ಸೈವ ವಾಸವಃ । 

ಆನಂದಂ ಸರಮಂ ಪ್ರಾಸ ಬ್ರಹ್ಮಾದ್ಯಾ ಯೇ ಚ ತದ್ವಿದಃ ॥ ೨೦॥ 
ತಾವತ್ತೆತ್ರಾಂಬುಧಿಃ ಸಾಕ್ಸಾದೇತ್ಯ ತಾಂ ಹೈಮ ಆಸನೇ। 
ಕನ್ಯಾಮನೇಯವಿಂತ್ಯುಕ್ತ್ವ್ವಾ ಗೃಹೀತ್ವಾಂಕ ಉಪಾವಿಶತ್‌ ॥ ೨೧॥ 
ಪುನರಬ್ಬೇರ್ಮಥ್ಯಮಾನಾದಧಿಕಂ ಬಲಿಭಿಶ್ಚ ತೈಃ । 
ಸುಧಾರ್ಥಿಭಿರ್ಧೈರ್ಯವದ್ಧಿರಪಿ ನೈಮಾಭವತ್ತುಧಾ ॥ ೨೨ ॥ 
ತದಾ ಶಿಥಿಲಯತ್ನಾಸ್ಕೇ ನಿರಾಶಾ ಅಮೃತೋದ್ಭನೇ | 

ಪ್ರಮ್ಲಾನವಕ್ತಾಃ ಖಿನ್ನಾಶ್ನ ಬಭೂವುಃ ಕಾಶ್ಯಪಾ ಮುನೇ ॥ ೨೩ ॥ 


೧೮. ಮತ್ತೆ ಮಥನಹೊಂದುತ್ತಿದ್ದ ಆ ಸಮುದ್ರದಿಂದ ನಿಸ್ತೇಜವಾಗಿ 
ಹೋಗಿದ್ದ ಮೂರುಲೋಕವನ್ನೂ ತನ್ನ ಕಣ್‌ನೋಟದಿಂದಲೇ ಆನಂದಪಡಿಸುತ್ತ 
ಶ್ರೀಜೀವಿಯೇ ಸಾಕ್ಸಾತ್ತಾಗಿ ಉದಿಸಿಬಂದಳು. 

೧೯. ಸುರ್ಯ ಅಸುರ, ನರರೆಲ್ಲರೂ ಅವಳನ್ನು ಪರಿಗ್ರಹಿಸಬೇಕೆಂದು ಅಪೇಕ್ಸೆ 
ಪಟ್ಟರು. ಆದರೆ ಆಕೆಯ ಪ್ರತಾಪದಿಂದ ಯಾವೊಬ್ಬನೂ ಬಳಿ ಹೋಗಲು 
ಶಕ್ತನಾಗಲಿಲ್ಲ. 

೨೦, ಬಳಿಕ ಪದ್ಮಹಸ್ತಳಾಗಿದ್ದುದರಿಂದ ಆಕೆಯು ಶ್ರೀಯೇ ಸರಿಯೆಂದು 
ತಿಳಿದು ವಾಸವನು ಪರಮಾನಂದಭರಿತನಾದನು. ಅದನ್ನು ಬಲ್ಲ ಬ್ರಹ್ಮಾದಿ 
ಗಳೆಲ್ಲರೂ ಆನಂದಿತರಾದರು. 

೨೧. ಅಷ್ಟರಲ್ಲಿಯೆ ಸಾಕ್ಸಾತ್‌ ಸಮುದ್ರರಾಜನೇ ಅಲ್ಲಿಗೆ ಬಂದು "" ಇವಳು 
ನನ್ನ ಮಗಳು'' ಎಂದು ನುಡಿಯುತ್ತ, ಹೇಮಾಸನದಲ್ಲಿ ಕುಳಿತು ಅವಳನ್ನು 
ಎತ್ತಿಕೊಂಡು ತೊಡೆಯಲ್ಲಿ ಕೂಡಿಸಿಕೊಂಡನು. 

೨೨. ಆ ತರುವಾಯ ಬಲಿಷ್ಕರ್ಕೂ ಧ್ರೈರ್ಯಶಾಲಿಗಳೂ ಆದ ಸುರಾಸುರರು 
ಸುಧೆಯನ್ನು ಬಯಸಿ ಮತ್ತೆ ಸಮುದ್ರವನ್ನು ಮತ್ತಷ್ಟು ವೇಗವಾಗಿ ಕಡೆಯು 
ತ್ತಿದ್ದರು. ಆದರೂ ಸುಧೆಯು ಹುಟ್ಟಬರಲೇ ಇಲ್ಲವು. 

೨೩. ಎಲ್ಫೈ ಮುನಿಯೇ! ಆಗ ಆ ಕಶ್ಯಪಪುತ್ರರು ಅಮೃತ ಹುಟ್ಟುವು 
ದೆಂಬುದರಲ್ಲಿ ನಿರಾಶರಾಗಿ ಪ್ರಯತ್ನವನ್ನು ಸಡಿಲಬಿಟ್ಟು ಮುಖಬಾಡಿ ಖಿನ್ನ 
ರಾದರು. 


ದ್ವಾದಶೋಳಧ್ಯಾಯಃ ೨೫ತ್ಟಿ 


ದೃಷ್ಟ್ವಾ ತಥಾನಿಧಾನ್‌ ತಾಂಶ್ಚ ಭಗವಾನ್‌ ಕರುಣಾನಿಧಿಃ । 
ಉದ್ಯುಕ್ರೋಭೂತ್ಸ್ಟ್ಸಯಂ ಬ್ರಹ್ಮನ್ಮಂಥನಾಯ ಹಸನ್ಹಿಭುಃ ॥ ೨೪॥ 
ರತ್ನಕಾಂಜೀದೃಢಾಬದ್ಧಕಕ್ಪಪೀತಾಂಬರದ್ಳುತಿಃ [ 

ದ್ವಾಭ್ಯಾಂ ದ್ವಾಭ್ಯಾಮಹಿಂ ಮಧ್ಯೇ ದೋರ್ಥ್ಯಾಮುಭಯಂತೋಂಗ್ರಹೀತ್‌॥ 
ಧೃತಾಹಿವದನಾ ದೈತ್ಯಾಸ್ತಸ್ಸುರೇಕತ ಏನ ತೇ। 


ಏಕತೋ ಧೃತತತ್ಪುಚ್ಛಾ ದೇವಾಸ್ತಸ್ಥುಸ್ತದಾಖಲಾಃ ॥ ೨೬ ॥ 
ತನ್ಮಧ್ಯಗಶ್ಹ್ಚ ಭಗವಾನ್‌ ಮನುಂಥಾಬ್ದಿಂ ಸ ಲೀಲಯಾ । 

ದಧಾನೋ ನಂಯನಾನಂದಂ ಚಂಚತ್ಯರನಿಭೂಷಣಃ ॥ ೨೭॥ 
ಬ್ರಹ್ಮಾ ಸಹರ್ಹಿಪ್ರವರೈರಂತರಿಕ್ಸಸ್ಥಿತಃ ಸ್ತದಾ! 

ಅವಾಕಿರೆತ್ತಂ ಕುಸುಮೈಃ ಕುರ್ವನ್‌ ಜಯಜಯಧ್ಯೆನಿಂ ॥ ೨೮॥ 
ಮಥ್ಯಮಾನಾತ್ತತಃ ಸಿಂಭೋರ್ಜ್ಜಜ್ಹೇ ಧನ್ಹಂತರಿಃ ಪುಮಾನ್‌ । 
ನಿಷ್ಣೋರಂಶೇನ ಗೌರಾಂಗಃ ಸುಧಾಕುಂಭಂ ಕರೇ ದಧತ್‌ ॥೨೯॥ 


೨೪. ಎಲೈ ಬ್ರಾಹ್ಮಣನೇ! ಆ ರೀತಿ ನಿಸ್ತೇಜರಾದ ಅವರನ್ನು ಕಂಡು 
ಕರುಣಾನಿಧಿಯೂ, ವಿಭುವೂ ಆದ ಆ ಭಗವಂತನು ನಗುನಗುತ್ತ ತಾನೇ 
ಮುಂದೆ ಬಂದು ಸಮುದ್ರವನ್ನು ಕಡೆಯಲು ಉದ್ಯುಕ್ತನಾದನು. 

೨೫. ರತ್ನದ ಉಡಿದಾರದಿಂದ ಗಟ್ಟಿಯಾಗಿ ಕಟ್ಟದ ಕಂಕುಳು (ಕೆಳಗಿನ) 
ಪೀತಾಂಬರದ ಕಾಂತಿಯು ಬೆಳಗುತ್ತಿರಲು ಎರಡೆರಡು ಕೈಗಳ ಮಧ್ಯದಲ್ಲಿಯೂ 
ಸರ್ಪವನ್ನು ಎರಡು ಕಡೆಗಳಿಂದಲೂ ಹಿಡಿದುಕೊಂಡನು. 

೨೬. ಆಗ ದೈತ್ಯರು ಹಾವಿನ ಮುಖವನ್ನು ಹಿಡಿದುಕೊಂಡು ಒಂದು ಕಡೆ 
ನಿಂತರು. ದೇವತೆಗಳೆಲ್ಲರೂ ಅದರ ಬಾಲವನ್ನು ಹಿಡಿದುಕೊಂಡು ಒಂದುಕಡೆ 
ನಿಂತರು. 

೨೭. ಅವರಿಬ್ಬರ ಮಧ್ಯದಲ್ಲಿ ನಿಂತುಕೊಂಡು ಕಳೆಯೆರಚುತ್ತಿರುವ ಕರ 
ವಿಭೂಷಣಗಳುಳ್ಳವನಾಗಿ ನಯನಾನಂದವನ್ನುಂಟುಮಾಡುತ್ತ ಆ ಭಗವಂತನು 
ಲೀಲೆಯಿಂದಲೇ ಸಮುದ್ರವನ್ನು ಕಡೆದನು. 

೨೮. ಖುಷಿಶ್ರೇಷ್ಠರಿಂದೊಡಗೂಡಿ ಬ್ರಹ್ಮನು ಅಂತರಿಕ್ಸುದಲ್ಲಿ ನಿಂತು 
ಜಯಜಯಧ್ವನಿಯನ್ನು ಮಾಡುತ್ತ ಅವನಮೇಲೆ ಹೂಗಳನ್ನೆರಚಿದನು. 

೨೯, ಬಳಿಕ ಕಡೆಯಲ್ಪಡುತ್ತಿರುವ ಆ ಸಮುದ್ರದಿಂದ ಕೈಯಲ್ಲಿ ಅಮೃತ 
ಕುಂಭವನ್ನು ಧರಿಸಿದ ಗೌರಾಂಗನಾದ ಧನ್ವಂತರಿಯೆಂಬ ಮಹಾಪುರುಷನು 
ವಿಷ್ಣುವಿನ ಅಂಶದಿಂದ ಉದಿಸಿದನು. 


೨೫೪ ಶ್ರೀ ಸ್ಕಾಂದೆಮಹಾಪುರಾಣಂ 


ಫೃತಾದೀನಾಂ ಹಿ ಸರ್ವೇಷಾಂ ರಸಾನಾಂ ಸಾರಮುತ್ತಮಂ 1 
ಅನೃತಂ ತದ್ಗೃಹೀತ್ವಾಂಸೌ ಶ್ರಿಯೋಂಂತಿಕಮುಂಷಾಯಂಯೌ ॥ ೩೦॥ 


ಇತಿ ಶ್ರೀಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಶ್ರೀ ವಾಸುದೇವಮಾಹಾತ್ಮ್ಯೇ  ಅಮೃತಮಂಥನೇ 
ಚತುರ್ದಶರತ್ಸೋತ್ಪತ್ತಿವರ್ಣನಂ?* ನಾಮ ದ್ವಾದಶೋಂಧ್ಕಾಯಃ 





೩೦. ಫೈತವೇ ಮೊದಲಾದ ಸರ್ವರಸಗಳಿಗೂ ಉತ್ತಮಸಾರವೆನಿಸಿರು 
ವುದು ಅಮೃತವು. ಆ ಧನ್ರಂತರಿಯು ಅದನ್ನು ತೆಗೆದುಕೊಂಡು ಶ್ರೀದೇವಿಯ 
ಸಮಾಪಕ್ಕೆ ಹೋದನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 

ಶ್ರೀ ಸ್ನಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಶ್ರೀವಾಸುದೇವ 

ಮಾಹಾತ್ಮ್ಮ್ಯದಲ್ಲಿ 64 ಅಮೃತಮಥನ ಚತುರ್ದಶರತ್ಕೋತ್ಪತ್ತಿವರ್ಣನ''ವೆಂಬ 
ಹನ್ನೆರಡನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ ॥ 
ಅಥ ತ್ರಯೋದಶೋಧ್ಯಾಯಃ 
ದೇವತಾಮೃತಹಾನವರ್ಣನಂ 
ಸ್ಕಂದ ಉವಾಚ :-- 
ಉತ್ಪ್ರೇಕ್ಸಂತೋ ಜಾಯಮಾನಂ ಮಂಧಿತಾರೋಥ ಶತೇಂಖಲಾಃ । 
ಆಯಾಂತಂ ದದೃಶುರ್ದೂರಾದಂತಿಕೇ ಧನ್ಯಂತರಿಂ ಶ್ರಿಯಃ Hon 
ಸುಧಾಭೃತಂ ಹೇಮಕುಂಭಂ ದೃಷ್ಟ್ಯಾ ಚಾಸ್ಯ ಕರೇ ಧೃತಂ । 
ಅಸುರಾಃ ಸಹಸಾ ಬ್ರಹ್ಮನ್ನುತ್ಸ್ಸುತ್ಯ ಜಗೃಹುಶ್ಚ ತಂ ॥೨॥ 
ತತ್ರಾಪಿ ಬಲಿನೋ ಯೇ ತೇ ಗೃಹೀತ್ವಾ ದುದ್ಭವುಸ್ತತಃ । 
ತಾನ್‌ ದುರ್ಬಲಾನ್ಯಷೇಧಂತ ನೀತಿನಾಕ್ಕೈರನುದೃತಾಃ Han 
ಅಹೋ ನೈನನುಧರ್ಮೋ ವಃ ಕಾರ್ಯೋ ಧರ್ಮಪರಾಯಣ್ಕೈಃ । 
ಸಮಶ್ರಮೇಭ್ಯೋ ದೇವೇಭ್ಯೋ ದತ್ವಾ ಸೇಯಂ ನ ಚಾನ್ಯಥಾ ॥೪॥ 
ಅನಾದೃತ್ಯೇತಿ ತದ್ವಾಕ್ಯಂ ಯಯುರ್ದೂರಂ ತ್ವರಾನ್ವಿತಾಃ । 
ತತ್ರಾಪಿ ತೇಷಾಮನ್ಯೋನ್ಯಂ ಕರಾಕೃಷ್ಟಿರ್ಮಹತ್ಯಭೂತ್‌ ॥೫॥ 





ಕನ್ನಡದ ಅನುವಾದ 
ದೇವತೆಗಳ ಅಮೃತಪಾನ ವರ್ಣನ 

೧. ಸ್ವಂದನು ಹೇಳುತ್ತಾನೆ:--ಸಾಗರವನ್ನು ಕಡೆಯುತ್ತಿದ್ದ ಆ ದೇವತೆ 
ಗಳೆಲ್ಲರೂ ನೋಡುತ್ತಿರುವಂತೆಯೆ ಆ ಧನ್ವಂತರಿಯು ಉದಿಸಿಬಂದು ಶ್ರೀಯ 
ಸಮಾಪನನ್ನು ಸೇರಿದನು. 

೨. ಅವನು ಕೈಯಲ್ಲಿ ಹಿಡಿದುಕೊಂಡಿದ್ದ ಸುಧೆಯು ತುಂಬಿದ ಸುವರ್ಣ 
ಕುಂಭವನ್ನು ಕಂಡು ಅಲ್ಲಿದ್ದ ಅಸುರರು ತಟ್ಟನೆ ನೆಗೆದುಬಂದು ಅದನ್ನು ಕಿತ್ತು 
ಕೊಂಡರು. 

೩. ಅದರಲ್ಲಿಯೂ ಯಾರು ಬಲಿಷ್ಕರಾಗಿದ್ದರೋ ಅವರು ಅಮೃ ತಕಲಶ 
ವನ್ನು ಕಸಿದುಕೊಂಡು ಓಡಿದರು. ದುರ್ಬಲರಾದವರು ಅವರ ಹಿಂದೆ ನೀತಿ 
ವಾಕ್ಯಗಳನ್ನಾಡಿಕೊಂಡು ಓಡುತ್ತ "ಬೇಡ ಬೇಡ'ವೆಂದು ನಿಷೇಧಿಸುತ್ತಿದ್ದರು. 

೪. "ಆಹಾ! ಧರ್ಮಪರಾಯಣರಾದ ನಾವು ಈ ರೀತಿ ಅಧರ್ಮವನ್ನಾ 
ಚರಿಸಬಹುದೇ? ಕೂಡದು. ಸಮವಾಗಿ ಶ್ರಮಪಟ್ಟಿರುವ ದೇವತೆಗಳಿಗೂ 
ಕೊಟ್ಟು ಈ ಅಮೃತವನ್ನು ಕುಡಿಯಬೇಕೇ ಹೊರತು ಮತ್ತೆಬೇರೆ ಅಲ್ಲ.” 

೫. ಈರೀತಿ ಅವರಾಡುತ್ತಿದ್ದ ಆ ಮಾತನ್ನು ಗಮನಿಸದೆಯೇ ಆ ಅಸುರರು 
ತ್ವರೆಯಿಂದ ಹೊರಟುಹೋದರು. ಅಲ್ಲಿ ಕೂಡ ಅವರಲ್ಲಿ ಪರಸ್ಪರವಾಗಿ ಕೈ ಕ್ಸ 
ಯೆಳೆದಾಟ ಬಹಳವಾಯಿತು. 

9 


೨ ಮ್‌ 
೫೬ ಶ್ರೀ ಸ್ಕಾಂದಮ ಹಾಪುರಾಣಂ 


ಅಹಂ ಪೂರ್ವಮಹಂ ಪೂರ್ವಂ ನೆತ್ವಂನತ್ತಂ ಪಿಬಾಮ್ಯಹಂ । 


ಇತ್ತಂ ನವಿವದಮಾನಾಸ್ತೇ ನಾಪುಸ್ತೇ ಪ್ರಾಶನಕ್ಸೈಣಂ ॥೬॥ 
ಅಥ ದೇವಾ ಮ್ಲಾನವಕ್ಟ್ರಾ ದೃಷ್ಟ್ಯಾ ದೈತ್ಯೈರ್ಸೈತಾಂ ಸುಧಾಂ। 
ಅಶಕ್ತಾಸ್ತತ್ಪೃತೀಕಾರೇ ಶರಣಂ ಪ್ರಾಪುರಚ್ಯುತಂ Han 
ಪಾಹಿ ಪಾಹಿ ಜಗನ್ನಾಥ ನಷ್ಟಂ ಸರ್ವಸ್ವಮೇವ ನಃ । 

ದ್ವ ಂರ್ಕೊತಾ ಸುಧಾ ಸರ್ವಾ ಕಾಗತಿರ್ನೋ ಭವಿಷ್ಯತಿ ue 


ಸುಧಾಪಾನಾದ್ದೃತೇಷ್ಯೇತೇ ಹಂತುಮಸ್ಮಾನಲಂ ಕ್ಪಮಾಃ । 

ಪೀತೇಂಮೃತೇ ತು ತೈರದ್ಯ ಕಿಂ ಕರಿಷ್ಕಾಮೋ ವಯಂ ಪ್ರಭೋ ॥೯॥ 
ಸ್ಕಂದ ಉವಾಚ :-- 

ನಿಶಮ್ಯ ದೈನ್ಯಂ ದೇವಾನಾಂ ಭಗವಾನ್‌ ಭಕ್ತಕಾರ್ಯಕೃತ್‌ । 

ಮಾ ಭೈಷ್ಟೇತಿ ಸುರಾನುಕ್ತ್ವಾ ಸುಧಾಮಾದಿತ್ಸುರಾದರಾತ್‌  ॥ ೧೦॥ 

ಸ್ತ್ರೀರೂಪಮದ್ಭುತಂ ಧೃತ್ವಾ ಸರ್ವಲೋಕೆನಿಮೋಹನಂ । 

ದೈತ್ಯಾಂತಿಕಮುಷಾಗತ್ಯ ಚಕ್ರೇ ಕಂದುಕಖೇಲನಂ ॥ ೧೧॥ 


೬. "ನಾನು ಮೊದಲು, ನಾನು ಮೊದಲು. ನೀನಲ್ಲ, ನೀನಲ್ಲ. ನಾನು 
ಕುಡಿಯುತ್ತೇನೆ? ಎಂದು ವಿವಾದಮಾಡುವುದರಲ್ಲಿಯೆ ತೊಡಗಿ ಅವರು ಅದನ್ನು 
ಕುಡಿಯುವ ಅವಕಾಶವನ್ನೇ ಪಡೆಯಲಿಲ್ಲ. 

೭. ಬಳಿಕ ದೇವತೆಗಳು, ದೈತ್ಯರು ಅಮೃತವನ್ನು ಅಪಹರಿಸಿದುದನ್ನು 
ಕಂಡು ಮುಖಗುಂದಿದವರಾಗಿ, ಪ್ರತೀಕಾರಮಾಡಲು ಅಶಕ್ತರಾಗಿ ಎಲ್ಲರೂ 
ಒಡನೆಯೆ ಅಚ್ಯುತನಲ್ಲಿಗೆ ಶರಣುಹೋದರು. 

೮೯. ""ಜಗನ್ನಾಥಾ! ಕಾಪಾಡು, ಕಾಪಾಡು!! ನಮ್ಮ ಸರ್ವಸ್ವವೂ 
ನಾಶವಾಗಿಹೋಯಿತು. ಅಮೃತವನ್ನೆಲ್ಲ ದೈತ್ಯರು ತೆಗೆದುಕೊಂಡುಹೋದರು. 
ಮುಂದೆ ನಮಗೆ ಗತಿಯೇನು. ಅಮೃತಪಾನವಿಲ್ಲದಿದ್ದರೂ ನಮ್ಮನ್ನು ಕೊಲ್ಲಲು 
ಇವರು ಸಮರ್ಥರಾಗಿದ್ದಾರೆ. ಪ್ರಭುವೇ! ಈಗ ಅವರು ಅಮೃತವನ್ನು ಪಾನ 
ಮಾಡಿದರೆ ನಾವು ಮಾಡುವುದೇನು?” 

೧೦. ಸ್ಫಂದನು ಹೇಳುತ್ತಾನೆ: “ ಭಕ್ತರ ಕಾರ್ಯವನ್ನು ನೆರವೇರಿಸು 
ವವನಾದ ಆ ಭಗವಂತನು ದೇವತೆಗಳ ಈ ದೈನ್ಯವಾಕ್ಯವನ್ನು ಕೇಳಿ, "" ಹೆದರ 
ಬೇಡಿ? ಎಂದು ಅವರಿಗೆ ಸಮಾಧಾನವನ್ನು ಹೇಳಿ, ಅಸುರರಿಂದ ಸುಧೆಯನ್ನು 
ಅವರಿಗೆ ಕೊಡಿಸಬಯಸಿದನು. 

೧೧. ಆ ಸ್ವಾಮಿಯು ಸರ್ವಲೋಕವನ್ನೂ ಮೋಹಗೊಳಿಸುವಂಥ ಅದ್ಭುತ 
ವಾದ ಸ್ತ್ರೀರೂಪವನ್ನು ಧರಿಸಿ ದೈತ್ಯರ ಬಳಿಗೈದಿ ಚೆಂಡಾಟಿವನ್ನು ಆಡತೊಡಗಿ 
ವಿಲಾಸವನ್ನು ಮೆರೆದನು. 


ತ್ರಯೋದಕೋತಧ್ಯಾಯಃ ೨೫೭ 


ತೇ ತು ತದ್ರೂಹಮಾಲೋಕ್ಯ ಮೋಹಿತಾಃ ಕಾಮವಿಹ್ವಲಾಃ । 


ತ್ಯಕ್ತ್ವಾ ಪರಸ್ಪರೋನ್ಮರ್ದಂ ತಾಮುಹೇತ್ಯಾಬೃವನ್ಹ್ನಚಃ ॥ ೧೨ ॥ 
ಸುಧಾಕುಂಭಮಿಮಂ ಭದ್ರೇ ಗೃಹೀತ್ವಾ ತ್ವಂ ನಿಭಜ್ಯ ನಃ । 
ಸರ್ವಾನ್‌ ಷಾಯಯ ಸುಶ್ರೋಣಿ ವಯಂ ಕಶ್ಯಸಸೂನವಃ 10 ೧೩॥ 


ಇತ್ಯುಕ್ತ್ವಾ ತಂ ದದುಸ್ತಸ್ಯೈ ತೇಂನಿಚ್ಛಂತ್ಯಾ ಅಪಿ ಸ್ತ್ರಿಯ್ಯೈ । 

ಸಾ ಪ್ರಾಹ ಮಮ ವಿಶ್ರಂಭೋ ನ ಕಾರ್ಯಃ ಸ್ಪೈರಿಣೇ ಹೃಹಂ ॥ ೧೪ ॥ 
ಅಕಾರ್ಯಂ ವಃ ಕೃತಂ ಹ್ಯೇತದ್ವಿಭಜಿಷ್ಯೇ ನಿಜೇಚ್ಛಯಾ । 

ಇತ್ಯುಕ್ತಾ ಅಪಿ ಶೇ ಮೂಢಾ ಯಥೇಷ್ಟಂ ಕುರ್ವಿತಿ ಬೃವನ್‌ ॥ ೧೫ ॥ 
ತತಸ್ತದಾಜ್ಞಯಾ ಸರ್ವೇ ದೇವಾ ದೈತ್ಯಾಶ್ಚ ವಾಸುಕಃ । 


ನಿಸೇದುಃ ಪಂಕ್ತಿಶಸ್ತತ್ರ ಸ್ವಸ್ವಮಂಡಲಮಾಶ್ರಿತಾಃ ॥ ೧೬ ॥ 
ಪಂಕ್ರಿಬಂಥೋದ್ಯತೇಷ್ಟೇಷು ಮೋಹಿನೀ ಸಾ ತು ದೂರತಃ । 
ಸಮ್ಮುಖಂ ದೇವಸಂಕ್ತ್ಮೀನಾಂ ಹೈಮಾಸನ ಉಪಾನಿಶತ್‌ ॥ ೧೭ ॥ 





೧೨. ಅಸುರರಾದರೊ ಆ ದಿವ್ಯರೂಸವನ್ನು ಕಂಡು ಮೋಹಿತರಾದರು. 
ಕಾಮದಿಂದ ಕಳವಳಗೊಂಡವರಾಗಿ ಪರಸ್ಪರವಾದ ತಮ್ಮ ಹೋರಾಟವನ್ನು 
ತೊರೆದು ಅವಳ ಬಳಿಗೆ ಹೋಗಿ ಅವರೆಲ್ಲರೂ ಅವಳನ್ನು ಕುರಿತು ಈ ಮಾತನ್ನು 
ಹೇಳಿದರು: 

೧೩. "ಎಲೆ ಭದ್ರೇ! ನೀನು ಈ ಅಮೃತಕುಂಭವನ್ನು ತೆಗೆದುಕೊಂಡು 
ನಮಗೆಲ್ಲರಿಗೂ ಅಮೃತವನ್ನು ಸಮವಾಗಿ ಹಂಚಿ ಪಾನಮಾಡಿಸು. ಎಲೆ 
ಸುಶ್ರೋಣಿ! ನಾವು ಕಶ್ಯಪಪುತ್ರರು.?? 

೧೪. ಹೀಗೆ ನುಡಿದು ಅವರು ಇಚ್ಛೆಯಿಲ್ಲದಿದ್ದರೂ ಆ ದಿವ್ಯಸ್ರ್ರೀಗೆ 
ಅದನ್ನು ಕೊಟ್ಟರು. ಅವಳು ಹೀಗೆಂದಳು:-“ ಅಯ್ಯಾ! ನನ್ನಲ್ಲಿ ನಂಬಿಕೆ 
ಯಿಡಬೇಡಿ. ನಾನು ಸ್ವೈರಿಣಿ ; ನನ್ನ ಮನಸ್ಸುಬಂದಂತೆ ಮಾಡುವವಳು. 

೧೫. ನೀವು ಈ ಕಳಶವನ್ನು ನನಗಿತ್ತು, ಅಕಾರ್ಯಿವನ್ನು ಮಾಡಿದಿರಿ. 
ಇದನ್ನು ನನ್ನ ಮನಸ್ಸುಬಂದಂತೆಯೆ ಹಂಚುತ್ತೇನೆ.”-- ಅವಳು ಹೀಗೆ ಹೇಳಿದ 
ಳಾದರೂ ಆ ಮೂರ್ಜರು "ನಿನ್ನಿಷ್ಟಬಂದಂತೆ ಮಾಡು? ಎಂದು ನುಡಿದರು. 

೧೬. ಬಳಿಕ ಅವಳ ಆಜ್ಞೆಯಿಂದಲೇ ಸಮಸ್ತ ದೇವತೆಗಳೂ, ದೈತ್ಯರೂ, 
ವಾಸುಕಿಯೂ, ತಮ್ಮ ತಮ್ಮ ಮಂಡಲಗಳನ್ನಾಶ್ರಯಿಸಿ ಪಂಕ್ರಿಪಂಕ್ತಿಯಾಗಿ 
ಕುಳಿತುಕೊಂಡರು. 

೧೭. ಅವರೆಲ್ಲರೂ ಪಂಕ್ರಿಪಂಕ್ರಿಯಾಗಿ ಕೂರತೊಡಗಿರುವ ಸಮಯದಲ್ಲಿ 
ಮೋಹಿನಿಯು ದೂರದಲ್ಲಿಯೆ ದೇವತೆಗಳ ಪಂಕ್ಕಿಗಳಿಗೆ ಎದುರಾಗಿದ್ದ ಸ್ವರ್ಣ 
ಪೀಠದಲ್ಲಿ ಕುಳಿತುಕೊಂಡಳು. 


೨೫೮ ಶ್ರೀ ಸ್ಥಾಂದಮಹಾಪೆರಾಣಂ 


ಸ್ವಾಂತಿಕೇ ಚಾಮೃತಘಟಂ ನಿಧಾಯ ಸ್ತೈೈಣಲೀಲಯಾ । 
ಇತಸ್ತತೋ ವೀಕ್ಬಮಾಣಾ ತಸ್ಥೌ ನಿಸ್ಪೃಹನತ್‌ ಕ್ಟೃಣಂ 
ವಿಪ್ರಚಿತ್ತಿಮುಖಾಸ್ಕರ್ಹಿ ಯೇ ವೈ ದಾನವಯೂಥಪಾಃ । 
ಸಂದಿಗೃಜಿತ್ತಾ ಮೋಹಿನ್ಯಾಮಾಸನ್‌ ದೇವಾಂತಿಕಸ್ಥಿತೇಃ 
ಶನೈರುಸೇತ್ಯ ತದ್ದೃಷ್ಟಿಂ ವಂಚಯಿತ್ವಾ ಸುಧಾಘಟಿಂ । 
ಜಹೃಃ ಪುನರ್ಮರಾತ್ಮಾನೋ ರಹೋ ಗತ್ವಾ ಪಿಪಾಸವಃ ॥೨೦॥ 
ನರನಾರಾಯೆಣೌ ತೆತ್ರ ಮುನಿಭಿಃ ಸಹ ಚಾಗತೌ । 

ಆಸ್ತಾಂ ತೌ ದದೃಶಾತೇ ತಾನ್‌ ದಾನವಾನ್‌ಹರತೋಮುತಂ ೫ ೨೧॥ 
ನಾರಾಯಣೇನೇರಿತೋ ಫಥ ನರಸ್ತಾನ್‌ ಸಹಸಾರುಣಾತ್‌ । 


॥1 ೧೮ ॥ 


॥ ೧೯೪ ॥ 


ಬಲಾವಾಚ್ಛಿದ್ಯ ತತ್ಕುಂಭಂ ಮೋಹಿನ್ಯೈ ಸ ದದೌ ದೃತಂ ॥ ೨೨ ॥ 
ತತೋ ನರಂ ಹಂತುಕಾಮಾ ಆತ್ತಶಸ್ತ್ರಾಸ್ತು ದಾನವಾಃ । 
ಅಪತನ್‌ ಪಂಕ್ತಿವಿಕ್ಲೇಪೋ ಹ್ಯಸುರಾಣಾಮಭೂನ್ಮಹಾನ್‌ ॥ San 


೧೮. ಆಕೆಯು ತನ್ನ ಬಳಿಯಲ್ಲಿ ಅಮೃತಘಟವನ್ಸಿಟ್ಟುಕೊಂಡು ಸ್ತ್ರೀಸಹಜ 
ವಾದ ಲೀಲೆಯಿಂದ ಇತ್ತಕಡೆ ಅತ್ತಕಡೆ ನೋಡುತ್ತ ನೀಃಸ್ಸೃಹಳಂತೆ ಒಂದು 
ಕ್ಸಣ ಸುಮ್ಮನಿದ್ದಳು. 

೧೯. ಆಗ ವಿಪ್ರಚಿತ್ತಿಯೇ ಮೊದಲಾದ ದಾನವ ಸೇನಾಪತಿಗಳು 
ಮೋಹಿನಿಯು ದೇವತೆಗಳ ಸಮಾಪದಲ್ಲಿ ಕುಳಿತುದರಿಂದ ಅವಳಲ್ಲಿ ಸಂದೇಹ 
ಚಿತ್ರವುಳ್ಳ ವರಾದರು. 

೨೦. ಅವರು ಮೆಲ್ಲಮೆಲ್ಲನೆ ಹತ್ತಿರಹೋಗಿ ಅವಳ ದೃಷ್ಟಿಯನ್ನು ವಂಚಿಸಿ 
ಅಮೃತಘಟವನ್ನು ಪುನಃ ಕಸಿದುಕೊಂಡುಹೋದರು. ಆ ದುರಾತ್ಮರು 
ಅದನ್ನು ತೆಗೆದುಕೊಂಡುಹೋಗಿ ಅಮೃತವನ್ನು ಗುಟ್ಟಾಗಿಯೇ ಕುಡಿಯ 
ಬೇಕೆಂದಿದ್ದರು. 

೨೧. ಮುನಿಗಳೊಡನೆ ಅಲ್ಲಿಗೆ ಬಂದಿದ್ದ ನರನಾರಾಯಣರು ಆ ದಾನವರು 
ಅಮೃತವನ್ನು ಹೆರಣಮಾಡುತ್ತಿರುವುದನ್ನು ಕಂಡರು. 

೨೨. ನಾರಾಯಣನಿಂದ ಪ್ರೇರಿಸಲ್ಪಟ್ಟವನಾಗಿ ನರನು ತಟ್ಟನೆ ಅವರ 
ಮೇಲೆರಗಿ ಬಲಪ್ರಯೋಗದಿಂದ ಆ ಕುಂಭವನ್ನು ಕಿತ್ತುಕೊಂಡು ಜಾಗ್ರತೆ 
ಯಾಗಿಯೆ ಮೋಹಿನಿಗೆ ಕೊಟ್ಟನು. 

೨೩. ಬಳಿಕ ನರನನ್ನು ಹೊಡೆಯಬೇಕೆಂದು ದಾನವರು ಶಸ್ತ್ರಗಳನ್ನು 
ಧ್ದರಿಸಿ ಅವನಮೇಲೆ ಬಿದ್ದರು. ಆಗ ಅಸುರರಲ್ಲಿ ಬಹಳವಾಗಿ ಪಂಕ್ತಿಪಲ್ಲಟಿ 
ವಾಯಿತು. 


ತ್ರಯೋದಶೋ9ಧ್ಯಾಯಃ ೨೫೯ 


ತದಾ ನರೋಪಿ ಭಗವಾನ್‌ ದೇನವದೈತ್ಯನರೈರಫಪಿ । 

ಅಜೇಯೋ ನಿರ್ಭಯೋ ಹ್ಯೇಕಃ ಸಾಕಂ ತೈರ್ಯಾಯುಧೇ ಬಲೀ ॥ 
ಏತಸ್ಮಿನ್ನಂತರೇ ದೇವಾನ್‌ ಪಂಕ್ತಿಸ್ಥಾನ್‌ ಮೋಹಿನೀವಪುಃ । 
ಅಷಾಯಯಂತ್‌ ಸುಧಾಂ ವಿಷ್ಣುಃ ಸರ್ವಶೋ ಲಘುಚಂಕ್ರಮಃ ॥ ೨೫ ॥ 
ತತ್ರಾಪಿ ದಾನವೋ ರಾಹುಃ ಸೂರ್ಯಾಚಂದ್ರಮಸಾಂತರೇ । 


ಪ್ರವಿಶ್ಯ ದೇವತಾ ಪಂಕ್ತಾವುಸಾವಿಶದಲಕ್ಸಿತಃ `॥ ೨೬ ॥ 
ತತ್ರಾಗತಾಯಾಂ ಮೋಹಿನ್ಯಾಂ ಸಿಂಚಂತ್ಯಾಂ ತನ್ಮುಖೇ ಸುಧಾಂ | 
ದೃಶಾಸೂಸುಚತಾಂ ತಸ್ಕೈ ಪುಸ್ಪುನಂತಾವುಭೌ ಚ ತಂ ॥ ೨೭॥ 
ಸ್ಮೃತ್ಯಾಗತೇನ ಚಕ್ರೇಣ ತರ್ಹ್ಯೇವಾಸ್ಯ ಚ ಸಾಮೃತಂ । 
ಶಿರಶ್ಚಿಚ್ಛೇದಾತಿನುಹನ್ಮಾಯಾಯೋಷಿದ್ಧ ಪುಃ ಪ್ರಭುಃ ॥ ೨೮ ॥ 


ತಚ್ಛೈಲಶೃಂಗ ಪ್ರತಿಮಂ ಗ್ರಸಲ್ಲೋಕಾನ್ನದದ್ಭ್ಬೃಶಂ | 

ಗ್ರಹತ್ತೇ ಸ್ಥಾ ಷೆಯಾ ಮಾಸ ಲೋಕಾನಾಂ ಶಾಂತಯೇ ಹರಿಃ ॥೨೯॥ 
ದೇವಾನ್‌ ಸುಧಾಂ ಪಾಯೆಯಿತ್ವಾ ಜಗೃಹೇ ಪೌರುಷೀಂ ತನುಂ! 
ಭಗವಾನಥ ದೇವಾಸ್ತು ಯುಯುಂಧಂ ಸಹ ದಾನವೈಃ H ೩೦॥ 


೨೪. ಆಗ ದೇವದೈತ್ಯ ನರಕೆಲ್ಲರಿಂದಲೂ ಅಜೇಯನೂ, ಮಹಾಬಲನೂ, 
ಷಡ್ಗುಣೈಶ್ವರ್ಯವಂತನೂ ಆದ ನರನು ತಾನೊಬ್ಬನೆ ನಿರ್ಭಯವಾಗಿ ನಿಂತು 
ಅವರೊಡನೆ ಯುದ್ಧಮಾಡಿದನು. 

೨೫. ಈ ಮಧ್ಯದಲ್ಲಿ ಪಂಕ್ತಿಗಳಲ್ಲಿ ಚಲಿಸದೆ ಕುಳಿತಿದ್ದ ದೇವತೆಗಳಿಗೆ 
ಮೋಹಿನೀಶರೀರಧಾರಿಯಾದ ವಿಷ್ಣುವು ಎಲ್ಲ ಕಡೆಯಲ್ಲಿಯೂ ಲಘುವಾಗಿ 
ಸುತ್ತಾಡುತ್ತ ಅಮೃತಪಾನ ಮಾಡಿಸಿದನು. 

೨೬. ಅಲ್ಲಿಯೂ ದಾನವನಾದ ರಾಹುವು ಸೂರ್ಯಚಂದ್ರರ ನಡುವೆ 
ನುಸುಳಿಬಂದು ಯಾರ ಲಕ್ಷ್ಮ್ಯಕ್ಕೂ ಬೀಳದೆ ದೇವತೆಗಳ ಪಂಕ್ತಿಯಲ್ಲಿ ಕುಳಿತನು. 

೨೭. ಮೋಹಿನಿಯು ಅಲ್ಲಿಗೆ ಬಂದು ಅವನಿಗೂ ಅಮೃತವನ್ನೆರೆಯುತ್ತಿ 
ರಲು ಪುಷ್ಪ ಗಳನ್ನು ಕೈಯಲ್ಲಿ ತಳೆದಿದ್ದ ಸೂರ್ಯ ಚಂದ್ರರಿಬ್ಬರೂ ಸನ್ನೆಯಿಂದಲೇ 
ಅವನನ್ನು ಮೋಹಿನಿಗೆ ಅವನು ಅಸುರನೆಂಬ ಸಂಗತಿಯನ್ನು ಸೂಚಿಸಿದರು. 

೨೮. ಆಗ ಮಹಾವಿಷ್ಣುವು ನೆನೆದಮಾತ್ರಕ್ಕೆ ಒದಗಿಬಂದ ಚಕ್ರದಿಂದ 
ಅಮೃತಸಮೇತವಾದ ಅವನ ತಲೆಯನ್ನು ತಕ್ಪಣವೇ ಕತ್ತರಿಸಿ ಕೆಡವಿದನು. 

೨೯. ಆ ಶ್ರೀಹರಿಯು ಪರ್ವತಶಿಖರಕ್ಕೆ ಸಮಾನವಾಗಿ ಲೋಕಗಳನ್ನೇ 
ನುಂಗುವಂತೆ ಬಹಳವಾಗಿ ಧ್ವನಿಮಾಡುತ್ತಿದ್ದ ಆ ತಲೆಯನ್ನು ಲೋಕಗಳ 
ಶಾಂತಿಗಾಗಿ ಗಗನದಲ್ಲಿ ಗ್ರಹವಾಗಿ ನೆಲೆಗೊಳಿಸಿದನು. 

೩೦. ಹೀಗೆ ದೇವತೆಗಳಿಗೆ ಅಮ್ಮ ತಪಾನಮಾಡಿಸಿದ ತರುವಾಯ 


೨೬೦ ಶ್ರೀ ಸ್ಕಾಂದಮಹಾಪುರಾಣಂ 


ಉದನ್ವತಸ್ತಟೀ ಯುದ್ಧಂ ದೇವಾನಾಮಸುಕೈಃ ಸಹ । 


ಸುಧಾಷಾನಾತಿಬಲಿನಾಮಾಸೀದ್ವಿ ಷ್ಣ ಹು 1H ೩೧॥ 
ತಸ್ಮಿಂಸತ್ತಿ ತುಮುಲೇ ಯದ್ಳೆ ನರೇಣೇಂದ್ರಾ ದಿಭಿಶ್ಚ ತೇ। 
ನಿಹನ್ಯ ಮಾನಾ ಅಸುರಾಃ ಪಲಾಯ್ಯ ವಿವಿಶೂ ರೆಸಾಂ ॥ ೩೨ ॥ 


ಸೂರ್ಯಶ್ಚಾಸ್ತಂ ಗತಸ್ತಾವತ್‌ ಸರ್ವೇ ದೇವಗಣಾಸ್ತತಃ । 
ಶ್ರಿಯೋಂತಿಕೆಮಂಪಾಜಗ್ಮುಸ್ತದ್ದರ್ಶನೆ ಮಹೋತ್ಸವಾಃ NH ೩೩ ॥ 
ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಶ್ರೀ ವಾಸುದೇವಮಾಹಾತ್ಮ್ಯೇ "" ದೇವತಾಮೃತಪಾನ 
ವರ್ಣನೆಂ? ನಾಮ ತ್ರಯೋದಶೋಂಧ್ಯಾಯಃ 





ಆ ಭಗವಂತನು ಪುರುಷಶರೀರವನ್ನು ಸ್ವೀಕರಿದನು. ಆ ಬಳಿಕ ದೇವತೆಗಳು 
ದಾನವಕೊಡನೆ ಯುದ್ಧಮಾಡಿದರು. 

೩೧. ಆಮೃತಪಾನದಿಂದ ಅತಿಬಲರೂ, ಮಹಾವಿಷ್ಣುವಿನ ಸಹಾಯ 
ವುಳ್ಳವರೂ ಆದ ದೇವತೆಗಳಿಗೆ ಅಸುರರೊಡನೆ ಸಮುದ್ರತೀರದಲ್ಲಿ ಮಹಾ 
ಯುದ್ಧವು ನಡೆಯಿತು. 

೩೨. ಆ ತುಮುಲಯುದ್ಧದಲ್ಲಿ ನರನಿಂದಲೂ, ಇಂದ್ರಾದಿಗಳಿಂದಲೂ 
ಹೊಡೆದು ಕೊಲ್ಲಲ್ಪಡುವವರಾಗಿ ಅಸುರರು ಪಲಾಯ ನಮಾಡಿಹೋಗಿ ರಸಾತಲ 
ವನ್ನು ಹೊಕ್ಕರು. 

೩೩. ಅಷ್ಟರಲ್ಲಿ ಸೂರ್ಯನೂ ಅಸ್ತಮಿಸಿದನು. ಬಳಿಕ ಸಮಸ್ತ ದೇವ 
ಗಣಗಳೂ ಶ್ರೀದೇವಿಯ ಸಂದರ್ಶನದಲ್ಲಿ ಬಹು ಉತ್ಸುಕರಾಗಿ ಅವಳ ಸಮಾಪಕ್ಕೆ 
ಬಂದರು. 


ಇಲ್ಲಿಗೆ ಎಂಬತ್ತೊಂದಂಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರ ಸಿದ್ಧ ವಾದ 
ಶ್ರೀ ಸ್ಥಾಂದಮಹಾಪುರಾಣದ ಎರಡನೆಯ ವೈಷ್ಣ ವಖಂಡದ ಶಿ ವಾಸು ದೇನ 
ಮಾಹಾತ್ಮ ದೆಲ್ಲಿ "" ದೇವತೆಗಳ ಅಮೃತಪಾನನರ್ಣನ ನ ನೆಂಬ 
ಹದಿಮೂರನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ ॥ 


ಇ 


ಅಥ ಚತುರ್ದಶೋಂಧ್ಯಾಯಃ 
ಶ್ರೀಲಕ್ಷ್ಮೀನಾರಾಯಣ ವಿವಾಹೋತ್ಸವವರ್ಣನಂ 
ಸ್ಕಂದ ಉವಾಚ: 

ಬ್ರಹ್ಮಾ ಪ್ರಜೇಶ್ವರಾಃ ಶಂಭುರ್ಮುನವಶ್ಚ ಮಹರ್ಷಯಃ । 
ಆದಿತ್ಯವಸುರುವ್ರಾಶ್ಚ ಸಿದ್ಧಗಂಧರ್ನಚಾರಣಾಃ Hon 
ಸಾಧ್ಯಾಶ್ಹ ಮರುತಶ್ಚೈನ ವಿಶ್ವೇದೇವಾ ದಿಗೀಶ್ವರಾಃ । 
ದಸ್ರೌ ವಹ್ಲಿಶ್ಚಂದ್ರಮಾಶ್ನ ಸ್ವಯಂ ಧರ್ಮಃ ಪ್ರಜಾಪತಿಃ ॥೨॥ 
ಸುಪರ್ಣಃ ಕಿನ್ನರಾಶ್ಚೈನ ಯೇ ಚಾನ್ಯೇ ಗಣದೇವತಾಃ । 
ಶೇಷಾದ್ಯಾ ವೈಷ್ಣವಾ ನಾಗಾ ದೇನಪತ್ನ್ಯಶ್ಚ ಸರ್ವಶಃ 1೩ 
ಸಾವಿತ್ರೀ ಪಾರ್ವತೀ ಚೈನ ಪೃಥಿನೀ ಚ ಸರಸ್ವತೀ । 
ಶಚೀ ಗೌರೀ ಶಿವಾ ಸಂಜ್ಞಾ ಯದ್ಧಿಃ ಸ್ವಾಹಾ ಚ ರೋಹಿಣೀ । 
ಧೂನೋರ್ಣಾ ಚಾದಿತಿರ್ಧರ್ಮ ಪತ್ತೊ ಮೂರ್ತಿದಯಾದಯಃ ॥೪॥ 
ಅರುಂಧತೀ ಶಾಂಡಿಲೀ ಚ ಲೋಪಮುದ್ರಾ ತಥೈನ ಚ। 


ಅನಸೂಯಾದಯಃ ಸಾಧ್ಯ್ಯಃ ಯಸಿಪತ್ಸ್ಯಶ್ನ ಸರ್ವಶಃ ॥೫॥ 
ಗಂಗಾ ಸರಸ್ವತೀ ರೇವಾ ಯಮುನಾ ತಪತೀ ತಥಾ !। 
ಚಂದ್ರಭಾಗಾ ವಿಪಾಶಾ ಚ ಶತದೃರ್ದೇವಿಕಾ ತಥಾ ॥೬॥ 





ಕನ್ನಡದ ಅನುವಾದ 
ಶ್ರೀಲಕ್ರ್ಮ್ಮೀನಾರಾಯಣವಿವಾಹೋತ್ಸವವರ್ಣನ 

೧-೮. ಸೃಂದನು ಹೇಳುತ್ತಾನೆ :--ಬ್ರಹ್ಮನೂ, ಪ್ರಜಾಪತಿಗಳೂ, 
ಶಂಭುವೂ, ಮನುಗಳೂ, ಮಹರ್ಷಿಗಳೂ, ಆದಿತ್ಯರೂ, ವಸುಗಳೂ, ರುದ್ರರೂ, 
ಸಿದ್ಧರ್ಕೂ ಗಂಧರ್ವರೂ, ಚಾರಣರೂ, ಸಾಧ್ಯರೂ, ಮರುತರೂ, ವಿಶ್ವೇದೇವತೆ 
ಗಳೂ, ದಿಕ್ಬಾಲಕರ್ಕೂ ಅತ್ವಿನೀದೇವತೆಗಳೂ, ಅಗ್ನಿ, ಚಂದ್ರ, ಪ್ರಜಾಪತಿ 
ಯಾದ ಸ್ವಯಂಧರ್ಮ (ಯಮ), ಗರುಡ, ಕಿನ್ನರರು, ಉಳಿದ ಎಲ್ಲ ಗಣ 
ದೇವತೆಗಳು, ಶೇಷನೇ ಮೊದಲಾದ ವೈಷ್ಣವರು, ನಾಗರು, ಎಲ್ಲ ದೇವಸತ್ಲಿಯರು, 
ಸಾವಿತ್ರಿ, ಪಾರ್ವತಿ, ಪೃಥಿವಿ, ಸರಸ್ವತಿ, ಶಚಿ, ಗೌರಿ, ಶಿವೆ, ಸಂಜ್ಞೆ, ಖುದ್ಧಿ, 
ಸ್ವಾಹಾ, ರೋಹಿಣಿ, ಧೂಮೋರ್ಣಾ, ಅದಿತಿ, ಧರ್ಮ(ನ) ಪತ್ನಿಯರು, ಮೂರ್ತಿ, 
ದಯೆ, ಮೊದಲಾದವರು, ಅರುಂಧತಿ, ಶಾಂಡಿಲಿ, ಲೋಪಾಮುಡ್ರೆ, ಅನಸೂಯೆ 
ಮೊದಲಾದ ಸಾಧ್ವಿಯರಾದ ಸಮಸ್ತ ಖುಷಿಪತ್ಲಿಯರು; ಗಂಗೆ, ಸರಸ್ವತಿ, 
ರೇವಾ, ಯಮುನೆ, ತಪತಿ, ಚಂದ್ರಭಾಗಾ, ವಿಪಾಶಾ, ಶತದ್ರು, ದೇವಿಕಾ 


೨೬೨ ಶ್ರೀ ಸ್ಯಾಂದಮಹಾಪುರಾಣಂ 


ಗೋದಾವರೀ ಚೆ ಸರಯೂಃ ಕಾವೇರೀ ಕೌಶಿಕೀ ತಥಾ । 

ಕೃಷ್ಣಾ ನೇಣೀ ಭೀಮರಥೀ ತಾನ್ರುಪರ್ಣೀ ಮಹಾನದೀ Nu 
ಕೃತೆಮಾಲಾ ವಿತಸ್ತಾ ಚ ನಿರ್ನಿಂಧ್ಯಾ ಸುರಸಾ ತಥಾ । 

ಚರ್ಮಣ್ವತೀ ಹೆಯೋಷ್ಟೀ ಚ ವಿಶ್ಯಾದ್ಯಾ ನಾದ್ಯ ಆಯಯಂ8 ॥೮॥ 
ರಂಭಾ ಘೃತಾಚೀ ವಿಶ್ವಾಜೀ ಮೇನಕಾ ಚ ತಿಲೋತ್ತಮಾ । 


ಊರ್ವಶೀ ಪ್ರಮುಖಾಸ್ತತ್ರ ಸರ್ವಾಪ್ಸರಸ ಆಯಯುಃ nen 
ವೈಕುಂಠವಾಸಿನಃ ಸರ್ವೇ ತಥಾ ಗೋಲೋಕವಾಸಿನಃ । 
ಪಾರ್ಷದಪ್ರನರಾ ವಿಷ್ಣೋಸ್ತತ್ಪಾಜಗ್ಮುಃ ಪ್ರಹರ್ಷಿತಾಃ ॥೧೦॥ 
ಅಣಿಮಾದ್ಯಾಃ ಸಿದ್ಧಯೋಂಷ್ಟೌ ಶಂಖಪದ್ಮಾದಯೋ ನನ । 

ನಿಧಯೋ ಮೂರ್ತಿಮಂತಶ್ಚ ಸಮಾಜನ್ಮುಃ ಶ್ರಿಯೋಂತಿಕಂ ॥೧೧॥ 
ಪೂರ್ಣಃ ಶಾರದಚಂದ್ರೋಪಿ ತದಾನೀಂ ಪ್ರೀತಯೇ ಶ್ರಿಯಾಃ । 

ನೈಶಂ ತಮೋ$ಹರತ್ಸರ್ವಂ ಬಭೂವುರ್ನಿರ್ಮಲಾದಿಶಃ ॥ ೧೨ ॥ 
ತತೋಇಭಿಷೇಕಮಾರೇಭೇ ತಸ್ಯಾ ಬ್ರಹ್ಮಾಜ್ಞಯಾ ವೃಷಾ । 

ಮುಂಡಪಂ ರಚಯಾಮಾಸ ಸದೃಸ್ತ್ತಷ್ಟಾತಿಶೋಭನಂ ॥ ೧೩॥ 


ಗೋದಾವರಿ, ಸರಯು, ಕಾವೇರಿ, ಕೌಶಿಕ, ಕೃಷ್ಣಾ, ನೇಣೀ, ಭೀಮರಥಿ, 
ತಾಮ್ರಪರ್ಣಿ, ಮಹಾನದಿ, ಕೃತಮಾಲ್ಕೆ ವಿತಸ್ತಾ, ನಿರ್ವಿಂಧ್ಯೆ, ಸುರಸೆ, 
ಚರ್ಮಣ್ವತಿ, ಪಯೋಷ್ಠಿ, ವಿಶ್ವೆ ಮೊದಲಾದ ನದೀ ದೇವತೆಗಳು ಎಲ್ಲರೂ 
ಆ ಶ್ರೀದೇವಿಯ ದರ್ಶನಕ್ಕಾಗಿ ಬಂದರು. 

೯. ರಂಭೆ, ಫೈತಾಚಿ, ವಿಶ್ವಾಚಿ, ಮೇನಕೆ, ತಿಲೋತ್ತಮೆ, ಉರ್ವತೀ, 
ಮೊದಲಾದ ಎಲ್ಲ ಅಪ್ಸರಿಯರೂ ಬಂದರು. 

೧೦. ವೈಕುಂಠವಾಸಿಗಳೂ, ಗೋಲೋಕವಾಸಿಗಳೂ, ವಿಷ್ಣುವಿನ ಪಾರ್ಷದ 
ಶ್ರೇಷ್ಠರೂ ಎಲ್ಲರೂ ಅತಿ ಹರ್ಷಿತರಾಗಿ ಅಲ್ಲಿಗೈ ತಂದರು. 

೧೧. ಅಣಿಮಾದಿ ಅಷ್ಟಸಿದ್ಧಿಗಳೂ, ಶಂಖ, ಪದ್ಮ ಮೊದಲಾದ ನವನಿಧಿ 
ಗಳೂ ಮೂರ್ತಿಮಂತಗಳಾಗಿ ಶ್ರೀದೇವಿಯ ಬಳಿಗೈ ತಂದರು. 

೧೨. ಶರತ್ಕಾಲದ ಪೂರ್ಣಚಂದ್ರನೂ ಕೂಡ ಆಗ ಶ್ರೀದೇವಿಯ ಪ್ರೀತಿ 
ಗೋಸ್ಕರ ರಾತ್ರಿಯ ಕತ್ತಲೆಯನ್ನೆಲ್ಲ ಪರಿಹರಿಸಿದರು. ದಿಕ್ಕುಗಳೆಲ್ಲವೂ 
ನಿರ್ಮಲವಾದುವು. 

೧೩. ಬಳಿಕ ಬ್ರಹ್ಮನ ಅಪ್ಪಣೆಯ ಪ್ರಕಾರವಾಗಿ ಇಂದ್ರನು ಆ ಶ್ರೀದೇವಿಗೆ 
ಅಭಿಸೇಕಮಾಡಲು ಆರಂಭಿಸಿದನು. ದೇವಶಿಲ್ಪಿಯಾದ ತ್ವಷ್ಟವು ತಕ್ಷಣವೇ 
ಅತಿ ಶೋಭನವಾದ ಮಂಟಿಸವನ್ನು ರಚಿಸಿದನು. 


ಚತುರ್ದಶೋಳ8ಧ್ಯಾಯಃ 


೨೬೩ 
ರತ್ನ ಸ್ತಂಭಸಹಸ್ರಾಣಾಮಯತಾಭಿಶ್ಚ ಪೆಂಕ್ರಿಭಿಃ | 
ಚಿತ್ರೆರನೇಕೈರುಲ್ಲೋಚೈಃ ಶೋಭಿತಂ ಕದಲೀದೃಮೈಃ ॥ ೧೪ ॥ 
ಸುಗಂಧಿಪುಷ್ಟನಮ್ರಾಭಿಃ ದಿನ್ಯಕಲ್ಪದೃಮಾಲಿಭಿಃ । 
ಜುಷ್ಪಂ ನಾನಾವಿಧೈರಂಗೈರ್ದರ್ಶನೀಯಂ ಮನೋಹೆರಂ ॥ ೧೫ ॥ 
ಕೋಟಶೋ ರತ್ನದೀಪಾನಾಂ ಪಂಕ್ತಿಭಿಃ ಶುದ್ಧರೋಚಿಷಾಂ । 
ಭ್ರಾಜಮಾನಂ ತೋರಣೈಶ್ಚ ಮುಕ್ತಾಹಾರೈಶ್ಚ ಲಂಬಿಭಿಃ ॥ ೧೬ ॥ 
ರತ್ನಸಿಂಹಾಸನೇ ತತ್ರ ಗೀತವಾದ್ಯಪುರಸ್ಸರಂ । 
ಉಪಾವೇಶ್ಯ ಶ್ರಿಯಂ ಚಕೃರಭಿಷೇಕಂ ಮಹರ್ಷಯಃ ॥ ೧೭ ॥ 
ಬರಾವತಃ ಪುಂಡರೀಕೋ ವಾಮನಃ ಕುಮುದೋಂಜನಃ । 
ಪುಷ್ಪದಂತಃ ಸಾರ್ವಭೌಮಃ ಸುಪ್ರತೀಕಶ್ಚ ದಿಗ್ಗಜಾಃ ॥ ೧೮ ॥ 
ಕುರ್ವಂತೋ ಬೃಂಹಿತಾನ್ಯೇತೇ ಹೇಮಕುಂಭೋದ್ಧ ತೈಃ ಶುಭೈಃ | 
ಚತುಃಸಿಂಧುಸಮಾನೀತೈರಭ್ಯಷಿಂಚಂತ ವಾರಿಭಿಃ ॥೧೯॥ 


ಮೂರ್ತಿಮತ್ಕೋ ಮಹಾನದ್ಯಸ್ತತ್ರಾಜಹೃರ್ಜಲಾನಿ ಚ । 
ಮಂತ್ರಾನುಚ್ಚಾರಯಂತಿ ಸ್ಮ ಮೂರ್ತಾ ವೇದಾಃ ಸಹರ್ಹಿಭಿಃ ॥ ೨೦ ॥ 

೧೪-೧೫, ಆ ಮಂಟಪವು ಸಹಸ್ರ ರತ್ನಸ್ತಂಭಗಳ ಬಹು ವಿಸ್ತಾರವಾದ 
ಪಂಕ್ತಿಗಳಿಂದಲೂ, ವಿಚಿತ್ರವಾದ ಅನೇಕ ಮೇಲ್ವಟ್ಟುಗಳಿಂದಲೂ, ಬಾಳೆಯ 
ಕಂಬಗಳಿಂದಲೂ ಮನೋಹರವಾಗಿದ್ದಿತು. ಸುಗಂಧವನ್ನು ಬೀರುವ ಪುಷ್ಪ 
ಗಳಿಂದ ಬಾಗಿದ ದಿವ್ಯಕಲ್ಪವೃಕ್ಸಗಳ ಸಾಲುಗಳಿಂದ ಕೂಡಿ ನಾನಾ ನಿಧಗಳಾದ 
ಶೃಂಗಾರಗಳಿಂದ ದರ್ಶನೀಯವಾಗಿದ್ದಿತು. 

೧೬. ಶುದ್ಧವಾದ ಕಾಂತಿಯನ್ನು ಬೀರುವ ಕೋಟ್ಯಂತರ ರತ್ನದೀಪಗಳ 
ಪ್ರಕಾಶವಾದ ಪಂಕ್ಷಿಗಳಿಂದಲೂ, ತೋರಣಗಳಿಂದಲೂ, ಜೋಲುತ್ತಿದ್ದ 
ಮುತ್ತಿನ ಸರಗಳಿಂದಲೂ ಹೊಳೆಯುತ್ತಿದ್ದಿತು. 

೧೭. ಇಂತು ಪ್ರಕಾಶಿಸುತ್ತಿದ್ದ ಆ ದಿವ್ಯಮಂಟಪದ ರತ್ತಸಿಂಹಾಸನದಲ್ಲಿ 
ಗೀತವಾದ್ಯಪುರಸ್ಸರವಾಗಿ ಆ ಶ್ರೀದೇವಿಯನ್ನು ಕುಳ್ಳಿರಿಸಿ ಮಹರ್ಷಿಗಳು ಅವಳಿಗೆ 
ಅಭಿಷೇಕ ಮಾಡಿದರು. 

೧೮--೨೦. ಐರಾವತ, ಪುಂಡರೀಕ, ವಾಮನ, ಕುಮುದ, ಅಂಜನ, ಪುಷ್ಪ 
ದಂತ, ಸಾರ್ವಭೌಮ, ಸುಪ್ರತೀಕ ಎಂಬ ಅಷ್ಟದಿಗ್ಗಜಗಳೂ ಬೃಂಹಿತಧ್ವನಿ 
ಯನ್ನು ಮಾಡುತ್ತ ಚತುಸ್ಸಮುದ್ರಗಳಿಂದಲೂ ಚಿನ್ನದ ಕಳಶಗಳಲ್ಲಿ ತುಂಬಿ 
ತಂದಿದ್ದ ಶುಭಕರವಾದ ಜಲದಿಂದ ಆ ದೇವಿಗೆ ಅಭಿಷೇಕ ಮಾಡಿದವು. ಮಹಾ 
ನದಿಗಳು ಮೂರ್ತಿಮಂತವಾಗಿ ಬಂದು ಅಲ್ಲಿಗೆ ಜಲಗಳನ್ನು ತಂದಿತ್ತುವು. 
ವೇದಗಳು ರೂಪವನ್ನು ತಾಳಿ ಬಂದು ಖುಷಿಗಳೊಡನೆ ಮಂತ್ರಗಳನ್ನುಚ್ಚರಿಸಿದವು. 

F 


೨೬೪ ಶ್ರೀ ಸ್ಮಾಂದೆಮೆ ಹಾಪುರಾಣಂ 


ಜಗ ಸುಕಂಠಾ ಗಂಧರ್ವಾ ನನ್ಫತುಶ್ಹಾಪ್ಸೆರೋಗಣಾಃ | 


ವಾದ್ಯಾನಿ ವಾಡಯಾಮಾಸುರನ್ಯೇ ದೇವಗಣಾಸ್ತದಾ ॥೨೧॥ 
ಮಹಾನಭೂತ್ತದಾನಂವಸ್ತ್ರಿಲೋಕ್ಕ್ಯಾಂ ಸೆರ್ವದೇಹಿನಾಂ । 
ಶ್ರೀಸೂಕ್ತಾದಿ ದ್ವಿಜಾಃ ಸೇಶುರ್ಜಗುರ್ಗೀತಾನಿ ಚ ಸ್ತ್ರಿಯಃ ॥ ೨೨ 1 


ಕಾಂಸ್ಕತಾಲಮೃದಂಗಾಂಶ್ಚ ಪಣವಾನಕಗೋಮುಖಾನ್‌ । 
ವಾಡಯಾಮಾಸುರಂಭೋದಾ ವಿನಿ ಮುಂದಭಯೋಂನದನ್‌ ॥ ೨೩॥ 
ಆಸೀತ್ಯುಸುಮವೃಷ್ಟಿಶ್ಚ ಸಾಕಂ ಜಯರವೈಸ್ತದಾ। 


ಆಸಂಸ್ತತ್ಸರಿಚರ್ಯಾಯಾಂ ಧರ್ಮಪತ್ಸ್ಯಶ್ನ ಸಿದ್ಧಯಃ ॥ ೨೪ ॥ 
ಸುಸ್ನಾತಾಯ್ಕೆ ತತಸ್ತಸ್ಕೈ ಕೌಶೇಯೇಪೀತವಾಸಸೀ । 

ದದಾನನರ್ಥ್ಯೇ ಜಲಧೀ ರತ್ನಭೂಷಾಶ್ಚ ಭೂರಿಶಃ 1 ೨೫ ॥ 
ಉಪವೇಶೋಚಿತಂ ತಸ್ಯಾ ಇಂದ್ರ ಆಸನಮಾಹರತ್‌ । 

ವಿಶ್ವಕರ್ಮಾ ಕಂಕಣಾನಿ ದದೌ ಸದ್ರತ್ನಮುಂದ್ರಿಕಾಃ ॥ ೨೬ ॥ 
ಸುಧಾಕರಸ್ತು ತದ್ಭಾ ತಾ ನಾಸಾಭೂಷಣಮುತ್ತಮಂ । 

ದದೌ ತಸ್ಕೈ ಕೇಶಭೂಷಾಂ ಸದ್ರತ್ನನಿಚಿತಾಂ ತಥಾ ॥ ೨೭ ॥ 


೨೧. ಮಧುರಕಂಠದ ಗಂಧರ್ವರು ಗಾನಮಾಡಿದರು. ಅಪ್ಲರೆಯರು 
ನರ್ತನಮಾಡಿದರು. ಇತರ ದೇವತಾಗಣಗಳು ವಾದ್ಯಗಳನ್ನು ಬಾಜಿಸಿದರು. 

೨೨. ಆಗ ಮೂರು ಲೋಕದಲ್ಲಿಯೂ ಸರ್ವದೇಹಿಗಳಿಗೂ ಮಹದಾನಂದ 
ವುಂಟಾಯಿತು. ದ್ವಿಜರು ಶ್ರೀಸೂಕ್ತಾದಿಗಳನ್ನು ಪಠಿಸಿದರು. ಸ್ತ್ರೀಯರು 
ಗೀತಗಳನ್ನು ಹಾಡಿದರು. 

೨೩. ಕಾಂಸ್ಕ, ತಾಳ, ಮೃದಂಗ, ಪಣವ, ಆನಕ, ಗೋಮುಖ, ಮುಂತಾದ 
ವಾದ್ಯಗಳನ್ನು ಬಾಜಿಸಿದರು. ಮೋಡಗಳು ಮೊಳಗಿದವು. ದೇವಲೋಕದಲ್ಲಿ 
ದುಂದುಭಿಗಳು ಧ್ವನಿಮಾಡಿದವು. 

೨೪. ಜಯ ಜಯಶಬ್ದಗಳಿಂದೊಡಗೂಡಿದ ಪುಷ್ಪ ವೃಷ್ಟಿ ಯಾಯಿತು. 
ಧರ್ಮಪತ್ನಿಯರೂ, ಸಿದ್ದಿಗಳೂಆ ಶ್ರೀದೇವಿಯ ಪರಿಚರ್ಯೆಯಲ್ಲಿ ತೊಡಗಿದರು. 

೨೫. ಬಳಿಕ ಮಂಗಳಸ್ನಾನವನ್ನು ಮಾಡಿದ ಆಕೆಗೆ ಸಮುದ್ರನು ಅನರ್ಫ್ಯ 
ವಾದ ಎರಡು ರೇಷ್ಮೆಯ ಪೀತಾಂಬರಗಳನ್ನೂ, ಅನೇಕ ರತ್ನಭೂಷಣಗಳನ್ನೂ 
ಮೆಚ್ಚುಕೊಟ್ಟನು. 

೨೬. ಇಂದ್ರನು ರತ್ನಪೀಠವನ್ನು ತಂದೊಪ್ಪಿಸಿದನು. ವಿಶ್ವಕರ್ಮನು 
ಕಂಕಣಗಳನ್ನೂ, ಉತ್ತಮ ರತ್ನಮುದ್ರಿಕೆಗಳನ್ನೂ ತಂದುಕೊಟ್ಟು. 

೨೭. ಶ್ರೀದೇವಿಯ ಸೋದರನಾದ ಚಂದ್ರನು ಉತ್ತಮವಾದ ಮೂಗುತಿ 
ಯನ್ನೂ ಒಳ್ಳೆಯ ರತ್ನಗಳು ಕೆತ್ತಿದ ಸೊಗಸಾದ ಚೊಡಾಮಣಿಯನ್ನೂ ಆಕೆಗೆ 
ಕೊಟ್ಟನು. 


ಚೆತುರ್ದಶೋತಧ್ಯಾಯಃ ೨೬೫ 


ಪದ್ಮಜನ್ಮಾ ದದೌ ಪದ್ಮಂ ಮುಕ್ತಾಹಾರಂ ಸರಸ್ವತೀ 1 


ನಾಗಾಶ್ಚ ಶೇಷಪ್ರಮು ಖಾಸ್ತಸ್ಕೈ ರತ್ಲೇಂದ್ರಕುಂಡಲೇ ॥ ೨೮ ॥ 
ಅಂಜನಂ ಕುಂಕುಮಂ ಚಾದಾದ್ದುರ್ಗಾ ಸೌಭಾಗೃ್ಯಲಕ್ಷಣಂ । 
ಲಲಾಟಕಾಂ ಚ ಸಾವಿತ್ರೀ ಶಚೀ ತಾಂಬೂಲಪಾತ್ರಿಕಾಂ ॥೨೯॥ 
ವಸಂತಃ ಕೌಸುಮಾನ್‌ ಹಾರಾನ್‌ ಕಂಠಸೂತ್ರಂ ಚ ಶಂಕರಃ । 
ವೈಜಯಂಂತೀಂ ಸ್ರಜಂ ಪಾಶೀ ಕುಜೀರೋ ರತ್ನದರ್ಪಣಂ ॥೩೦॥ 
ಅನರ್ಫ್ಯಂ ಕಂಚುಕಂ ವಹ್ದಿರ್ಯವಮೋಂದಾದ್ರ್ಯಜನಂ ಶುಭಂ 1 
ದದುಸ್ತಸ್ಕೈ ಚಾಪರೋಪಿ ಭೂಷಾಸ್ತತ್ಸಮಯೋಚಿತಾಃ ॥ ೩೧॥ 
ತತಃ ಸ್ವಲಂಕೃತಾಂ ಕನ್ಯಾಂ ಕಸ್ಮ್ರೈ ದದ್ಯಾಮಿಮಾಮಿತಿ । 

ಸಿಂಧುಃ ಪಪ್ರಚ್ಛ ಬ್ರಹ್ಮಾಣಂ ತದೋವಾಚ ಸ ಸರ್ವವಿತ್‌ ! ೩4೨ 
ಕನ್ಯಾ ತನೇಯಮಂಭೋಧೇ ಮಾತಾ ಮನು ಶಿನಸ್ಯ ಚ । 
ದೇವಾನಾಮಥ ಸರ್ವೇಷಾಂ ಲೋಕಾನಾಮಸ್ತಿ ನಿಶ್ಚಿತಂ ॥ ೩೩ ॥ 








೨೮. ಪದ್ಮೋದ್ಭವನಾದ ಬ್ರಹ್ಮನು ಸದ್ಮವನ್ನೊಪ್ಪಿ ಸಿದನು; ಸರಸ್ವತಿಯು 
ಮುಕ್ತಾಹಾರವನ್ನಿತ್ತ್ಮಳು. ಶೇಷನೇ ಮೊದಲಾದ ನಾಗರು ಶ್ರೇಷ್ಮರತ್ಸಗಳಿಂದ 
ಮಾಡಿದ ಕರ್ಣಕುಂಡಲಗಳನ್ನು ಕೊಟ್ಟರು. 

೨೯. ಸೌಭಾಗ್ಯಲಕ್ಷ್ಮಣವಾದ ಅಂಜನವನ್ನೂ, ಕುಂಕುಮವನ್ನೂ 
ದುರ್ಗೆಯು ನೀಡಿದಳು. ಸಾವಿತ್ರಿಯು ಸೀಮಂತಮಣಿಯನ್ನು ಕೊಟ್ಟಳು. 
ಶಚಿಯು ತಾಂಬೂಲಕರಂಡಕವನ್ಸಿತ್ಮಳು. 

೩೦. ವಸಂತನು ಹೂವಿನ ಹಾರಗಳನ್ನಿತ್ತನು.  ಕಂಠಸೂತ್ರವನ್ನು 
ಶಂಕರನು ಕೊಟ್ಟನು. ಪಾಶಧಾರಿಯಾದ ವರುಣನು ವೈಜಯಂತೀಮಾಲೆಯ 
ನ್ಸಿತ್ತನು. ಕುಬೇರನು ರನ್ನಗನ್ನಡಿಯನ್ನು ಕೊಟ್ಟನು. 

೩೧. ಅಗ್ಟಿಯು ಅನರ್ಫ್ಯವಾದ ಕಂಚುಕವನ್ನು ಕೊಟ್ಟಿ ನು. ಯಮನು 
ಶುಭಕರವಾದ ಬೀಸಣಿಗೆಯನ್ನು ಕೊಟ್ಟನು. ಉಳಿದವರೂ ಆ ಸಮಯಕ್ಕೆ 
ಉಚಿತವಾದ ಭೂಷಣಗಳನ್ನು ಅವಳಿಗೆ ಅರ್ಪಿಸಿದರು. 

೩೨. ಬಳಿಕ ಸರ್ವಾಲಂಕೃತಳಾಗಿರುವ ಈ ಕನ್ಯೆಯನ್ನು ಯಾರಿಗೆ 
ಕೊಡಲಿ?” ಎಂದು ಸಮುದ್ರನು ಬ್ರಹ್ಮನನ್ನು ಪ್ರಶ್ನಿಸಿದನು. ಆಗ ಸರ್ವಜ್ಞ ನಾದ 
ಬ್ರಹ್ಮನು ಇಂತೆಂದನು 

ಶತಿ 54 ಎಲೈ ಅಂಭೋಧಿಯೇ! ಈ ನಿನ್ನ ಕನ್ನೆಯು ನನಗೂ ಶಿವನಿಗೂ 
ದೇವತೆಗಳಿಗೂ ಮತ್ತು ಸರ್ವಲೋಕಗಳಿಗೂ ಮಾತೆಯಾಗಿದ್ದಾಳೆ. ಇದು 
ನಿಶ್ಚಯವು. 


೨೬೬ ಶ್ರೀ ಸ್ಕಾಂದೆಮಹಾಪುರಾಣಂ 


ನಾರಾಯಣಂ ವಾಸುದೇವಂ ಹರಂ ಬ್ರಹ್ಮಾಖಲೇಶ್ವರಂ | 


ಪುರುಷೋತ್ತಮಮೇನೈಕಂ ನಿನಾಸ್ಯಾ ನಾಪರಃ ಪತಿಃ 8 ೩೪॥% 
ಅತಃ ಸಾಕ್ಸ್ರಾಪೃಗವತೇ ತೈಲೋಕ್ಯಸುಖಹೇತನೇ ! 
ಆಗತಾಯೋಪನಿಷ್ಟಾಯ ದೇಹ್ಯಸ್ಮೈ ವಿಧಿನಾಂಬುಢೇ Nan 
ಕುರುಷ್ವ ಜನ್ಮಸಾಫಲ್ಯಂ ಪಾವಯಿತ್ವಾ ನಿಜಂ ಕುಲಂ | 

ಸಮುದ್ಧರ ಭವಾಂಚಬೋಧೇರ್ದತ್ತೇಮಾಂ ಪರಮಾತ್ಮನೇ ೫ ೩೬ ॥ 
ಏಕಸ್ತ್ವಂ ಸಪ್ತಭೀ ರೂಪೈಃ ಸಪ್ತದ್ಧೀಪವಿಭಾಗತಃ । 

ನಿಶೃತೋಂಥ ನಿಧಾಯ್ಕೆತನ್ಮಹತೀಂ ಕೀರ್ತಿಮಾಪ್ಕ್ಯ್ಯಸಿ 8 ೩೭ ॥ 
ಇತ್ಯುಕ್ತೋ ಬ್ರಹ್ಮಣಾ ಹೃಷ್ಟಃ ಸಮುದ್ರ ಪುಲಕಾಂಚಿತಃ । 
ಮನ್ಯಮಾನೋ ನಿಜಂ ಧನ್ಯಮದಿತ್ಸದ್ದಿಷ್ಟನೇ ಸುತಾಂ ॥ ೩೮॥ 
ತತಃ ಸಹೈವ ವಿಧಿನಾ ಸ ಸಂಪ್ರಾರ್ಥ್ಯ ತಮಿಸಾಶ್ಚರಂ । 

ವಾಗ್ದಾನಾದಿ ನಿಧಾಯೈವನ ಚಕ್ರೇ ನೈವಾಹಿಕಂ ವಿಧಿಂ 8೩೯॥ 








೩೪. ನಾರಾಯಣನೂ, ವಾಸುದೇವನೂ, ಪರಬ್ರಹ್ಮಸ್ವರೂಪಷನೂ, 
ಅಖಿಲೇಶ್ವರನೂ ಆದ ಪುರುಷೋತ್ತಮನೊಬ್ಬನನ್ನುಳಿದು ಬೇರೆ ಯಾವನೂ 
ಈಕೆಗೆ ಪತಿಯೆನಿಸಲು ಅರ್ಹನಲ್ಲವು. 

೩೫. ಆದುದರಿಂದೆ ಎಲೈ ಅಂಬುಧಿಯೇ! ಈಗೆ ನಿನ್ನ ಪುಣ್ಯವಿಶೇಷದಿಂದ 
ತಾನಾಗಿಯೆ ಇಲ್ಲಿಗೈತಂದು ಕುಳಿತಿರುವವನೂ, ಮೂರು ಲೋಕದ ಸುಖಕ್ಕೂ 
ಕಾರಣನೂ ಆದ ಸಾಕ್ಸಾದ್ಭಗವಂತನಿಗೆ ವಿಧಿಪೂರ್ವಕವಾಗಿ ಇವಳನ್ನು ಧಾರೆ 
ಯೆಕೆದುಕೊಡು. 

೩೬. ಇವಳನ್ನು ಈ ಪರಮಾತ್ಮನಿಗೆ ಕೊಟ್ಟು ಜನ್ಮಸಾಫಲ್ಯವನ್ನುಂಟು 
ಮಾಡಿಕೊ. ನಿನ್ನ ಕುಲವನ್ನು ಪಾವನಗೊಳಿಸಿ ಅದನ್ನು ಸಂಸಾರಸಮುದ್ರ 
ದಿಂದ ಉದ್ಧಾರಮಾಡು. 

೩೭. ನೀನು ಒಬ್ಬನೇ ಆದರೂ ಸಪ್ತದ್ವೀಪವಿಭಾಗದಿಂದ ಏಳು ರೂಪ 
ಗಳುಳ್ಳವನಾಗಿ ಪ್ರಖ್ಯಾತನಾಗಿದ್ದೀಯೆ. ಮಾಹಾತ್ಮ್ಯಯುಕ್ತವಾದ ಈ 
ಸಲ್ಯಾಣಮಹೋತ್ಸವವನ್ನು ನೆರವೇರಿಸಿ ನೀನು ಅಪಾರವಾದ ಕೀರ್ತಿಯನ್ನು 
ಪಡೆಯುತ್ತೀಯೆ. 

೩೮. ಬ್ರಹ್ಮನಿಂದ ಹೀಗೆ ಹೇಳಲ್ಪಟ್ಟ ಆ ಸಮುದ್ರರಾಜನು ಹರ್ಷಗೊಂಡು 
ರೋಮಾಂಚವನ್ನು ಹೊಂದಿದನು. ತಾನೆ ಧನ್ಯನೆಂದು ಭಾವಿಸಿ ಆ ಮಹಾ 
ವಿಷ್ಣುವಿಗೆ ಮಗಳನ್ನು ಕೊಡಲು ಮನಸ್ಸುಮಾಡಿದನು. 

೩೯. ಬಳಿಕ ಅವನು ವಿಧಿಪೂರ್ವಕವಾಗಿ ಆ ಜಗದೀಶ್ವರನನ್ನು ಪ್ರಾರ್ಥಿಸಿ 
ವಾಗ್ದಾನಾದಿಗಳನ್ನು ನಡೆಸಿ ವಿವಾಹವನ್ನು ನೆರವೇರಿಸಿದನು. 


ಚತುರ್ದಶೋಳ9ಧ್ಯಾಯಃ ೨೬೭ 


ಧನ್ವಂತರಿಕ್ಚಂದ್ರಮಾಶ್ಚ ವಾಸವಾದ್ಯಾಶ್ಲ ದೇವತಾಃ । 


ಆಸನ್‌ ಸಮುದ್ರಸ್ಯ ಪಕ್ಸೇ ತತ್ರ ನೈನಾಹಿಕೋತ್ಸವೇ H VOU 
ವಸ್ತ್ರಾಭರಣಯಾನಾದಿ ದಾನೇ ಭೋಜನಕರ್ಮಣಿ । 

ಸನ್ಮಾನನೇ ಚ ಜನ್ಯಾನಾಂ ಮುಖ್ಯಾ ಆಸಂಸ್ತ ಏವ ಹಿ ॥ ೪೧॥ 
ಲಕ್ಸ್ಟ್ಮ್ಮಾಶ್ಚ ಮಾಂಗಲ್ಯವಿಧೌ ಮುಖ್ಯಾಸ್ತತ್ರ ತು ಯೋಷಿತಃ । 

ಆಸನ್‌ ಗಂಗಾದಯೋ ನದ್ಯಃ ಶಚ್ಯಾದ್ಯಾಶ್ಚ ಸುರಾಂಗನಾಃ ॥೪೨॥ 
ಮೇನಾದ್ಯಾ ನಗಸತ್ಸ್ಯಶ್ನ ಸಿದ್ದೆಯಶ್ನಾಣಿಮಾದಯಃ | 

ಚಂದ್ರಪತ್ನೀ ತಥಾ ಕಾಂತಿಃ ಸರ್ವಾಶ್ಚ್ವಾಸ್ಸರಸೋ ಮುನೇ ॥ ೪೩॥ 


ನಾರಾಯಣಸ್ಯಾಥ ನಿಭೋರ್ಲಿೀಲಾಂ ವೈವಾಹಿಕೀಂ ವಿಧಿಃ । 
ಶೋಭಯನ್‌ ಪಿತರೌ ಚಕ್ರೇ ಮೂರ್ತಿಧನರ್ಕೌ ವಿಜಾರ್ಯ ಚ ॥ ೪೪ ॥ 
ಧರ್ನೋಂಸೌ ಜಗದಾಧಾರಃ ಪೂಜ್ಯಶ್ವಾಖಲದೇಹಿನಾಂ 1 

ಪಿತಾಂಸ್ಯ ಭವಿತುಂ ಯೋಗ್ಯೋ ಹೃಸ್ಮಿಂಶ್ಚ ಪ್ರೀತಿಮಾನ್‌ ಭೃಶಂ ॥ ೪೫ ॥ 
ಇಯಂ ಚೆ ಮೂರ್ತಿಃ ಪ್ರಖ್ಯಾತಾ ಸರ್ವಸದ್ಗುಣಜನ್ಮಭೂಃ | 
ದಾಕ್ಸಾಯಣೀ ಧರ್ಮಪತ್ನೀ ಮಾತಾ ಭವಿತುಮರ್ಹತಿ ॥ ೪೬ ॥ 





೪೦. ಆ ವಿವಾಹೋತ್ಸವದಲ್ಲಿ ಧನ್ವಂತರಿ, ಚಂದ್ರ, ವಾಸವ ಇವರೇ 
ಮೊದಲಾದ ದೇವತೆಗಳು ಸಮುದ್ರರಾಜನ ಪಕ್ಸದಲ್ಲಿದ್ದರು. 

೪೧. ವಸ್ತ್ರಾಭರಣಾದಿ ದಾನದಲ್ಲಿ, ಭೋಜನಕರ್ಮದಲ್ಲಿ, ಸನ್ಮಾನಮಾಡು 
ವುದರಲ್ಲಿ ಎಲ್ಲದರಲ್ಲಿಯೂ ಇವರೇ ಮುಖ್ಯರಾಗಿದ್ದರು. 

೪೨-೪೩. ಎಲೈ ಮುನಿಯೇ! ಗಂಗಾದಿ ನದಿಗಳು, ಶಚಿಯೆ ಮೊದಲಾದ 
ಸುರಾಂಗನೆಯರು, ಮೇನೆ ಮೊದಲಾದ ನಾಗಪತ್ನಿಯರು, ಅಣಿಮಾದಿ ಸಿದ್ಧಿ 
ಗಳು, ಚಂದ್ರಪತ್ಲಿಯಾದ ಕಾಂತಿ ಮತ್ತು ಸಮಸ್ತ ಅಪ್ಸರಸ್ತ್ರೀಯರು--ಇವರೇ 
ಲಕ್ಷ್ಮಿಯ ಮಾಂಗಲ್ಯವಿಧಿಯಲ್ಲಿ ಮುಖ್ಯ ಸುಮಂಗಲಿಯರಾಗಿದ್ದವರು. 

೪೪. ವಿಭುವಾದ ನಾರಾಯಣನ ವಿವಾಹಲೀಲೆಯು ಶೋಭಿಸುವಂತೆ 
ಎಸಗಲು ವಿಧಿಯು (ಬ್ರಹ್ಮನು) ವಿಚಾರಮಾಡಿ ಮೂರ್ತಿ ಮತ್ತು ಧರ್ಮದೇವತೆ 
ಗಳನ್ನು ಮಾತಾಪಿತೃಗಳಾಗಿ ಗೊತ್ತು ಮಾಡಿದನು. 

೪೫. “ ಧರ್ಮನು ಜಗತ್ತಿಗೆ ಆಧಾರನಾದವನು; ಸಮಸ್ಕ ಜೇಹಿಗಳಿಗೂ 
ಪೂಜ್ಯನು. ಬಹು ಪ್ರೀತಿಯುಳ್ಳವನು. ಆದುಜಿರಿಂದ ಇವನು ಈ ಸ್ವಾಮಿಗೆ 
ತಂದೆಯಾಗಲು ಯೋಗ್ಯನಾಗಿದ್ದಾನೆ. 

೪೬. ದಕ್ಬಪುತ್ರಿಯೂ, ಧರ್ಮನ ಪತ್ಲಿಯೂ ಆದ ಈ ಮೂರ್ತಿಯಾದಕೊ 
ಸರ್ವಸದ್ಗುಣಗಳಿಗೂ ಜನ್ಮಸ್ಥಾನವೆಂದು ಪ್ರಖ್ಯಾತಳಾಗಿದ್ದಾಳೆ. ಇವಳು 
ಈತನಿಗೆ ಮಾತೃವಾಗಲು ಅರ್ಹಳಾಗಿದ್ದಾಳೆ?' ಎಂದು ಹೇಳಿದನು. 


೨೬೮ ಶ್ರೀ ಸ್ಕಾಂದಮಹಾಪುರಾಣಂ 


ತತೋ ಧರ್ಮಸ್ಕಾಪಿ ಪಕ್ಸೇ ಮುಖ್ಯಾಃ ಕಾರ್ಯೇಷ್ವಿಮೇಂಭವನ್‌ 1 


ನಂದೀಶ್ವರಗಣೇಶಾಭ್ಯಾಂ ಸಹಿತಃ ಶಂಕರೋ ಮುನೇ ॥೪೭॥ 
ಮಹರ್ಷಯೋ ಮರೀಚ್ಯಾದ್ಯಾಃ ಪ್ರಜೇಶಾ ನಾರದೋ ಮುನಿಃ । 
ವನೈನತೇಯಶ್ಚ ನೆಂದಾದ್ಯಾಃ ಶ್ರೀದಾಮಾದ್ದಾಶ್ನ ಪಾರ್ಷೆದಾಃ ॥ಳ೪ಲೆ॥ 
ದುರ್ಗಾ ಚ ವೇದಸೂರ್ವಾಣೀ ಸ್ತೀಷು ಮುಖ್ಯಾ ಬಭೂನಿರೇ । 
ಜಯಷಿಪತ್ತ್ಕೋಂನಸೂಯಾಡ್ಯಾ ಧರ್ಮುಪತ್ರ್ಯಶ್ವ ಸರ್ವಶಃ ॥೪೯॥ 
ಸಹ ವೇದಾದಿಭಿರ್ಬ್ರಹ್ಮಾ ತ್ವಾಸೀದುಭಯಪಕ್ಸಯೋಃ । 

ಬ್ರಾಹ್ಮಣಾ ವೈದಿಕಾ ಯೇ ಚ ವಿವಾಹನಿಧಿಕೋನಿಡಾಃ ॥ ೫೦॥ 
ಅಥಾಬ್ಬಿಃ ಸರ್ವಸಂಭಾರಾನ್‌ ಶ್ರಿಯಾ ಏನ ಪ್ರಸಾವತಃ ! 

ಸದ್ಯಃ ಸಂಪಾದಯಾಮಾಸ ಜನಯನ್‌ ದೇವವಿಸ್ಮಯಂ 1೫೧ 
ಯದ್ಯತ್ಸಂಕಲ್ಪಯಾಮಾಸ ಹೃದಿ ತತ್ತದುಷಾಹೃತಂ । 

ಸದ್ಯಃ ಸ್ವಾಂತಿಕ ಏವೈಕ್ಸತ್ತತೋಭೂದತಿಹರ್ಹಿತಃ ॥ ೫೨ ॥ 
ಮಧ್ಯೇ ತು ಮಂಡಪಸ್ಯಾಸಾನವಗ್ನಿಸ್ಥಾಸನವೇದಿಕಾಂ | 

ಕಾರಯಾಮಾಸ ವಿಧಿನದ್ಪಾಹ್ಮಣೈರ್ನೇದವೇದಿಭಿಃ ॥ ೫೩॥ 





೪೭-೪೮. ಬಳಿಕ ಧರ್ಮನ ಸಕ್ಬದಲ್ಲಿ ನಂದೀಶ್ವರ ಮತ್ತು ಗಣೇಶರಿಂದೊಡ 
ಗೂಡಿದ ಶಂಕರನೂ, ಮರೀಚಿ ಮೊದಲಾದ ಮಹರ್ಷಿಗಳೂ, ಪ್ರಜೇಶ್ವರರೂ, 
ನಾರದಮುನಿಯೊೂ, ವೈನತೇಯ ನಂದಾದಿಗಳೂ, ಶ್ರೀದಾಮನೇ ಮೊದಲಾದ 
ಪಾರ್ಷದರೂ ವೈವಾಹಿಕೆ ಕಾರ್ಯಗಳಲ್ಲಿ ಮುಖ್ಯರಾಗಿದ್ದರು. 

೪೯೨೫೦. ದುರ್ಗೆಯೂ, ವೇದಜನನಿಯಾದ ವಾಣಿಯೂ, ಅನಸೂಯೆ 
ಮೊದಲಾದ ಖುಸಿಸತ್ತಿಯರೂ, ಧರ್ಮಪತ್ನಿಯರೂ ಸ್ತ್ರೀಯರಲ್ಲಿ ಮುಖ್ಯ 
ರಾಗಿದ್ದರು. ವೇದಾದಿಗಳಿಂದೊಡಗೂಡಿದ ಬ್ರಹ್ಮನು ಎರಡು ಪಕ್ಸೆಗಳಿಗೂ 
ವೈದಿಕರೂ ಮತ್ತು, ವಿವಾಹವಿಧಿಕೋವಿದರೂ ಆದ ಬ್ರಾಹ್ಮಣರ ಸ್ವರೂಪವನ್ನು 
ತಳೆದಿದ್ದನು. 

೫೧. ಬಳಕ ಸಮುದ್ರರಾಜನು ಶ್ರೀದೇವಿಯ ಪ್ರಸಾದದಿಂದಲೇ ಸಮಸ್ತ 
ಸಂಭಾರಗಳನ್ನೂ ಕ್ಲೇಣಮಾತ್ರದಲ್ಲಿಯೆ ಸಂಪಾದಿಸಿಕೊಂಡು ದೇವತೆಗಳಿಗೆಲ್ಲ 
ವಿಸ್ಮಯವನ್ನುಂಟುಮಾಡಿದನು. 

೫೨. ಅವನು ಯಾವಯೊಾವುದನ್ನು ಮನಸ್ಸಿನಲ್ಲಿ ಸಂಕಲ್ಪಿಸಿಕೊಂಡನೋ 
ಅದೆಲ್ಲವೂ ಆಯಾ ಸ್ಪಣವೆ ಅವನ ಹತ್ತಿರ ತಂದು ಸಿದ್ದವಾಗಿಡಲಾಗುತ್ತಿದ್ದಿತು. 
ಅದರಿಂದ ಅವನ ಹರ್ಷಕ್ಕೆ ಪಾರವಿಲ್ಲವಾಯಿತು. 

೫೩. ಅವನು ಮಂಟಪದ ಮಧ್ಯದಲ್ಲಿ ವೇದಗಳನ್ನು ಬಲ್ಲವರಾದ ಬ್ರಾಹ್ಮಣ 
ರಿಂದ ಅಗ್ನಿಸ್ಥಾನನವೇದಿಕೆಯನ್ನು ವಿಧಿವತ್ತಾಗಿ ಮಾಡಿಸಿದನು. 


ಚತುರ್ದಶೋಳ9ಧ್ಯಾಯಃ॥ ೨೬೯ 


ಅಲಂಚಕಾರ ತಾಂ ವೇದಿಂ ಗಂಧಪುಷ್ಪಾಕ್ಸತಾದಿಭಿಃ । 
ನಾನಾವಿಧೈಃ ಶುಭೈರಂಗೈಃ ಸಾಂಕುರೈಃ ಕರಕೈಸ್ತಥಾ ॥ ೫೪ ॥ 
ತತೋ ಮಹಾಮಂಗಲವಾದ್ಯಘೋಷೈೈಃ 
ಸಮಂತ್ರಕಂ ಸಂಸ್ಥಪಿತೋ ಮುನೀಂದ್ರೈಃ । 
ಅನರ್ಫ್ಯವಾಸಾಂಸಿ ಚ ರತ್ನ ಭೂಷಾ 
ದಧಾರ ನಿಷ್ಟುರ್ಮೂಕುಟಿಂ ಚ ದಿನ್ಯಂ ॥ ೫೫ ॥ 
ವಾದಿತ್ರನಿಧ್ಯಾನನಿನಾದಿತಾಶಂ 
ನೃತ್ಯತ್ಸುರಸ್ತ್ರೀಕಲಗೀತಶೋಭನಂ | 
ತಂ ಮಂಡಪಂ ಸೋಇ ಸುರೈಃ ಸ್ತುವದ್ಧಿಃ 
ಸಹೇತ್ಯ ಹೈಮೇ ನಿಷಸಾದ ಪೀಠೇ ॥ ೫೬ ॥ 
ಪ್ರಕ್ಸಾಲಯಾಮಾಸ ತದಂಫ್ರಿ ಪಂಕಜಂ 
ಸ್ವಪ್ರೇಷ್ಠಪತ್ಸ್ಯ್ಯಾ ಜಲಧಿಃ ಸಗೆಂಗಯಾ । 
ಭ್ರೃಂಗಾರಸಿಕ್ಕೋತ್ತಮವಾರಿಧಾರಯಾ 
ತದಂಬುಶೀರ್ಷ್ಲಾ ಚ ದಧಾರ ಸಾನ್ಪಯಃ 1 ೫೭॥ 
ತತಃ ಪಠನ್ಮಂಗಲಮುಚ್ಚಕ್ಕೆಃ ಶ್ರಿಯಂ 
ಪ್ರಾದಾಪಯಚ್ಚಾಂಬುಧಿನಾಂಚ್ಯುತಾಯ । 

೫೪, ಆ ವೇದಿಕೆಯನ್ನು ಗಂಧ, ಪುಷ್ಪ ಅಕ್ಬತೆ ಮೊದಲಾದವುಗಳಿಂದಲೂ, 
ಶುಭಕರಗಳಾದ ನಾನಾವಿಧ ಶೃಂಗಾರಗಳಿಂದಲೂ, ಚಿಗುರಿನಿಂದ ಕೂಡಿದ 
ಪೂರ್ಣ ಕಲಶಗಳಿಂದಲೂ ಅಲಂಕರಿಸಿದನು. 

೫೫. ಮಹಾಮಂಗಳವಾದ್ಯ ಘೋಷಗಳು ಮೊಳಗುತ್ತಿರಲು ಮುನೀಂದ್ರರು 
ಮಂತ್ರಪೂರ್ವಕವಾಗಿ ವಿಷ್ಣುವಿಗೆ ಮಂಗಳಸ್ಹಾನವನ್ನು ಮಾಡಿಸಿದರು. ಆಗ 
ಅನರ್ಫ್ಯ ವಸ್ತ್ರಗಳನ್ನೂ, ರತ್ನಭೂಷಣಗಳನ್ನೂ, ದಿವ್ಯಕಿರೀಟವನ್ನೂ ವಿಷ್ಣುವು 
ಧರಿಸಿದನು. 

೫೬. ಬಳಿಕ ಆ ಮಹಾವಿಷ್ಣುವು ದಿಕ್ಕುದಿಕ್ಕುಗಳಿಗೂ ದನಿಬೀರುತ್ತಿರುವ 
ವಾದ್ಯಗಳಿಂದ ಕೂಡಿ, ನರ್ತಿಸುತ್ತಿರುವ ದೇವಸ್ತೀಯರ ಇಂಪಾದ ಗೀತದಿಂದ 
ಮನೋಹರವಾದ ಆ ಮಂಟಪವನ್ನು ಸುರರೆಲ್ಲರೂ ತನ್ನನ್ನು ಸ್ಲುತಿಸುತ್ತಿರಲು 
ಪ್ರವೇಶಮಾಡಿ ಸ್ಪರ್ಣಪೀಕದಮೇಲೆ ಮಂಡಿಸಿದನು. 

೫೭. ಆಗ್ರ ತನ್ನ ಮೆಚ್ಚಿನ ಮಡದಿಯಾದ ಗಂಗೆಯು ಬಂಗಾರದ ಕಲಶ 
ದಿಂದ ಎರೆಯುತ್ತಿದ್ದ ಉತ್ತಮ ವಾರಿಧಾರೆಯಿಂದ ಜಲಧಿಯು ಆ ಮಹಾ 
ವಿಷ್ಣುವಿನ ಪಾದಕಮಲವನ್ನು ತೊಳೆದನು. ಪಾದಪ್ರಕ್ಸಾಳನೆಯ ಆ ನೀರನ್ನು 
ತನ್ನ ಕುಲಕೋಟಗಳೊಡನೆ ತಲೆಯಲ್ಲಿ ತಳೆದುಕೊಂಡನು. 

೫೮. ಬಳಿಕ ಬ್ರಹ್ಮನು ಗಟ್ಟಯಾಗಿ ಮಂಗಳಗೀತವನ್ನು ಪಠಿಸುತ್ತ 


೨೭೦ ಶ್ರೀ ಸ್ಯಾಂದಮಹಾಪುರಾಣಂ 


ಪ್ರಜ್ವಾಲ್ಯ ವಹ್ನಿಂ ನಿಧಿನಾ ನಿಧಿಃ 

ಸಾಕಂ ಬೃಹದ್ಬಿರ್ಮುನಿಭಿರ್ಜಹಾವ ॥ ೫೮ ॥ 
ಪ್ರದಾಯ ತಸ್ಮೆ 4 ತನಯಾಂ ಮನೋಜ್ಞ್ಣಾಂ 

ತತ್ಪಾ ದನಿ ೈಕನಿಬದ್ದ ದೃಷ್ಟಿಂ । 
ವಾಸಾಂಸಿ ತ ಭರಣಾನಿ Le 

ಭಾ ಭೂಮ್ನೋ ಸಸಮಂ ದುಹಿತ್ರಾ HBF 
ಹುತಸ್ಯ ತಸ್ಯಾಂಥ ಹುತಾಶನಸ್ಯ 

ಪ್ರದಕ್ಸಿಣಂ ಚಾಪಿ ಸಹ ಶ್ರಿಯ್ಕೌವ । 
ಚಕಾರ ಚೇತಾಂಸಿ ನಿಜೇಕ್ಚಕಾಣಾಂ 

ಸ್ತ್ರೀಣಾಂ ಚ ಪುಂಸಾಂ ಚ ಹರನ್‌ ಹರಿಃ ಸಃ ॥೬೦॥ 
ಏಕಾಸನೇ ತೌ ಸಹ ಸನ್ನಿನಿಷ್ಟೌ 

ಬ್ರಹ್ಮಾಂಡಮಾತಾಪಿತರೌ ಮನೋಜ । 
ಸಂಪೂಜಯಾಮಾಸುರನರ್ಫ್ಯವಸ್ತ್ರ 

ನಿಭೂಷಣೈರ್ದೇವಗಣಾಃ ಸಯೋಷಾಃ ॥೬೧॥ 
ತೆದಾ ಚ ಗೀತಾನಿ ಸುಮಂಗಲಾನಿ 

ಶ್ರಿಯಶ್ಚ ವಿಷ್ಣೋರ್ಗುಣವರ್ಣನಾನಿ | 
ದುರ್ಗಾದಯಶ್ಚಾಂಥ ಪುಲೋಮಜಾದ್ಯಾ 

ದೇವ್ಯೋ ಜಗುಃ ಸೆಸ್ಮಿತಚಾರುವಕ್ತಾಃ ॥ ೬೨॥ 








ಅಂಬುಧಿಯಿಂದ ಅಚ್ಯುತನಿಗೆ ವಿಧಿಪ್ರಕಾರವಾಗಿ ಶ್ರೀದೇವಿಯನ್ನು ಪ್ರದಾನ 
ಮಾಡಿಸಿದನು. ಅಗ್ದಿಯನ್ನು ಪ್ರಜ್ವಲನಗೊಳಿಸಿ ಮಹರ್ಷಿಗಳೊಡನೆ ಆ ಅಗಿ 
ಯಲ್ಲಿ ಹೋಮಮಾಡಿದನು. 

೫೯. ಆ ಸಮುದ್ರರಾಜನು ಶಿ ಶ್ರೀಮಹಾವಿಷ್ಯು ವಿನ ಪಾದಪದ ಬಗಳಲ್ಲಿಯೆ 
ನೆಟ್ಟದೃಷ್ಟಿಯುಳ್ಳ ವಳ್ಳೂ ಮನೋಹಕರೆಯೂ ಆದ "ತನ್ನ ಮಗಳನ್ನು. ಅವನಿಗೆ 
ದಾನಮಾಡಿ, ಬಗೆ ಬಗೆಯ ವಸ ಸ್ರಗಳನ್ನೂ, ಆಭರಣಗಳನ್ನೂ ಅನೇಕವಾಗಿ ತರಿಸಿ 
ಮಗಳೊಡನೆಯೆ ಆ ಮಹಾಮಹಿಮನಿಗೆ. ಅರ್ಪಿಸಿದನು. 

೬೦. ಆಬಳಿಕ ಶ್ರೀಹೆರಿಯು ತನ್ನ ನ್ನು ನೋಡುತ್ತಿರುವ ಸ್ತ್ರೀಯರ ಮತ್ತು 
ಪುರುಷರ ಎಲ್ಲರ ಮನಸ್ಸನ್ನೂ ತನ್ನೆ ಡೆಗೆ: ಸೆಳೆದುಕೊಳ್ಳು ತ್ತ, ಶ್ರೀ ಸಮೇತನಾಗಿ 
ಹೋಮವನ್ನು ಸಿ ಸ್ವೀಕರಿಸಿದ ಅಗ್ನಿ ಗೆ ಪ್ರದಕ್ಕಿ ಣೆಮಾಡಿದನು. 

೬೧. ಒಂದೇ ನೀಠದಮ್ನೇಶೆ 'ಜೊತೆಗೂಡಿ ಕುಳಿತು ಕಂಗೊಳಿಸುತ್ತಿದ್ದ 
ಆ ಬ್ರಹ್ಮಾಂಡ ಮಾತಾಪಿತರನ್ನು ದೇವಗಣಗಳು ಪತ್ನೀಸಮೇತರಾಗಿ ಅನರ್ಫ್ಯ 
ಗಳಾದ ವಸ್ತ್ರಭೂಷಣಗಳಿಂದ ಪೂಜೆಮಾಡಿದರು. 

೬೨. ಬಳಿಕ ದುರ್ಗೆಯೇ ಮೊದಲಾದವರೂ, ಶಚೀದೇವಿಯೇ ಮೊದಲಾದ 


ಚತುರ್ದಶೋತಧ್ಯಾಯೆಃ ೨೭೧ 


ದ್ವಿಧಾ ವಿಭಕ್ತಾನಿ ಸುರಂಗನಾನಾಂ 

ವೃಂದಾನ್ಯುಪಾವಿಶ್ಯ ಚೆ ಸವರ್ಮುಖಾನಿ | 
ತದ್ದಂಪತಿಪ್ರೇಕ್ಸಣಕೌ ತುಕಾನಿ 

ತಥಾ ಜಗುಃ ಪ್ರೇಮಭರೇಣ ತಾನಿ ॥೬೩॥ 
ಯಥಾ ತದಾಕರ್ಣ್ಯ ಸುರಾಃ ಸಮಸ್ತಾ 

ಮಹರ್ಷಯಶ್ಚಾಖಿಲಯೋಹಿತೋಸಿ । 
ಸ್ವಾಂತಸ್ತಮೈಕ್ಸಂತ ಸಹ ಶ್ರಿಯೇಶಂ 

ಸ್ಫುರಂತಮಾಸನ್ನನು ಚಿತ್ರನಚ್ಚೆ ॥ ೬೪॥ 
ಪ್ರಣಮ್ಯ ಭಕ್ತ್ಯಾ ಚ ವರಾಕ್ಚತಾದಿ 

ಸಮರ್ಪ್ಯ ತಾಭ್ಯಾಂ ವಿಬುಧಾ ಮುದವ । 
ಪೃಥಕ್‌ ಪೃಥಕ್‌ ತುಷ್ಟುವುರೂರ್ಜಿತಾಭಿ 

ರ್ವಾಗ್ಳಿಶ್ಚ ಶೌ ಪ್ರಾಂಜಲಯೋ ವಿನೀತಾಃ ॥ ೬೫ ॥ 

ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 


ದ್ವಿತೀಯೇ ವೈಷ್ಣವಖಂಡೇ ಶ್ರೀ ವಾಸುದೇವರಾಹಾತ್ಮ್ಯೇ ಣಿ ry ಲಕ್ಷ್ಮೀನಾರಾಯಣ 
ವಿವಾಹೋತ್ಸ ವವರ್ಣನಂ ನಾಮ ಚತುರ್ದ ತೋಂಧ್ಯಾಯಃ 


ದಿವ್ಯದೇವಿಯರೂ ಎಳೆನಗೆಯಿಂದ ಮನೋಹರವಾದ ಮುಖಕಮಲವುಳ್ಳವರಾಗಿ 
ಫ್ರಿ ಯು ಮತ್ತು ವಿಷ್ಣು ವಿನ ಗುಣವರ್ಣನರೂಸವಾದ ಮಂಗಳಗೀತಗಳನ್ನು 
ಾನವಹಡಿನರು, 

೬೩-೬೪. ದೇವಾಂಗನೆಯರು ಎರಡು ಗುಂಪುಗಳಾಗಿ ಪರಸ್ಪರ ಅಭಿಮುಖ 
ವಾಗಿ ಕುಳಿತುಕೊಂಡರು. ಆ ದಂಪತಿಗಳನ್ನು ನೋಡಬೇಕೆಂಬ ಕುತೂಹಲ 
ವುಳ್ಳ ವರಾಗಿ ಅವರು ಎದುರುಬದರಿಗೆ ಕುಳಿತು ಪ್ರೇಮಭರದಿಂದ ಗೀತಗಳನ್ನು 
ಜಾ ತ್ತಿದ್ದರು. ಅದನ್ನಾ ಲಿಸಿದ ಸಮಸ್ತ ಸುರರೂ, ಮಹರ್ಷಿಗಳೂ, ಭಂಡ 
ಸ್ತ್ರೀಯರೂ ಎಲ್ಲರೂ ಶ್ರೀಜೇವೀಸಮೇತನಾದ ಆ 'ಜಗದೊಡೆಯನನ್ನು ತಮ್ಮ 
ತಮ್ಮ ಅಂತರಂಗದಲ್ಲಿಯೆ ಬೆಳಗುತ್ತಿರುವವನನ್ನಾಗಿ ಕಂಡು ಚಿತ್ರದಂತೆ ಕಟ್ಟ 
ಕದಲದೆ ಕುಳಿತುಬಿಟ್ಟರು. 

೬೫. ದೇವತೆಗಳು ಭಕ್ತಿಯಿಂದ ಪ್ರಣಾಮಮಾಡಿ ಅವರಿಬ್ಬರಿಗೂ ಶ್ರೇಷ್ಠ 
ವಾದ ಅಕ್ಬತೆ ಮೊದಲಾದುವನ್ನು ಸಮರ್ಪಿಸಿ ಸಂತೋಷಗೊಂಡು, 1. 
ಕ್ಸ ಮ್‌ ನಿಂತು ಶೆ ಶ್ರೇಷ್ಠ ವಾದ ಸು ಸ್ತುತಿವಾಕ್ಯಗಳಿಂದ ಅವರನ್ನು ಒಬ್ಬೊಬ್ಬ 
ಬೇಕೆ ಬೇರೆಯಾಗಿ ಸ್ತೊ ತ್ರ ಮಾಡಿದರು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಕಾ ೦ದಮಹಾಪುರಾಣದ ಎರಡನೆಯ ವೈ ಷ್ಠವಖುಂಡದೆ ಶ್ರಿ (ವಾಸುದೇವ 
ಮಾಹಾತ್ಸ ದಲಿ “ ಶ್ರೀಲಕ್ಷಿ ನೀನಾರಾಯಣರೆ ವಿವಾಹೋತ್ಸ ವರ್ಮನ *೫ಚವೆಂಬ 
ಹದಿನಾಲ್ಕ ನೆಯೆ ಅಧ್ಯಾಯವು ವ ಮತಿಗಿದುದು 


u Deru 


ಅಥ ಪಂಚದಶೋಧ್ಯಾಯಃ 


ಲಕ್ಷ್ಮ್ಮೀನಾರಾಯಣಸ್ತು ೭ನಿರೊಪಣಂ 
ಬ್ರಹ್ಮೋವಾಚ -- 
ವಿಚಾರ್ಯಾಃಹಂ ವೇದಾನ್ಮುಹುರುಪಗತೋ ನಿಶ್ಚಯನಿಂಮಂ 
ರಮಾರಾಮೇ ಭಕ್ತಿಸ್ತ್ಯಯಿ ದೃಢತರಾ ಯರ್ಹ್ಯಸುಭೃತಾಂ । 
ಭವೇತ್ಕರ್ಹ್ಯೇನೈಷಾಂ ಕ್ಟಯನಿರಹಿತಾ ಭೋಗನಿಕರಾ 
ಸ್ತಥಾಸ್ಯುರ್ಲೋಕಾ ವೈ ಸರಮಸಪುರುಷಾತ್ಯಂತಿಕಗತಿಃ ॥೧॥ 
ಅಜಾನಂತಸ್ಸ್ಸಿತ್ಯಂ ಭೃತರಜತಮಸ್ಕಾನಪಿ ಹರೇ 
ಭಜಂತ್ಯಸ್ಮಾನ್‌ ದೇವಾನ್‌ ಬಹುವಿಧತಪೋರ್ಚಾಸರಣಿಭಿಃ । 
ತ ನಏವೋಕ್ತಾ ಮೂಢಾಃ ಕಯರಹಿತಸೌ ಖ್ಯಂ ನ ಕುಹಚಿತ್‌ 
ಲಭಂತೇಂತಸ್ಸ್ವಾಂ ವೈ ನಿಜಹೃದಿ ವಧೇ ಕೇಶನಮುಹೆಂ ॥೨॥ 
ಶಂಕರ ಉವಾಚ :-- 
ತ್ರಯಾ ಸಾಂಖ್ಯ ವೇದಾಂತಯೋಗಾಃ ಪುರಾಣಂ 
ತಥಾ ಪಂಚರಾತ್ರಂ ಪ್ರಭೋ ಧರ್ಮಶಾಸ್ತ್ರಂ | 





ಕನ್ನಡದ ಅನುವಾದ 
ಶ್ರೀ ಲಕ್ಷ್ಮ್ಮೀನಾರಾಯಣಸ್ತೋತ್ರನಿರೂಪಣ 

೧. ಬ್ರಹ್ಮನು ಸ್ತುತಿಸುತ್ತಾನೆ:--""ನಾನು ಮತ್ತೆ ಮತ್ತೆ ಅನೇಕವೇಳೆ 
ವೇದಗಳನ್ನು ವಿಚಾರಮಾಡಿ ನೋಡಿ ಈ ನಿಶ್ಚಯಕ್ಕೆ ಬಂದಿದ್ದೇನೆ:--ದೇವ! 
ರಮಾಮನೋಹೆರನಾದ ನಿನ್ನಲ್ಲಿ ಪ್ರಾಣಿಗಳಿಗೆ ಎಲ್ಲಿಯವರೆಗೆ ಭಕ್ತಿಯು ದೃಢತರ 
ವಾಗಿರುವುದೋ ಅಲ್ಲಿಯವರೆಗೆ ಮಾತ್ರ ಅವರಿಗೆ ಭೋಗಸಮೂಹಗಳು ನಾಶ 
ರಹಿತವಾಗಿರುವುವು; ಹಾಗೆಯೇ ಲೋಕಗಳೂ ಸ್ಥಿರವಾಗಿರುವುವು; ಪರಮ 
ಪುರುಷನಾದ ನಿನ್ನಲ್ಲಿಯೇ ಹೋಗಿ ನೆಲಸುವ ಉತ್ತಮಗತಿಯೂ ಮಾನವರಿಗೆ 
ಉಂಟಾಗುವುದು. 

೨. ಎಲ್ಫೈ ಹರಿಯೇ! ಈರೀತಿ ಅರಿಯದಿರುವವರಾದರೋ, ರಜೋಗುಣ 
ತಮೋಗುಣಗಳಿಂದ ಕೂಡಿದವರಾದ ನಮ್ಮಂಥ ದೇವತೆಗಳನ್ನು ಕೂಡ ಬಗೆ 
ಬಗೆಯ ತಪಸ್ಸುಗಳಿಂದಲೂ, ಪುಜಾವಿಧಾನಗಳಿಂದಲೂ ಭಜಿಸುತ್ತಾರೆ. ಅವರನ್ನೇ 
ಮೂಢಕೆಂದು ಕರೆಯಬೇಕು. ಅವರು ಕ್ಲಯೆರಹಿತವಾದ ಸೌಖ್ಯವನ್ನೆಂದಿಗೂ 
ಪಡೆಯಲಾರರು. ಆದುದರಿಂದ ಓ ಕೇಶವಾ! ನಾನು ನಿನ್ನನ್ನೇ ಹೃದಯದಲ್ಲಿ 
ಧರಿಸಿರುತ್ತೇನೆ.?' 

೩. ಶಂಕರನು ಸ್ತ್ಮುತಿಸುತ್ತಾನೆ:- “ ಎಲೈ ಪ್ರಭುವೇ! ವೇದಗಳು, 
ಸಾಂಖ್ಯ, ವೇದಾಂತ, ಯೋಗ, ಪುರಾಣ, ಪಂಚರಾತ್ರ, ಧರ್ಮಶಾಸ್ತ್ರ 


ಪಂಚದಶೋಈಧ್ಯಾಯಃ ೨೭೩, 


ತನೈವಾತಿಮಾಹಾತ್ಮ $ಮೇಕಸ್ಯ ನಿತ್ಯಂ 
ಪ್ರಕಾರೈರನೇಕೈರ್ಹಿ ಗಾಯಂತಿ ಭಕ್ತ್ಯಾ 40 
ತೃದೇವೇಶ ಶಾಸಾ ಣಿ ಚೈತಾನಿ ಭೂನ್ನೋ 
ಬಭೂವುಸ್ತ್ವದೇಕಾಶ್ರ ಯಾಣ್ಯಾದಿಕಲ್ಪ್ಬೇ । 
ರಮಾಸೇನ್ಯಪಾದಾಂಬುಜಂ ಶಾಸ ಕ್ರ ಯೋಪಿಂ 
ತಮಾದ್ಯ ೦ ಭವಂತಂ ಭಜಿಳೆ ವಾಸುದೇವಂ ॥೪॥ 
ಧರ್ಮ ಉವಾಚ: 
ಕಥಾ ತ್ವದೀಯಾ ಭನಪಾಶನೋಚನೀ 
ಸುಧೈನ ತಾಪತ್ರಯತಪ್ತದೇಹಿನಾಂ । 
ಅನೇಕಜನ್ಮಾಘಚಯಾಪಹಾರಿಣೀ 
ತನೋತಿ ಭಕ್ತಿಂ ನಂಯಖನಂ ತವಾಂಜಸಾ ॥೫॥ 
ಸದೈವ ಸಾ ಕರ್ಣಪಥೇನ ಹೃದ್ದರೀಂ 
ನಿಶತ್ವನಂತಾಭಿಧಸಂಮುಖೋದ್ಧತಾ। 
ಮಮತ ಶೈದನ್ಯಾ ಹರತಾಚ್ಹ ವಾಸನಾ 
ದೆಯಾಬ ಯೇ ತೇಪ ್ರೈಭವಿಷ್ಣನೇ ನಮಃ ॥೬॥ 


ಇವೆಲ್ಲವೂ ನಿನ್ನೊಬ್ಬನ ಅತಿಶಯವಾದ ಮಹಿಮೆಯನ್ನೆ ಫ್‌ ಪ್ರಕಾರಗಳಿಂದ 
ಭಕ್ತಿಯಿಂದ ಗಾನಮಾಡುತ್ತವೆ. 


ಉಂಟಾದವು. ಆದಿಕಬ್ಬದಲ್ಲಿ SE ಹು ನಿನ್ನೊ ಬ್ಬನ೯ಯೆ ಅಕ್ರ ಯಶಹೂೊಂದಿದೆ ವ್ಹೆ 
ರಮಾಡೇವಿಯಿಂದೆ ಸೇವಿಸಲ್ಪ ಡುವ ಸಾವಕಮಲಗಳುಳ್ಳ ವನೂ, ಶಾಶ್ರಗೆಲ್ಲ 
ಉತ್ಪತ್ತಿಸ್ಥಾನವಾದವನೂ, ಎಲ್ಲಕ್ಕೂ ಮೊದಲಿನವ ನೂ, ವಾಸುದೇವನೂ ಆದ 
ನಿನ್ನನ್ನೆ ನಾನು ಭ ಭಜಿಸುತ್ತೇನೆ.?'. 

೫. ಧರ್ಮನು ಸ್ತುತಿಸುತ್ತಾನೆ:-- "ತಾಪತ್ರಯಗಳಿಂದ ಸುಡಲ ಟ್ಟ 
ದೇಹವುಳ್ಳವರಿಗೆ ನಿನ್ನ ಕಥೆಯು ಅಮೃ ತದೆಂತೆ ಸಂಸಾರಪಾಶದಿಂದ ಬಡ.ಗಡೆ 
ಯನ್ನುಂಟುಮಾಡುವುದಾಗುವುದು ; ತ ತ ತೊಡಿಬಂದಿ 
ಪಾಪರಾಶಿಯನ್ನು ಪರಿಹರಿಸುವುದು; ಬಹುಬೇಗನೆಯೇ ನಿನ 
ಉಂಟುಮಾಡುವುದು. 

೬. ಓ ಅನಂತ! ಪ್ರಭು, ನಿನ್ನ ಚ ಯು ಮ ನನ್ನೆದುರಿಗೆ 
ಬಂದು ಕರ್ಣಮಾರ್ಗದಿಂದ ಹ i ಶ 
ನಿನ್ನನ್ನು ಬಿಟ್ಟಿ ಬೇರೆ ವಾಸನೆಯೆಲ್ಲವೂ ನ SN ದಯಾ 
ಸಮುದ್ರನ್ಕೂ ಸರ್ವವಿಜಯಿಯೂ ಆದ ನಿನಗೆ ನಮಸ್ಕಾರವು. 


pe 
೨೭೪ ಶ್ರೀ ಸ್ಮಾಂದಮಹಾಪುರಾಣಂ 


ಪ್ರಜಾಪತಯ ಊಚುಃ ;-- 
ಧನ್ಯಾ ಏತೇ ಕಲ್ಪವನೃಕ್ಸಾ ಯದೀಯಾಂ 
ಛಾಯಾಮೇತಾಮಾಶ್ರಿತಸ್ತ್ಯ್ಯಂ ಸಹಶ್ರೀಃ । 
ಧನ್ಯಃ ಕರ್ತಾ ಮಂಡಪಸ್ಯಾಸ್ಯ ತೇ ವೈ 
ಧನ°ೈಷಾ ಭೂರ್ಯತ್ರ ಪೀಠಂ ತವೇಶ ॥೭/ 
ಧನ್ಯೋ ಲೋಕೇ ನೂನನಮೇಷೋಂಬುರಾಶಿಃ 
ಸಾಕ್ಸಾತ್ತ್ಕುಭ್ಯಂ ಯೇನ ದತ್ತಾ ಸ್ವಕನ್ಯಾ | 
ಧನ್ಯಾಶ್ಚೈತೇ ತ್ವಾಂ ವಯಂ ನೀಕ್ಬಮಾಣಾ 
ಧನ್ಯೇಶಾನಂ ಶ್ರೀಪತಿಂ ತ್ವಾಂ ನತಾಃ ಸ್ಮಃ HCN 
ಮನವ ಊಚುಃ: 
ಧರ್ಮಃ ಖಲು ಸಹಿ ಪರಮೋ 
ಧರ್ಮೇಭ್ಯೋ ಮಾಧವ ಸಕಲೇಭ್ಯೋಪಿ | 
ಭಕ್ತಿರ್ಭನತಿ ಯತೋ ವೈ 








ಧರ್ಮೊೋ ಭುವಿ ತ್ವಯಿ ಹಿ ನಿರವದ್ಯಾ ॥೯॥ 
ಧರ್ಮಾತ್ಮಾನಂ ಭಗವನ್ನರ್ಮಧುರೀಣಂ ಚ ಧರ್ಮಪಾತಾರಂ । 
ಸರ್ವಾತಿ ಪ್ರಿಯಧರ್ಮಂ ನುಮಸ್ಸ್ವಾಂ ಧರ್ಮಸಂಭೂತಿಂ ॥೧೦॥ 

೭. ಪ್ರಜಾಪತಿಗಳು ಸ್ತುತಿಸುತ್ತಾರೆ:--""ಎಲೈ ಸ್ವಾಮಿಯೇ! ಶ್ರೀ 


ದೇವೀಸಮೇಶನಾಗಿ ನೀನು ಯಾವುಗಳ ನೆರಳನ್ನಾಶ್ರಯಿಸಿರುವೆಯೋ ಆ 
ಈ ಕಲ್ಪವೃಕ್ಸಗಳೇ ಧನ್ಯಗಳು! ನಿನಗೋಸ್ಟರ ಈ ಮಂಟಪವನ್ನು ರಚಿಸಿರು 
ವಾತನೇ ಧನ್ಯನು! ನಿನಗೆ ಪೀಠವನ್ನು ಹಾಕಿರುವ ಈ ಭೂಮಿಯೆ ಧನ್ಯೆಯು. 

೮. ಕನ್ಯೆಯನ್ನು ಸಾಕ್ಸಾತ್ತಾದ ನಿನಗೇ ದಾನಮಾಡಿರುವ ಈ ಸಮುದ್ರ 
ರಾಜನು ಲೋಕದಲ್ಲೆಲ್ಲ ನಿಜವಾಗಿಯೂ ಧನ್ಯನು! ನಿನ್ನನ್ನು ನೋಡುತ್ತಿರುವ 
ವರಾದ ಈ ನಾವೆಲ್ಲರೂ ಧನ್ಯರು! ಧನ್ಯನೂ, ಸರ್ವಪ್ರಭುವೂ, ಶ್ರೀಪತಿಯೂ 
ಆದ ನಿನಗೆ ತಲೆಬಾಗಿ ನಮಸ್ಸರಿಸುತ್ತೇವೆ.” 

೯. ಮನುಗಳು ಸ್ತುತಿಸುತ್ತಾರೆ:-- ಧರ್ಮವು ಎಲ್ಲಕ್ಕಿಂತ ಶ್ರೇಷ್ಠ 
ವಾಗಿರುವುದು ಸರಿಯಷ್ಟೆ. ಎಲ್ಫೆ ಮಾಧವನೇ! ಸಕಲಧರ್ಮಗಳ ಆಚರಣೆ 
ಯಿಂದಲೂ, ಧರ್ಮಕ್ಕೆ ನೆಲೆಯಾದ ನಿನ್ನಲ್ಲಿ ನಿಷ್ಠಲ್ಮನವಾದ ಭಕ್ತಿಯುಂಬಾಗು 
ವುದಾದರೆ ಆಗ ಮಾತ್ರ ಧರ್ಮಗಳೆಲ್ಲವೂ ಪರಮಶ್ರೇಷ್ಕಗಳಾಗುತ್ತವೆಯೆಂಬುದು 
ದಿಟವು. 

೧೦. ಎಲೈ ಭಗವಂತನೇ! ಧರ್ಮಾತ್ಮನೂ, ಧರ್ಮಧುರೀಣನೂ, ಧರ್ಮ 
ರಕ್ರಕನೂ, ಎಲ್ಲಕ್ಕಿಂತಲೂ ಧರ್ಮವನ್ನೇ ಅತಿ ಸ್ರಿಯವೆಂದು ಭಾವಿಸಿರು 
ವವನೂ, ಧರ್ಮಕ್ಕೆ ಉತ್ಪತ್ತಿ, ಸ್ಥಾನವೂ ಆಗಿರುವ ನಿನ್ನನ್ನು ನಮಸ್ಕರಿಸುತ್ತ್ವೇವೆ.?? 


ಪಂಚದಶೋಳ9ಧ್ಯಾಯಃ ೨೭೫ 


ಯಷಯ ಊಚುಃ :-- 
ಭಕ್ತ್ಯಾ ಹೀನಸ್ತೃದ್ಧ್ವಿಮುಖೋ ವಯಖನಾರ್ಥೀ 
ಶ್ರಾಮ್ಯನ್‌ ಭೂಯೋಪ್ಯಸ್ಯ ನ ಸಿದ್ಧಿಂ ಸಮುಪೈತಿ । 
ತರ್ಹ್ಯಾಸಕ್ತಃ ಕರ್ಮಣಿ ಕಾಮ್ಯೇತು ಕುತೋಸೌ 
ಸೌಖ್ಯಂ ಯಾಯಾದಕ್ಸೆಯಮಾನಂದಮಹಾಬ್ದೇ ॥ ೧೧ 
ಭಕ್ತ್ಯಾ ನಿತ್ಯಂ ತ್ವಾಮತ ಏವ ವಯಂ ವೈ 
ಶ್ರದ್ಧಾಯುಕ್ತಾ ಧರ್ಮತಪೋನಿಗಮಾದ್ಯ್ಯೈಃ । 
ಮಾಯಾತೀತಂ ಕಾಲನಿಯಂತಾರಮುದಾರಂ 
ಧ್ಯಾಯಾಮಃ ಶ್ರೀಕಾಂತ ಪರಾತ್ಸರಮೇಕೆಂ ॥೧೨॥ 
ಇಂದ್ರ ಉವಾಚ :-- 
ಭಗವನ್ನುರುದುಃಖತಾ ವಯಂ 
ನನು ದುರ್ವಾಸಸ ಏವ ಹೇಲನಾತ್‌ । 
ನ ಭವಂತಮೃತೇಂವಿತುಂ ಹಿ ನೋ 
ವಿಧಿರುದ್ರಪ್ರಮುಖಾ ಇಮೋಂಶಕನ್‌ 1H ೧೩॥ 
ನಿಗತಾಖಿಲ ಸಂಪದೋ ನಿರನ್ನಾಃ 
ಸಮಭಾವಂ ಭುವಿ ಪಾಮಕೈರುಪೇತಾಃ । 








೧೧. ಖುಷಿಗಳು ಸ್ತುತಿಸುತ್ತಾರೆ:--""ಭಕ್ತಹೀನನಾಗಿ ನಿನ್ನಲ್ಲಿ ವಿಮುಖ 
ನಾಗಿರುವ ಯಾವ ಅರ್ಥಿಯೂ ಬಹಳವಾಗಿ ಶ್ರಮಪಡುವವನಾದರೂ ತನ್ನ 
ಕಾರ್ಯದಲ್ಲಿ ಸಿದ್ಧಿಯನ್ನು ಹೊಂದುವುದಿಲ್ಲವು. ಹೀಗಿರುವಲ್ಲಿ ಆನಂದಮಹಾ 
ಸಾಗರಸ್ವರೂಪನಾಗಿರುವ ಎಲ್ಲೆ ಸ್ವಾಮಿಯೇ! ಆಸಕ್ತನಾಗಿ ಕಾಮ್ಯಕರ್ಮ 
ದಲ್ಲಿಯೆ ತೊಡಗಿದ್ದರೆ ಅವನು ಹೇಗೆತಾನೆ ಸೌಖ್ಯವನ್ನೈದಿಯಾನು? 

೧೨. ಆದ್ದರಿಂದಲೇ ಓ ಶ್ರೀಕಾಂತಾ! ನಾವು ಶ್ರದ್ಧೆಯಿಂದ ಕೂಡಿದವರಾಗಿ 
ಧರ್ಮ, ತಪಸ್ಸು, ನಿಗಮ ಮೊದಲಾದುವುಗಳಿಂದ, ಮಾಯಾತೀತನೂ ಕಾಲ 
ವನ್ನು ನಡೆಸುವವನೂ, ಉದಾರನ್ಕೂ ಸರಾತ್ಸರನೂ, ಏಕೈಕನೂ ಆದ ನಿನ್ನನ್ನು 
ಭಕ್ತಿಯಿಂದ ನಿತ್ಯವೂ ಧ್ಯಾನಿಸುತ್ತೇವೆ.” 

೧೩. ಇಂದ್ರನು ಸ್ತುತಿಸುತ್ತಾನೆ:--""ಭಗವಂತಾ! ದುರ್ವಾಸನನ್ನು 
ಅನಹೇಳನಮಾಡಿದ್ದರಿಂದಲೆ ನಾವು ಬಹು ದುಃಖಿತರಾದೆವು. ನೀನೊಬ್ಬನು 
ಹೊರತು ಬ್ರಹ್ಮ, ರುದ್ರರೇ ಮೊದಲಾದ ಈ ದೇವತೆಗಳಾರೂ ನಮ್ಮನ್ನು 
ಕಾಪಾಡಲು ಶಕ್ತರಾಗಲಿಲ್ಲವು. 

೧೪. ನಾವು ಸಮಸ್ತ ಸಂಪತ್ತುಗಳನ್ನೂ ಕಳೆದುಕೊಂಡು ಅನ್ನವಿಲ್ಲದವರಾಗಿ 
ಭೂಮಿಯಲ್ಲಿ ಪಾಮರರೊಡನೆ ಪಾಮರರಾಗಿ ಅಲೆಜಿವು. ಈಗ ನಾನು ನಿನ್ಲಿಂದಲೆ 


೨೭೬ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಭನತೈವ ವಯಂ ಹೃತಾಪದಃ ಸ್ಮಃ 
ಸಪದಿ ಶ್ರೀಹರಯೇ ನಮೋಸ್ತು ತುಭ್ಯಂ ॥ ೧೪ ॥ 
ಅಗ್ನಿರುವಾಚ 2 
ಗೀರ್ವಾಣದಾನವನರಾದ್ಯುಪಜೀವನಾನ್ನಂ 
ಯನ್ನಿರ್ನಿತಂ ಹಿ ಭನತೈವ ತತೋ ಬುಧಾಸ್ತು । 
ಯಜ್ಞೇಷು ತೇನ ಯಜನಂ ತವ ಕುರ್ವತೇ: ಘೋ 
ತೃಚ್ಛೇಷಮನ್ಯದಿವಿಷದ್ದ್ಯ ಉಪಾನಯಂತೀ ॥ ೧೫ ॥ 
ಕಾಮ್ಯೇಷು ಕರ್ಮಸುರತಾ ಅಪಿ ಯಾಗ್ಲಿಕಾಸ್ತೇ 
ತತ್ವರ್ಮಬಂಧನತ ಆಶು ವಿಮಂಚ್ಯೆ ಯಾಂತಿ 1 
ಬ್ರಾಹ್ಮೀಂ ಗತಿಂ ತದಿತರೇತು ಭವಂತಿ ಚೌರಾಃ 
ಶ್ರೀಯಜ್ಞಪೂರುಷಮಹಂ ಪ್ರಣಮಾಮಿ ತೆಂ ತ್ವಾಂ ॥ಂ೧೬॥ 
ಮರುತ ಊಚುಃ: 
ಭಕ್ತಾ ಏಕಾಂತಿಕಾಸ್ತೇಂಕ್ಸರ ಪರಮಪದೇ ಸೇವಯಾ ತೇ ತು ಹೀನಂ 
ವಾಸೈಶ್ವರ್ಯಾದಿ ನೇಚ್ಛಂತ್ಯತಿಶಯಿತಸುಖಂ ನಾಪಿ ಕೈನಲ್ಯಮೋಕ್ಷಂ। 
ತದ್ಯುಕ್ತಂ ತ್ವಾತ್ಮನೋಪಿ ಶ್ವಸಚಕುಲಜನುರ್ಮಾನಯಂತ್ಯುತ್ತಮಂ ವೈ 
ತ್ವಂ ತ್ಯಾಮೆ ಾಂತಧರ್ಮಾಶ್ರಯಣಮುಪಗತಾಃ ಶ್ರೀಮಹಾ 
ಪೂರುಷಂ ಸ್ಮಃ ॥ ೧೭॥ 





ಸಮಸ್ತಆಪತ್ತುಗಳಿಂದಲೂ ಬಿಡುಗಡೆಯನ್ನು ಪಡೆದಿದ್ದೇವೆ. ಶ್ರೀಹರೀ! ಇದೊ 
ನಿನಗೆ ನಮಸ್ತಾರಮಾಡುತ್ತೇವೆ.`? 

೧೫. ಅಗ್ನಿಯು ಸ್ತುತಿಸುತ್ತಾನೆ:-- ದೇವತೆಗಳು, ದಾನವರು, ನರರು, 
ಮೊದಲಾದವರ ಜೀವನನಿರ್ವಾಹಕ್ಕಾಗಿ ನೀನೇ ಅನ್ನವನು, ನಿರ್ಮಿಸಿದ್ದೀಯೆ, 
ಆ ಕಾರಣದಿಂದಲೇ ವಿದ್ವಾಂಸರು ನಿನಗೆ ಯಜ್ಞಗಳಲ್ಲಿ ಆ ಅನ್ನದಿಂದಲೆ ಯಜನ 
ಮಾಡುತ್ತಾರೆ. ಬಳಿಕೆ ನಿನಗರ್ಪಿಸಿ ಉಳಿದುದನ್ನು ಇತರ ದೇವತೆಗಳಿಗೆ 
ನೀಡುತ್ತಾರೆ. 

೧೬. ಆ ಯಜ್ಞ ಕರ್ತರು ಕಾಮ್ಯಕರ್ಮಗಳಲ್ಲಿ ನಿರತರಾಗಿರುವರಾದರೂ 
ಕರ್ಮಬಂಧದಿಂದ ಬೇಗನೆಯೆ ಬಿಡುಗಡೆಹೊಂದಿ ಬ್ರಾಹ್ಮೀಗತಿಯನ್ನೈೈದುತ್ತಾರೆ. 
ಅವರು ಹೊರತಾಗಿ ಉಳಿದ ಬೇರೆಯವರು ಚೋರರಾಗುತ್ತಾರೆ. ಅಂಥ ಯಜ್ಞ 
ಪುರುಷನಾಗಿರುವ ನಿನಗೆ ಪ್ರಣಾಮಮಾಡುತ್ತೇನೆ.? 

೧೭. ಮರುತರು ಸ್ತುತಿಸುತ್ತಾರೆ: "ಯಾರು ನಿನ್ನ ಏಕಾಂತಭಕ್ತ 
ರಾಗಿರುವರೋ ಅವರು ನಾಶರಹಿತವಾದ ಸರಮಪದದಲ್ಲಿಯೂ ನಿನ್ನ ಸೇವೆ 
ಯೊಂದಿಲ್ಲವಾದಕೆ ವಾಸವನ್ನಾಗಲಿ, ಐಶ್ವರ್ಯಾದಿಗಳನ್ನಾಗಲಿ, ಅತಿಶಯವಾದ 
ಸುಖವನ್ನಾಗಲಿ ಇಚ್ಛಿಸುವುದಿಲ್ಲ; ಕೈವಲ್ಯಮೋಕ್ಸೃವನ್ನೂ ಬಯಸುವುದಿಲ್ಲ. 


ಪಂಚಡಶೋಳ9ಧ್ಯಾಯಃ ೨೭೭ 
ಸಿದ್ಧಾ ಊಚುಃ: 


ನೈಕಬ್ರಹ್ಮಾಂಡಸರ್ಗಾದಿಕಾರಣಂ ತ್ವಾಮಕಾರಣಂ | 

ತತ್ಸ್ಯಂ ತದ್ವ್ಯತಿರಿಕ್ತಂ ಚ ನಿಯಂತಾರಂ ನಮಾಮಹೇ 
ರುದ್ರಾ ಊಚುಃ:- 

ಮಾಯಾಯಾಃ ಸರ್ವನೋಹಿನ್ಯಾ ನೋಹನಂ ಮೋಹನರ್ಜಿತಂ । 

ಮಹಾಕಾಲಸ್ಕಾಪಿ ಕಾಲಂ ತಾಂ ನಮಃ ಪುರುಷೋತ್ತಮಂ 


ಆದಿತ್ಯಾ ಊಚಂ 2. ' 


ಪ್ರಕಾಶಿತಾ ಯೇನ ವಯಂ ಜಗಂತಿ 
ಪ್ರಕಾಶಯಾಮೋ ಭವತಾ ರಮೇಶ । 
ಸ್ವಯಂ ಪ್ರಕಾಶಂ ತಮುರುಪ್ರಕಾಶಂ 
ಪ್ರಕಾಶಮೂರ್ತಿಂ ಪ್ರಣತಾ ಭವಂತಂ 
ಸಾಧ್ಯ ಊಚುಃ:- 
ಶಾಸ್ತಾ ನೈಪಾಣಾಂ ಚೆ ಮಹೋರಗಾಣಾಂ 
ದೈತ್ಯಾಧಿಸಾನಾಂ ಚ ಸುರಾಧಿಸಾನಾಂ | 


॥ ೧೮ ॥ 


॥ ೧೯॥ 


1 ೨೦ ॥ 








ಅದರಿಂದ (ಎಂದರೆ ನಿನ್ನ ಸೇವೆಯಿಂದ) ಕೂಡಿದ್ದು ಶ್ವ ಪಚಕುಲದ ಜನ್ಮ; ವೇ 
ಆದರೂ ತಮಗೆ ಅದೇ ಉತ್ತಮವೆಂದು ಭಾವಿಸುತ್ತಾ. ಸತಿ ಅಂಥ ತ 
ಧರ್ಮಕ್ಕೆ ಆಶ್ರ ಯಸ್ಸಾ ನವಾಗಿರುವ ಓ ಮಹಾಪುರುಷ! ನಾವು ಇಂತಹ ನಿನ್ನನ್ನು 
ಬಳಿಸಾರಿ ಬಂದಿದ್ದೆ ಷೆ ಸ 
೧೮. ಸಿದ್ಧ ರು ಸ್ಸುತಿಸುತ್ತಾರೆ:- "ಎಲ್ಲೆ ಸ್ವಾಮಿಯೆ! ಅನೇಕ 
ಹ್ಮಾಂಡಗಳ ಸೆ ಸೃಷ್ಟಿ ಸ್ಥಿತಿ ಮೊದಲಾದುವುಗಳಿಗೆ ಕಾರಣನಾದರೂ ನಿನಗೆ ಮಾತ್ರ 
ಚಾ ಜಾ ಅದರಲ್ಲಿ ನೆಲಸಿರುವವನಾದರೂ ಅದಕ್ಕಿಂತಲೂ 
ಪ್ರತ್ಯೆ (ಕವಾದವನಾಗಿಯೂ, ಅವುಗಳೆಲ್ಲವನ್ನೂ ನಡೆಸುವವನಾಗಿಯೂ ಇರುವ 
ನಿನಗೆ ನಮೋ ನಮೋ!” 

೧೯. ರುದ್ರರು ಸ್ತುತಿಸುತ್ತಾರೆ: ಎಲ್ಪೆ ನಾರಾಯಣನೇ! ಸರ್ವ 
ವನ್ನೂ ಮೋಹಗೊಳಿಸುವ ಮಾಯೆಗೂ ಮೋಹವುಂಟುಮಾಡುವವನೂ, ನೀನು 
ಮಾತ್ರ ಮೋಹೆವಿಲ್ಲದವನೂ, ಮಹಾಕಾಲನಿಗೂ ಕಾಲನಾಗಿರುವವನೂ, 
ಪುರುಷೋತ್ತಮನೂ ಆದ ನಿನಗೆ ನಮೋ ನಮಃ.” 

೨೦. pis ಸ್ತುತಿಸುತ್ತಾರೆ:-- “ಓ ಪರಮೇಶ್ವರಾ! ರಮಾಸ 
ಯಾದ ನಿನ್ನಿಂದಲೇ ಸ ಕ್ರ ಕಾಶವನ್ನು ಪಡೆದಿರುವ ನಾವೆಲರೂ ಈರೇಳು ಲೋಕ 
ಗಳನ್ನೂ ಆಪ್ಪ ಥ್ರ ಕಾಶದಿಂಡಲೇ ಬೆಳಗುತಿ ತ್ರಿರುವೆವು. ಅಂತಹಸ _ಯಂಪ್ರ ಸ್ರಕಾಶನೂ, 
ಅಮಿ ತಪ್ರಕಾಶನೂ ಪ ಪ್ರಕಾಶಮೂರ್ತಿಯೇ ಆದವನೂ ಆದ ನನಗೆ ಇದೋ 
ನಾವೆಲ್ಲರೂ ಪ್ರಣತರಾಗಿರುವೆವು.” 

೨೧. ಸಾಧ್ಯರು ಸ್ತುತಿಸುತ್ತಾರೆ:-- "ದೇವದೇವ! ನೃಪತಿಗಳು, 
ಮಹೋರಗರು, ದೈತ್ಯಾಧಿಪತಿಗಳು, ಸುರಾಧಿಷತಿಗಳು, ಮನುಗಳು, ಪ್ರಜಾಪತಿ 


೨೭೮ ಶ್ರೀ ಸ್ಕಾಂದೆಮಹಾಪುರಾಣಂ 


ತ್ವಂ ವೈ ಮನೂನಾಂ ಚ ಪ್ರಜಾಪತೀನಾಂ 
ರಾಜಾಧಿರಾಜಾಯ ನಮೋಸ್ತು ತುಭ್ಯಂ 1 ೨೧೪ 
ವಸವ ಊಚುಃ: 
ಭವತಿ ಭುನಿ ಯದಾ ಯದಾಂಸುರಾಂಶೈಃ 
ಪ್ರಧಿತಸನಾತಧರ್ಮಧಾರ್ನಿಕಾಣಾಂ । 
ಕೆದನಮುರು ತದಾತದಾ ಸ್ವಯಂ ತೇ 
ಹ್ಯವತರತೇ ಪ್ರಣಮಾಮ ಧರ್ಮಗೋಪ್ಟೇ ॥ ೨೨ ॥ 
ಚಾರಣಾ ಊಚುಃ: 
ಚರಿತ್ರಂ ಶುಭಂತೇ ಧೃತಾನೇಕಮೂರ್ತೆಃ 
ಪ್ರಬಂಧೈರನೇಕೈರ್ಜಿ ಗಾಯಂತಿ ಭಕ್ತಾಃ। 
ಯದಾಶ್ರೋತೃವಕ್ಕ್ಯೂನ್‌ ಪುನಾತ್ಮೇವ ಸದ್ಯೋ 
ವಯಂ ತಂ ನತಾಃ ಪುಣ್ಯಕೀರ್ತಿಂ ಭವಂತಂ ॥ ೨೩ ॥ 
ಗಂಧರ್ವಾಪ್ಸರಸ ಊಚುಃ: 
ಯೇ ಕಥಾಸ್ತೇ ವಿಹಾಯಾನ್ಯಗಾಥಾಃ ಪ್ರಭೋ 
ಕೀರ್ತಯಂತೇಥ ಶೃಣ್ವಂತಿ ವಾ ತೇ ಜನಾಃ । 
ದುಃಖತಾಃಸ್ಯುಶ್ಚ ಸಂಸಾರಪಾಶೈಃ ಸಿತಾಸ್ತಂ 
ನತಾಃ ಸ್ಮಃ ಶರಣ್ಯಂ ಭವಂತಂ ವಯಂ ॥ ೨೪॥ 


ಗಳು ಇವರೆಲ್ಲರನ್ನೂ ಅಂಕೆಯಲ್ಲಿಟ್ಟು ಆಳುವವನು ನೀನೇ! ಇಂತಹ ರಾಜಾಧಿ 
ರಾಜನಾದ ನಿನಗೆ ನಮಸ್ಕಾರವು.” 

೨೨. ವಸುಗಳು ಸ್ತುತಿಸುತ್ತಾರೆ: “ಪ್ರಸಿದ್ದವಾದ ಸನಾತನಧರ್ಮ 
ವನ್ನಾಶ್ರಯಿಸಿದ ಧಾರ್ಮಿಕರಿಗೆ ಭೂಮಿಯಲ್ಲಿ ಅಸುರಾಂಶವುಳ್ಳ ವರೊಡನೆ 
ಮಹತ್ತಾದ ಕದನವುಂಟಾದ ಸಮಯಗಳಲ್ಲಿಲ್ಲ ನೀನು ಸಾಕ್ಸಾತ್ತಾಗಿಯೆ 
ಅವತರಿಸುತ್ತೀಯೆ. ಹಾಗೆ ಅವತರಿಸಿ ಧರ್ಮರಕ್ಸಣೆಯನ್ನೆಸಗುವ ನಿನಗೆ 
ಪ್ರಣಾಮಮಾಡುತ್ತೇವೆ.?? 

೨೩. ಚಾರಣರು ಸ್ತುತಿಸುತ್ತಾರೆ:--"ಎಲೈ ಪ್ರಭುವೇ! ಅನೇಕ ಮೂರ್ತಿ 
ಗಳನ್ನು ಧರಿಸಿಬಂದವನಾದ ನಿನ್ನ ಶುಭಚರಿತ್ರವನ್ನು ಅನೇಕ ಪ್ರಬಂಧಗಳ 
ಮೂಲಕ ಭಕ್ತರು ಗಾನಮಾಡುತ್ತಾರೆ. ಆ ನಿನ್ನ ಪುಣ್ಯಚರಿತ್ರೆಯು ಹೇಳುವ 
ವರನ್ನೂ ಕೇಳುವವರನ್ನೂ ತಕ್ಷಣವೇ ಪುನೀತರನ್ನಾಗಿ ಮಾಡುತ್ತದೆ. ಅಂಥ 
ಪುರ್ಣಕೀರ್ತಿಯಾದ ನಿನ್ನನ್ನು ನಾವು ನಮಸ್ಕರಿಸುತ್ತೇವೆ.?? 

೨೪. ಗಂಧರ್ವರೂ ಅಪ್ಪರೆಯರೂ ಸ್ತುತಿಸುತ್ತಾರೆ:-ಪ್ರಭುವೇ 1 ಯಾರು 
ನಿನ್ನ ಕಥೆಗಳನ್ನು ಬಿಟ್ಟು ಬೇರೆ ಕಥೆಗಳನ್ನು ಹೇಳುತ್ತಾರೆಯೋ ಆ ಜನರು 
ಸಂಸಾರಪಾಶಗಳಿಂದ ಕಟ್ಟಲ್ಪಟ್ಟು ದುಃಖಿತರಾಗುತ್ತಾರೆ. ಶರಣಾಗತರಿಗೆ 
ಆಶ್ರಯಕೊಡುವವನಾದ ಅಂತಹ ನಿನಗೆ ಮಣಿಯುತ್ತೇವೆ.?? 





ಪಂಚೆದಶೋ9ಧ್ಯಾಯಃ ೨೭೯ 


ಸುಮುದ್ರ ಉವಾಚ: 


ಅಜಿತ ತವಾಂಥ ತಾವಕಜನಸ್ಯ ಮುದಾಲ್ಸ್ಬಮನಿ ದ್ರವಿಣ 

ಜಲಾನ್ನವಸ್ತ್ರನಮನಾನ್ಯತಮೇನ ಸಕೃತ್‌ । 

ಚರಿತಿ ಹ ಸೇವನಂ ಸ ಪದವೀಂ ಮಹತೀಂ ಮಹತಾಂ 

ವ್ರಜತಿ ಜನೋಲ್ಬ ಕೋಪಿ ತಮಹಂ ಪ್ರಣತಃ ಕರುಣಂ॥೨೫॥ 
ಪಾರ್ಷದಾ ಊಚುಃ: 
ಪಿತರೌ ತ್ವಮಸಿ ಸ್ವಜನಸ್ತ್ವಮಸಿ 
ತ್ವಮಸೀಷ್ಟಗುರುಃ ಸುಹೃದಾತ್ಮಪತಿಃ । 
ತ್ವಮಸೀಶ್ವರ ಏವ ಚ ನಃ ಪರಮ 
ಸ್ಪಮಸಿ ದ್ರವಿಣಂ ಸಕಲಂ ತ್ವಮಸಿ ॥ ೨೬ ॥ 
ಮೂರ್ತಿರುವಾಚ:- 
ಯತ್ಸಂಬಂಧತ ಏವ ಯಾಂತಿ ಪದನೀಮುಚ್ಚಾಂ ಮಹದ್ಭಿರ್ನುತಾಂ 
ಸ್ತ್ರೀ ಶೂದ್ರಾಸುರನೀಚಸಕ್ಸಿಪಶವಃ ಪಾಪಾತ್ಮಜೀವಾ ಅಪಿ । 
ಯದ್ದೀನಾ ನಿಭುದೇಶ್ವರಾ ಅಪಿ ಭವಂತ್ಯರ್ಚ್ಯೊೋಜ್ಚಿತಾಸ್ತತ್ಥ್ಬಣಂ 
ಗೋಲೋಕಾಧಿಪತಿಂ ತಮೇವ ಹೃದಯೇ ನಿತ್ಯಂ ಭಜೇ ತ್ವಾಮಹಂ ॥ 

೨೫. ಸಮುದ್ರನು ಸ್ತುತಿಸುತ್ತಾನೆ :7- "ಎಲೈ ಅಜಿತನೇ! ನಿನಗಾಗಲಿ, 
ನಿನ್ನ ಭಕ್ಕಜನರಿಗಾಗಲಿ ಹಣ, ನೀರು, ಅನ್ನ, ವಸ್ತ್ರಗಳನ್ನು ನೀಡುವುದರಿಂದಲೂ, 
ನಮಸ್ಕರಿಸುವುದರಿಂದಲ್ಕೂ ಬೇರೆ ಯಾವುದಾದರೂ ಬಗೆಯಿಂದ ಒಮ್ಮೆ 
ಯಾದರೂ ಅಲ್ಪವಾದರೂ ಸೇವೆಯನ್ನು ಮಾಡುವುದರಿಂದಲೂ ಮಾನವನ" 
ಕೇವಲ ಅಲ್ಪನೇ ಆದರೂ ಮಹಾತ್ಮರ ಮಹತ್ತಾದ ಪದವಿಯನ್ನು ಪಡೆಯುತ್ತಾನೆ. 
ಅಂಥ ನಿನ್ನನ್ನು ದೀನನಾಗಿ ನಮಸ್ಕರಿಸುತ್ತೇನೆ. 

೨೬. ಪಾರ್ಷದರು ಸ್ತುತಿಸುತ್ತಾರೆ:-"" ನಮಗೆ ತಾಯಿತಂದೆಗಳು ನೀನೇ! 
ಸ್ವಜನವೂ ನೀನೇ! ನೀನೇ ನಮಗೆ ಇಷ್ಟಗುರುವು; ಸ್ನೇಹಿತನು ಮತ್ತು 
ಒಡೆಯನು. ನೀನೇ ನಮಗೆ ಪರಮೇಶ್ವರನೂ ಸಮಸ್ತವೂ ನೀನೇ ಆಗಿದ್ದೀಯೆ.” 

೨೭. ಮೂರ್ತಿಯು ಸ್ತುತಿಸುತ್ತಾಳೆ:- “ಸ್ತ್ರೀಯರು, ಶೂದ್ರರು, 
ಅಸುರರು, ನೀಚರು, ಪಶುಪಕ್ಸಿಗಳು ಇವರೆಲ್ಲರೂ ಪಾಪಾತ್ಮಜೀವಿಗಳಾಗಿದ್ದರೂ 
ಯಾರ ಸಂಬಂಧವುಂಟಾದ ಮಾತ್ರದಿಂದಲೇ ಮಹಾತ್ಮರಿಂದ ಹೊಗಳಲ್ಪ ಟ್ವ 
ಉಚ್ಚವಾದ ಪದವಿಯನ್ನು ಪಡೆಯುವರೋ, ಯಾರೆ ಸಂಬಂಧವಿಲ್ಲದಿರುವವರು 
ವಿಭುದೇಶ್ವರರೇ ಆದರೂ ಆ ಕ್ಸಣವೆ ಪೂಜೆಯಿಲ್ಲದವರಾಗುತ್ತಾರೆಯೋ ಅಂಥ 
ಗೋಲೋಕಾಧಿಪತಿಯಾದ ಥಿನ್ನನ್ನೇ ನಿತ್ಯವೂ ನಾನು ಹೈದಯದಲ್ಲಿ 
ಭಜಿಸುತ್ತೇನೆ.” 





೨೮೦ ಶ್ರೀ ಸ್ಕಾಂದೆಮೆ ಹಾಪುರಾಣಂ 


ಸಾವಿತ್ರ್ಯುವಾಚ ಮ 


ತ್ವಂ ಸರ್ಗಕಾಲೇ ಪ್ರಕೃತಿಂ ಚ ಪೂರುಷಂ 
ದೃಷ್ಟ್ಯಾ ಸ್ವಯೋತ್ಮಾ ಪ್ಯ ತತಸ್ತ ದಾತ್ಮನಾ । 
ತೆತ್ತಾ K ಸೃ ಷ್ಟ್ಟ್ಯಾ ಮಹದಾದಿಮಾಿತ್ಯೆ 
ರ್ಸ್ಸೈಕಾನ್ಲಿನಾಜೋ ಬಹುಧಾ ಸೀ ॥ ೨೮ ॥ 
ವೈರಾಜರೂಪೇಣ ಜಗದ್ವಿಧಾತೃತಾಂ 
ಸ್ತೀಕೃತ್ಯ ದೇವಾಸುರಮಾನುಷೋರಗಾನ್‌ । 
ತ್ವಂ ಸ್ಥಾವಿರಂ ಜಂಗಮಮಾಶ ನಿರ್ಮಮೋ 


ತ್ವಮಾದಿಕರ್ತಾರಮುಪಾಶ್ರಿತಾಸ್ತ್ಯಹೆಂ 1 ೨೯॥ 
ದುರ್ಗೊೋವಾಚ :-- 


ಪ್ರಿಯತಯಾಂಧಿಕಯಾ ಹೃದಿ ಚಿಂತನಂ 
ನಿದಧತೇ ತನ ಯೇ ಭುವಿ ತೇವಿಭೋ!। 
ನ ಸರಮೇಷ್ಮಿಸುಖಂ ನ ದಿವಃ ಸುಖಂ 
ನ ಕಮಯಂತಿ ಧರೈಕನರೇಶತಾಂ ೩0 
ಪ್ರಸಭಮರ್ಪಿತಮಪ್ಯತುಲಂ ತ್ವಯಾ 
ಸುಖಮಿದಂ ಸಮವಾಪ್ಯ ಚ ತತ್ರ ತೇ। 
ತದಪಹಾಯ ನ ಶಕ್ತಿಕೃತಃ ಕ್ಷಣಂ 
ತಮು ನಮಾಮಿ ಚೆ ಸಾತ್ವತನಾಯಕಂ ॥ ೩೧॥ 





೨೮. ಸಾವಿತ್ರಿಯು ಸ್ತುತಿಸುತ್ತಾಳೆ:-- "ನೀನು ಸ್ನ ಷ್ಟಿ ಕಾಲದಲ್ಲಿ ನ ್ರಕೃ ತಿ 
ಯನ್ನೂ ಪುರುಷನನ್ನೂ ನಿನ್ನ ದೃ ಷ್ಟಿ ಯಿಂದಲೇ ಹೊರೆಹೊಮ್ಮಿಸಿದ ಕ 
ಪ ಪ್ರಕೃತಿಪುರುಷಾತ್ಮ? ಕನಾಗಿ ತತ್ತ ಗಳನ್ನು ಸ್ನ ಷ್ಠಿ ಸಿ ಮಹದಾದಿಗಳಾದ ಅನೇಕ 
" ವಿರಾಜ?ಗಳೆನ್ನು ಬಹುಪ್ಪ ಕಾಬಾ ಸೃಷ್ಟಿ “ಮಾಡಿದೆ. 

೨೯. ಎಲ್ಲೆ ಸಾ ಮಿಯೇ! ವೈರಾಜರೂಪದಿಂದ ನೀನು ಜಗದಿ ಎ ಧಾತೃ ತ್ವ 

ವನ್ನು ಕೈಕೊಂಡು ದೇವ, ಅಸುರ, ಮಾನುಷ, ಉರಗರನ್ನೂ, ಸ್ಥಾ ವರ ವ 
ಗಳನ್ನೂ ನಿರ್ಮಿಸಿರುವೆ. ಈ ರೀತಿ ಆದಿಕರ್ತನಾಗಿರುವ "ಇಷ್ಟೆ ನ್ನು ಉಪಾಸನೆ 
ಮಾಡುವನಳಾಗಿದ್ದೇನೆ.' 

೩೦. ದುರ್ಗೆಯು ಸ್ಕುತಿಸುತ್ತಾಳೆ:--"" ವಿಭುವೇ! ಭೂಮಿಯಲ್ಲಿ ಯಾರು 
ಅಧಿಕಪ್ರಿಯವೆಂದು ಭಾವಿಸಿ ಹೈ ದೆಯದಲ್ಲಿ ನಿನ್ನ ಚಿಂತನೆಯನ್ನು ಮಾಡುತ್ತಿರು 
ವರೋ ಅವರು ಬ್ರಹ್ಮ ಸುಖವನ್ನು ಬಯಸುವುದಿಲ್ಲವು. ಸ್ವರ್ಗಸುಖವನ್ನು 
ಕಾಮಿಸುವುದಿಲ್ಲ. `ಭೂಮಂಡಲದ ಸಾಮ್ರಾಜ್ಯವನ್ನು ಆಶಿಸುವುದಿಲ್ಲ. 

೩೧. ಎಣೆಯಿಲ್ಲದ ಈ ಸುಖವೆಲ್ಲವನ್ನೂ ನೀನೇ ಕೊಟ್ಟಿ ಯಾದರೂ ಅದನ್ನು 
ಪಡೆದುಕೊಂಡ ಅವರು ಅದರಲ್ಲಿ ಕ್ಪಣಕಾಲವೂ ನೆಲಸುವುದಿಲ್ಲ; ಅದನ್ನು 


ಪಂಚದಶೋಕಧ್ಯಾಯಃ ೨೮೧ 


ನದ್ಯ ಊಚುಃ: 
ವರದ ನಮನಮಾತ್ರಂ ನಾಮಸಂಕೀರ್ತನಂ ವಾ 
ನಿದಧತಿ ತನ ಯೇ ವೈ ಜ್ಞ್ಞಾನತೋಂಜ್ಲಾನತೋ ವಾ। 
ಜನಿಮೃತಿಯಮಭೀತೇಸ್ತಾನೆಪಿ ತ್ರಾಯಮಾಣಂ 
ನರಸಖಮುಪಯಾತಾಃ ಸ್ಮೋ ದೃ ನಾರಾಯಣಂ ತ್ವಾಂ॥೩೨॥ 
ದೇವಪತ್ಸ್ಯ ಊಚುಃ: 
ಭುವಿ ಧೃತಾ ಕೃತೇರ್ಜನ್ಮ ಮಂಗೆಲಂ 
ಚರಿತಮದ್ಭುತಂ ಲೋಕಷಾವನಂ । 
ಭವತಿ ನಿರ್ಗುಣಂ ಸರ್ವಮೇವ ತೇ 
ಭವಸಿ ನಿರ್ಗುಣಂ ಬ್ರಹ್ಮ ಯತ್ಪರಂ ॥ ೩೩ ॥ 
ತವ ಸಮಾಶ್ರಯಾತ್ತಾಮಸಾ ಜನಾ 
ಅಪಿ ಚ ರಾಜಸಾಃ ಸಾತ್ತ್ವಿಕಾಶ್ಚಯೇ 
ನನು ಭವಂತಿ ತೇ ನಿರ್ಗುಣಾಸ್ತತೋ 
ವಯಮುಪಾಸ್ಮಹೇ ತ್ವಾಂ ಹಿ ನಿರ್ಗುಣಂ ॥ ೩೪ ॥ 


ತೊರೆದು ನಿನ್ನನ್ನೇ ಭಜಿಸುವರು. ಅಂತಹ ಸಾತ್ವತನಾಯಕನಾದ ನಿನ್ನನ್ನು 
ನಮಿಸುತ್ತೇನೆ.” 

೩೨. ನದೀದೇವತೆಗಳು ಸ್ತುತಿಸುತ್ತಾರೆ:--""ಎಲ್ಫೈ ವರದನೇ! ಜ್ಞಾನದಿಂದ 
ಲಾಗಲಿ, ಅಜ್ಞಾನದಿಂದಲಾಗಲಿ ಯಾರು ನಿನಗೆ ನಮಸ್ಕಾರಮಾತ್ರವನ್ನೋ, ನಿನ್ನ 
ನಾಮಸಂಕೀರ್ತನೆಯನ್ನೋ ಮಾಡುವರೋ ಅವರನ್ನು ಕೂಡ ಜನನ ಮರಣ 
ಮತ್ತು ಯಮ ಭೀತಿಗಳಿಂದ ನೀನು ರಕ್ಷಿಸಿ ಕಾಪಾಡುತ್ತೀಯೆ.  ನರಸಖನೂ, 
ನಾರಾಯಣನೂ ಆದ ಅಂತಹ ನಿನ್ನನ್ನು ಈಗ ಬಳಿಸಾರಿ ಶರಣುಬಂದಿದ್ದೇವೆ.?? 

೩೩. ದೇವಸತ್ಲಿಯರು ಸ್ತುತಿಸುತ್ತಾರೆ“ ಭೂಲೋಕದಲ್ಲಿ ಆಕೃತಿ 
ಯನ್ನು ತಾಳಿಬಂದ ನಿನ್ಸ ಜನ್ಮವು ಮಂಗಳಮಯವಾದುದು; ನಿನ್ನ ಚರಿತ್ರೆಯು 
ಅದ್ಭುತವಾದುದು; ಲೋಕವನ್ನು ಪಾವನಗೊಳಿಸುವಂಥದು. ನಿನಗೆ 
ಸಂಬಂಧಿಸಿದ ಸರ್ವಸ್ವವೂ ಸತ್ತ್ರ್ವರಜಸ್ಕಮೋಗುಣಗಳನ್ನು ಮಾರಿದುದಾಗುತ್ತದೆ. 
ನೀನು ಯಾವುದು ಎನ್ಲಕ್ಕಿಂತಲೂ ಶ್ರೇಷ್ಮವೆನಿಸಿರುವುದೋ ಆನಿರ್ಗುಣಬ್ರಹ್ಮವೇ 
ಆಗಿರುತ್ತೀಯೆ. 

೩೪. ನಿನ್ನನ್ನು ದೃಢವಾಗಿ ಆಶ್ರಯಿಸುವುದರಿಂದ ತಾಮಸರಾದ ಜನರೂ 
ಮತ್ತು ಯಾರು ರಾಜಸರೋ, ಸಾತ್ವಿಕರೋ ಆ ಜನರು ಕೂಡ ನಿರ್ಗುಣರಾಗು 
ತ್ತಾರೆ. ಆದುದರಿಂದ ನಾವು ಅಂತಹ ಥಿರ್ಗುಣಬ್ರಹ್ಮಮೂರ್ತಿಯಾದ ನಿನ್ನನ್ನು 
ಉಪಾಸನೆ ಮಾಡುತ್ತೇವೆ. 


೨೮೨ ಶ್ರೀ ಸ್ಮಾಂದಮಹಾಪುರಾಣಂ 


ಯಸಷಿಪತ್ಸ್ಯ ಊಚು। 2 
ಆರ್ತಾನಾಮುರುವೃಜಿನೈಸ್ತಿಧಾ ಚೆ ತಾಪೈಃ 
ಸರ್ವಾಪತ್ರ್ರಶಮುನಮೇಕಮೇವ ವಿಷ್ಣೋಃ | 
ಪಾದಾಬ್ದಂ ತವ ಭೆವತೀತಿ ತದ್ವಯಂ ವೈ 
ಪ್ರಾಪ್ತಾಃ ಸ್ಮಃ ಶರಣಮನಂತ ದೇವದೇವ ॥ ೩೫ ॥ 
ಪೃಥಿವ್ಯುವಾಚ 2 
ಪೂರ್ಣಶಾರದಸುಧಾಕರಾನನಂ 
ಶಾರದಾಬ್ದ ದಲದೀರ್ಥಲೋಚನಂ । 
ಶ್ರೀನಿಯೋಗ ಬಹುಧಾರ್ತಿನೋಚನಂ 
ವಾಸುದೇವಮಹಮೇಕಮಾಶ್ರಯೇ ॥ ೩೬ ॥ 
ಸರಸ್ವತ್ಯು ವಾಚ :-- 
ಸಯನೇ ಮಮಾಚ್ಯುತ ತವಾತಿಸುಂದರೇ 
ಮುಖಶೀತರೋಚಿಷಿ ಚಳೋರತಾಂ ಗತೇ । 
ನಹಿ ಗಚ್ಛತೋನ್ಯತ ಇತೀಯಮೇವ ಮೇ 
ಪೃದಿ ಮೂರ್ತಿರಸ್ತು ಸತತಂ ನಹೀತರಾ ॥ ೩೭0 





—— 


೩೫. ಖುಷಿಪತ್ತಿಯರು ಸ್ತುತಿಸುತ್ತಾರೆ: “ದೇವಾ! ಕಠಿನವಾದ ಮಹಾ 
ಪಾಪಗಳಿಂದಲೂ, ತಾಪತ್ರ್ರಯಗಳಿಂದಲೂ, ಆರ್ತರಾದವರ ಸಮಸ್ತ ಆಪತ್ತು 
ಗಳನ್ನು ಶಮನಮಾಡುವಂಥದು ನಿನ್ನ ಪಾದಾಬ್ಜವೊಂದೇ. ಎಲೈ ವಿಷ್ಣುವೇ! 
ಅನಂತಾ, ದೇವದೇವಾ! ಈ ತಿಳಿವಳಿಕೆಯಿಂದ ನಾವು ನಿನ್ನನ್ನಾಶ್ರಯಿಸಿ 
ಬಂದಿದ್ದೇವೆ.” 

೩೬. ಸೃಥಿನಿಯು ಸ್ಮುತಿಸುತ್ತಾಳೆ:--" ಶರತ್ಕಾಲದ ಪೂರ್ಣಚಂದ್ರ 
ನಂತೆಸೆಯುವ ಮುಖವುಳ್ಳ ವನೂ, ಶರತ್ಕಾಲದ ತಾವರೆಯ ದಳದಂತೆ 
ದೀರ್ಫ್ಥವಾದ ಕಣ್ಣುಳ್ಳವನೂ, ಶ್ರೀವಿಯೋಗದಿಂದುಂಟಾಗುವ ಬಹು ಬಗೆಯ 
ಸಂಕಟಗಳನ್ನು ಪರಿಹರಿಸುವವನೂ ಆದ ವಾಸುದೇವ! ನಿನ್ನೊಬ್ಬನನ್ನೇ ನಾನು 
ಆಶ್ರಯಿಸುತ್ತೇನೆ.?? 

೩೭. ಸರಸ್ವತಿಯು ಸ್ಲುತಿಸುತ್ತಾಳೆ:" ಎಲ್ಫೈ ಅಚ್ಯುತನೇ! ನನ್ನ 
ಕಣ್ಣುಗಳೆರಡೂ ಅತಿ ಸುಂದರವಾದ ನಿನ್ನ ಮುಖಚಂದ್ರನಲ್ಲಿ ಚಕೋರತ್ವವನ್ನು 
ಪಡೆದಿರಲಾಗಿ, ಬೇರೊಂದೆಡೆಗೆ ಹೋಗಲೇ ಆರದವಾಗಿವೆ. ಆದುದರಿಂದ ನನ್ನ 
ಹೃದಯದಲ್ಲಿ ಈ ನಿನ್ನ ಮೂರ್ತಿಯೇ ಸದಾ ನೆಲಸಿರಲಿ. ಬೇಕೆ ಯಾವುದೂ 
ನೆಲಸದಿರಲಿ.?? 


ಪಂಚದಶೋತಧ್ಯಾಯಃ ತಿಲತ್ಲಿ 


ಸ್ಕಂದ ಉವಾಚ ೭. 
ಇತಿ ಸ್ತತೋಂ ಖಿಲೈರ್ದೇವೈಃ ಸೋಇಭಿನಂದ್ಯ ದೃಶೈವ ತಾನ್‌ । 
ಪ್ರಾಹ ಶ್ರಿಯಂ ಶುಭೇ ಪಶ್ಯ ದೇನಾದೀಂಸ್ಕಮಿಮಾನಿತಿ ॥ ೩೮ ॥ 
ತತಃ ಸಮಿಾಸಾಕ್ಸಿತಾಃ ಪ್ರೀತ್ಯಾ ತಯಾ ಮುಧುರಯಾ ದೃಶಾ । 
ಶ್ರಿಲೋಕೀವಾಸಿನಃ ಸರ್ವೇ ಜುದ್ಧಾ ಆಸನ್ಯಥಾ ಪುರಾ ॥೩೯॥ 
ರೇಭಿರೇಸ ಸ್ಟ ಯದಿ ತೇಗ | ಹಿಣಸ್ವ್ಯಾಗಿನೋಪಿ ಚೆ | 
ಧರ್ಮಾದಯತ್ಚ ಸಾನಂದಂ ಪ್ರಚರಂತಿಸ್ಮ ಪೂರ್ವವತ್‌ ॥೪೦॥ 
ತಸ್ಯಾಃ ಶ್ರಿಯಾಶ್ಮ ಭಗವಾನ್‌ ದದೌ ಸ್ಮಾ ಸಕ ಸ್ವಕಂ । 
ತತ್ರ ತ್ಸ ವ ಸಾವ್ಯಾಪತ್ರ್ರೈ ಲೋಕ್ಯಂ ಸೆಂಪದಾತ ನಾ ॥೪೧॥ 
ತತೋ ರತ್ನಾಕರಃ ಸ್ವಸ್ಮಾಪ್ಟ್ರೀಜನೇರನುಭಾವತಃ' | 
ಬಭೂವಾನ್ಸರ್ಥಸಂಜ್ಲೋ ನೈ ಸಂಪೂರ್ಣಾಕ್ಸೆಯರತ್ತೃವಾನ್‌ ॥ ೪೨ ॥ 
ಚತುರ್ನಿಧೈರ್ಬಹುರಸೈ 8 ಸದನ್ಸೈರಮೃ ತೋಷಮೈಃ । 
ಸರ್ವಾನ್‌ ಸರ್ವಗತಾಂಸ್ತತ್ರ ತರ್ಸಯಾಮಾಸ ಸಾದರಂ I 9೩ ॥ 


೩೮. ಸ್ಪಂದನು ಹೇಳುತ್ತಾನೆ: ಈರೀತಿ ಸಮಸ್ತ ದೇವತೆಗಳಿಂದಲೂ 
ಸ್ತುತಿಸಲ್ಪಟ್ಟವನಾದ ಆ ನಾರಾಯಣನು ಕಣ್‌ನೋಟಿದಿಂದಲೇ ಅವರನ್ನು 
ಅಭಿನಂದಿಸಿ, ಶ್ರೀದೇವಿಯನ್ನು ಕುರಿತು, "ಎಲೆ ಮಂಗಳಾಂಗಿ! ಈ ದೇವಾದಿ 
ಗಳನ್ನು ಕಟಾಕ್ಸಿಸಿ ನೋಡು ' ಎಂದನು. 

೩೯. ಬಳಿಕ ಆ ಶ್ರೀದೇವಿಯು ಪ್ರೀತಿಯಿಂದ ಮಧುರದೃಷ್ಟಿಯನ್ನು ಪಸರಿಸಿ 
ಅವರನ್ನೊಮ್ಮೆ ನೋಡಿದಳು. ಅವಳಿಂದ ವೀಕ್ಸಿಸಲ್ಬಟ್ಟ ತ್ರಿಲೋಕಫಿವಾಸಿ 
ಗಳಾದ ಸರ್ವರೂ ಪೂರ್ವದಲ್ಲಿ ಹೇಗಿದ್ದರೊ ಹಾಗೆಯೇ ಸಂಸತ್‌ಸಮೃದ್ಧಿಯನ್ನು 
ಹೊಂದಿದವರಾದರು. 

೪೦-೪೧. ಅವರೇ ಅಲ್ಲದೆ ಗೃಹಿಗಳೂ, ತ್ಯಾಗಿಗಳೂ, ಎಲ್ಲರೂ ತಮ್ಮತಮ್ಮ 
ಖುದ್ಧಿ ಗಳನ್ನು ಪಡೆದುಕೊಂಡರು. ಧರ್ಮಾದಿಗಳು ಕೂಡ ಆನಂದದಿಂದ 
ಮೊದಲಿನಂತೆ ಪ್ರಚಾರಹೊಂದಿದವು, ಆ ಶ್ರೀದೇವಿಗಾದರೋ ಭಗವಂತನು ತನ್ನ 
ವಕ್ಷ ಸ್ಥ ಸ ಳವನ್ನೇ ಸ ಸ್ಥಾನವಾಗಿ ಕಲ್ಪಿ ಸಿಕೊಟ್ಟ ನು. ಆಕೆಯು ಅಲ್ಲಿ ನೆಲಸಿಯೇ 
ಸೆಂಪತ್‌ಸ್ವ ರೂಪದಿಂದ ಮೂರು ಶೋಕಗಳ ನ್ನೂ ವ್ಯಾಪಿಸಿದಳು. 

೪೨. ಇದಾದಬಳಿಕ ರತ್ತಾಕರನು ತನ್ನಲ್ಲಿ ಶ್ರ (ದೇವಿಯು ಜನಿಸಿದುದರ 
ಪ್ರಭಾವದಿಂದ ಸಂಪೂರ್ಣವಾದ ಅಶ್ಸ್ಚಯರತ್ನಗಳುಳ್ಳ ವನಾಗಿ ಅನ್ವರ್ಥ 
(ರತ್ನಾಕರ) ನಾಮವುಳ್ಳ ವನಾದನು. 

೪೩. ಆ ರತ್ನಾಕರನು ಬಹುರಸಗಳಿಂದ ಕೂಡಿ ಅಮೃತಸವ 
ಲ್ವುಬಗೆಯ ಶ್ರೇಷ್ಠಾನ್ನಗಳಿಂದ ಬಂದಿದ್ದ ಸರ್ವರನ್ನೂ ತೃಪ್ತಿ ಪಡಿಸಿದನು. 


ಆಸ 
ಎಡಿ 
ಮ 


೨೮೪ ಶ್ರೀ ಸ್ಕಾಂದಮಹಾಪುರಾಣಂ 


ಆನರ್ಫ್ಯಾಣಿ ಚ ವಸ್ತ್ರಾಣಿ ರತ್ನ ಭೂಷಾಃ ಪರಿಚ್ಛದಾನ್‌ । 
ದೇವಾದಿಭ್ಯೋ ದದೌ ಪ್ರೀತ್ಯಾ ಸರ್ವೇಭ್ಯೋಪಿ ಪೃಥಕ್‌ ಪೃಥಕ್‌॥ ೪೪ ॥ 
ಜಾಮಾತುಸ್ತುಷ್ಟಯೇ ಸ್ವಸ್ಯ ತದೀಯೇಭ್ಯಸ್ಮದಾಂಬುಧೇಃ | 


ನಾಸೀತ್ರಿಮಪ್ಯದೇಯಂ ವೈ ಘನವದ್ದನವರ್ಷಿಣಃ ॥ ೪೫ ॥ 
ಭಗವಾನಪಿ ತದ್ದತ್ತಂ ಯೌತಕಂ ಚೆ ಧನಂ ಬಹು | 
ಬ್ರಾಹ್ಮಣೇಭ್ಯಃ ಪ್ರದಾಯ್ಯ್ಕೆವ ಶ್ರಿಯಾ ಸಹ ತಿರೋದಭೇ ॥ ೪೬ ॥ 


ಲಕ್ಷ್ಮೀನಾರಾಯಣಾಭ್ಯಾಂ ತೇ ಭೃಶಮಾನಂದಿತಾಃ ಸುರಾಃ । 
ಇಂದ್ರಾದಯೋ ದಿವಂ ಜಗ್ಮುಃ ಸ್ವಂ ಸ್ವಂ ಧಾಮಾಂಪರೇ ಯಯುಃ ॥ 
ಅಧಿಕಾರಂ ಚ ಸಂಪ್ರಾಪ್ಯ ಯಥಾಪೂರ್ವಂ ನಿಜಂ ನಿಜಂ | 


ಸರ್ಮೇಪಿ ಸುಖನೋ ಜಾತಾಃ ಪ್ರಸಾದಾತ್ಮಮಲಾಪತೇಃ Hu ೪೮॥ 
ಮಂದರಂ ಚೆ ಗಿರಿಂ ತಾರ್ಕ್ಸ್ಯಃ ಪುನರ್ಭಗನದಾಜ್ಞಯಾ | 

ಸ್ವಸ್ಥಾನಂ ಸಮು ಪಾನೀಯ ಸ್ಥಾಪಯಾಮಾಸ ಲೀಲಯಾ ॥೪೯॥% 
ಏವಮಿಂದ್ರೇಣ ಬ್ರಹ್ಮರ್ನೇ ನಷ್ಟಾ ಬ್ರಾಹ್ಮಣಶಾಪತಃ | 

ಉಪೆಲಬ್ಸಾ ಪುನಃ ಸಂಪನ್ನಾರಾಯಣಪ್ರಸಾದತಃ ॥೫೦॥ 





೪೪, ಅನರ್ಫ್ಯವೆನಿಸಿದ ವಸ್ತ್ರಗಳನ್ನೂ, ರತ್ತಭೂಷಣಗಳನ್ನೂ, ಬಗೆ 
ಬಗೆಯ ಹೊದಿಕೆಗಳನ್ನೂ, ಸಮಸ್ತದೇವತೆಗಳಿಗೂ ಒಬ್ಬೊಬ್ಬರಿಗೂ ಬೇರೆ ಬೇರೆ 
ಯಾಗಿ ಪ್ರೀತಿಯಿಂದ ಉಡುಗರೆ ಕೊಟ್ಟನು. 

೪೫. ತನ್ನಳಿಯನ ತೃಪ್ತಿಗಾಗಿ ಅವನಿಗೂ ಅವನ ಕಡೆಯವರಿಗೂ ದಾನ 
ಮಾಡುವಲ್ಲಿ ಮೇಘದಂತೆ ಧನವೃಷ್ಟಿಯನ್ನೂ ಕರೆಯುವನಾದ ಆ ಅಂಬುಧಿಗೆ 
ಅದೇಯವಾದುದು ಯಾವುದೊಂದೂ ಕಾಣಿಸುತ್ತಿರಲಿಲ್ಲ. 

೪೬. ಭಗವಂತನು ಕೂಡ ಮದುವೆಯ ಉಡುಗೊರೆಯಾಗಿ ಬಂದ ಆ ಬಹು 
ಧನವನ್ನೂ ಬ್ರಾಹ್ಮಣರಿಗೆ ದಾನಮಾಡಿ ಶ್ರೀಯಿಂದೊಡಗೂಡಿ ಅಂತರ್ಧಾನ 
ಹೊಂದಿದನು. 

೪೭. ಶ್ರೀಲಕ್ಸ್ಮೀನಾರಾಯಣರ ಕಲ್ಯಾಣ ಮಹೋತ್ಸವವನ್ನು ನೋಡಿ 
ಬಹಳವಾಗಿ ಆನಂದಿಸಿದ ಇಂದ್ರಾದಿ ಬೇವತೆಗಳು ಸ್ವರ್ಗಕ್ಕೆ ಹೊರಟುಹೋದರು. 
ಉಳಿದವರು ತಮ್ಮ ತಮ್ಮ ನಿವಾಸಗಳಿಗೆ ತೆರಳಿದರು. 

೪೮. ಆ ಕಮಲಾಪತಿಯ ಪ್ರಸಾದದಿಂದ ಮೊದಲಿನಂತೆಯೆ ತಮ್ಮತಮ್ಮ 
ಅಧಿಕಾರವನ್ನು ಪಡೆದು ಸರ್ವರೂ ಸುಖಿಗಳಾದರು. 

೪೯. ಭಗವಂತನ ಆಜ್ಞೆಯಿಂದ ತಾರ್ಕ್ಸ್ಯನು (ಗರುಡನು) ಮಂದರಗಿರಿ 
ಯನ್ನು ಲೀಲೆಯಿಂದೆತ್ತಿ ಅದರ ಸ್ಥಾನಕ್ಕೇ ತಂದು ಸ್ಥಾಪನೆಮಾಡಿದನು. 

೫೦. ಎಲ್ಫೈ ಬ್ರಹ್ಮರ್ಷಿಯೇ! ಹೀಗೆ ಬ್ರಾಹ್ಮಣಶಾಪದಿಂದ ನಾಶವಾಗಿ 


ಪಂಚದಶೋಕಧ್ಯಾಯಃ ೨೮೫ 


ಯ ಏತಾಂ ಶೃಣುಯಾತ್‌ ಪುಣ್ಯಾಂ ಕಥಾಂ ಭಗನತೋ ಮುನೇ । 

ಕೀರ್ತಯೇತ್‌ ಪ್ರಯತೋ ವಾಪಿ ಸಂಪದಂ ಪ್ರಾಪ್ಲುತೋಹಿ ಸಃ ॥೫೧॥ 

ಗೃಹಿಣಾಂ ಧನಸಿದ್ಧಿಃ ಸ್ಯಾತ್‌ ತ್ಯಾಗಿನಾಂ ಚ ಯಥೇಷ್ಸಿತಾ । 

ಭಕ್ತಿಜ್ಞಾ ನ ನಿರಾಗಾದೇರ್ಭವೇತ್ಸಿದ್ದಿರನೇನ ವೈ ॥ ೫೨ ॥ 

ಇತಿ ತೇ ಕಥಿತಂ ಬ್ರಹ್ಮನ್ಯಥೇಂದ್ರಃ ಪ್ರಾಪ ಸಂಪದಂ । 

ನಾರದೋಪಿ ಯಥಾ ಶ್ವೇತಂ ದ್ವೀಪಂಸ ಗತವಾನೃಷಿಃ । 

ತತ್ತೇ ಸರ್ವಂ ಪ್ರವಕ್ಸ್ಯಾಮಿ ಶೃಣುಷ್ಟೈಕೇನ ಚೇತಸಾ ! ೫೩॥ 
ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 


ದ್ವಿತೀಯೇ ವೈಷ್ಣವಖಂಡೇ ಶ್ರೀ ವಾಸುದೇವಮಾಹಾತ್ಮ್ಯೇ *« ಲಕ್ಷ್ಮೀನಾರಾಯಣ 
ಸ್ತುತಿನಿರೂಪಣಂ?* ನಾಮ ಪಂಚದಶೋಂಧ್ಯಾಯಃ 








ಹೋಗಿದ್ದ ಸಂಪತ್ತನ್ನು ಆ ಮಹೇಂದ್ರನು ಶ್ರೀಮನ್ನಾರಾಯಣನ ಪ್ರಸಾದದಿಂದ 
ಪುನಃ ಸಡೆದುಕೊಂಡನು. 

೫೧ ಎಲೈ ಮುನಿಯೇ! ಯಾವನು ಪುಣ್ಯಕರವಾದ ಭಗವಂತನ ಈ ಕಥೆ 
ಯನ್ನು ಕೇಳುವನೋ, ಅಥವಾ ನಿಯಮನಿಷ್ಮನಾಗಿ ಈ ಕಥೆಯನ್ನು ಹೇಳು 
ವನೋ ಅವನು ಸಂಪತ್ತನ್ನು ಪಡೆಯುತ್ತಾನೆ. 

೫೨. ಇದರಿಂದ ಗೃಹಸ್ಥರಿಗೆ ಧನಸಿದ್ಧಿಯುಂಟಾಗುತ್ತದೆ. ತ್ಯಾಗಿಗಳಿಗೂ 
ಭಕ್ತಿ, ಜ್ಞಾನ, ವೈರಾಗ್ಯಾದಿಗಳಲ್ಲಿ ಅವರವರಿಗೆ ಇಷ್ಟವಿರುವ ಪ್ರಕಾರದಲ್ಲಿ 
ಸಿದ್ಧಿಯುಂಬಾಗುತ್ತದೆ. 

೫೩. ಎಲೈ ಬ್ರಾಹ್ಮಣನೇ! ಇಂದ್ರನು ಸಂಪತನ್ನು ಹೇಗೆ ಪಡೆದನೆಂಬು 
ದನ್ನು ಈ ರೀತಿ ನಿನಗೆ ಹೇಳಲಾಯಿತು. ಆ ನಾರದಖುಷಿಯು ಕೂಡ ಹೇಗೆ 
ಶ್ವೇತದ್ವೀಪಕ್ಕೆ ಹೋದನೆಂಬ ಆ ಸಂಗತಿಯೆಲ್ಲವನ್ನೂ ನಿನಗೆ ತಿಳಿಸುತ್ತೇನೆ. 
ಒಮ್ಮನಸ್ಸಿನಿಂದ ಆಲಿಸು.” 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಸ್ಥವಖಂಡದ ವಾಸುದೇವ ಮಾಹಾತ್ಮ್ಯದಲ್ಲಿ 
“ ಶ್ರೀಲಕ್ಷ್ಮೀ ನಾರಾಯಣಸ್ತ್ಯೋತ್ರನಿರೂಪಣ?''ವೆಂಬ 
ಹದಿನೈ ದನೆಯ ಅಧ್ಯಾಯವು ಮಂಗಿದುದು 


» ಶ್ರೀಃ ॥ 


ಅಥ ಸೋಡಶೋಧ್ಯಾಯಃ 


ಗೋಲೋಕವರ್ಣನಂ 
ಸ್ಕಂದ ಉವಾಚ: 
ಮೇರುಶೃಂಗಂ ಸಮಾರೂಢೋ ನಾರಡೋ ದಿವ್ಯಯಾ ದೃಶಾ । 
ಶ್ವೇತದ್ವೀಪಂ ಚ ತತ್ರಸ್ಥಾನ್‌ ಪಶ್ಯನ್‌ ಮುಕ್ತಾನ್‌ ಸಹಸ್ರಶಃ ॥೧॥ 
ವಾಸುದೇವೇ ಭಗವತಿ ದೃಷ್ಟಿ ಮಾಬಧ್ಯ ತತ್ಕ್ಪಣಂ । 
ಉತ್ಸೆಪಾತ ಮಹಾಯೋಗೀ ಸದ್ಯಃ ಪ್ರಾಪ ಚ ಧಾಮ ತತ್‌ ॥೨॥ 


ಪ್ರಾಪ್ಯಶ್ವೇತಂ ಮಹಾದ್ವೀಪಂ ನಾರದೋ ಹೃಷ್ಟಮಾನಸಃ । 
ದದರ್ಶ ಭಕ್ತಾಂಸ್ತಾನೇನ ಶ್ವ್ಚೇತಾಂಶ್ಚಂದ್ರಪ್ರಭಾನ್‌ ಶುಭಾನ್‌ ॥ ೩॥ 
ಪೂಜಯಾಮಾಸ ಶಿರಸಾ ಮನಸಾ ತೈಶ್ಹ ಪೂಜಿತಃ । 


ದಿದೃಕ್ಸುರ್ಬ್ರಹ್ಮ ಸರಮಂಸಚ ಕೃಚ್ಛ್ರಸರಃ ಸ್ಥಿತಃ ॥೪॥ 
ಭಕ್ತಮೇಕಾಂತಿಕಂ ವಿಷ್ಣೋರ್ಜುದ್ಧಾ 4 ಭಾಗವತಾಸ್ತು ತೇ। 
ತಮೂಚುಸ್ತುಷ್ಟಮನಸೋ ಜಸಂತಂ ದ್ವಾದಶಾಕ್ಚರಂ ॥೫॥ 





ಕನ್ನಡದ ಅನುವಾದ 
ಗೋಲೋಕನರ್ಣನ 

೧-೨. ಸ್ವಂದನು ಹೇಳುತ್ತಾ,ನೆ:--ನಾರದನು ಮೇರುಶಿಖರವನ್ನೇರಿ ಶ್ವೇತ 
ದ್ವೀಪವನ್ನೂ ಅಲ್ಲಿರುವ ಸಹೆಸ್ರಾರು ಮಂದಿ ಮುಕ್ತರನ್ನೂ ದಿವ್ಯದೃಷ್ಟಿಯಿಂದ 
ನೋಡುತ್ತ, ಭಗವಂತನಾದ ವಾಸುದೇವನಲ್ಲಿ ದೃಷ್ಟಿಯನ್ನು ನೆಲೆಗೊಳಿಸಿ 
ತಕ್ಸಣವೆ ಮೇಲಕ್ಕೆ ಹಾರಿದನು; ಆ ಮಹಾಯೋಗಿಯು ಕೂಡಲೆ ಆ ಸ್ಥಾನಕ್ಕೂ 
ಹೋಗಿ ಸೇರಿದನು. 

೩. ಶ್ವೇತದ್ವೀಪವನ್ಸೈದಿದತರುವಾಯ ಆತನು ಹರ್ಷತುಂಬಿದ ಮನಸ್ಸು 
ಳ್ಳವನಾದನು. ಅಲ್ಲಿ ಚಂದ್ರಪ್ರಭೆಯಂತೆ ಬೆಳಗುತ್ತ ಶ್ವೇತವರ್ಣವುಳ್ಳ ವರಾದ 
ಆ ಭಕ್ತರನ್ನು ಕಂಡನು. 

೪. ಶಿರಸ್ಸಿನಿಂದ ನಮಸ್ಕರಿಸಿಯ್ಕೂ ಮನಸ್ಸಿನಿಂದ ಧ್ಯಾನಿಸಿಯೂ, 
ಅವರನ್ನು ಪೂಜಿಸಿದನು; ಅವರಿಂದಲೂ ಪ್ರತಿಯಾಗಿ ಪೂಜಿಸಲ್ಪಟ್ಟನು. 
ಪರಬ್ರಹ್ಮನನ್ನು ದರ್ಶನಮಾಡಬೇಕೆಂಬ ಬಯಕೆಯುಳ್ಳವನಾಗಿ ಅಲ್ಲಿಯೇ 
ಕೃಚ್ಛ ವ್ರತವನ್ನು ಮಾಡತೊಡಗಿದನು. 

೫. ಆ ಭಾಗವತರಾದರೊ ಅವನು ಮಹಾವಿಷ್ಣುವಿನ ಏಕಾಂತಭಕ್ತನೆಂದು 
ತಿಳಿದು ಮನಸ್ಸಂತುಷ್ಟಿಯನ್ನು ಹೊಂದಿದವರಾಗಿ ದ್ವಾದಶಾಕ್ಟರಮಂತ್ರವನ್ನು 
ಜಪಿಸುತ್ತಿದ್ದ ಅವನನ್ನು ಕುರಿತು ಹೀಗೆಂದರು: 


ನೋಡಶೋತಧ್ಯಾಯೆಃ ೨೮೭ 


ಶ್ರೇತಮುಕ್ತಾ ಊಚುಃ 
ಮುಖನಿವರ್ಯ ಭವಾನ್‌ ಭಕ್ತಃ ಕೃಷ್ಣಸ್ಕಾಸಿ ಯತೋತತ್ರ ನಃ । 
ದೃಷ್ಟವಾನ್‌ ದೇವದುರ್ದರ್ಶ್ಯಾನ್ಠಿಮಿಚ್ಛನ್ನಥ ತಪ್ಯತಿ Man 
ನಾರದ ಉವಾಚ: 
ಭಗವಂತಂ ಹರಂ ಬ್ರಹ್ಮ ಸಾಕ್ಸಾತೃಷ್ಣಮಹಂ ಪ್ರಭುಂ! 
ದ್ರಷ್ಟುಮುತ್ಕೋಸ್ಮಿ ಭಕ್ತೇಂದ್ರಾಸ್ತಂ ದರ್ಶಯತ ತತ್ಪ್ರಿಯಾಃ ॥ ೭॥ 
ಸ್ಕಂದ ಉವಾಚ: 
ತದೈಕಃ ಶ್ವೇತಮುಕ್ತಸ್ತು ಕೃಷ್ಣೇನ ಪ್ರೇರಿತೋ ಹೃದಿ । 
ಏಹಿ ತೇ ದರ್ಶಯೇ ಕೃಷ್ಣ ಸ ವಾತ್ಯುಕ್ತಾ ಪುರತೋಭವತ್‌ nen 
ಪ್ರಹೃಷ್ಟೋ ನಾರದಸೆ* €ನ ಸಾಕಮಾಕಾಶನರ್ತ್ಮನಾ । 
ಪಶ್ಯನ್‌ SN ದೇವಾನಾಂ ತತ ಊರ್ಧ್ವಂ ಯಯೌ ಮುನಿಃ ॥ ೯॥ 
ಸಸ್ತರ್ಷೀಂಶ್ಚ ಧ್ರುವಂ ದೃಷ್ಟ್ಟ್ವಾಂನಾಸಕ್ತಃ ಕುತ್ರಚಿತ್ಸ ಚ । 
ಮಹರ್ಜನತಪೋಲೋಕಾನ್ಸ್ಯತೀಯಾಯು ದ್ವಿಜೋತ್ತಮ ॥ ೧೦॥ 


೬. ಶ್ವೇತಮುಕ್ತರು ಹೇಳುತ್ತಾರೆ: ಎಲ್ಫೈ ಮುವಿವರ್ಯನೇ! ನೀನು 
ಇಲ್ಲಿಗೆ ಬಂದು ದೇವತೆಗಳಿಗೂ ನೋಡಲು ಕಷ್ಟಸಾಧ್ಯರಾದ ನಮ್ಮನ್ನು ನೋಡಿದೆ. 
ಆದುದರಿಂದ ನೀನು ಶ್ರೀ ಕೃಷ್ಣನ ಭಕ್ಕನೇ ಸರಿ. ಇನ್ನೂ ನೀನೇನನ್ನು ಬಯಸಿ 
ತಪಿಸುತ್ತಿ ದ್ದಿ ಯೆ??? 

ಈ ನಾರದನು ಹೇಳುತ್ತಾನೆ: “ ಎಲ್ಫೈ ಭಕ್ತಶೆ ಶ್ರೇಷ್ಠ ರೇ! ಪ್ರಭುವೂ, 
ಭಗವಂತನೂ, ಪರಬ್ರಹ ಸ್ಮನೂ ಆದ ಸಾಕಾ ತ್‌ ಶ್ರಿ ಶ್ರೀಕ ಷ್ಣನನ್ನು ದರ್ಶನಮಾಡ 
ಬೇಕೆಂದು ಉತ್ಸುಕನಾಗಿದ್ದೇನೆ. ಅವನಿಗೆ ಪ್ರಿಯರಾಗಿರುವ ನೀವು ನನಗೆ 
ಅವನ ದರ್ಶನವನ್ನು ಮಾಡಿಸಿರಿ.?? 

ಲ. ಸಿದನು ಹೇಳುತ್ತಾನೆ: ಆಗ ಒಬ್ಬ ಶ್ರೇತಮುಕ್ತನು ಕೃಷ್ಣನಿಂದ 
ಹೈ ದಯದಲ್ಲಿ ಪ್ರೇರಿಸಲ್ಪ ಟ್ಟ ವನಾಗಿ, "ಎಲೈ ಭಕ ಕೃನೇ! ಬಾ ನಿನಗೆ ಕೃಷ್ಣನನ್ನು 
ತೋರಿಸುತ್ತೇನೆ? ಆ ನುಡಿದು ಮುಂದೆ ಹೊರಟನು. 

೯. ನಾರದಮುನಿಯು ಬಹಳವಾಗಿ ಹರ್ಷಗೊಂಡು ಅವನೊಡನೆ ಆಕಾಶ 
ಮಾರ್ಗದಲ್ಲಿ ಹೊರಟು ದೇವತೆಗಳ ಸ್ಥಾನಗಳೆಲ್ಲವನ್ನೂ ದಾಟ ಅಲ್ಲಿಂದ ಮೇಲಕ್ಕೆ 
ಹೋದನು. 

೧೦. ಎಲೆ ದ್ವಿಜೋತ್ತಮನೇ! ಆ ಮುನಿಯು ಸಪ ಸ್ವರ್ಷಿಗಳನ್ನೂ ಧ್ರುವ 
ನನ್ನೂ ಕಂಡು ಅಲ್ಲೆಲ್ಲಿಯೂ ಆಸಕ್ತಿಯಿಲ್ಲದವನಾಗಿ, ಮಹರ್ಲೋಕ್ಕ, ಜನೋ 
ಲೋಕ, ತಪೋಲೋಕಗಳನ್ನು ದಾಟ ಮುಂದೆ ನಡೆದನು. 

30 


೨೮೮ ಶ್ರೀ ಸ್ಕಾಂದಮಹಾಪುರಾಣಂ 


ಬ್ರಹ್ಮಲೋಕಂ ತತೋ ದೃಷ್ಟ್ಯಾ ಶ್ವೇತಮುಕ್ತಾನುಗೋ ಮುನಿಃ । 
ಜಪ ೈಷ್ಣ ಸ್ಯ ತನೇಚ್ನೆ ಕೈಯಾಂಧ್ವಾನಂ ಪ್ರಾಪಾಷಾ ಶವರಣೇಷ್ಟಪಿ ॥ ೧೧ 
ಭೂಮ (ಜೋನಿಲಾಕಾಶಾಹನ್ಮಾ ಹತ ಕ ತೀಃ ಕ್ರಮಾತ್‌ । 
ಕ್ರಾಂತ್ರಾ ದಶೋತ್ತರಗುಣಾಃ ಪ್ರಾ ಪ ಗೋಲೋಕನುಷ್ಭುತಂ i ೧೨ ॥ 
ಧಾಮ ತೇಜೋಮ ಯಂ ತದ್ಧಿ ಪ್ರಾಪ ್ಯಮೇಕಾಂತಿತೈ ರ್ಹರೇಃ । 
ಗಚ್ಛ್ಚನ್ನದರ್ಶ ನಿತತಾನುಗಾಧಾಂ ಸರೇ ನದೀಂ 


॥ ೧೩ ॥ 
ಗಿ ಜನಾ ನಧೌತಚಂದನಸೌರಭಾಂ । 

ಪುಂಡರೀಕೈಃ ಕೋಕನಜೈ ರಮಾ ;ಮಿಂದೀವಕ್ಕೆ ರಪಿ ॥ ೧೪ ॥ 
ತಸ್ಯಾಸ್ತಟಿಂ ಮಸೂರಿ ಕ ಟಿಕಾಕ್ಸ ಮಯಂ ಮಹತ್‌ । 

ಪ್ರಾಪಶ್ಶೆ ೇತಹರಿದ್ರಕ್ಷ ಕ್ಷನೀತಸನ್ಮ ಜೆರಾಜಿತಂ ॥ ೧೫ ॥ 
ಕ ವೃಕ್ಷ ಲಿಭಿರ್ಜುಷ್ಟ ೦ ಪ್ರವಾಲಾಂಕುರಶೋಭಿತಂ । 

ಸ್ಕಮಂತಕೇಂ ದ್ರನೀಲಾದಿ ಮಣೀನಾಂ ಖನಿಮಂಡಿತಂ ॥ ೧೬ ॥ 





೧೧. ಬಳಕ್ಕ ಆ ಶ್ವೇತಮುಕ್ತನನ್ನು ಅನುಸರಿಸಿ ಹೋಗುತ್ತಲಿದ್ದ 
ಆ ಮುನಿಯು ಬ್ರಹ್ಮಲೋಕವನ್ನು ಕಂಡು ಶ್ರೀಕೃಷ್ಣನ ಇಚ್ಛೆಯಿಂದಲೇ 

ಷ್ಟಾವರಣಗಳಲ್ಲಿಯೂ ಕೂಡ ಮಾರ್ಗವನ್ನು ಪಡೆದನು. 

೧೨. ಭೂಮಿ, ಅಪ್‌ (ನೀರು), ತೇಜಸ್ಸು, ಅನಿಲ (ವಾಯು), ಆಕಾಶ, 
ಅಹೆಂಕಾರ, ಮಹತ್ರಕ್ಸೃತಿ- ಒಂದಕ್ಕಿಂತ ಒಂದು ಹತ್ತರಷ್ಟು ಅಧಿಕವೆನಿಸಿರುವ 
ಇವುಗಳೆಲ್ಲವನ್ನೂ ಕ್ರಮವಾಗಿ ದಾಟ ಅದ್ಭುತವಾದ ಗೋಲೋಕನನ್ನೈದಿದನು. 

೧೩. ಶ್ರೀಹರಿಯ ಏಕಾಂತಭಕ್ತರಿಂದ ಮಾತ್ರವೇ ಪಡೆಯತಕ್ಕುದಾ 
ದುದೂ, ತೇಜೋಮಯವಾದುದೂ ಆದ ಆ ಪರಂಧಾಮವನ್ನೈದಿಹೋಗುತ್ತಾ, 
ವಿಸ್ತಾರವೂ, ಅಗಾಧವೂ ಆದ ವಿರಜಾನದಿಯನ್ನು ಕಂಡನು. 

೧೪. ಗೋಪಗೋಪೀಸಮೂಹಗಳು ಸ್ಲಾನಮಾಡುವುದರಿಂದ ತೊಳೆದು 
ಹೋದ ಚಂದನದ ಸುಗಂಧದಿಂದ ಕೂಡಿದುದಾಗಿ ಪುಂಡರೀಕ, ಕೋಕನದ, 
ಇಂದೀವರ ಮೊದಲಾದ ಪುಷ್ಪಗಳಿಂದ ಮನೋಹರವಾಗಿಯೂ ಇದ್ದ ಆ ವಿರಜಾ 
ನದಿಯು ಬಹಳವಾಗಿ ಪ ಸ್ರಕಾಶಿಸುತ್ತಿ ದ್ದಿ ತು. 

೧೫. ಆ ಸಸರ ಹ ಕೈಟಿಕತಿಲಾಮಯವಾಗಿ ಬಿಳುಪು, ಪಚ್ಚೆ, ಹಳದಿ 
ಬಣ್ಣ ಗಳ ಶ್ರೆ ಷ್ಠ ಮಣಿಗಳಿಂದ. ವಿರಾಜಿತವಾಗಿ ಮನೋಹರವಾಗಿದೆ ಅದರ 
ಮಹತ್ತ, ತ ತೀರವನ್ನು ಹೋಗಿ ಸೇರಿದನು. 

೧೬. ಆತೀರವು ಕಲ್ಪ ವೃ ಕ್ಚದ ಸಾಲುಗಳಿಂದ ಕೂಡಿ, ಹವಳದ ಕುಡಿಗಳಿಂದ 
ಶೋಭಿತವಾಗಿದ್ದಿತು; ಸೈಮಂತಕ, ಇಂದ್ರನೀಲ ಮೊದಲಾದ ಮಣಿಗಳ 
ಗಣಿಗಳಿಂದಲೇ ಮಂಡಿತವಾಗಿದ್ದಿತು. 


ಸೋಡಶೋತಧ್ಯಾಯಃ ೨೮೯ 


ನಾನಾಮಣೀಂದ್ರನಿಚಿತಸೋಪಾನತತಿಶೋಭನಂ 1 


ಕೂಜದ್ಭಿರ್ಮಧುರಂ ಜುಷ್ಟಂ ಹಂಸಕಾರಂಡವಾದಿಭಿಃ ॥ ೧೭ ॥ 
ವೃಂದೈಃ ಕಾನುದುಘಾನಾಂ ಚೆ ಗಜೇಂದ್ರಾಣಾಂ ಚ ವಾಜಿನಾಂ । 
ಹಿಬದ್ಧಿರ್ನಿರ್ನುಲಂ ತೋಯಂ ರಾಜಿತಂ ಸವ್ಯ ತಿಕ್ರಮಾತ್‌ ॥ ೧೮॥ 
ಉತ್ತೀರ್ಯಾಥ ಧುನೀಂ ದಿವ್ಯಾಂ ತತ್ತ ಕ ಾದೀಶ್ವ ರೇಚ್ಛೆ ಯಾ । 

ತದಾ Pಿಮಪರಿಖಾಭೂತಾಂ ಕತಕ ಂಗಾಗಮಾಪ ಸಃ ॥೧೯॥ 
ಹಿರಣ್ಯ ಮಯಂ ದರ್ಶನೀಂಯಂ ಕೋಟಯೋಜನಮುಚ್ಛಿ ತಂ | 

ನಿಸಾ ರೇ ದಶಕೋಟ್ಯ ಸ್ತು ಯೋಜನಾನಾಂ ನುನೋಪಹರಂ ॥ ೨೦॥ 
ಸಹಸ್ರಶಃ ಕಲ್ಲ ಶವೃಳ್ಸ್ಸೈಃ ಪಾರಿಜಾತಾದಿಭಿರ್ದ್ಯಮೈಃ । 
ಮಲ್ಲಿಕಾಯೂಥಿಕಾಭಶ್ಚ ಲವಂಗೆ [ಲಾಲತಾದಿಭಿಕ. ॥ ೨೧॥ 
ಸ್ವರ್ಣರಂಭಾದಿಭಿಶಾ ನ ನೈೈಃ ಶೋಭಮಾನಂ ಮಹೀರುಹೈಃ । 

ಬಿಜಿ ೈರ್ಮುಗಗಣೈರ್ನಾಗೈೈಃ ಪಕ್ಕಿ ಕ್ಸಿಭಿಶ್ಚ ಸುಕೂಜಿತೈಃ ॥ ೨೨ ॥ 
ದುರ್ಗಾಯಿತಸ್ಯ ತದ್ದಾನ್ನು ಸ್ತಸ್ಯ ರಷ್ಯೇಷು ಸು 

ಮನೋಜ್ಞಾ ಶ್ಚಿತತಾನ್ವಿಶ್ಸತ್‌ ಭಗವಡ್ರಾ ಸಮಂಡಪಾನ್‌ ॥ ೨೩॥ 





೧೭. ಬಗೆ ಬಗೆಯ ಮಣಿಶ್ರೇಷ್ಮಗಳಿಂದ ಕೆತ್ತಿದ ಸೋಪಾನಸಮೂಹ 
ಗಳಿಂದ ಶೋಭಿಸುತ್ತಿದ್ದಿತು. ಮಧುರವಾಗಿ ಧ್ವನಿಬೀರುತ್ತಿರುವ ಹಂಸಕಾರಂಡ 
ವಾದಿಗಳಿಂದ ಕೂಡಿದುದಾಗಿದ್ದಿತು. 

೧೮-೨೦, ತರುವಾಯ ಆ ನಾರದಮುನಿಯು ಆ ನದಿಯ ನಿರ್ಮಲೋದಕ 
ವನ್ನು ಕುಡಿಯುತ್ತಿರುವ ಕಾಮದೇನುಗಳನ್ನೂ, ದಿವ್ಯ ಗಜಶ್ರೇಷ್ಠಗಳನ್ನೂ 
ಕಂಡನು. ತರುವಾಯ ಆತನು ದಿವ್ಯಾಶ್ವ ಗಳ ಹಿಂಡುಗಳಿಂದ `ಕಂಜಿಸುತ್ತಿ, ಪ 
ಆ ನದಿಯನ್ನು ದಾಟಿದನು. ಆತನು ಆ Se. ಅಗಳ್ಲೆ ಯಂತೆ 
ಒಪ್ಪುವ ಆ ದಿವ್ಯನದಿಯನ್ನು ಸ ಆ ಕ್ಸಣವೆ ಈಶ್ವ ರೇಚ್ಛೆ ಯಿಂದ ಶತಶ್ಚಂಗ 
ಪರ್ವತಕ್ಕೆ ಹೋಗಿ ಸೇರಿದನು. ಸರ್ವತವು ಸ್ವರ್ಣಮಯೆವಾಗಿ ನೋಟಕ್ಕೆ 
ಮನೋಹರವಾಗಿ 2.೫೩ ೬ ಎತ್ತರವಾಗಿ ಕಂಗೊಳಿಸುತ್ತಿ ದ್ದ ತು. 

೨೧-೨೨. ಸಹಸ್ರ ಸಹಸ್ರ ಸಂಖ್ಯೆ ಯ ಕಲ್ಪವೃಕ್ಸಗಳಿಂದಲೂ, ಪಾರಿಜಾತ 
ಮೊದಲಾದ ಹೊಮರಗಳಿಂದಲ್ಲೂ, ಮಲ್ಲಿಗೆಯ ಗುಂಪುಗಳಿಂದಲೂ, ಲವಂಗ 
ಏಲಕ್ಕೆಗಳ ಬಳ್ಳಿಗುಂಪುಗಳಿಂದಲೂ, ಚಿನ್ನದ ಬಾಳೆಯ ಗಿಡಗಳಿಂದಲ್ಲೂ ಬೇರೆ 
ಬಗೆಯ ಮರಗಳಿಂದಲೂ ಶೋಭಿಸುತ್ತಿದ್ದಿತು. ದಿವ್ಯ ಮೃಗಸಮಣಹೆಗಳಿಂದಲೂ, 
ನಾಗಗಳಿಂದಲೂ, ಪಕ್ಷಿಗಳ ಇಂಪಾದ ಕೂಜಿತಗಳಿಂದಲೂ ರಂಜಿಸುತ್ತಿ ದ್ವಿತು. 

೨೩. ಆ ಧಾಮಕ್ಕೆ ದುರ್ಗದ ಹಾಗಿದ್ದ ಆ ಪರ್ವತದ ರಮ್ಯವಾದ ತಪ ಪ್ಪಲ 
ಗಳಲ್ಲಿ ಮನಸ್ಸಿಗೆ ಮೆಚ್ಚಾಗಿರುವುದಾಗಿಯೂ, ವಿಸ್ತಾ ರವಾಗಿಯೂ ಭಕ 
ಭಗವಂತನ ರಾಸಮಂಡಪಗಳನ್ನೂ ಕಂಡನು. 


೨೯೦ ಶ್ರೀ ಸ್ಕಾಂದೆಮೆಹಾಪುರಾಣಂ 


ವೃತಾನುದ್ಯಾನತತಿಭಿಃ ಫುಲ್ಲಪುಷ್ಟಸುಗಂಧಿಭಿಃ 1 


ಕಪಾಟ್ಕಿ ರತ್ನನಿಚಿತ್ಸೆಶ್ಚತುರ್ದ್ಯಾರಸುಶೋಚನಾನ್‌ ॥ ೨೪ ॥ 
ಚಿತ್ರತೋರಣಸಂಪನ್ನೈ ರತ್ತಸ್ಮಂಭೈ ಸಹಸ್ರಶಃ । 

ಜುಷ್ಕಾಂಶ್ಲೆ ಕದಲೀಸ್ಪಂಭೈರ್ಮುಕ್ತಾಲಂಜೈರ್ವಿತಾನಕಃ ॥ ೨೫॥ 
ದೂರ್ವಾಲಾಜಾಕ್ಸತ ಫಲೈರ್ಯುಕ್ತಾನ್ಮಾಂಗಲಿಕೈರಪಿ । 
ಚಂದನಾಗುರುಕಸ್ತೂರೀ ಕೇಶರೋಕ್ಸಿತ ಚತ್ವರಾನ್‌ ॥ ೨೬ ॥ 
ಸುಶ್ರಾವ್ಯವಾದ್ಯ ನಿನಿದ್ಯೆರ್ಹ್ವ ದ್ಯಾನ್‌ ಬಹುವಿಫೈರಪಿ । 

ತೇಷು ಯ3ೂಥಾನಿ ಗೋಪೀನಾಂ ಕೋಟಶಃ ಸ ದದರ್ಶಹ ॥ ೨೭ ॥ 
ಅನರ್ಥ್ಯವಾಸೋ ಭೂಷಾಭಿಃ ಸದ್ರತ್ನಮಣಿಕಂಕಣೈಃ 
ಕಾಂಚೀನೂಪುರಕೇಯೂಕೈಃ ಶೋಭಿತಾನ್ಯಂಗುಲೀಯಕೈಃ ॥ ೨೮ ॥ 
ತಾರುಣ್ಯರೂಪಲಾವಣ್ಯೈಃ ಸ್ವರೈಶ್ಹಾಂಪ್ರತಿಮಾನಿ ಹ । 
ರಾಧಾಲಕ್ಷ್ಮೀಸವರ್ಣಾನಿ ಶೃಂಗಾರಿಕಕರಾಣಿ ಚ ॥೨೯॥ 





೨೪. ಆ ರಾಸಮಂಡಪಗಳು ಅರಳಿದ ಹೂಗಳ ಸುಗಂಧಗಳಿಂದೊಡಗೂಡಿದ 
ಉದ್ಯಾನ ಸಮೂಹೆಗಳಿಂದ ಸುತ್ತುವರಿಯಲ್ಪಟ್ಟಿದ್ದುವು; ರತ್ನಗಳು ಕೆತ್ತಿದ 
ಕಂದಗಳುಳ್ಳ ನಾಲ್ಕು ನಾಲ್ಕು ಬಾಗಿಲುಗಳಿಂದ ಶೋಭಾಯಮಾನವಾಗಿದ್ದುವು. 

೨೫. ಚಿತ್ರತೋರಣಗಳಿಂಡೆಸೆಯುವ ಸಹಸ್ರಾರು ರತ್ನಸ್ತೆಂಭಗಳಿಂದಲೂ, 
ಬಾಳೆಯ ಕಂಬಗಳಿಂದಲೂ, ಮುತ್ತುಗಳು ಇಳಿಯಬಿಟ್ಟ ಮೇಲ್ವಟ್ಟುಗಳಿಂದಲೂ 
ಕೂಡಿದುವಾಗಿದ್ದುವು. 

೨೬. ಮಂಗಳಲಕ್ಸಣಗಳಾದ ದೂರ್ವೆ (ಹುಲ್ಲುಗರಿಕೆ), ಅರಳು, ಅಕ್ತುತೆ, 
ಫಲಗಳಿಂದ ಕೂಡಿದ್ದುವು. ಚಂದನ, ಅಗುರು, ಕಸ್ತೂರಿ, ಕೇಶರಗಳಿಂದ 
ತೊಳೆದ ಚೌಕಗಳಿಂದೆಸೆಯುತ್ತಿದ್ದುವು. 

೨೭. ಸುಶ್ರಾವ್ಯವಾದ ವಿವಿಧವಾದ್ಯನಾದಗಳಿಂದ ಮನಸ್ಸಿಗೆ ಹಿತವಾಗಿ 
ದ್ಹುವು. ಆ ದೇವಮುನಿಯು ಅವುಗಳಲ್ಲಿ ಗೋಪಿಯರ ಗುಂಪುಗಳನ್ನು ಕೋಟ 
ಕೋಟ ಸಂಖ್ಯೆಯಲ್ಲಿ ಕಂಡನು. 

೨೮. ಅನರ್ಫ್ಯವಾದ ವಸ್ತ್ರಭೂಷಣಗಳಿಂದಲೂ, ಶ್ರೇಷ್ಠವಾದ ರತ್ತ 
ಮಣಿಕಂಕಣಗಳಿಂದಲೂ, ಕಾಂಚಿ (ಒಡ್ಯಾಣ), ನೂಪುರ (ಕಾಲಂದಿಗೆ), 
ಕೇಯೂರ (ಬಾಹುಜಿಗೆ)ಗಳಿಂದಲೂ, ಉಂಗುರಗಳಿಂದಲೂ ಆ ಗೋಪಾಂಗನೆ 
ಯರು ಬಹುವಾಗಿ ಶೋಭಿಸುತ್ತಿದ್ದರು. 

೨೯. ತಾರುಣ್ಯದಲ್ಲಿಯೂ, ರೂಪಲಾವಣ್ಯಗಳಲ್ಲಿಯೂ, ಕಂಠಸ್ವರ 
ಗಳಲ್ಲಿಯೂ ಅವರು ಅಪ್ರತಿಮರಾಗಿದ್ದರು; ರಾಧಾಲಕ್ಷ್ಮ್ಮಿಯರಿಗೆ ಸಮಾನವಾದ 
ವರ್ಣವುಳ್ಳವರಾಗಿದ್ದರಲ್ಲದೆ ಶೃಂಗಾರದ ಕಣಿಗಳೇ ಆಗಿದ್ದರು. 


ಷೋಡಶೋಂ9ಧ್ಯಾಯಃ ೨೯೧ 


ಭೋಗದ್ರವ್ಯೆ ೩ರಹುವಿಫೈರ್ಮಂಡಪೇಷು ಯುತೇಷು ಚ । 


ವಿಲಸಂತಿ ಚ ಗಾಯಂತಿ ಮನೋಜ್ಞಾ 8 ಕೃಷ್ಣಗೀತಿಕಾಃ ॥೩೦॥ 
ಉಪತ್ಯಕಾಸು ತಸ್ಯಾದ್ರೇರಥ ವೃಂದಾವನಾಭಿಧಂ । 

ವನಂ ಮಹತ್ತದದ್ರಾಕ್ಟೀತ್‌ ಸಾನರ್ಣೇ ನಾರದೋ ಮುನಿಃ ॥ ೩೧॥ 
ಕೃಷ್ಣಸ್ಯ ರಾಧಿಕಾಯಾಶ್ಚ ಪ್ರಿಯಂ ತತ್ವ್ರೀಡನಸ್ಥಲಂ | 
ಕಲ್ಪದೃಮಾಲಿಭೀ ರಮ್ಯಂ ಸರೋಭಿಶ್ಚ ಸಪಂಕಜೈಃ 1 ೩೨॥ 
ಆಮ್ಚೆ ರಾಮ್ರಾತಕೈರ್ನೀಪೈರ್ಬದರೀಭಿಶ್ಚ ದಾಡಿಮೈಃ । 

ಖರ್ಜೂರೀ ಪೂಗನಾರಂಗೈರ್ನಾಲಿಕೇರೈಶ್ಚ ಚಂದನೈಃ ॥ ೩೩ ॥ 
ಜಂಬೂಜಂಬೀರಪನಸೈರಕ್ಟ್ಸೋದೈಃ ಸುರದಾರುಭಿಃ । 
ಕದಲೀಭಿಶ್ಚಂಪಕ್ಕೆಶ್ಚ ದ್ರಾಕ್ಸಾಭಿಃ ಸ್ಪರ್ಣಕೇತ ೈತ ॥ ೩೪॥ 
ಫಲಪು ಷ್ಪಭರಾನಮ್ರೆೈರ್ನಾನಾವೃಕ್ಸ್ಛೈರ್ವಿರಾಜಿತಂ I 

ಮಲ್ಲಿಕಾ ಮಾಧನೀ ಕುಂದೈರ್ಲನಂಗೈರ್ಯೂಥಿಕಾದಿಭಿಃ ॥ ೩೫ ॥ 
ಮಂದಶೀತ ಸುಗಂಧೇನ ಸೇವಿತಂ ಮಾತರಿಶ್ವನಾ । 
ಶತಶೃಂಗಸೃತೈರಾರ್ದ್ರಂ ನಿರ್ದುರೈಶ್ಚ ಸಮಂತತಃ ॥ ೩೬ 





೩೦. ಬಹು ವಿಧಗಳಿಂದ ಭೋಗದ್ರವ್ಯಗಳಿಂದ ಆ ಮಂಟಪಗಳು ತುಂಬಿರ 
ಲಾಗಿ ಅವರು ವಿಲಾಸವನ್ನು ಬೀರುತ್ತ ಮನೋಜ್ಞ ಗಳಾದ ಶ್ರೀಕೃಷ್ಣನ ಗೀತೆ 
ಗಳನ್ನು ಗಾನಮಾಡುತ್ತಿದ್ದರು. 

೩೧. ಎಲ್ಫೈ ಸಾವರ್ಣಿಯೇ! ಆ ಬೆಟ್ಟದ ತಪ್ಪಲಿನಲ್ಲಿ ವೃಂದಾವನವೆಂಬ 
ಮಹತ್ತರವಾದ ವನವುಂಟು. ಅದನ್ನು ಆ ನಾರದಮುನಿಯು ಕಂಡನು. 

೩೨. ಆ ಕ್ರೀಡಾಸ್ಕಾನವು ಶ್ರೀಕೃಷ್ಣನಿಗೂ ರಾಧೆಗೂ ಪ್ರಿಯವಾದುದು. 
ಕಲ್ಪವೃಕ್ಪದ ಪಂಕ್ಕೆಗಳಿಂದಲೂ, ತಾವರೆಗಳಿಂದೊಡಗೂಡಿದ ಸರೋವರ 
ಗಳಿಂದಲೂ ರಮ್ಯವಾಗಿರುವುದು. 

೩೩-೩೫. ಆಮ್ರ (ಮಾವು), ಆಮ್ರಾತಕ (ಅಮಟಿ), ನೀಪ (ಕಡಹ), 
ಬದರಿ, ದಾಳಿಂಬೆ, ಖರ್ಜೂರ, ಅಡಕೆ, ಕಿತ್ತಳೆ, ತೆಂಗು, ಚಂದನ, ನೇರಿಳೆ, 
ನಿಂಬೆ, ಹಲಸು, ಅಕ್ಟೋದ, ದೇವದಾರು, ಬಾಳೆ, ಸಂಪಿಗೆ, ದ್ರಾಕ್ಸಿ, ಹೊಂಗೇದಗೆ 
ಇವೇ ಮೊದಲಾದ ಫಲಪುಷ್ಪಗಳ ಭಾರದಿಂದ ಬಗ್ಗಿ ಹೋಗಿರುವ ಬಗೆ ಬಗೆಯ 
ಮರಗಳಿಂದ ವಿರಾಜಿಸುತ್ತಿರುವುದು. ಮಲ್ಲಿಗೆ, ಮಾಧವಿ, ಕುಂದ, ಲವಂಗ 
ಯೂಧಿಕೆ, ಮೊದಲಾದ ಹೂಬಳ್ಳಿಗಳಿಂದ ಪ್ರಕಾಶಿಸುತ್ತಿರುವುದು. 

೩೬. ತಣ್ಣಗೆ ಸುಗಂಧವನ್ನು ಬೀರಿ ಬೀಸುವ ಮಂದಮಾರುತದಿಂದ 
ಸೇವಿತವಾಗಿರುವುದು. ಶತಶೃಂಗಪರ್ವತದಿಂದ ಹೊರಹರಿದುಬರುವ ರುರಿಗಳಿಂದ 
ಸುತ್ತಮುತ್ತ ಎಲ್ಲೆಡೆಯೂ ಆರ್ದ್ರವಾಗಿರುವುದು. 


೨೯೨ ಶ್ರೀ ಸ್ಕಾಂದಮಹಾಪುರಾಣಂ 


ಸದಾವಸಂತೆಶೋಭಾಢ್ಯಂ ರತ್ನದೀಪಾಲಿ ಮಂಡಿತೈಃ 1 

ಶೃಂಗಾರಿಕ ದ್ರವ್ಯಯುತೈಃ ಕುಂಜೈರ್ಜುಷೃಮನೇಕಶಃ ೩೭ ॥ 
ಗೋಪಾನಾಂ ಗೋಪಿಕಾನಾಂ ಚ ಕೃಷ್ಣಸಂಕೀರ್ತನೈರ್ಮುಹುಃ | 
ಗೋನತ್ಸ ಪಕ್ಸಿನಿನದೈರ್ನಾನಾಭೂಷಣ ನಿಸ್ವನೈಃ | 


ದಧಿಮಂಥನ ಶಬ್ದೈಶ್ಚ ಸರ್ವತೋ ನಾದಿತಂ ಮುನೇ ॥ ೩೮ 
ಪುಲ್ಲಪುಷ್ಪ ಫಲಾನವ್ರ ನಾನಾವೃಮಸುಶೋಭನೈಃ । 

ದ್ವಾತ್ರಿಂಶತಾ ವನೈೆರನ್ಶೈರ್ಯುಕ್ತಂ ಪಶ್ಯನ್‌ ಮನೋಹರೈಃ ॥೩೯॥ 
ತದ್ದೀಕ್ಸ್ಯ ಹೃಷ್ಟಃ ಸ ಪ್ರಾಪ ಗೋಲೋಕಪುರಮುಜ್ಯಲಂ । 

ವರ್ತುಲಂ ರತ್ನದುರ್ಗಂ ಚ ರಾಜಮಾರ್ಗೊೋಪಶೋಭಿತಂ ॥೪೦॥ 
ರಾಜಿತಂ ಕೃಷ್ಣಭಕ್ತಾನಾಂ ವಿಮಾನೈಃ ಕೋಟಭಿಸ್ತ,ಥಾ । 

ರಥೈ ರತ್ತೇಂದ್ರಖಜಿತೈಃ ಕಿಂಕಿಣೇಜಾಲಶೋಭಿತೈಃ ॥ ೪೧॥ 
ಮಹಾಮಣೀಂದ್ರಸಿಕರೈ ರತ್ನಸ್ತಂಭಾಲಿಮಂಡಿತೈಃ । 

ಅದ್ಭುತೈಃ ಕೋಟಶಃ ಸೌಫ್ಸೈಃ ಪಂಕ್ತಿಸಂಸ್ಥೈರ್ಮನೋಹರಂ ॥ ೪೨ ॥ 





೩೭, ಸದಾಕಾಲವೂ ವಸಂತಖುತುವಿನ ಶೋಭೆಯಿಂದ ತುಂಬಿರುವುದು. 
ರತ್ನದೀಪಪಂಕ್ತಿಗಳಿಂದ ಕೂಡಿ ಶೃಂಗಾರಕ್ಕೆ ಸಹಾಯಕವಾದ ದ್ರವ್ಯಗಳಿಂದ 
ತುಂಬಿದ ಅನೇಕ ನಿಕುಂಜ (ಬಳ್ಳಿ ಮನೆ)ಗಳಿಂದ ಪ್ರಕಾಶಿಸುತ್ತಿರುವುದು. 

೩೮. ಎಲ್ಲೆ ಮುನಿಯೇ! ಗೋಸರೂ, ಗೋಪಿಯರೂ ಬಾರಿಬಾರಿಗೂ 
ಮಾಡುವ ಕೃಷ್ಣಸಂಕೀರ್ತನೆಗಳಿಂದಲೂ, ಹೆಸುಕರುಗಳು ಮತ್ತು ಪಕ್ಸಿಗಳ 
ನಿನದದಿಂದಲೂ, ನಾನಾ ಬಗೆಯ ಭೂಷಣಧ್ವನಿಗಳಿಂದಲೂ, ಮೊಸರುಕಡೆಯುವ 
ಸದ್ದಿನಿಂದಲೂ ಎಲ್ಲ ಕಡೆಯೂ ನಾದಮಯವಾಗಿರುವುದು. 

೩೯. ಅರಳಿದ ಹೂವುಗಳು ಮತ್ತು, ಹಣ್ಣುಗಳು ಜಗಿದು ಹೇರಿ ಬಾಗಿರುವ 
ನಾನಾ ಬಗೆಯ ಮರಗಳಿಂದ ಬಹಳವಾಗಿ ಶೋಭಿಸುತ್ತ ನೋಟಕರಿಗೆ ಮನೋಹರ 
ಗಳಾದ ಮೂವತ್ತೆರಡು ಉದ್ಯಾನಪ್ರದೇಶಗಳಿಂದ ಕೂಡಿರುವುದು. 

೪೦. ಆ ನಾರದನು ಅದನ್ನು ನೋಡಿ ಹರ್ಷಗೊಂಡು ಉಜ್ಜ್ವಲವಾದ 
ಗೋಲೋಕಪುರವನ್ನು ಹೋಗಿ ಸೇರಿದನು. ಅದು ವರ್ತುಲಾಕಾರವಾಗಿ 
ರತ್ನದ ದುರ್ಗದಿಂದೊಪ್ಪಿ ರಾಜಮಾರ್ಗಗಳಿಂದ ಶೋಭಿಸುತ್ತಿರುವುದು. 

೪೧. ಶ್ರೀಕೃಷ್ಣಭಕ್ತರ ಕೋಟ ಕೋಟ ಸಂಖ್ಯೆಯ ವಿಮಾನಗಳಿಂದ 
ರಂಜಿಸುತ್ತಿರುವುದು. . ಶ್ರೇಷ್ಠ ರತ್ನಗಳನ್ನು ಕೆತ್ತಿರುವುದಾಗಿ ಕಿರುಗಂಟಿಗಳ 
ಸಾಲುಗಳಿಂದಲಂಕರಿಸಿರುವ ರಥಗಳಿಂದ ಪ್ರಕಾಶಿಸುತ್ತಿರುವುದು. 

೪೨. ಮಹಾಮಣಿಗಳ ಸಮೂಹಗಳಿಂದೊಪ್ಪುವ ರತ್ನದ ಕಂಬಸಾಲು 
ಗಳಿಂದ ಕೊಡಿದುವಾಗಿ ಸಾಲು ಸಾಲಾಗಿ ನೆಲೆಗೊಂಡ ಕೋಟ್ಯನುಕೋಟ 
ಅದ್ಬುತಸಾಧನಗಳಿಂದ ಮನೋಹೆರವಾಗಿರುವುದು. 


ಷೋಡಶೋತಧ್ಯಾಯಃ ೨೯೩ 


ವಿಲಾಸಮಂಡಪೈೈ ರಮ್ಯೈ ರತ್ನಸಾರವಿನಿರ್ನಿತಃ | 


ರತ್ನೇಂದ್ರದೀಪತತಿಭಿಃ ಶೋಭನಂ ರತ್ನವೇದಿಭಿಃ ॥ ೪೩ ॥ 
ಕೇಸರಾಗುರುಕಸ್ತೂರೀ ಕುಂಕುಮದ್ರವಚರ್ಚಿತಂ । 
ದಧಿದೂರ್ವಾಲಾಜಪೂಗೈ ರಂಭಾಭಿಃ ಶೋಭಿತಾಂಗಣಂ ॥ ೪೪ ॥ 
ವಾರಿಪೂರ್ಣೈರ್ಹೇಮಘಟೈಸ್ತೋರಣೈಃ ಕೃತಮಂಗಲಂ । 
ಮಣಿಕುಟ್ಟಮುರಾಜಾಧ್ವ ಚಲದ್ಭೂರಿಗಜಾಶ್ಚಕಂ ॥ ೪೫ ॥ 
ಶ್ರೀಕೃಷ್ಣ ದರ್ಶನಾಯಾತೈರ್ನೈಕಬ್ರಹ್ಮಾಂಡನಾಯಕೈಃ | 
ವಿರಿಂಚಿಶಂಕರಾದ್ಯೈಶ್ಚ ಬಲಿಹಸ್ತೈಃ ಸುಸಂಕುಲಂ ॥ ೪೬॥ 


ವ್ರಜದ್ಧಿಃ ಕೃಷ್ಣನಿಚ್ಚಾಥ ಗೋಪಗೋಪೀಕದಂಬಕ್ಕೆಃ | 
ಸುಸಂಕುಲಮಹಾಮಾರ್ಗಂ ಮುಮೋದಾಲೋಕ್ಯ ತನ್ಮುನಿಃ ॥ ೪೭ ॥ 
ಕೃಷ್ಣ ಮಂದಿರಮಾಸಾಘ ಸರ್ವಾಶ್ಚರ್ಯಂ ಮನೋಹರಂ । 
ನಂದಾದಿವೃಷಭಾನ್ವಾದಿಗೋಸಸೌ ಧಾಲಿಭಿರ್ವ್ಯತಂ ॥ ೪೮॥ 





೪೩. ರತ್ನೆಸಾರಗಳಿಂದ ನಿರ್ಮಿತವಾಗಿರುವ ರಮ್ಯವಾದ ವಿಲಾಸಮಂಟಪ 
ಗಳಿಂದಲೂ, ರತ್ನದೀಪಪಂಕ್ರಿಗಳಿಂದಲೂ, ರತ್ನದ ಜಗುಲಿಗಳಿಂದಲೂ ಶೋಭಿಸು 
ತ್ರಿರುವುದು. 

೪೪-೪೫. ಕೇಸರ, ಅಗುರು, ಕಸ್ತೂರಿ, ಕುಂಕುಮಗಳನ್ನು ಕದರಿರುವ 
ನೀರಿನಿಂದ ಸಾರಿಸಲ್ಪಟ್ಟು ದಧಿ (ಮೊಸರು), ದೂರ್ವೆ (ಗರಿಕೆ), ಲಾಜ (ಅರಳು), 
ಪೂಗ (ಅಡಿಕೆ ಗೊಂಚಲು)ಗಳಿಂದಲೂ, ಬಾಳೆಯ ಗಿಡಗಿಂದಲೂ ಶೋಭಿಸುವ 
ಅಂಗಳಗಳುಳ್ಳುದಾಗಿರುವುದು. ನೀರು ತುಂಬಿದ ಚಿನ್ನದ ಗಡಿಗೆಗಳಿಂದಲೂ, 
ತೋರಣಗಳಿಂದಲೂ ಮಂಗಳಾಲಂಕಾರವನ್ನು ಹೊಂದಿ ಬೆಳಗುತ್ತಿರುವುದು. 
ದೊಡ್ಡ ದೊಡ್ಡ ಆನೆ ಕುದುರೆಗಳ ಓಡಾಟದಿಂದ ಕೂಡಿದ ಮಣಿಖಚಿತವಾದ 
ನೆಲವುಳ್ಳ ರಾಜಮಾರ್ಗದಿಂದ ರಂಜಿಸುತ್ತಿರುವುದು. 

೪೬. ಶ್ರೀಕೃಷ್ಣನ ಸಂದರ್ಶನಕ್ಕಾಗಿ ಬಂದು ಕೈಯಲ್ಲಿ ಕಾಣಿಕೆಯನ್ನು 
ಹಿಡಿದು ನಿಂತಿರುವ ಅನೇಕಬ್ರ ಹ್ಮಾಂಡನಾಯಕರಿಂದಲೂ, ಬ್ರಹ್ಮಶಂಕರಾದಿ 
ದೇವತೆಗಳಿಂದಲೂ ದಟ್ಟವಾಗಿ ತುಂಬಿರುವುದು. 

೪೭-೪ಲೆ. ಶ್ರೀಕೃಷ್ಣನ ಸಂದರ್ಶನಕ್ಕಾಗಿ ಹೋಗುತ್ತಿರುವ ಗೋಸಗೋಪೀ 
ಸಮೂಹಗಳಿಂದ ಬಹಳ ಒತ್ತೊತ್ತಾಗಿ ತುಂಬಿರುವ ಮಹಾಮಾರ್ಗಗಳಿಂದೆ 
ಪ್ರಕಾಶಿಸುವುದು. ಅದನ್ನು ನೋಡಿ ಆ ಮುನಿಯು ಬಹಳವಾಗಿ ಆನಂದಿಸಿದನು. 
ಬಳಿಕ ಅವನು ನಂದಗೋಪನೇ ಮೊದಲಾದ ಗೋಪಾಲರ ಸೌಧಪಂಕ್ತಿಗಳಿಂದ 
ಸುತ್ತುವರಿಯಲ್ಪಟ್ಟು ಸರ್ವಾಶ್ಚರ್ಯಗಳಿಗೂ ನೆಲೆಯಾಗಿ ಮನೋಹರವಾಗಿ 
ಕಂಗೊಳಿಸುತ್ತಿರುವ ಶ್ರೀಕೃಷ್ಣನ ದಿವ್ಯಮಂದಿರವನ್ನು ಸೇರಿದನು. 


೨೯೪ ಶ್ರೀ ಸ್ಮಾಂದೆಮಹಶಾಪುರಾಣಂ 


ಚತುರ್ದ್ವಾರೈಃ ಸೋಡಶಭಿರ್ದುರ್ಗ್ಸೈಃ ಸಪರಿಖ್ಛೆಯರ್ಶತಂ 1 
ಕೋಟಗೋಪವೃತೈಕೈಕದ್ವಾರಪಾಲಸುರಕ್ಷಿತೈಃ 


॥ ೪೯ ॥ 
ರತ್ನಸ್ತಂಭಕಪಾಟೇಷು ದ್ವಾರ್ಷು ಸ್ವಾಗ್ರಸ್ಥಿತೇಷು ಸಃ । 
ಉಪಾವಿಷ್ಟಾನ್‌ ಕ್ರಮೇಣೈವ ದ್ವಾರಪಾಲಾನ್‌ ದದರ್ಶ ಹ ॥೫೦॥ 
ವೀರಭಾನುಂ ಚಂದ್ರಭಾನುಂ ಸೂರ್ಯಭಾನುಂ ತೃತೀಯಕಂ | 
ವಸುಭಾನುಂ ದೇವಭಾನುಂ ಶಕ್ರಭಾನುಂ ತತಃ ಪರಂ 1 ೫೧॥ 
ರತ್ನಭಾನುಂ ಸುಪಾರ್ಶ್ವಂ ಚ ವಿಶಾಲವೃಷಭಂ ತತಃ । 
ಅಂಶುಂ ಬಲಂ ಚ ಸಂಬಲಂ ದೇವಪ್ರಸ್ಥಂ ವರೂಥಪಂ ॥೫೨॥ 
ಶ್ರೀದಾಮಾನಂ ಚ ನತ್ವಾಂಸೌ ಪ್ರನಿಷ್ಟೋಂತಸ್ತದಾಜ್ಞಯಾ | 
ಮಹಾಚತುಷ್ಯೇ ವಿತತೇ ತೇಜೋಂಪಶ್ಯನ್ಮಹೋಚ್ಚಯಂ ॥ ೫೩ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪಾಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಶ್ರೀವಾಸುದೇವಮಾಹಾತ್ಮ್ಯೇ "ಗೋಲೋಕವರ್ಣನಂಕಿ? 
ನಾಮ ಷೋಡಶೋಧ್ಯಾಯಃ 





೪೯. ಆ ಕೃಷ್ಣಮಂದಿರವಾದರೋ ಸುತ್ತುವರೆದ ಅಗಳ್ತೆಗಳಿಂದಲೂ, 
ನಾಲ್ಕು ನಾಲ್ಕು ಬಾಗಿಲುಗಳಿಂದಲೂ ಕೂಡಿದ ಹೆದಿನಾರು ದುರ್ಗಗಳುಳ್ಳುದಾಗಿ 
ರುವುದು. ಆ ಒಂದೊಂದು ಬಾಗಿಲೂ ಕೋಟ ಗೋಸಪರಿಂದ ಬಳಸಲ್ಪಟ್ಟು 
ದ್ವಾರಪಾಲಕರಿಂದ ಸುರಕ್ಸಿತವಾಗಿರುವುದು. 

೫೦. ರತ್ನದ ಕಂಬ ಮತ್ತು ಕದಗಳುಳ್ಳ ಬಾಗಿಲುಗಳೆದುರಿಗೆ ಕ್ರಮವಾಗಿ 
ಕುಳಿತಿದ್ದ ದ್ವಾರಪಾಲಕರುಗಳನ್ನೂ ಆ ದೇವಮುನಿಯು ಕಂಡನು. 

೫೧-೫೩. ಆ ಮುನಿಶ್ರೇಷ್ಠನು ವೀರಭಾನು, ಚಂದ್ರಭಾನು. ಸೂರ್ಯ 
ಭಾನು, ವಸುಭಾನು, ದೇವಭಾನು, ಶಕ್ರಭಾನು, ರತ್ಸಭಾನು, ಸುಪಾರ್ಶ್ವ, 
ವಿಶಾಲ, ವೃಷಭ, ಅಂಶುಬಲ, ಸುಬಲ, ದೇವಪ್ರಸ್ಥ, ವರೂಥಪ, ಶ್ರೀದಾಮ 
ಎಂಬ ದ್ವಾರರಕ್ಪಕರನ್ನು ಕ್ರಮವಾಗಿ ಕಂಡನು. ಇವರಿಗೆ ನಮಸ್ಕಾರ 
ಮಾಡಿ ಅಪ್ಪಣೆ ಪಡೆದು ಆತನು ಒಳಕ್ಕೆ ಪ್ರವೇಶಿಸಿ ವಿಸ್ತಾರವಾದ ಒಂದು 
ದೊಡ್ಡ ತೊಟ್ಟಿ ಯಲ್ಲಿ ಬಹು ಉನ್ನತವಾದ ತೇಜೋರಾಶಿಯನ್ನು ಕಂಡನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಮಾಂದಮೆಹಾಪುರಾಣದ ಎರಡನೆಯ ವೈಷ್ಣವಖಂಡದ ಶ್ರೀ ವಾಸುದೇವ 
ಮಾಹಾತ್ಮ್ಯದಲ್ಲಿ "" ಗೋಲೋಕವರ್ಣನ??ವೆಂಬ 
ಹೆದಿನಾರನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ ॥ 
ಅಥ ಸಪ್ತದಶೋಂಧ್ಯಾಯಃ 
ಶ್ರೀ ವಾಸುದೇವದರ್ಶನಂ 


ಸ್ಕಂದ ಉವಾಚ ಃ-- 
ಸತ್ತೇಕಕಾಲಸಂಭೂತಕೋಟಕೋಟ್ಯರ್ಕಸನ್ನಿಭಂ । 
ಸವ್ಯಚಷ್ಟ ಮಹತ್ತೇಜೋ ದಿವ್ಯಂ ಸಿತತರಂ ಮುನೇ Hon 
ದಿಶಶ್ಚ ವಿದಿಶಃ ಸರ್ವಾ ಊರ್ಧ್ವಾಧೋ ವ್ಯಾಪ್ಲುನಚ್ಚ ಯತ್‌ । 
ಅಕ್ಬರಂ ಬ್ರಹ್ಮ ಕಥಿತಂ ಸಚ್ಚಿದಾನಂದಲಕ್ಸ್ಮಣಂ ॥೨॥ 


ಪ್ರಕೃತಿಂ ಪುರುಷಂ ಚೋಭೌ ತತ್ಕಾರ್ಯಾಣ್ಯಸಿ ಸರ್ವಶಃ । 
ವ್ಯಾಪ್ತಂ ಯದ್ಯೋಗಸಂಸಿದ್ಧಾಃ ಷಟ್ಟಕ್ರಾಣಿ ನಿಜಾಂತರೇ । 


ವ್ಯತೀತ್ಯ ಮೂರ್ದಿ ಪಶ್ಯಂತಿ ವಾಸುದೇವಪ್ರಸಾಡತಃ Wan 
ಯದ್ಭಾಸಾ ಭಾಸಿತಃ ಸೂರ್ಯೋ ವಹ್ನಿರಿಂದುತ್ಚ ತಾರಕಾಃ । 
ಭಾಸಯಂತಿ ಜಗತ್ಸರ್ವಂ ಸ್ವಪ್ರಕಾಶಂ ತಥಾಮೃತಂ ॥೪॥ 
ಯದ್ಭ್ರಹ್ಮಪು ರಮಿತ್ಯಾಹುರ್ಭಗವದ್ದ್ಧಾಮ ಸಾತ್ವತಾಃ । 
ಯಸ್ಕಾಂತಿಕೇಷು ಪರಿತಸ್ತಿಷ್ಠಂತ್ಯರ್ಚಕಕೋಟಯಃ ॥೫॥ 





ಕನ್ನಡದ ಅನುವಾದ 
ವಾಸುದೇವದರ್ಶನವರ್ಣನ 

೧. ಸೈಂದನು ಹೇಳುತ್ತಾನೆ:--ಎಲ್ಫೈ ಮುನಿಯೇ! ಆ ನಾರದನು ಏಕಕಾಲ 
ದಲ್ಲಿಯೇ ಉದಿಸಿಬಂದ ಕೋಟ್ಯನುಕೋಟ ಸೂರ್ಯರ ಕಾಂತಿಗೆ ಸಮಾನವಾಗಿ 
ಅತಿ ಶುಭ್ರವೂ, ಮಹತ್ತರವೂ ಆದ ಆ ದಿವ್ಯತೇಜಸ್ಸನ್ನು ಕಂಡನು. 

೨. ದಿಕ್ಕುಗಳನ್ನೂ, ವಿದಿಕ್ಕುಗಳನ್ನೂ, ಭೂಮ್ಯಂತರಿಕ್ಸಗಳೆನ್ನೊ ವ್ಯಾಪಿಸಿ 
ಕೊಂಡಿದ್ದ ಆ ತೇಜಸ್ಸೇ ಸಚ್ಚಿ ದಾನಂದಲಕ್ಸಣವುಳ್ಳ ಅಕ್ಬರಬ್ರಹ್ಮನೆಂದು 
ಹೇಳಲ್ಪಟ್ಟಿ ರುವುದು. 

೩-೬. ಪ್ರಕೃತಿ ಪುರುಷರಿಬ್ಬರನ್ನೂ, ಅವರ ಕಾರ್ಯೆಗಳನ್ನೂ, ಯಾವುದು 
ಎಲ್ಲ ಕಡೆಯೂ ವ್ಯಾಪಿಸಿರುವುದೋ, ಯೋಗದಲ್ಲಿ ಚೆನ್ನಾಗಿ ಸಿದ್ಧಿಯನ್ನು ಪಡೆದಿರು 
ವವರು ವಾಸುದೇವನ ಪ್ರಸಾದದಿಂದ ಷಟ್ಟಿಕ್ರಗಳನ್ನೂ ದಾಟ ತಮ್ಮೊಳಗಣ 
ಸಹಸ್ರಾರಚಕ್ರದಲ್ಲಿ ಯಾವುದನ್ನು ಕಾಣುವರೋ, ಯಾವುದರ ಬೆಳಕಿನಿಂದ 
ಬೆಳಕುಹೊಂದಿ ಸೂರ್ಯ, ಅಗ್ರಿ, ಚಂದ್ರ ಮತ್ತು ನಕ್ಬತ್ರಗಳು ಸರ್ವಜಗತ್ತನ್ನೂ 
ಬೆಳಗಿಸುವುವೋ, ಯಾವುದು ಸ್ವಪ್ರಕಾಶವುಳ್ಳುದಾಗಿ ಅಮೃತವಾಗಿರುವುದೋ, 
ಯಾವುದನ್ನು ಸಾತ್ವತರು ಭಗವಂತನ ನೆಲೆವಣಿಯಾದ ಬ್ರಹ್ಮಪುರವೆಂದು 
ವೇಳುವರೋ, ಯಾವುದರ ಸಮಿಸಾಪದಲ್ಲಿ ಕೊಟ್ಯಂತರ ಅರ್ಚಕರು ಸುತ್ತಮುತ್ತ 

F 


೨೯೬ ಶ್ರೀ ಸ್ಕಾಂದಮಹಾಪುರಾಣಂ 


ಬ್ರಹ್ಮಶಂಕರವೃಂದಾನಿ ಹ್ಯುಪರ್ಯುಪರಿ ಸಂಭ್ರಮಾತ್‌ । 
ಪತಂತಿ ಬಲಿಹಸ್ತಾನಿ ಗೋಪಷಗೋಪೀವ್ರಜಾಶ್ಚ ಯತ್‌ 
ಕೃಷ್ಣಸ್ಯಾನುಗ್ರಹೋ ಯಸ್ಮಿನ್‌ ಸ ತೇಜಸಿ ತಮಾಕ್ಟೃತೇ | 
ಕೇವಲಂ ತೇಜ ಏವಾನ್ಯೇ ಪಶ್ಯಂತಿ ನತು ತಂ ಮುನೇ nen 
ತಸ್ಮಿನ್‌ ದದರ್ಶಾದ್ಭುತದಿವ್ಯಮಂದಿರಂ 

ವಿಜಿತ್ಯ ರತ್ತೇಂದ್ಲ್ದನುಯಂ ಮನೋಜ ೦01 
ರತ್ನೋಜ್ಜರಿಸ್ತಂಛ ಸಹಸ್ರಕಾಂತಂ 4 

ಮಹಾಸಭಾಮಂಡಸದರ್ಶನೀಯಂ ॥೮॥ 
ಸೌಧಾಲಿಭಿರ್ಭೂರಿಭಿರುಜ್ವಲಾಭಿಃ 

ಸ್ವೋಷಾಸಕಾನಇಂ ಪರಿತೋ ವಿರಾಜಿತಂ । 
ನಿಜಿ ತ್ರಸೂಕ್ಸ್ಟ್ಮ್ಮಾಂಬ ರರತ್ನ ಭೂಷಾ 

ವಿಭೂಷಿತಾನಾಂ ಹಿ ನೃಣಾಂ ಚೆ ಯೋಷಿತಾಂ 1೯॥ 
ಸಿಂಹಾಸನಂ ತತ್ರ ಮಣೀಂದ್ರಸಾರೈ 

ರತ್ತೇಂದ್ರಸಾರೈಶ್ಚ ವಿನಿರ್ನಿತೆಂ ಸಃ । 


Wl ೬ | 


ಬಳಸಿ ನಿಂತಿರುವರೋ, ಬ್ರಹ್ಮ ಶಂಕರರ ಸಮೂಹಗಳೂ, ಗೋಪಗೋಪಿಯರ 
ಗುಂಪುಗಳೂ ಕೈಯಲ್ಲಿ ಕಾಣಿಕೆಯನ್ನು ಹಿಡಿದವರಾಗಿ ಯಾವುದನ್ನು ದರ್ಶನ 
ಮಾಡಲು ಸಂಭ್ರಮದಿಂದ ಮೇಲೆ ಮೇಲೆ ನುಗ್ಗಿ ಬಿದ್ದುಬರುತ್ತಿರುವರೋ ಅಂಥ 
ದಿವ್ಯು ತೇಜಸ್ಸನ್ನು ಆ ಮುನಿಯು ಕಂಡನು. 

ಈ ಎಲ್ಫೈ ಮುನಿಯೇ! ಯಾರಲ್ಲಿ ಶ್ರೀ ಕೃಷ್ಣನಿಗೆ ಅನುಗ್ರಹವುಂಟಾಗುವುದೋ 
ಅವನುಮಾತ್ರ ಆ ತೇಜೋರೂಸನಾದ ಶ್ರೀ ಕೃಷ್ಣನನ್ನುಕಾಣುತ್ತಾನೆ. ಉಳಿದವರು 
ಆ ತೇಜಸ್ಸನ್ನು ಮಾತ್ರ ಕಾಣುತ್ತಾರೆಯಾಗಲಿ ಅವನನ್ನು ಬೇರೆ ಕಾಣುವುದಿಲ್ಲ. 

೮. ನಾರದಮಹರ್ಷಿಯು ಆ ತೇಜಸ್ಸಿನಲ್ಲಿ, ವಿಚಿತ್ರವಾದ ಶ್ರೇಷ್ಕರತ್ಟ 
ಮೆಯವಾಗಿಯೂ, ಮನಮೆಚ್ಚುವುದಾಗಿಯೂ, ರತ್ನಗಳಿಂದ ಪ್ರಜ್ವಲಿಸುವ 
ಸಹಸ್ರಾರು ಕಂಬಗಳಿಂದ ಕಳೆಯೆರಚುವುದಾಗಿಯೂ, ಮಹಾಸಭಾಮಂಬವನ 
ಗಳಿಂದ ನೋಟಕ್ಕೊಪ್ಪಿ ಮನೋಹರವಾಗಿಯೂ ಇರುವ ಅದ್ಭುತವಾದ ದಿವ್ಯ 
ಮಂದಿರವನ್ನು ಕಂಡನು. 

೯. ಆ ದಿವ್ಯಮಂದಿರವು ವಿಚಿತ್ರವಾದ ನವಿರುಬಟ್ಟಿ ಗಳನ್ನುಟ್ಟು ರತ್ನಭೂಷಣ 
ಗಳಿಂದ ಭೂಷಿತರಾಗಿ ಉಪಾಸಕರಾದ ಸ್ತ್ರೀಪುರುಷರ ಅಸಂಖ್ಯಾಕವಾದ ಉಜ್ವಲ 
ತೇಜೋವಿರಾಜಿತ ದಿವ್ಯಸೌಧಸಂಕ್ಷಿಗಳಿಂದ ಸುತ್ತಮುತ್ತಲೂ ಆವರಿಸಲ್ಪಟ್ಟು 
ರಾರಾಜಿಸುತ್ತಿದ್ದಿತು. 

೧೦. ಮಣೀಂದ್ರಸಾರಗಳಿಂದಲೂ, ರತ್ಸೇಂದ್ರಸಾರಗಳಿಂದಲೂ ನಿರ್ಮಿಸ 


ಸಪ್ತದಶೋಳ9ಧ್ಯಾಯಃ ೨೯೭ 


ಆಶ್ಚ ರ್ಯಕೃತ್ರ್ರೀಕ್ಚಕಮಾನಸಾನಾಂ 

ದಿವ್ಯಂ ಮುನಿಃ ಪ್ಪೈಕ್ಸೃತ ಭೂರಿಹರ್ಷಃ ॥ ೧೦॥ 
ತತ್ರಾಥ ಕೃಷ್ಣಂ ಭಗನಂತಮೈೈಕ್ಸ್ಯ 

ನ್ಲಾರಾಯಣಂ ಸನಿರ್ಗುಣಮಾಸ್ಕಿತಂ ಸಃ । 
ಸರ್ವಜ್ಞಮಿಾಶಂ ಪುರುಷೋತ್ತಮಂ ಚ 

ಯಂ ವಾಸುದೇವಂ ಚ ವದಂತಿ ಸಾತ್ಮತಾಃ ॥ ೧೧॥ 
ಯಂ ಕೇಚಿದಾಹುಃ ಪರಮಾತ್ಮಸಂಜ್ಞಂ 

ಕೇಜಿತ್ಸರಂ ಬ್ರಹ್ಮ ಪರಾತ್ಪರಂ ಚ । 
ಬ್ರಹ್ಮೇತಿ ಕೇಚಿದ್ಭಗನಂತಮೇಕೇ 

ವಿಷ್ಣುಂ ಚ ಭಕ್ತಾಃ ಪರಮೇಶ್ಚರಂ ಚೆ ॥ ೧೨ ೪ 
ಕಂದರ್ಪಸಾಹಸ್ರಮನೋಹರಾಂಗಂ 

ಸದಾಕಿಶೋರಂ ಕರುಣಾನಿದಾನಂ | 
ಅತಿಪ್ರಶಾಂತಾಕೃತಿದರ್ಶನೀಯಂ 

ಶ್ಚರಾಕ್ಬರೇಭ್ಯಶ್ಚ ಸರಂ ಸ್ಪತಂತ್ರಂ ॥ ೧೩ ॥ 


ಲ್ಪಟ್ಟು ನೋಟಕರ ಮನಸ್ಸಿಗೆ ಆಶ್ಚರ್ಯವನ್ನುಂಟುಮಾಡುವುದಾದ ದಿವ್ಯ 
ಸಿಂಹಾಸನವನ್ನು ಆ ಭವ್ಯಮಂದಿರಮಧ್ಯದಲ್ಲಿ ಕಂ ಗೊಳಿಸುತ್ತಿರುವುದನ್ನು 
ಆ ಮುನಿಯು ನೋಡಿ ಪರಮಹರ್ಷಿತನಾದನು. 

೧೧. ಆ ಸಿಂಹಾಸನದಲ್ಲಿ ನಿರ್ಗುಣಸ್ವರೂಪವನ್ನು ತಳೆದು ನೆಲಸಿದ 
ಭಗವಂತನಾದ ಶ್ರೀಕೃಷ್ಣ ನನ್ನಾತನು ಕಂಡನು. ಸಾತ್ವತರು ಯಾರನ್ನು ಸರ್ವಜ್ಞ 
ನೆಂದೂ, ಈಶ್ವರನೆಂದೂ, ಪುರುಷೋತ್ತಮನೆಂದೂ, ವಾಸುದೇವನೆಂದೂ 
ಹೇಳುವರೋ ಆ ಕೃಷ್ಣರೂಪಿಯಾದ ನಾರಾಯಣನೇ ಆತನಾಗಿದ್ದನು. 

೧೨. ಕೆಲವರು ಯಾರನ್ನು ಪರಮಾತ್ಮನೆಂದು ಹೇಳುತ್ತಾರೆಯೋ ಮತ್ತೆ 
ಕೆಲವರು ಯಾರನ್ನು ಪರಬ್ರಹ್ಮನೆನ್ನುತ್ತಾರೆಯೋ, ಪರಾತ್ಸರವಾದ ಬ್ರಹ್ಮವೆಂದು 
ಮತ್ತಾವನನ್ನು ಕೆಲವರೆನ್ನುತ್ತಾರೆಯೊ, ಕೆಲವರು ಯಾರನ್ನು ಭಗವಂತನೆನ್ಸು 
ವರೂ, ವಿಷ್ಣುವೆಂದೂ ಪರಮೇಶ್ವರನೆಂದೂ ಭಕ್ತರು ಯಾರನ್ನು ಕರೆಯುತ್ತಾ 
ರೆಯೋಆ ಸ್ವಾಮಿಯೇ ಆ ಶ್ರೀಕೃಷ್ಣ ನರಮಾತ್ಮನಾಗಿದ್ದನು. 

೧೩. ಮನ್ಮಹನಿಗೆ ಸಾವಿರಪಾಲು ಮನೋಹರವಾದ ಅಂಗಗಳುಳ್ಳ ವನೂ, 
ಸದಾಕಾಲವೂ ಕಿಶೋರ (ಬಾಲಕ)ನಾಗಿಯೇ ಇರುವವನೂ, ಕರುಣೆಗೆ ನೆಲೆ 
ವನೆಯೂ, ಅತಿ ಪ್ರಶಾಂತವಾದ ಆಕೃತಿಯೆಂದೊಡಗೂಡಿ ನಯನಮನೋಹರ 
ನಾದವನೂ ಕರ ಮತ್ತು ಅಕ್ಬೆರಗಳೆರಡಕ್ಕೂ ಮಾರಿದವನೂ, ಸ್ವತಂತ್ರನೂ ಆದ 
ಪರಬ್ರಹ್ಮವಸ್ತುವೇ ಆತನಾಗಿದ್ದನು. 


೨೯೮ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ನೈಕಾಂಡಸರ್ಗಸ್ಥಿತಿನಾಶಲೀಲಾ 
ವಿಧಾಯಕಾಪಾಂಗನಿರೀಕ್ಷಣಂ ಚೆ । 
ಅನೇಕಕೋಟ್ಯಂಡಮಹಾಧಿರಾಜಂ 
ವಿಶ್ಚೈಕವಂದ್ಯಂ ನಟಿವರ್ಯವೇಷೆಂ ॥ ೧೪ ॥ 
ಅನರ್ಫ್ಯದಿವ್ಯೋತ್ತಮಹಪೀತವಾಸಸ 
ಮನೇಕಸದ್ರತ್ನ ನಿಭೂಷಣಾಢ್ಯಂ | 
ನನೀನಜೀಮೂತಸಮಾನವರ್ಣಂ 
ಕರ್ಣೋಲ್ಲಸತ್ಸನ್ಮಕರಾಭಕುಂಡಲಂ ॥ ೧೫ ॥ 
ನಿಜಾಂಗನಿರ್ಯಾತಿತಭೂರಿತೇಜ 
ಶ್ಚಯಾವೃತತ್ವಾತ್ಸಿತವರ್ಣಮುಕ್ತಂ 1 
ಸದ್ರತ್ನಸಾರೋಜ್ವಲ ಸತ್ವಿರೀಟಿಂ 
ಶರತ್ಸರೋಜಚ್ಛದಚಾರುನೇತ್ರಂ ॥ ೧೬ ॥ 
ಸುಗಂಧಿಸಚ್ಚಂದನ ಚರ್ಚಿತಾಂಗಂ 
ಶ್ರೀನತ್ಸಲಕ್ಸ್ಟ್ಮಾಂಕಿತಹೃತ್ಯಪಾಟಂ । 
ನಿನಾದಯಂತಂ ಮಧುರಂ ಚ ವೇಣುಂ 
ಕೃತ್ವಾ ಮುಖಾಗ್ರೇಂ೦ಬುಜಚಾರುದೋರ್ಥ್ಯಾೂಂ ॥ ೧೭ ॥ 
೧೪. ಆ ಸ್ವಾಮಿಯು, ಅನೇಕ ಬ್ರಹ್ಮಾಂಡಗಳ ಸೃಷ್ಟಿ ಸ್ಥಿತಿ ನಾಶಗಳೆಂಬ 
ಲೀಲೆಯನ್ನು ನಡಸುವ ಕಡೆಗಣ್ನೋಟವುಳ್ಳ ವನಾಗಿ, ಅನೇಕಕೋಟ ಬ್ರಹ್ಮಾಂಡ 
ಗಳಿಗೆ ರಾಜಾಧಿರಾಜನೂ, ವಿಶ್ವಕ್ಕೆಲ್ಲ ಏಕೈಕವಂದ್ಯನೂ, ನಟನರ್ಯನ 
ವೇಷವನ್ನು ತಳೆದು ಕಂಗೊಳಿಸುವವನೂ ಆಗಿದ್ದನು. 

೧೫. ಅನರ್ಫ್ಯವೂ, ದಿವ್ಯವೂ ಆದ ಉತ್ತಮ ಪೀತಾಂಬರವನ್ನು ಧರಿಸಿ 
ಅನೇಕ ಶ್ರೇಷ್ಠರತ್ನಗಳಿಂದ ಮಾಡಿದ ಭೂಷಣಗಳಿಂದ ಭೂಷಿತನಾಗಿ ಹೊಸ 
ಮುಗಿಲಿಗೆ ಸಮಾನವಾದ ನೀಲವರ್ಣವುಳ್ಳವನಾಗಿ, *ೆವಿಗಳಲ್ಲಿ ಹೊಳೆ ಹೊಳೆ 
ಯುವ ಮಕರಕುಂಡಲಗಳನ್ನು ತಳೆದು ಆ ಪರಮಾತ್ಮನು ಕಂಗೊಳಿಸುತ್ತಿದ್ದನು. 

೧೬. ಆ ದೇವದೇವನು ತನ್ನ ಅಂಗಗಳಿಂದ ಹೊರಹೊಮ್ಮುವ ಬಹು 
ದೊಡ್ಡದಾದ ತೇಜೋರಾಶಿಯಿಂದ ಆವರಿಸಲ್ಪಟ್ಟರುವ ಕಾರಣದಿಂದಲೇ ಬಿಳಿಯ 
ಬಣ್ಣ ದವನೆಂದು ಹೇಳಲ್ಪಡುವವನೂ, ಮಹಾರತ್ಸಗಳ ಸಾರದಿಂದ ಪ್ರಜ್ಞಲಿ 
ಸುವ ಉತ್ತಮ ಕಿರೀಟವನ್ನು ಧರಿಸಿರುವವನೂ, ಶರತ್ಕಾಲದ ಕೆಂದಾವರೆಯ 
ದಳೆದಂತೆಸೆಯುವ ಮನೋಹರವಾದ ನೇತ್ರಗಳುಳ್ಳವನೂ ಆಗಿದ್ದನು. 

೧೭. ಆತನು ಸುಗಂಧಯುಕ್ಕವಾದ ಚಂದನಪೂಸಿದ ಅಂಗಗಳುಳ್ಳ ವನೂ 
ಶ್ರೀವತ್ಸಚಿಹ್ನೆಯಿಂದ ಗುರುತುಮಾಡಲ್ಪಟ್ಟರುವ ವಕ್ಸಸ್ಥಳವುಳ್ಳ ವನ್ಮೂ 


ಸಪ್ತ ದಶೋರಧ್ಯಾಯಃ ೨೯೯ 


ಜಯಾ ಸುಶೀಲಾಲಲಿತಾಮು ಖಾನಾಂ 
ವೃಂದೈಃ ಸಖೀನಾಂ ಸಹ ರಾಧಯಾ ಚ । 
ಸಮುರ್ಚ್ಯಮಾನಂ ರಮಯಾ ಚ ಭಾಮಾ 
ಕೆಲಿಂದಜಾಜಾಂಬನತೀಮು ಖಾನಾಂ ॥ ೧೮ ॥ 
ಧರ್ಮೇಣ ವೇದೈರಖಿಲೈರ್ಭಗೈಶ್ಚ 
ಜ್ಞಾನಾದಿಭಿಃ ಸಂಯತಪಾಣಿಯುಗ್ಮೈಃ | 
ನಿಸೇವ್ಯಮಾಣಂ ಚ ಸುದರ್ಶನಾದ್ಯೈ 
ರ್ನಿಜಾಯುಫಧೈರ್ಮೂರ್ತಿಧರೈರನೇಕೈಃ 1 ೧೯॥ 
ಮಸಾರಮಾಣಿಕ್ಯ ಸುವರ್ಣವರ್ಣೈಃ 
ಸಿತೈಶ್ನ ಕೈಶ್ಚಿನ್ನಿಜಸಾರ್ಷದಾಗ್ರೈಃ | 
ಉಪಾಸಿತಂ ಚಕ್ರಗದಾಬ್ಹಶಂಖ 
ಲಸದ್ಭುಜೈರ್ನಂದಸುನಂದಮುಖ್ಯೆ ತ್‌ ॥ ೨೦॥ 
ಶ್ರೀದಾಮಮುಖ್ಯೈರಥ ಗೋಪನೇಷೈ 
ರ್ಭಕ್ಕಾವನಮ್ನೈರ್ದ್ವಿಭುಜೈರನೇಶಕೈಃ । 
ಉಪಾಸ್ಯಮಾನಂ ಗರುಡೇನ ಚಾಗ್ರತೋ 
ವಿಭೂತಿಭಿಶ್ಹಾ ಷೃಭಿರಾನತಾಭಿಃ ॥ ೨೧॥ 





ಅಂಬುಜಗಳೆಂತೆ ಮನೋಹರವಾದ ತೋಳುಗಳಿಂದ ಬಾಯ್‌ತುದಿಯಲ್ಲಿ 
ಕೊಳಲನ್ನಿಟ್ಟು ಮಧುರವಾಗಿ ಇನಿದನಿಯನ್ನು ಹೊರಸೂಸುತ್ತಿದ್ದನು. 

೧೮. ಆ ಪರಮಾತ್ಮನು ಜಯೆ, ಸುಶೀಲೆ, ಲಲಿತೆ ಮೊದಲಾದ ಸಖಿಯರ 
ಸಮೂಹದಿಂದಲೂ, ರಾಧೆಯೊಡಗೂಡಿದ ರಮೆಯಿಂದಲೂ, ಸತ್ಯಭಾಮೆ, 
ಕಾಲಿಂದಿ, ಜಾಂಬವತಿಯರೇ ಮೊದಲಾದವರಿಂದಲೂ ಸೇವೆಗೊಳ್ಳುತ್ತಿದ್ದನು. 

೧೯. ಧರ್ಮಾಭಿಮಾನಿದೇವತೆ, ಅಖಿಲವೇದಗಳು, ಷಡ್ಗುಣೈಶ್ಚರ್ಯಗಳು, 
ಜ್ಞಾನಾದಿಗಳು, ಮೂರ್ತಿಗಳನ್ನು ಧರಿಸಿಬಂದಿರುವ ಅನೇಕ ಸ್ವಂತ ಆಯುಧ 
ಗಳು ಮೊದಲಾದ ಬದ್ಧಾಂಜಲಿಪುಟರಾದ ಸಮಸ್ತರಿಂದಲೂ ಆ ವಾಸುದೇವನು 
ಸೇವಿಸಲ್ಪಡುತ್ತಿದ್ದನು. 

೨೦. ಮಸಾರ (ಪಚ್ಚೆ), ಮಾಣಿಕ್ಯ, ಸುವರ್ಣಗಳ ವರ್ಣವುಳ್ಳವರೂ 
ಬಿಳಿಯಬಣ್ಣವುಳ್ಳವರೂ, ಚಕ್ರ ಗದೆ ಪದ್ಮ ಶಂಖಗಳನ್ನು ಧರಿಸಿ ಮೆರೆಯುವ 
ತೋಳುಗಳುಳ್ಳವರೂ ಆದ ನಂದ ಸುನಂದರೇ ಮೊದಲಾದ ಪಾರ್ಷದಶ್ರೇಷ್ಠರು 
ಆ ಭಗವಂತನನ್ನು ಉಪಾಸಿಸುತ್ತಿದ್ದರು. 

೨೧. ಗೋಪವೇಷವನ್ನು ಧರಿಸಿ ಬಾಹುದ್ವಯಭೂಷಿತರಾಗಿ ಭಕ್ತಿಯಿಂದ 
ಬಾಗಿ ನಿಂತಿರುವ ಶ್ರೀದಾಮನೇ ಮೊದಲಾದ ಅನೇಕ ಭಕ್ತರಿಂದಲೂ, ಗರುಡ 


೩೦೦ ಶ್ರೀ ಸ್ಯಾಂದಮಹಾಪುರಾಣಂ 


ಮೂರ್ತ್ಯಾ ಚೆ ಶಾಂತ್ಯಾ ದಯಯಾ ಚೆ ಸೇವಿತಂ 

ಪುಷ್ಪಾ ಚ ತುಷ್ಟ್ಯಾ ಹೈಥ ಮೇಧಯಾಚ । 
ಶ್ರದ್ಧಾಕ್ರಿಯಾಹ್ಯುನ್ನ ತಿಭಿಶ್ಚ ಮೈತ್ರಾ ಕ 

ತಥಾ ತಿತಿಕ್ಸ್ಟಾಸ್ಮ ಎತಿಬುದ್ಧಿಭಿಶ್ಚ ॥ ೨೨ ॥ 
ದೃಷ್ಟ್ಯಾ ತಮ ತ್ಯದ್ಭುತದಿವ್ಯಮೂರ್ತಿಂ 

ತದ್ರೂಪಷಸೌರಭ್ಯಹೃತಾಖಲೇಂದ್ರಿಯಃ | 
ಆನಂದವಾರಿಪ್ರತಿರುದ್ಧದೃಷ್ಟಿಃ 

ಪ್ರೇನ್ನೋತರೋಮಾ ಸುಖಸಂಭೃತೋಭೂತ್‌ ॥ 

ದಂಡವತ್ತಂ ನಮಸ್ಕೃತ್ಯ ನಾರದಃ ಪ್ರೇಮವಿಹ್ವಲಃ । 


ಬದ್ಮಾಂಜಲಿಪುಟಸ್ತಸ್ಥೌ ವೀಕ್ಬ್ಚಮಾಣಸ್ಸದಾನನಂ ॥ ೨೪॥ 
ತಂ ಮಾನಯಾಮಾಸ ಹರಿಃ ಪೃಷ್ಟ್ವಾ ಸ್ವಾಗತಮಾದರಾತ್‌ । 
ಭಕ್ತಮೇಕಾಂತಿಕಂ ಸ್ವಸ್ಯ ಸ್ಟೇನೈವ ಚ ದಿದೃಕ್ಸಿತಂ ॥ ೨೫॥ 
ಭಗವದ್ವಾಕ್ಯಸೀಯೂಷಾಸ್ವಾದ ಪ್ರಾಪ್ತಾತ್ಮಸಂಸ್ಕೃೃತಿಃ । 
ತದ್ದರ್ಶನನುಹಾನಂದೋ ಭಕ್ತ್ಯಾ ತುಷ್ಟಾನ ತಂ ಮುನಿಃ ॥ ೨೬ ॥ 





ನಿಂದಲೂ, ಎದುರುಗಡೆಯಲ್ಲಿಯೆ ತಲೆ ತಗ್ಗಿಸಿನಿಂತ ಮೂರ್ತಿಮತ್ತುಗಳಾದ 
ಅಷ್ಟೈಶ್ಚರ್ಯಗಳಿಂದಲೂ ಆ ಪರಮಾತ್ಮನು ಉಪಾಸಿಸಲ್ಪಡುತ್ತಿದ್ದನು. 

೨.೨, ಇಷ್ಟೆ ಯಲ್ಲದೆ ಆ ಸ್ವಾಮಿಯು ಮೂರ್ತಿ, ಶಾಂತಿ, ದಯೆ, ಪುಷ್ಟಿ, 
ಮೇಧಾ, ಶ್ರದ್ಧಾ, ಕ್ರಿಯಾ, ಉನ್ನತಿ, ಮೈತ್ರಿ, ತಿತಿಕ್ಸ್ರಾ, ಸ್ಮೃತಿ, ಬುದ್ಧಿ 
ಇವರೆಲ್ಲರಿಂದಲೂ ಸೇವೆಯನ್ನು ಕೈಗೊಳ್ಳು ತ್ತಿದ್ದನು. 

೨೩. ನಾರದಮುನಿಯು ಇಂತಹ ಅತ್ಯದ್ಭುತಮಹಿಮನಾದ ದಿವ್ಯ 
ಮೂರ್ತಿಯುಳ್ಳೆ ಆ ಕೃಷ್ಣಭಗವಂತನನ್ನು ನೋಡಿ, ಆ ರೂಪದ ಸೌರಭ್ಯದಿಂದ 
ಇಂದ್ರಿಯಗಳೆಲ್ಲವೂ ಸೆಳೆಯಲ್ಪಟ್ಟವನಾಗಿ, ಆನಂದಬಾಷ್ಟವುಕ್ಕಿ ಕರ್‌ನೋಟ 
ವನ್ನಡ್ಡಗಟ್ಟರಲು ಪ್ರೇಮಭರದಿಂದ ರೋಮಾಂಚಗೊಂಡು ಸುಖಸಂಪೂರ್ಣ 
ನಾದನು. 

೨೪. ತರುವಾಯ ಆತನು ಆ ಭಗವಂತನಿಗೆ ದಂಡವತ್ತಾಗಿ ನಮಸ್ಕಾರ 
ಮಾಡಿ ಪ್ರೇಮದಿಂದ ಕಳವಳಹೊಂದಿ ಕೈಮುಗಿದುಕೊಂಡು ಆ ಪ್ರಭುವಿನ 
ಮುಖವನ್ನೇ ನೋಡುತ್ತ ನಿಂತುಬಿಟ್ಟಿನು. 

೨೫. ತನ್ನನ್ನು ನೋಡಬೇಕೆಂದು ತಾನೇ ಪ್ರೇರಣೆಮಾಡಿ ಕರಿಸಿದ ತನ್ನ 
ಏಕಾಂತಭಕ್ತನಾದ ಆ ನಾರದನನ್ನು ಕಂಡು ಶ್ರೀಹರಿಯು ತಾನಾಗಿಯೆ 
ಅವನನ್ನು ಕುರಿತು ಆದರದಿಂದ ಸ್ವಾಗತವನ್ನು ಬಯಸಿ ಕುಶಲಪ್ರಶ್ನೆ ಮಾಡಿದನು. 

೨೬. ಭಗವಂತನ ಆ ವಾಕ್ಯಾಮೃತರಸವನ್ನಾಸ್ವಾದಿಸಿ ಅದರಿಂದ ಆತ್ಮ 


ಸಪ್ತ ದಶೋತಧ್ಯಾಯಃ ೩೦೧ 


ನಾರದ ಉವಾಚ :- 
ಜಯ ಶ್ರೀ ಕೃಷ್ಣಭಗವನ್‌ ನಾರಾಯಣ ಜಗತ್ತಭೋ | 
ವಾಸುದೇವಾಂಖಿಲಾವಾಸ ಸದೈಕಾಂತಿಕನಲ್ಲಭ ॥ ೨೭ ॥ 
ಅತ್ಯಾಶ್ಚರ್ಯಾರ್ಚನೀಯಾಂಫ್ರೇ ರಾಧಿಕಾಕಮಲಾದಿಭಿಃ । 
ತ್ವಮೇನಾತ್ಯಂತಿಕಂ ಶ್ರೇಯೋಭೀಪ್ಸತಾಂ ಪರಮಾ ಗತಿಃ n ೨೮ ॥ 
ನಿತ್ಯಾನಾಮಾತ್ಮನಾಂ ನಿತ್ಯ ಆತ್ಮಾ ಚೇತನಚೇತನಃ । 
ಶ್ಚರಾಕ್ಚರೇಭ್ಯಶ್ಚ ಸರಸ್ತಂ ಬ್ರಹ್ಮ ಪರಮಂ ಹರೇ ॥ ೨೯॥ 
ಯಥಾ ನಿಶುದ್ಧಿಃ ಸಿದ್ಧಿಶ್ಚ ಭಕ್ತ್ಯಾ ಸರಮಯಾ ತವ । 
ತಥಾ ನಸ್ಯಾನ್ಸೃಣಾಮನ್ಶ್ಯೈಃ ಸಾಧನೈಸ್ತಸ ಆದಿಭಿಃ ॥ ೩೦॥ 
ತೈದಂಫ್ರಿ ದಿವ್ಯಜ್ಯೋತ್ಸೆ ಎಕಾ ಮುಮುಕ್ಸ್ಯೂಣಾಂ ಹೃದಿ ಸ್ಥಿತಂ । 
ಮಹತ್ಸಂತಮಸಂ ಹರ್ತುಂ ಸದ್ಯಃ ಶಕ್ತಾಸ್ತಿ ಸತ್ಸತೇ ॥೩೧॥ 





ಸ್ಮೃತಿಯನ್ನು ಪಡೆದವನಾಗಿ, ಆತನ ದರ್ಶನದಿಂದ ಮಹಾನಂದವನ್ನು ಹೊಂದಿದ 
ಆ ಮುನಿಯು ಭಕ್ತಿಯಿಂದ ಅವನನ್ನು ಈ ರೀತಿ ಸ್ತುತಿಸಿದನು. 

೨೭. ನಾರದನು ಸ್ತುತಿಸುತ್ತಾನೆ:- “ಶ್ರೀಕೃಷ್ಣಾ, ಭಗವಂತಾ, 
ನಾರಾಯಣಾ, ಜಗತ್ಭ್ರಭೂ, ವಾಸುದೇವ, ಅಖಿಲಾವಾಸಾ (ಎಲ್ಲೆಡೆಯೂ 
ಇರುವವನೆ), ಏಕಾಂತಭಕ್ತರಿಗೆ ಯಾವಾಗಲೂ ವಲ್ಲಭನಾಗಿರುವವನೇ! ನಿನಗೆ 
ಇಜಯವಾಗಲಿ!! 

೨೮. ರಾಧೆ, ಕಮಲೆ (ಲಕ್ಷ್ಮಿ) ಮೊದಲಾದವರಿಂದ ಅರ್ಚಿಸಲ್ಪಡು 
ತಿರುವುವೂ, ಅತ್ಯಾಶ್ಚರ್ಯಕರವೂ, ಮಹಿಮೆಯುಳ್ಳು ವೂ ಆದ ದಿವ್ಯಪಾದ 
ಗಳುಳ್ಳ ಸ್ಸ ಸ್ವಾಮಿಯೇ! ಬಯಸುವವರಿಗೆ ನೀನೇ ಶ್ರೇಷ್ಠವಾದ ಶ್ರೇಯಸ್ಸು! 
ನೀನೇ ಸರಮಗತಿಯು!! 

೨೯. ಎಲ್ಫೈ ಹರಿಯೇ! ನಿತ್ಯರಾದ ಆತ್ಮರಿಗೆ ನೀನು ನಿತ್ಯಾತ್ಮನು ; 
ಚೇತನಕ್ಕೆ ಚೇತನನು; ಕ್ಪರ ಮತ್ತು ಅಕ್ಬರಗಳೆಲ್ಲಕ್ಕಿಂತಲೂ ಶ್ರೇಷ್ಠನಾದವನು; 
ನೀನೇ ಪರಬ್ರಹ್ಮವು. 

೩೦. ನಿನ್ನಲ್ಲಿ ಸರಮಭಕ್ತಿಯುಳ್ಳ ಮಾನವರಿಗೆ ಪರಿಶುದ್ಧಿಯೂ ಸಿದ್ಧಿಯೂ 
ಉಂಟಾಗುವ ಹಾಗೆ ತಪಸ್ಸೇ ಮೊದಲಾದ ಇತರ ಸಾಧನಗಳಿಂದ ಉಂಟಾಗು 
ವುದಿಲ್ಲ. 

೩೧. ಎಲೈ ಸಜ್ಜನರೊಡೆಯನೇ! ಮೋಕ್ಸಾಪೇಕ್ಷಿಗಳ ಹೈದಯದಲ್ಲಿ 
ನೆಲಸಿದ ಮಹತ್ತಾದ ಗಾಢಾಂಧಕಾರವನ್ನು ತಕ್ಟಣವೇ ಪರಿಹಾರಮಾಡಲು 
ನಿನ್ನ ಪಾದಗಳಿಂದ ಹೊರಸೂಸುವ ದಿವ್ಯವಾದ ಬೆಳುದಿಂಗಳೊಂದೇ ಸಮರ್ಥ 
ವಾಗಿರುವುದು. 


೩೦೨ ಶ್ರೀ ಸ್ಯಾಂದಮಹಾಪುರಾಣಂ 


ಸರ್ವೈರ್ವೇದೈಸ್ತ್ವನೇವೇಜ್ಯ ಉಪಾಸ್ಯೋ ಜ್ಞೇಯ ಏನ ಚೆ। 


ನಿರೂಪಿತೋಸಿ ಭಗವನ್‌ ಸರ್ವಕಾರಣಕಾರಣಂ ॥ ೩೨ ॥ 
ಏಕೈಕಸ್ಮಿನ್ರೋಮಕೂಪೇ ಯತ್ತವಾಸ್ತಿ ಸಿತಂ ಮಹಃ । 
ಶಾಂತಮಾನಂದರೂಪಂ ಚೆ ತತ್ಕೋಹೀಂದುಪ್ರಭಾಧಿಕಂ ॥ ೩೩ ॥ 
ಅಸ್ಮಿಂಸ್ಥೃಮಕ್ಸೃರೇ ಧಾಮ್ಮಿ ನಿರ್ಗುಣೇಂಮೃತಸಂಜ್ಯಕೇ । 
ಮಹಃಪುಂಜೇ ಸದೈವಾಸ್ಸೇ ನಿರ್ಗುಣಃ ಪುರುಷೋತ್ತಮಃ 1 ೩೪॥ 
ಬ್ರಹ್ಮಾಂಡಭಯದಾತ್‌ ಕಾಲಾತ್‌ ಮಾಯಾಯಾಶ್ಚ ಮಹಾಭಯಾತ್‌ । 
ಮುಕ್ತಾ ಭಕ್ತಾ ಭವಂತ್ಯೇವ ತ್ವದೀಯೋಪಾಸನಾಬಲಾತ್‌ ॥ ೩೫ ॥ 
ತಂ ತ್ವಾಮಹಮುಖೇತೋಸಸ್ಮಿ ಶರಣಂ ಜಗದೀಶ್ವರಂ 1 

ಸರ್ವಾತ್ಮಾನಂ ವಿಭುಂ ಬ್ರಹ್ಮ ಮಹಾಪುರುಷಮಚ್ಯುತಂ ॥ ೩೬ ॥ 
ಯಥಾ ತ್ವಚ್ಚರಣಾಂಭೋಜೇ ಭಕ್ತಿರ್ಮೇ ನಿಶ್ಚಲಾ ಸದಾ! 
ಭವೇತ್ರಥೈವ ದೇವೇಶ ಕರ್ತುಮರ್ಹಸ್ಯನುಗ್ರಹಂ ॥ ೩೭॥ 


೩೨. "ಯಜ್ಞಗಳ ಮೂಲಕ ಆರಾಧಿಸಲ್ಪಡಬೇಕಾದವನು ನೀನೇ; 
ಉಪಾಸನೆಮಾಡಬೇಕಾದವನು ನೀನೇ, ತಿಳಿಯಬೇಕಾದವನು ನೀನೇ, ಸರ್ವ 
ಕಾರಣಗಳಿಗೂ ಕಾರಣನಾದವನೂ ನೀನೇ? ಓ ಭಗವಂತಾ! ಹೀಗೆಂದು 
ಸರ್ವವೇದಗಳಿಂದಲೂ ನೀನೇ ನಿರೂಪಿತನಾಗಿದ್ದೀಯೆ. 

೩೩. ನಿನ್ನ ಒಂದೊಂದು ರೋಮಕೂಪದಲ್ಲಿಯೂ ಯಾವ ಶುಭ್ರ ತೇಜಸ್ಸು 
ನೆಲಸಿರುವುದೋ, ಶಾಂತವೂ ಆನಂದರೂಪವೂ ಆಗಿರುವ ಆ ತೇಜಸ್ಸೇ ಕೋಟ 
ಚಂದ್ರರ ಪ್ರಭೆಗಿಂತಲೂ ಅಧಿಕವಾಗಿರುವುದು. 

೩೪. ಅಮೃತವೆಂದು ಹೆಸರುಹೊಂದಿ ನಿರ್ಗುಣವೆನಿಸಿದ ಈ ಅಕ್ಬರ 
ಧಾಮದಲ್ಲಿ ನಿರ್ಗುಣನೂ ಪುರುಷೋತ್ತಮನೂಆದ ನೀನು ತೇಜೋರಾಶಿಯಾಗಿ 
ಸದಾಕಾಲವೂ ನೆಲಸಿದ್ದೀಯೆ. 

೩೫. ಭಕ್ತರು ನಿನ್ನ ಉಪಾಸನೆಯ ಬಲದಿಂದ ಬ್ರಹ್ಮಾಂಡಕ್ಕೇ ಭಯ 
ವನ್ನುಂಟುಮಾಡುವ ಕಾಲ (ಯಮ)ನಿಂದಲೂ, ಮಾಯೆಯ ಮಹಾಭಯ 
ದಿಂದಲೂ ಮುಕ್ತರಾಗಿಯೇ ಆಗುತ್ತಾರೆ. 

೩೬. ಜಗದೀಶ್ವರನೂ, ಸರ್ವಾತ್ಮನೂ, ವಿಭುವೂ, ಬ್ರಹ್ಮನೂ, ಮಹಾ 
ಪುರುಷನೂ, ಅಚ್ಯುತನೂ ಆದ ಅಂಥ ನಿನ್ನನ್ನು ನಾನು ಶರಣೆಂದು ಆಶ್ರಯಿಸಿ 
ಬಂದಿದ್ದೇನೆ. 

೩೭. ಎಲೈ ದೇವೇಶಾ! ನಿನ್ನ ಚರಣಕಮಲಗಳಲ್ಲಿ ಸದಾಕಾಲವೂ ನನಗೆ 
ನಿಶ್ಚಲವಾದ ಭಕ್ತಿಯುಂಟಾಗುವಹಾಗೆ ಅನುಗ್ರಹೆಮಾಡಬೇಕು.?? 


ಸಪ್ತದಶೋ$ಧ್ಯಾಯಃ ಷಿಂತ್ಲಿ 


ಸ್ಕಂದ ಉವಾಚ ;-- 
ಇತ್ನಂ ದೇವರ್ಷಿಣಾ ಭಕ್ತ್ಯಾ ಸಂಸ್ತುತಃ ಪರಮೇಶ್ವರಃ । 
ತಮಾನಂದಯನ್ವಾಜಾ ಸುಧಾಸಂಮಿತಯಾ ಮುನಿಂ ॥ ೩೮॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ರ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣನಖಂಡೇ ಶ್ರೀ ವಾಸುದೇಮಾಹಾತ್ಮ್ಯೇ «" ಶ್ರೀವಾಸುದೇದರ್ಶನಂ'' 
ನಾಮ ಸಪ್ತದಶೋಂಧ್ಯಾಯಃ 





೩೮. ಸ್ಪಂದನು ಹೇಳುತ್ತಾನೆ: ಈ ರೀತಿಯಾಗಿ ಪೇವರ್ಷಿಯಾದ 
ನಾರದನು ಭಕ್ತಿಯಿಂದ ಸ್ತುತಿಸಲು ಆ ಪರಮೇಶ್ವರನು ಅಮೃತಕ್ಕೆ ಸಮಾನ 
ವಾಧ ನುಡಿಗಳಿಂದ ಆ ಮುನಿಯನ್ನು ಆನಂದಪಡಿಸುತ್ತಾ ಅವನನ್ನು ಕುರಿತು 
ಹೀಗೆ ನುಡಿದನು. 


ಇಲ್ಲಿಗೆ ಎಂಬತ್ತೊಂದುಸಾಪಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣನಖಂಡದ ಶ್ರೀ ವಾಸುದೇವ 
ಮಾಹಾತ್ಮ್ಯದಲ್ಲಿ 44 ವಾಸುದೇವದರ್ಶನವರ್ಣನ: ವೆಂಬ 
ಹದಿನೇಳನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ 
ಅಥಾಂಷ್ಟಾದಶೋಧ್ಯಾಯಃ 
ಶ್ರೀವಾಸುದೇವಾವತಾರಾದಿಕಥನಂ 
ಶ್ರೀಭಗವಾನುವಾಚ :-- 

ದರ್ಶನಂ ಮಮ ಯಜ್ಞಾತಂ ತವ ತತ್ತು ಮಹಾಮುನೇ । 
ಸಿತ್ಯೈಕಾಂತಿಕಭಕ್ತತ್ವಾನ್ನಿ 'ರ್ದಂಭತ್ವಾ ನ್ಮ; ದಿಚ್ಛ ಯಾ ॥೧॥ 
ಅಹಿಂಸಾಬ್ರಹ್ಮಚರ್ಯಂ ಚೆ ತ್ತ್ಯಯಿ ನಿತ್ಯ ೦ ತದ್ದ್ವಯಂ । 
ಸ್ವಧರ್ಮೋಪಶಮಾ ಚೈ ವ ವೈ 'ರಾಗ್ಯೆ ೦ ತ ನೇಷನಂ ns 
ಸತ್ಸಂಗೋಂ ಷ್ಟಾ ಆಗಯೋಗಕ್ಕ' ಸರ್ವಥೇಂದ್ರಿ. ಯನಿಗ್ರಹಃ । 
ಮುನ ನ್ನ ವೃತ್ತಿ ತಪಃ ಸರ್ವನ ;ಸನಹೀನತಾ 4 
ಮದೇಕಾಂತಿಕಭಕ್ತಿಶ್ಚ ಜಾ 006 | 
ವರ್ತತೇ ಶೇನ ಮಾಮತ್ರ ಪಶ್ಯಸಿ ತ್ವಂ ಹಿ ಸುವ್ರತ WYN 
ಈದೃಗ್ಲೆಕ್ಸಣಸಂಪನ್ನಾ ಯೇಸ್ಕ್ಯುರನ್ಯೇಪಿ ಮಾನವಾಃ । 
ತೇಪಿ ಮಾವಿತಾದೃಶಂ ವಿಪ್ರ ಪಶ್ಯಂತ್ಯೇಕಾಂತಿಕಾಪ್ರಿಯಂ ॥೫॥ 
ಅಸಾವಹಮಿಹ ಬ್ರಹ್ಮನ್ನಸ್ಮಿನ್ನಕ್ಸರಧಾಮನಿ । 
ರಾಧಾಲಕ್ಷ್ಮೀಯುತೋ ನಿತ್ಯಂ ವಸಾಮಿ ಸ್ವಾಶ್ರಿತೈಃ ಸಹ ॥೬॥ 


ಕನ್ನಡದ ಅನುವಾದ 
ಶ್ರೀವಾಸುದೇವಾವತಾರಾದಿಕಥನ 

೧. ಶ್ರೀಭಗವಂತನು ಹೇಳುತ್ತಾನೆ: “ ಎಲ್ಫೆ ಮಹಾಮುನಿಯೇ! 
ನೀನು ನನಗೆ ಸತತವೂ ಏಕಾಂತಭಕ್ತನಾಗಿರುವುದರಿಂದಲೂ, ದಂಭರಹಿತನಾಗಿ 
ರುವುದರಿಂದಲೂ ನನ್ನ ಇಚ್ಛೆಯಿಂದಲೇ ಈಗ ನಿನಗೆ ನನ್ನ ಸಂದರ್ಶನವು 
ಲಭಿಸಿರುವುದು. 

೨-೪. ಎಲ್ಫೆ ಸುವ್ರತನೇ! ಅಹಿಂಸೆ ಬ್ರಹ್ಮಚರ್ಯಗಳೂ, ಸ್ವಧರ್ಮ, 
ಉಪಶಮ (ಶಾಂತಿ), ವೈರಾಗ್ಯ, ಆತ್ಮಜಾನ, ಸತ್ಸಂಗ್ಳ್ಕ ಅಷ್ಟಾಂಗಯೋಗ, 
ಸರ್ವಪ್ರಕಾರವಾದ ಇಂದ್ರಿಯನಿಗ್ರಹೆ, ಮುನಿಗೆ ಅರ್ಹವಾದ ಅನ್ನ ಸಂಪಾದನ 
ವೃತ್ತಿ, ತಪಸ್ಸು, ಸರ್ವವ್ಯಸನಗಳೂ ಇಲ್ಲದಿರುವುದು, ನನ್ನ ಮಹಾತ್ಮೆಯನ್ನರಿ 
ತಿರುವ ತಿಳುವಳಿಕೆಯಿಂದುದಿಸಿದ ಏಕಾಂತಭಕ್ತಿ ಮೊದಲಾದುವೆಬ್ಲವೂ ನಿನ್ನಲ್ಲಿ 
ಸದಾ ನೆಲಸಿವೆ. ಆದುದರಿಂದಲೇ ನೀನು ಇಲ್ಲಿ ನನ್ನನ್ನು ನೋಡುತ್ತಿದ್ದೀಯೆ. 

೫. ಅಯ್ಯಾ ಬ್ರಾಹ್ಮಣನೇ! ಈ ರೀತಿಯ ಲಕ್ಬ್ಷಣಗಳಿಂದೊಡಗೂಡಿದ 
ಇತರ ಮಾನವರೂ ಏಕಾಂತಭಕ್ತಿಪ್ರಿಯನಾಗಿರುವ ನನ್ನನ್ನು ಹೀಗೆಯೆ 
ಕಾಣುತ್ತಾರೆ. 

೬. ನಾರದಾ! ನಾನು ಈ ಅಕ್ಸರಧಾಮದಲ್ಲಿ (ನಾಶರಹಿತವಾದ ಈ ಸ್ಥಾನ 


ಅಸ್ಟ್ರಾ ದಶೋಠಧ್ಮಾಯಃ 


ಕಿ೦೫ 
ವಾಸುದೇವಸ್ಸೃರೂಪೋಃಹಂ ಸರ್ವಕರ್ಮಫಲಪ್ರದಃ | 
ಅಂತರ್ಯಾಮಿತಯಾ ವರ್ಶೇ ಸ್ಪತಂತ್ರಃ ಸರ್ವದೇಹಿನಾಂ ॥೭॥ 
ವೈಕುಂಠಾಖ್ಯೇ ಮಹಾಧಾವ್ನಿ ಲಕ್ಸ್ಮ್ಮ್ಯಾ ಸಹ ಚತುರ್ಭುಜಃ । 
ವಸಾಮಿ ನಂದಗರುಡಮುಖ್ಯೈಃ ಸಾಕಂ ಚೆ ಷಾರ್ಷದೈಃ men 
ಧಾವಿ ತೇಜೋಮಯೇ ದಿವ್ಯೇ ಶ್ವೇತದ್ವೀಪೇನ್ವಹೆಂ ಭುವಿ । 
ದದಾಮಿ ಶ್ವೇತಮುಕ್ತೇಭ್ಯಃ ಪಂಚಕಾಲಂ ಸ್ವದರ್ಶನಂ ॥೯॥ 
ಕುರ್ವೆೇಇನಿರುದ್ಧ ಪ್ರದ್ಯುಮ್ಮುಸಂಕರ್ಷಣಸಮಾಹ್ವಯೈಃ | 
ಸೃರೂಪೈನೆನ್ಸಕ ಕೋಟ್ಯಿಂಡ ಸರ್ಗಸ್ಥಿತ್ಯಸ್ಯಯಾನಹಂ ॥ ೧೦॥ 
ಸರ್ಗಾರಂಭೇ ಮಯಾ ಬ್ರಹ್ಮಾ ಸೃಷ್ಟೋ ನಾಭಿಸರೋರುಹಾತ್‌ । 
ತಪಸಾರಾಧಯಾಮಾಸ ಸಮಾಂ ಯಜ್ಞ್ಞೈಶ್ಚ ನಾರದ ॥ ೧೧॥ 


ತತಸ್ತಸ್ಮೈ ಪ್ರಸನ್ನೋಂಹಂ ಪ್ರಾದದಾಮಾಖ್ಟಿತಾನ್ವರಾನ್‌ । 
ಬ್ರಹ್ಮನ್‌ ಪ್ರಾಪ್ಸ್ಯಸಿ ಸಾಮರ್ಥ್ಯಂ ಪ್ರಜಾನಾಂ ತ್ವಂ ಹಿಸರ್ಜನೇ ॥ ೧೨॥ 








ದಲ್ಲಿ) ರಾಧಾಲಕ್ಸ್ಮ್ಮೀಸಮೇತನಾಗಿ ಆಶ್ರಿತರಿಂದೊಡಗೂಡಿದವನಾಗಿ ವಾಸ 
ಮಾಡುತ್ತಿರುತ್ತೇನೆ. 

೭. ನಾನು ವಾಸುದೇವಸ್ವರೂಪನು; ಸರ್ವಕರ್ಮಗಳಿಗೂ ಫಲವನ್ನು 
ಕೊಡತಕ್ಕವನು ; ಸರ್ವದೇಹಿಗಳಲ್ಲಿಯೂ ಅಂತರ್ಯಾಮಿಯಾಗಿ ನೆಲಸಿದ್ದೇನೆ; 
ಸ್ವತಂತ್ರನಾಗಿದ್ದೇನೆ. 

೮. ನಾನು ವೈಕುಂಠವೆಂಬ ಮಹಾಧಾಮದಲ್ಲಿ ಲಕ್ಷ್ಮ್ಮೀಸಮೇತನಾಗಿ 
ಚತುರ್ಭುಜಗಳನ್ನು ತಳೆದು ನಂದ, ಗರುಡ ಮೊದಲಾದ ಪಾರ್ಷದರಿಂದೊಡ 
ಗೂಡಿ ವಾಸಮಾಡುತ್ತೇನೆ. 

೯: ನಾನು ಭೂಮಿಯಲ್ಲಿ ತೇಜೋಮಯಧಾಮವೆಸಿಸಿದ ದಿವ್ಯವಾದ 
ಶ್ವೇತದ್ವೀಪದಲ್ಲಿ ಸದಾ ನೆಲಸಿ ಶ್ವೇತಮುಕ್ತರಿಗೆ ಪಂಚಕಾಲಗಳಲ್ಲಿಯೂ ನನ್ನ 
ದರ್ಶನವನ್ನು ದಯಪಾಲಿಸುತ್ತೇನೆ. 

೧೦. ನಾನು ಅನಿರುದ್ಧ, ಪ್ರದ್ಯುಮ್ಣು, ಸಂಕರ್ಷಣ ಎಂಬ ರೂಪಗಳಿಂದ 
ಅನೇಕಕೋಟಬ್ರಹ್ಮಾಂಡಗಳ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುತ್ತಿರುವೆನು. 

೧೧: ಸೃಷ್ಟಿಯ ಮೊದಲಲ್ಲಿ ನನ್ನ ನಾಭಿಕಮಲದಿಂದ ಬ್ರಹ್ಮನು 
ನಿನ್ನಿಂದಲೇ ಸೃಜಿಸಲಾದನು. ನಾರದಾ! ತಪಸ್ಸಿನಿಂದಲೂ ಯಜ್ಞ ಗಳಿಂದಲೂ 
ಅವನು ನನ್ನನ್ನು ಆರಾಧಿಸಿದನು. 

೧೨. ಆ ಬಳಿಕ ನಾನು ಅವನಿಗೆ ಪ್ರಸನ್ನನಾಗಿ ಬೇಕುಬೇಕಾದ ವರಗಳೆಲ್ಲ 
ವನ್ನೂ ಕೊಟ್ಟು ಹೀಗೆ ಹೇಳಿದೆನು :--“ ಅಯ್ಯಾ ಬ್ರಹ್ಮನೇ! ನೀನು ಪ್ರಜೆಗಳನ್ನು 
ಸೃಷ್ಟ್ರಿಮಾಡುವುದಕ್ಕೆ ತಕ್ಕ ಸಾಮರ್ಥ್ಯವನ್ನು ಪಡೆದಿರುತ್ತೀಯೆ. 


೩೦೬ ಶ್ರೀ ಸ್ಮಾಂದಮೆಹಾಫುರಾಣಂ 


ಆಜ್ಞ್ಞಾಯಾನೇವನ ತಾಃ ಸರ್ವಾಃ ತವಸಾಸ್ಕಂತಿ ಮದ್ಕರಾತ್‌ । 
ಇ ಕೆ ವೆ 


ವೇವಾಶ್ಚಾಪಿ ಸ್ಫುರಿಷ್ಯಂತಿ ತವ ಬುಂಧ್ನೌ ಸನಾತನಾಃ WH ೧೩ ॥ 
ಜ್ಞಾನಂ ಚ ಮತ್ಸೃರೂಪಸ್ಯ ಯಥಾವತ್ತೇ ಭವಿಷ್ಯತಿ । 

ತ್ಯಯಾ ಕೃತಾಂ ಚೆ ಮರರ್ಯಾದಾಂ ನಾತಿಕ್ರಂಸ್ಕತಿ ಕಶ್ಚನ ॥ ೧೪ ॥ 
ಸುರಾಸುರಗಣಾನಾಂ ಚ ಮುನೀನಾಂ ಚ ಮಹಾತ್ಮನಾಂ | 

ತ್ವಮೇವ ವರದೋ ಬ್ರಹ್ಮನ್‌ ವರೇಪ್ಸೂನಾಂ ಭವಿಷ್ಯಸಿ ॥ ೧೫ ॥ 
ಅಸಾಧ್ಯೇ ಯತ್ರ ಕಾರ್ಯೇ ಚ ಮೋಹಮೇಷ್ಯಸಿ ತತ್ತ್ವಹಂ । 
ಪ್ರಾದುರ್ಭೂಯ ಕರಿಷ್ಯಾಮಿ ಸ್ಮೃತಮಾತ್ರಸ್ತ್ವಯಾ ವಿಧೇ ॥೧೬॥ 


ಸೃಜ್ಯಮಾನೇ ತ್ವಯಾ ವಿಶ್ವೇ ನಷ್ಟಾಂ ಸೃಥ್ಟೀಂ ಮುಹಾರ್ಣನೇ । 
ಆನಯಿಷ್ಯಾಮಿ ಸ್ವಂ ಸ್ಥಾನಂ ವಾರಾಹಂ ರೂಪಮಾಸ್ಕಿತಃ I 


ಹಿರಣ್ಯಾಕ್ಸಂ ನಿಹತ್ಕೈನ ದೈತೇಯಂ ಬಲಗರ್ನಿತಂ ॥ ೧೭॥ 
ದಿನಾಂತೇ ತನ ಮತ್ತ್ಪ್ಯೋಂಹಂ ಭೂತ್ವಾ ಕ್ಪೋಣೀಂ ತರೀಮಿವ । 
ಸಹೌಷಧಿಂ ಧಾರಯಿಷ್ಯೇ ಮನ್ಮಾದೀಂಶ್ಹ ನಿಶಾವಧಿ ॥ ೧೮ ॥ 


೧೩. ನನ್ನ ವರಬಲದಿಂದ ಅವರೆಸ್ಲರೂ ನಿನ್ನ ಆಜ್ಞೆಗೆ ಅಧೀನರಾಗಿರು 
ತ್ತಾರೆ. ಸನಾತನಗಳಾದ ವೇದಗಳು ಕೂಡ ನಿನ್ನ ಬುದ್ಧಿಯಲ್ಲಿ ಸ್ಫುರಿಸುತ್ತವೆ. 

೧೪. ನನ್ನ ಸ್ವರೂಸಜ್ಞಾನವೂ ಯಥಾವತ್ತಾಗಿಯೆ ನಿನಗೆ ಉಂಟಾಗು 
ತ್ತದೆ. ನೀನು ಮಾಡಿದ ಕಟ್ಟುಪಾಡಿನ ಮರ್ಯಾದೆಯನ್ನು ಯಾವೊಬ್ಬನೂ 
ಮಾರುವುದಿಲ್ಲ. 

೧೫. ವರಗಳನ್ನು ಪಡೆಯಬಯಸುವ ಸುರಾಸುರಗಣಗಳಿಗೂ ಮಹಾತ್ಮ 
ರಾದ ಮುನಿಗಳಿಗೂ ನೀನೇ ವರವನ್ನು ಕೊಡುವವನಾಗುತ್ತೀಯೆ. 

೧೬. ಎಲೈ ವಿಧಿಯೇ! ಅಸಾಧ್ಯವಾದ ಯಾವುದಾದರೂ ಒಂದು ಕಾರ್ಯ 
ದಲ್ಲಿ ಭ್ರಾಂತಿಗೊಂಡಾಗ ನೀನು ನನ್ನನ್ನು ಸ್ಮರಿಸಿದಮಾತ್ರಕ್ಕೇ ನಾನು ಉದಿಸಿ 
ಬಂದು ಆ ಕಾರ್ಯವನ್ನು ಆಗಗೊಳಿಸುತ್ತೇನೆ. 

೧೭. ನೀನು ವಿಶ್ವವನ್ನು ಸೃಷ್ಟಿಮಾಡುತ್ತಿರುವಲ್ಲಿ ಮಹಾಸಾಗರದಲ್ಲಿ 
ಮುಳುಗಿ ನಷ್ಟವಾಗುವ ಪೃಥ್ವಿಯನ್ನು, ನಾನು ವರಾಹೆರೂಪವನ್ನು ಧರಿಸಿ 
ಬಲಗರ್ವಿತನಾದ ಜರಣ್ಯಾಕ್ಸನೆಂಬ ದೈತ್ಯನನ್ನು ಕೊಂದು ಮತ್ತೆ ಅದರ ಸ್ಥಾನಕ್ಕೆ 
ತಂದಿಡುವೆನು. 

೧೮. ಫಿನಗೆ ಹಗಲು ಮುಗಿದು ರಾಶ್ರಿಯಾಗಲು, ನಾನು ಮತ್ಸ್ಯನಾಗಿ 
ಕೌಸಷಧಿಸಮೇತವಾದ ಭೂಮಿಯನ್ನು, ಮನು ಮೊದಲಾದವರನ್ನು ಹಡಗಿನ 
ಹಾಗೆ ರಾತ್ರಿಯೆಲ್ಲ ಧರಿಸಿಕೊಂಡಿರುತ್ತೇನೆ. 


ಅಸ್ಮಾ ದಶೋಳಧ್ಯಾಯಃ ೩೦೭ 


ಸುಧಾಯೈ ಮಥ್ಮತಾಮಜ್ಜಿಂ ಕಾಶ್ಯಪಾನಾಂ ನಿರಾಶ್ರಂಯಂಂ | 
ಮಂಥಾನಂ ಕೂರ್ಮರೂಪೋಹಂ ಧಾಸ್ಯೇ ಪೃಷ್ಠೇ ಚ ಮಂದರಃ ॥ ೧೯॥ 
ನಾರಸಿಂಹಂ ವಪುಃ ಕೃತ್ವಾ ಹಿರಣ್ಯಕಶಿಪುಂ ವಿಧೇ। 


ಸಂರಕಾರ್ಯೆೇ ಹನಿಷ್ಯಾಮಿ ಯಜ್ಞ್ಜಫ ಘಂ ದಿತಿನಂದನಂ ॥ ೨೦॥ 
ಪಿರೋಚನಸ್ಯ ಬಲವಾನ್‌ ಬಲಿಃ ಪುತ್ರೊ € ಮಹಾಸುರಃ । 

ಭನಿಷೃತಿ ಸ ಶಕ್ರಂ ಚ ಸ್ಥಾರಾಜ್ಯಾಚ್ವ್ವ್ಯಾ ವಯಿಷ್ಯತಿ ॥೨೧॥ 
ತ್ರೈಲೋಕ್ಕೇಂಪಹೃತೇ ತೇನ ನಿಮುಖೇ ಚ ಶಜೀಪಳೌ । 

ಅದಿತ್ಯಾಂ ದ್ವಾದಶಃ ಪುತ್ರಃ ಸಂಭವಿಷ್ಯಾಮಿ ಕೆಶ್ಯಪಾತ್‌ ॥ ೨೨ ॥ 


ತತೋ ರಾಜ್ಯಂ ಪ್ರದಾಸ್ಯಾಮಿ ದೇವೇಂದ್ರಾಯ ದಿವಃ ಪುನಃ । 
ದೇವತಾಃ ಸ್ಥಾಪಯಿಷ್ಯಾಮಿ ಸ್ಥೆ ಸ್ವೇಷು ಸ್ಥಾನೇಷ್ಟಹಂ ನಿಧೇ। 
ಬಲಿಂ ಚೈವ ಕರಿಷ್ಯಾಮಿ ಲ 
ಕರ್ದಮಾದ್ದೇವಹೂತ್ಯಾಂ ಚ ಭೂತ್ವಾ ಕಪಿಲಾಭಿಧಃ । 
ಪ್ರನರ್ತಯಿಷ್ಯೇ ಕಾಲೇನ ನಷ್ಟಂ ಸಾಂಖ್ಯಂ ವನಿರಾಗಯುಕ್‌  ॥ ೨೪ ॥ 
ದತ್ತೋ ಭೂತ್ಯಾಂನಸೊಯಯಾಮತ್ರೇರಾನ್ವೀಕ್ಸಿಕೀಂ ತತಃ । 
ಪ್ರಹ್ಲಾದಾಯೋಪದೇಕ್ಭ್ಯಾನಿಂ ವಿದ್ಯಾಂ ಚ ಯದವೇ ನಿಧೇ ॥ ೨೫॥ 


॥ ೨೩ ॥ 


. ಶಶ್ಯಪಪುತ್ರರು (ದೇವದಾನವರು) ಸುಧೆಗಾಗಿ ಸಮುದ್ರವನ್ನು 
ao ಕಡೆಗೋಲಾದ ಮಂದರಕ್ಕೆ ಆಶ್ರಯವಿಲ್ಲದಿರಲು ನಾನು ಕೂರ್ಮ 
ರೂಪವನ್ನು ತಾಳಿ ಆ ಮಂದರವನ್ನು ಬೆನ್ನಮೇಲೆ ಹೊತ್ತು ಕೊಳ್ಳು, ವೆನು. 

೨೦. ಎಲ್ಲೆ ವಿಧಿಯೇ! ದೇವಕಾರ್ಯಕ್ಕಾಗಿ ನರಸಿಂಹಶರೀರವನ್ನು ಧರಿಸಿ 
ಯಜ್ಞನಾಶಕನಾದ ಹಿರಣ್ಯಶಶಿಪುವೆಂಬ ದೈತ್ಯನನ್ನು ಕೊಲ್ಲುವೆನು. 

೨೧. ವಿರೋಚನನಿಗೆ ಬಲಿಯೆಂಬ ಬಲಿಷ್ಕನಾದ ಮಹಾಸುರನು ಪುತ್ತ 
ನಾಗುವನು. ಅವನು ಶಕ್ರನನ್ನು ಸ್ವಾರಾಜ್ಯದಿಂದ ಚ್ಯುತಿಗೊಳಿಸುವನು. 

೨೨. ಅವನು ಮೂರು ಲೋಕದ ರಾಜ್ಯ ವನ್ನು ಅಸಹರಿಸಿರಲು ಶಚೀಸತಿ 
ಯಾದ ಇಂದ್ರನು ವಿಮುಖನಾಗುತ್ತಾನೆ. ಬಗೆ 8 ಅದಿತಿಯಲ್ಲಿ ಕಶ ಪನಿಂದ 
ಪ ಹೆಸರಿನಿಂದ ಹನ್ನೊ ೦ದನೆಯ ಮಗನಾಗಿ ಹುಟ್ಟು ವೆನು. 

೨೩. ಎಲ್ಛೈ ವಿಧಿಯೇ! ಬಳಿಕ ದೇವೇಂದ್ರನಿಗೆ ಸ ರ್ಗರಾಜ್ಯ ವನ್ನು ಮರಳಿ 
ಹೊಡಿಸ ಸುವನು; ದೇವತೆಗಳನ್ನು ಅವರವರ ಸ್ಥಾ ನಗಳಲ್ಲಿ 
ಬಲಿಯನ್ನು ಕೂಡ ಪಾತಾಲನಿವಾಸಿಯನ್ನಾ ಗಿಸುವೆನು. 

೨೪, ಆ ಬಳಿಕೆ ಕರ್ದಮನಿಂದ ದೇವಹೂತಿಯಲ್ಲಿ ಕಪಿಲನೆಂಬಹೆ ಈಸೀ ಕಂದ 
ಜನಿಸಿ, ವ್ವಶಾಗು ನಸು ತಾಳಿ ಕಾಲವಶದಿಂದ ನಷ್ಟವಾಗಿಹೋದ ಸಾಂಖ್ಯಶಾ 
ವನ್ನು ಪ್ರವರ್ತನಗೊಳಿಸುವೆನು. 

೨೫. ಎಲ್ಲೆ ವಿಧಿಯೇ! ಅನಸೂಯೆಯಲ್ಲಿ ಅತ್ತಿಗೆ ದತ್ತ(ನೆಂಬ ಮಗ) 


ಚ ಹಿಸುವೆನು. 
ಚ 


ತ್‌ 
ಸ 
ಇದೆ 


೩ಿ೦ಲೆ ಶ್ರೀ ಸ್ಕಾ೦ದಮಹಾಪ್ರೆರಾಣಂ 


ಮೇರುದೇವ್ಯಾಂ ಸುತೋ ನಾಭೇರ್ಭೂತ್ಮಾಹಮೃಷಭೋ ಭುವಿ । 


ಧರ್ಮಂ ಪಾರಮಹಂಸ್ಕಾಖ್ಯಂ ವರ್ತಯಿಷ್ಕೇ ಸನಾತನಂ ॥೨೬॥ 
ತ್ರೇತಾಯುಗೇ ಭವಿಷ್ಯಾನಿ ರಾಮೋ ಭೃಗುಕುಲೋದ್ವಹಃ । 

ಕ್ಸತ್ರಂ ಚೋತ್ಸಾವಯಿಷ್ಯಾಮಿ ಭಗ್ಗಸೇತುಕೃದಧ್ವಗಂ ॥ ೨೭॥ 
ಸಂಧೌತು ಸಮನುಪ್ರಾಪ್ತೇ ತ್ರೇತಾಯಾಂ ದ್ವಾಹರಸ್ಯ ಚೆ! 
ಕೌಶಲ್ಯಾಯಾಂ ಭವಿಷ್ಯಾಮಿ ರಾಮೋ ದಶರಥಾದಹಂ ॥ ೨೮ ॥ 
ಸೀತಾಭಿಧಾನಾ ಲಕ್ಷ್ಮೀಶ್ಚ ಭವಿತ್ರೀ ಜನಕಾತ್ಮಜಾ । 

ಉದ್ಭಹಿಷ್ಯಾಮಿ ತಾಮೈಶಂ ಭಂಕ್ರ್ವಾ ಧನುರಹಂ ಮಹತ್‌ ೨೯% 
ತತೋ ರಕ್ಷಃ ಪತಿಂ ಘೋರಂ ದೇವರ್ಷಿದ್ರೋಹಕಾರಿಣಂ । 
ಸೀತಾಪಹಾರಿಣಂ ಸಂಖ್ಯೇ ಹನಿಷ್ಯಾಮಿ ಸಹಾನುಜಂ ೩೦ ॥ 
ತಸ್ಯ ಮೇ ತು ಚರಿತ್ರಾಣಿ ನಾಲ್ಮೀಕ್ಕಾದ್ಯಾ ಮಹರ್ಷಯಃ । 

ತದಾ ಗಾಸ್ಯಂತಿ ಬಹುಧಾ ಯಚ್ಛೆ ಎತೇಃ ಸ್ಯಾದಘಕ್ಸಯಃ ॥ ೩೧॥ 


ನಾಗಿ ಹುಟ್ಟಿ ಅಸ್ವೀಕ್ಸಕೀವಿದ್ಯೆಯನ್ನು ಪ್ರಹ್ನಾದನಿಗೂ, ಯದುವಿಗೂ ಉಪದೇಶ 
ಮಾಡುವೆನು. 

೨೬. ಮೇರುದೇವಿಯಲ್ಲಿ ನಾಭಿಗೆ ವೃಷಭನೆಂಬ ಮಗನಾಗಿ ಹುಟ್ಟಿ 
ಭೂಲೋಕದಲ್ಲಿ ಸನಾತನವಾದ ಪರಮಹಂಸಧರ್ಮವನ್ನು ಪ್ರವರ್ತನಗೊಳಿ 
ಸುವೆನು. 

೨೭. ಶ್ರೇತಾಯುಗದಲ್ಲಿ ಭೃಗುಕುಲದಲ್ಲಿ ಪರಶುರಾಮನಾಗಿ ಜನಿಸು 
ವೆನು. ಆಗ ದುರ್ಮಾರ್ಗದಲ್ಲಿ ನಡೆಯುವ ಕ್ಪತ್ರಿಯಕುಲವನ್ನು ನಿರ್ಮೂಲ 
ಮಾಡುವೆನು. 

೨೮. ತ್ರೇತಾದ್ವಾಪರಗಳ ಸಂಧಿಕಾಲವುಂಟಾಗುತ್ತಿರಲಾಗಿ ಕೌಶಲ್ಯೆಯನ್ಲಿ 
ದಶರಥನಿಂದ ಶ್ರೀರಾಮನಾಗಿ ಜನಿಸುವೆನು. 

೨೯. ಲಕ್ಷ್ಮಿಯು. ಕೂಡ ಸೀತೆಯೆಂಬ ಹೆಸರುಳ್ಳವಳಾಗಿ ಜನಕನ 
ಮಗಳಾಗುವಳು. ಈಶ್ವರನ ಮಹಾ ಧನುಸ್ಸನ್ನು ಮುರಿದು ನಾನು ಅವಳನ್ನು 
ಮದುವೆಯಾಗುವೆನು. 

೩೦. ಬಳಿಕ ದೇವತೆಗಳಿಗೂ ಖುಷಿಗಳಿಗೂ ದ್ರೋಹಮಾಡುವವನೂ, 
ಸೀತಾಪಹಾರಿಯೂ ಆದ ರಾವಣನೆಂಬ ಘೋರರಾಕ್ಬಸರಾಜನನ್ನು ತಮ್ಮನೊಡನೆ 
ಯುದ್ಧದಲ್ಲಿ ಸಂಹರಿಸುವೆನು. 

೩೧. ಆ ನನ್ನ ಚರಿತ್ರೆಗಳನ್ನು ವಾಲ್ಮೀಕೆ ಮೊದಲಾದ ಮಹರ್ಷಿಗಳು ಬಹು 
ವಿಧವಾಗಿ ಗಾನಮಾಡುವರು. ಆ ಚರಿತ್ರೆಯನ್ನು ಕೇಳುವುದರಿಂದ ಪಾಸಕ್ಸಯ 
ವುಂಟಾಗುವುದು. 


ಅಷ್ಟಾ ದಶೊೋರಧ್ಯಾಯಃ 


೩೦೯ 
ದ್ಯಾಪರಸ್ಯ ಕಲೇಶ್ವೈನ ಸಂಧೌ ಪರ್ಯವಸಾನಿಕೇ । 
ಭೂಭಾರಾಸುರನಾಶಾರ್ಥಂ ಪಾತುಂ ಧರ್ಮಂ ಚ ಧಾರ್ಮಿಕಾನ್‌ । 
ವಸುದೇವಾದ್ಭನಿಷ್ಕಾಮಿ ದೇವಕ್ಯಾಂ ಮಹುರಾಪುರೇ ॥ ೩೨॥ 
ಕೃಷ್ಣೋಹಂ ವಾಸುದೇವಾಖ್ಯಸ್ತಥಾ ಸಂಕರ್ಷಣೋ ಬಲಃ । 
ಪ್ರದ್ಯುಮ್ನಶ್ಹಾನಿರುದ್ಧಶ್ಚ ಭವಿಷ್ಯಂತಿ ಯಂದೋಃ ಕುಲೇ ॥ ೩೩ ॥ 
ಗೋಪಸ್ಯ ವೃಷಭಾನೋಸ್ತು ಸುತಾ ರಾಧಾ ಭವಿಷ್ಯತಿ । 

ವೃಂದಾವನೇ ತಯಾ ಸಾಕಂ ವಿಹರಿಷ್ಕಾವಿಂ ಪದ್ಮಜ ॥ ೩೪॥ 


ಲಕ್ಷ್ಮೀಶ್ಚ ಭೀಷ್ಮಕಸುತಾ ರುಕ್ಮಿಣ್ಯಾಖ್ಯಾ ಭವಿಷ್ಯತಿ । 

ಉದ್ಮಹಿಷ್ಯಾಮಿ ರಾಜನ್ಯಾನ್‌ ಯುದ್ಧೇ ನಿರ್ಜಿತ್ಯ ತಾಮಹಂ ॥ ೩೫ ॥ 
ಧರ್ಮುದೃ ಹೋಸುರಾನ್‌ ಹತ್ಕಾ ತದಾವಿಷ್ಟಾಶ್ಚ ಭೂಪತೀನ್‌ । 
ಧರ್ಮಂ ಸಂಸ್ಥಾಪಯನ್ನೇವ ಕರಿಷ್ಯೇ ನಿರ್ಭರಾಂ ಭುನಂ 
ಯೇನ ಕೇನಾಸಿ ಭಾವೇನ ಯಸ್ಯ ಕಸ್ಕಾಹಿ ಮಾನಸಂ । 

ಮಲಯಿ ಸಂಯೋಕ್ಸ್ಯ್ಯತೇ ತೆಂ ತೆಂ ನೇಷ್ಕೇ ಬ್ರಹ್ಮಗತಿಂ ಪರಾಂ ॥ ೩೭॥ 


HA೬N 


೩೨. ದ್ವಾಪರ ಮತ್ತು ಕಲಿಯುಗದ ಸಂಧಿಸಮಯದಲ್ಲಿ, ಆ ಸಂಧಿಕಾಲವು 
ಮುಗಿದುಬರುತ್ತಿರುವಾಗ ಭೂಭಾರಕಾರಿಗಳಾದ ಅಸುರರನ್ನು ನಾಶಪಡಿಸು 
ವುದಕ್ಕೂ, ಧರ್ಮವನ್ನು ಮತ್ತು ಧಾರ್ಮಿಕರನ್ನು ಕಾಪಾಡುವುದಕ್ಕೂ ಮಧುರಾ 
ಪಟ್ಟಣದಲ್ಲಿ ವಸುದೇವನಿಂದ ದೇವಕಿಯಲ್ಲಿ ಶ್ರೀಕೃಷ್ಣರೂಪದಿಂದ ಜನಿಸುನೆನು. 

೨೩. ದೇವಕಿಯಲ್ಲಿ ಹುಟ್ಟುವ ನಾನು ವಾಸುದೇವನೆಂದೂ ಶ್ರೀಕೃಷ್ಣ 
ನೆಂದೂ ಪ್ರಸಿದ್ಧನಾಗುವೆನು. ಹಾಗೆಯೇ ಸಂಕರ್ಷಣನು ಬಲಭದ್ರನಾಗಿಯೂ, 
ಪ್ರದ್ಯುಮ್ಮನೂ, ಅನಿರುದ್ಧನೂ ಸಹ್ಕ ಆ ಯದುವಿನ ಕುಲದಲ್ಲಿಯೆ ಜನಿಸುವರು. 

೩೪. ವೃಷಭಾನುವೆಂಬ ಗೋಪನಿಗೆ ಮಗಳಾಗಿ ರಾಧೆಯು ಜನಿಸುವಳು. 
ನಾನು ವೃಂದಾವನದಲ್ಲಿ ಅವಳೊಡಗೂಡಿ ವಿಹರಿಸುವೆನು. 

೩೫. ಲಕ್ಷ್ಮಿಯೂ, ರುಕ್ಮಿಣಿಯೆಂಬ ಹೆಸರಿನಿಂದ ಭೀಷ್ಮರಾಜನ ಮಗಳಾ 
ಗುವಳು. ರಾಜನ್ಯರನ್ನು ಯುದ್ಧದಲ್ಲಿ ಸೋಲಿಸಿ ಅವಳನ್ನು ನಾನು ವಿವಾಹ 
ಮಾಡಿಕೊಳ್ಳು ವೆನು. 

೩೬. ಧರ್ಮದ್ರೋಹಿಗಳಾದ ಅಸುರರನ್ನೂ, ಆ ಅಸುರರಿಂದ ಆವಿಷ್ಟರಾದ 
ರಾಜರುಗಳನ್ನೂ ಸಂಹರಿಸಿ ಧರ್ಮಸಂಸ್ಥಾಪನೆ ಮಾಡುತ್ತಾ ಭೂಮಿಯನ್ನು 
ಹಗುರಗೊಳಿಸುವೆನು. 

೩೭. ಯಾವ ಯಾವನ ಮನಸ್ಸು ಯಾವ ಯಾವ ಭಾವದಿಂದಲಾದರೂ 
ನನ್ನಲ್ಲಿ ಸಂಯೋಜಿಸಲ್ಪಟ್ಟುದಾದರೆ ಅವನವನನ್ನು ಅದದೇ ಭಾವದಿಂದಲೇ 
ಶ್ರೇಷ್ಠವಾದ ಬ್ರಹ್ಮಗತಿಯನ್ನೈದಿಸುವೆನು. 


೩೧೦ ಶ್ರೀ ಸ್ಕಾಂದೆಮಹಾಪುರಾಣಂ 


ಧರ್ಮಂ ಭುವಿ ಸ್ಮಾಪಯಿತ್ಪಾ ಕೃತ್ವಾ ಯದುಕುಲಕ್ಬಯಂ । 

ಪಶ್ಯತಾಂ ಸರ್ವದೇವಾನಾಮಂತರ್ಧಾಸ್ಯೇ ಭುವಸ್ತತಃ ॥ ೩೮ ॥ 
ಕೃಷ್ಣಸ್ಯ ಮಮ ವೀರ್ಯಾಣಿ ಕೃಷ್ಣದ್ದೆ ತಸಾಯನಾದಯಃ । 

ಗಾಸ್ಯಂತಿ ಬಹುಧಾ ಬ್ರಹ್ಮನ್‌ ಸದ್ಯಃ ಪಾಪಹರಾಣಿ ಹಿ 1೩೯॥ 
ಕೃಷ್ಣದ್ಹೈಸಾಯನೋ ಭೂತ್ವಾ ಪರಾಶರಮಂನೇಃ ಸುತಃ । 
ಶಾಖಾವಿಭಾಗಂ ಷೇದಸ್ಯೆ ಕರಿಷ್ಯಾಮಿ ತರೋರಿವ 1 ೪೦॥ 
ನೈದಿಕಂ ವಿಧಿಮಾಶ್ರಿತ್ಯ ತ್ರಿಲೋಕೀಪರಿಸೀಡಕಾನ್‌ । 

ಛಲೇನ ಮೋಹಯಿಷ್ಯಾಮಿ ಭೂತ್ವಾ ಬಂಡದೋಂಸುರಾನಹಂ ॥ ೪೧॥ 
ಮಯಾ ಕೃಷ್ಣೇನ ನಿಹತಾಃ ಸಾರ್ಜುನೇನ ರಣೇಷು ಯೋ! 
ಪ್ರವರ್ತಯಿಷ್ಯಂತ್ಯಸುರಾಸ್ತೇ ತ್ವಧರ್ಮಂ ಯದಾ ಕ್ಸಿತೌ ॥ ೪೨ ॥ 
ಧರ್ಮದೇವಾತ್ತದಾ ಭಕ್ತಾದಹಂ ನಾರಾಯಣೋ ಮುನಿಃ । 

ಜನಿಷ್ಕೇ ಕೋಸಲೇ ದೇಶೇ ಭೂಮೌ ಹಿ ಸಾಮಗೋ ದ್ವಿಜಃ 1 ೪೩॥ 
ಮುಸನಿಶಾಷಾನ್‌ವೃತಾ ಪ್ರಾಷ್ತಾನ್‌ ಚುಹೀಂಸ್ತಾಂಸ್ತಥೋದ್ಧವಂ । 
ತತೋವಿತಾ ಸುರೇಭ್ಯೋಂ ಹಂ ಸದ್ದರ್ಮಂ ಸ್ಥಾಪಯನ್ನಜ ॥೪೪॥ 

೩೮. ಭೂಮಿಯಲ್ಲಿ ಧರ್ಮವನ್ನು ಸ್ಟಾಪನೆಮಾಡಿ, ಯದುಕುಲಕ್ಕೆ 
ಕ್ಲಯವನ್ನುಂಟುಮಾಡಿ ಸಮಸ್ತದೇವತೆಗಳೂ ನೋಡುತ್ತಿರಲಾಗಿ ಭೂಮಿಯಿಂದ 
ಅಂತರ್ಧಾನಹೊಂದುವೆನು. 

೩೯. ಎಲೈ ಬ್ರಹ್ಮನೇ! ಕೃಷ್ಣನಾದ ನನ್ನ ಪರಾಕ್ರಮಗಳನ್ನು ಕೃಷ್ಣ 
ದ್ವೈಪಾಯನನೇ ಮೊದಲಾದ ಮುನಿಗಳು ಗಾನಮಾಡುವರು. ಅವ್ರು ಕೇಳಿದ 
ಕ್ಬಣವೆ ಪಾಪಗಳನ್ನು ಪರಿಹರಿಸುವಂಥವು. 

೪೦೨೪೧. ಇದಾದಬಳಿಕ ನಾನು ಪರಾಶರಮುನಿಸುತನಾದ ಕೃಷ್ಣದ್ವೈಪಾ 
ಯನನಾಗಿ ಮರದ ಕೊಂಬೆಗಳನ್ನು ಬೇರ್ಪಡಿಸುವಂತೆ ವೇದಗಳನ್ನು ಶಾಖೆಗಳ 
ಮೂಲಕ ವಿಭಾಗಮಾಡುವೆನು. ಆ ತರುವಾಯ ನಾನು ಬುದ್ದನಾಗಿ ಅವತರಿಸಿ 
ನಿಧಿಯನ್ನಾಶ್ರಯಿಸಿ ಮೂರು ಲೋಕಗಳನ್ನೂ ವಿಶೇಷವಾಗಿ ಪೀಡಿಸುವವರಾದ 
ಅಸುರರನ್ನು ಮೋಸದಿಂದ ಮೋಹಗೊಳಿಸುವೆನು. 

೪೨-೪೩. ಅರ್ಜುನನಿಂದೊಡಗೂಡಿದ ಕೃಷ್ಣರೂನಿಯಾವ ನನ್ನಿಂದ 
ಯುದ್ಧಗಳಲ್ಲಿ ಯಾರು ಯಾರು ಹತರಾದರೋ ಆ ಅಸುರರು ಭೂಮಿಯಲ್ಲಿ 
ಅಧರ್ಮವನ್ನು ಮತ್ತೆ ಯಾವಾಗ ಪ್ರಚುರಗೊಳಿಸಿರುವರೋ ಆಗ ಕೋಶಲ 
ದೇಶದಲ್ಲಿ ಧರ್ಮದೇವನೆಂಬ ಭಕ್ತನಿಗೆ ಮಗನಾಗಿ ಸಾಮಗಬ್ರಾಹ್ಮಣನಾದ 
ನಾರಾಯಣಮುನಿಯಾಗಿ ಜನಿಸುವೆನು. 

೪೪. ಎಲ್ಫೈ ಅಜನೇ ! ಮುನಿಶಾಪದಿಂದ ಮನುಷ್ಯತ್ವವನ್ನು ಪಡೆದ 





ಅಪ್ಕ್ಯಾದಶೋನಧ್ಯಾಯೆಃ ೩೧೧ 


ಜನಾನ್‌ ಮ್ಲೇಚ್ಛೆಮುಯಾನ್‌ ಭೂಮೌ ಕಲೇರಂತೇ ಮಹೈನಸಃ । 

ಕಲ್ಕೀ ಭೂತ್ವಾ ಹನಿಷ್ಯಾವಿಂ ವಿಚರನ್‌ ದಿವ್ಯವಾಜಿನಾ ॥ ೪೫ ॥ 
ಯದಾ ಯದಾ ಚ ನೇಜೋಕ್ಲೋ ಧರ್ಮೆನಾಶಿಷ್ಯತೇಂಸುರೈಃ । 
ಪ್ರಾದುರ್ಭಾವೋ ಭನಿಷ್ಕೋ ಮೇ ತದ್ರಕ್ಸಾಯೈ ತದಾ ತದಾ ॥ ೪೬ ॥ 
ತಸ್ಮಾಚ್ಹಿಂತಾಂ ನಿಹಾಯೈನ ಪ್ರಜಾಃ ಸೃಜ ಯಥಾ ಪುರಾ । 


ಏತಾನ್‌ ದತ್ವಾ ನರಾಂಸ್ತಸ್ಮಾಹಮಂತರ್ಹಿತೋಂಭವಂ ॥ ೪೭ ॥ 
ಯಥಾ ತಸ್ಮೈ ವರಾ ದತ್ತಾಸ್ತಥ್ಛೈನ ಚೆ ಮಯಾ ಕೃತಂ। 

ಕುರ್ಮೇ ಕರಿಷ್ಕೇಚ ಮುನೇ ನಿಜಶಕ್ತಿಭಿರಂಜಸಾ ॥ ೪೮ ॥ 
ಏನಂನಿಧಸ್ಯ ಮೇ ಬ್ರಹ್ಮನ್ಸೀಶಿತುಃ ಸರ್ವದೇಹಿನಾಂ । 

ದರ್ಶನಂ ದುರ್ಲಭಂ ಜಾತಂ ತವೈಕಾಂತಿಕಭಕ್ತಿತಃ ॥೪೯॥ 
ವರಂ ವರಯ ಮತ್ತಸ್ತ್ಯಂ ಸ್ವಾಭೀಷ್ಟಂ ಮುನಿಸತ್ತಮ । 

ಪ್ರಸನ್ನೋಂಸ್ಮಿ ಭೃಶಂ ತುಭ್ಯಂ ನಾಂಫಲಂ ಮಮ ದರ್ಶನಂ ॥ ೫೦॥ 


ಖುಷಿಗಳನ್ನೂ, ಉದ್ಭವನನ್ನೂ ಅಸುರರಿಂದ ರಕ್ಸಿಸುವೆನು; ಸದ್ಯರ್ಮವನ್ನು 
ಸ್ಥಾಪಿಸುವೆನು. 

೫. ಭೂಮಿಯಲ್ಲಿ ಕಲಿಯುಗದ ಕೊನೆಯಲ್ಲಿ ನಾನು ಕಲ್ಕಿಯಾಗಿ 
ದಿವ್ಯವಾದ ಕುದುರೆಯನ್ಸೇರಿ ಸಂಚರಿಸುತ್ತ ಮಹಾ ಪಾಪಿಗಳಾಗಿ ಮ್ಲೇಚ್ಛ 
ಮಯರಾಗಿರುವ ಜನರನ್ನು ಸಂಹರಿಸುವೆನು. 

೪೬. ವೇದೋಕ್ತವಾದ ಧರ್ಮವು ಅಸುರರಿಂದ ಯಾವ ಯಾವ ಕಾಲ 

ಗಳಲ್ಲಿ ನಾಶಗೊಳಿಸಲ್ಪಡುವುದೋ ಆ ಕಾಲಗಳಲ್ಲೆಲ್ಲ ಆ ಧರ್ಮರಕ್ಷಣೆಗಾಗಿ 
ನನ್ನ ಅವತಾರವು ಆಗಿಯೇ ಆಗುವುದು. 
೪೭-೪೮. ಆದ್ದರಿಂದ ಚಿಂತೆಯನ್ನು ತೊರೆದು ಪೂರ್ವದಲ್ಲಿದ್ದ ಹಾಗೆಯೇ 
ಗಳನ್ನು ಸೃಷ್ಟಿ ಮಾಡು.” ಅವನಿಗೆ ಈ ರೀತಿ ವರಗಳನ್ನು ಕೊಟ್ಟು ನಾನು 
ಂತರ್ಧಾನವನ್ನು ಹೊಂದಿದೆನು. ಅಲ್ಲದೆ ಅವನಿಗೆ ವರಗಳನ್ನು ಕೊಟ್ಟಿಂತೆಯೆ 
ನಾನು ಎಲ್ಲ ಕಾರ್ಯಗಳನ್ನೂ ಮಾಡಿದೆನು. ಎಲೈ ಮುನಿಯೇ! ನನ್ನ ಶಕ್ತಿಗಳಿಂದ 
ಈಗಲೂ ಹಾಗೆಯೇ ಮಾಡುತ್ತೇನೆ; ಮುಂದೂ ಮಾಡುವೆನು. 

೪೯. ಓ ಬ್ರಾಹ್ಮಣಾ! ಈರೀತಿಯಾಗಿ ಸರ್ವದೇಹಿಗಳಿಗೂ ಅಧೀಶ್ವರ 
ನಾಗಿರುವ ನನ್ನ ದರ್ಶನವು ದುರ್ಲಭವಾದುದು. ನಿನ್ನ ಏಕಾಂತಭಕ್ತಿಯಿಂದ 
ಅದು ನಿನಗೆ ದೊರೆತಿರುವುದು. 

೫೦. ಎಲೈ ಮುನಿಶ್ರೇಷ್ಠನೇ! ನನ್ನಿಂದ ನಿನಗೆ ಇಷ್ಟವಾಗಿರುವ ವರವನ್ನು 
ಕೇಳಿಕೊ. ನಿನ್ನಲ್ಲಿ ಬಹಳ ಪ್ರಸನ್ನನಾಗಿದ್ದೇನೆ. ನನ್ನ ದರ್ಶನವು ಎಂದಿಗೂ 
ಫಲವಿಲ್ಲದುದಾಗುವುದಿಲ್ಲವು.” 


fl 


ಆ (೭೩ 


೩೧೨ ಶ್ರೀ ಸ್ಕಾಂದಮೆಹಾಪುರಾಣಂ 


ಸ್ಕಂದ ಉವಾಚ: 
ಶೃತ್ವೇತಿ ಭಗವದ್ವಾಕ್ಯಂ ನಾರದೋ ಮುನಿಸತ್ತಮುಃ । 
ಮನ್ಯಮಾನೋ ನಿಜಂ ಧನ್ಯಂ ತಮುವಾಚ ಪ್ರಭುಂ ವನಡುಿನೇ ॥ ೫೧॥ 
ದರ್ಶನಾದೇವ ತೇ ಸ್ವಾಮಿನ್‌ ಸಂಪೂರ್ಣೋ ಮೇ ಮನೋರಥಃ । 
ಇದಂ ಹಿ ದುರ್ಲಭಂ ಮನ್ಯೇ ಸರ್ವೇಷಾಮಪಿ ದೇಹಿನಾಂ ॥ ೫೨ ॥ 
ಅತಸ್ತೇ ಚ ತ್ವದೀಯಾನಾಂ ತ್ವದ್ಧಾನ್ನೋಂಸ್ಕಾಮೃತಸ್ಯ ಚ । 
ಸಾಕ್ಸಾತ್ಸವಿಸಾಕ್ಸೃಣಾದನ್ಯತ3್‌ ಪ್ರಾಪ್ಯಂ ಮೇ ನಾಸ್ತಿ ವಾಂಛಿತಂ ॥ ೫೩ ॥ 
ಇತೋನ್ಯದ್ದುರ್ಲಭಂ ಕ್ಕಾಪಿ ನಾಸ್ತಿ ಬ್ರಹ್ಮಾಂಡಗೋಲಕೇ । 


ಯದಹಂ ಪರಿತುಷ್ಯಾತ್ತೇ ಪ್ರಾರ್ಥಯೇಯನಿಹಾಚ್ಯುತ ॥ ೫೪ ॥ 
ಲೋಕಾಂತರಸುಖಂ ಯುತ್ತದ್ಧೈದಿಕೈರೇವ ಕರ್ಮಭಿಃ । 

ದೈವೈಃ ಪಿತ್ಸ್ಯೆಶ್ಚ ಲಭ್ಯೇತ ತಚ್ಚಾಪ್ಯಸ್ತಿ ಹಿ ನಶ್ವರಂ ॥ ೫೫ ॥ 
ನೇಚ್ಛಾಮಿ ತದಹಂ ಕಿಂಚಿತ್‌ ಸುಖಂ ತ್ವತ್ತಃ ಪರಂ ಪ್ರಭೋ | 
ವರಮೇಕಂ ತು ಯಾಚೇ ತೃತ್ಸ್ವೇನ್ಸಿತಂ ವರದರ್ಷಭಾತ್‌ ॥ ೫೬ ॥ 








೫೧. ಸ್ಫಂದನು ಹೇಳುತ್ತಾನೆ:--ಎಲೈ ಮುನಿಯೇ! ಹೀಗೆ ನುಡಿದ 
ಭಗವಂತನ ಮಾತುಗಳನ್ನಾಲಿಸಿ ಮುನಿಶ್ರೇಷ್ಠನಾದ ನಾರದನು ತನ್ನನ್ನು ತಾನೇ 
ಧನ್ಯನೆಂದು ಭಾವಿಸಿಕೊಳ್ಳುತ್ತ ಆ ಪ್ರಭುವಷ್ಣು ಕುರಿತು ಇಂತೆಂದನು:- 

೫೨. "ಎಲೈ ಸ್ವಾಮಿಯೇ! ನಿನ್ನ ದರ್ಶನದಿಂದಲೇ ನನ್ನ ಮನೋರಥವು 
ಸಂಪೂರ್ಣವಾಯಿತು. ಈ ನಿನ್ನ ಸಂದರ್ಶನಭಾಗ್ಯವು ಸರ್ವದೇಹಿಗಳಿಗೂ 
ದುರ್ಲಭವಾದುದೆಂದೇ ನಾನು ಭಾವಿಸುತ್ತೇನೆ. 

೫೩. ಆದುದರಿಂದ ನಿನ್ನ, ನಿನ್ನವರ ಮತ್ತು ಅಮೃತವಾದ ಈ ನಿನ್ನ 
ಧಾಮದ ಸಾಕ್ಸಾತ್ತ್ಮಾದ ದರ್ಶನವೊಂದು ಹೊರತಾಗಿ ಬೇರೆ ಯಾವುದನ್ನೂ 
ಪಡೆಯಬೇಕೆಂಬ ಇಚ್ಛೆಯು ನನಗಿರುವುದಿಲ್ಲ. 

೫೪. ಎಲೈ ಅಚ್ಯುತನೇ ಸಂತುಷ್ಟನಾದ ನಿನ್ನಿಂದ ಪ್ರಾರ್ಥಿಸಿ ನಡೆಯೋಣ 
ವೆಂದರೆ ಇದಕ್ಕಿಂತ ದುರ್ಲಭವಾದುದು ಬ್ರಹ್ಮಾಂಡಗೋಲಕದಲ್ಲೆ ಲ್ಲಿಯೂ 
ಬೇರೊಂದಿಲ್ಲ. 

೫೫. ದೇವಸಂಬಂಧವಾದ ಮತ್ತು ಪಿತೃಸಂಬಂಧವಾದ ವೈದಿಕಕರ್ಮ 
ಗಳಿಂದಲೇ ಯಾವ ಲೋಕಾಂತರ ಸುಖವುಂಟಾಗುವುದೊ ಅದು ಕೂಡ 
ನಶ್ವರವಾದುದು. 

೫೬. ಪ್ರಭುವೇ! ನಿನ್ನಿಂದ ಆ ಶ್ರೇಷ್ಠಸುಖವೊಂದಿಷ್ಟನ್ನೂ ನಾನು 
ಪಡೆಯಬಯಸುವುದಿಲ್ಲ. ವರದರಲ್ಲಿ ಶ್ರೇಷ್ಠನಾದ ನಿನಿಂದ ನನಗಿಷ್ಟವಾದ 
ಒಂದು ವರವನ್ನು ಮಾತ್ರ ಬೇಡಿಕೊಳ್ಳುತ್ತೇನೆ. 


ಅಷ್ಟಾದಶೋಳ$ಧ್ಯಾಯೆ॥ ಸಿಂಪ್ಲಿ 


ತವಾಥೆ ತವಭಕ್ತಾನಾಂ ಸದೈನ ಗುಣಗಾಯನೇ। 

ಅತ್ಯುತ್ಸುಕಾಸ್ತು ಮೇ ಬುದ್ಧಿಸ್ಸ್ವಯಿ ಪ್ರೀತಿರ್ವಿವರ್ಧಿನೀ 1 ೫೭॥ 
ಸ್ಯ ೦ದ ಉವಾಚ: 

ತಥಾಸ್ತಿ, ತಿ ಪ್ರತಿಶೃತ್ಯ ಕೃಷ್ಣಸ್ತೇನೇತಿ ಯಾಚಿತೆಂ ! 

ಗಾನೊಸಯಾಕ್ತಾಂ ಮಹತೀಂ ನೀಣಾಂ ದತ್ತ್ವ್ವಾಂಬ್ರವೀತ್ಪುನಃ ॥೫೮॥ 
ಶ್ರೀ ಭಗವಾನುವಾಚ :- 

ಅಧುನಾ ಗಚ್ಛ ದೇವರ್ಸೆೇ ವಿಶಾಲಾಂ ಬದರೀವಿಂತಃ । 


ತತ್ರ ಧರ್ಮಾ ತ ಜಂ ಭಕ್ತ್ಯಾ ಮಾಮಾರಾಧಯ ಸುವ್ರತ ॥೫೯॥ 
ತ್ವಂ ಹೆ ಕಾಂತಿಕಭಕ್ಲೋಂಸಿ ಮಮ ನಿಷ್ಕ scr 

ತೇನ ತ್ವಾಮಧಿಕಂ ಮನ್ಯೇ ನಿಧೇರಸಿ ಸಿತುಸ್ಮನ ॥ ೬೦॥ 
ಯಾವೃಶೋಹಂ ಚೆ ಯದ್ರೂಪೋ ಯಾವಾಂಶ್ಚ ಮಹಿಮಾ ಮಮ । 
ವಿಮಸ್ತತೃರ್ನಮಪಸಿ ಮೇ ಭಕ್ತಾ ಏಕಾಂತಿಕಾ ಮುನೇ ॥೬೧॥ 


ಹೃದಿ ಚಿಂತ್ಯೋಹಮೇವಾಸ್ಮಿ ಸತಾಂ ತೇಷಾಂ ಚ ತೇ ಮಮ । 
ತೇಷಾಮಿಷ್ಟಂ ನ ಮತ್ತೋಂನ್ಯತ್‌ ಮನು ತೇಭ್ಯೋ ನ ಕಿಂಚನ ॥ ೬೨ ॥ 





೫೭. ನಿನ್ನ ಮತ್ತು ನಿನ್ನ ಭಕ್ತರ ಗುಣಗಾನದಲ್ಲಿ ನನ್ನ್ನ ಬುದ್ಧಿಯು ಸದಾ 
ಅತ್ಯುತ್ಸುಕವಾಗಿರಲಿ. ನಿನ್ನಲ್ಲಿ ಪ್ರೀತಿಯನ್ನು jh 

೫೮. ಸ್ವಂದನು ಹೇಳುತ್ತಾನೆ :-- ನಾರದನು ಈರೀತಿ ಪ್ರಾರ್ಥಿಸಲ 
ಆ ಶ್ರೀಕೃಷ್ಣನು " ಹಾಗೆಯೇ ಆಗಲೆಂದು ನುಡಿದು ಗಾನಕ್ಕೆ WE ಕಚಾನ 
ಮಹತೀವೀಣೆಯನ್ನಿತ್ತು ಮತ್ತೆ ಅವನಿಗೆ ಹೇಳಿದನು: 

೫೯. ಶ್ರೀಭಗವಂತನು ಹೇಳುತ್ತಾನೆ: ಎಲ್ಫೈ ದೇವರ್ಷಿಯೇ! ಈಗ 
ನೀನು ಇಲ್ಲಿಂದ ವಿಶಾಲವಾದ ಬದರೀಕ್ಸೇತ್ರಕ್ಕೆ ಹೋಗು. ಎಲೈ ಸುವ್ರತನೇ! 
ಅಲ್ಲಿ ಧರ್ಮಾತ್ಮಜನಾದ ನನ್ನನ್ನು ಭಕ್ತಿಯಿಂದ ಆರಾಧಿಸು. 

೬೨. ನೀನು ನಿಷ್ಠಪಟವಾದ ಅಂತರಂಗವುಳ್ಳವನಾಗಿ ನನಗೆ ಏಕಾಂತ 
ಭಕ್ತನಾಗಿದ್ದಿ ಯೆ. ಆದುದರಿಂದ ನಿನ್ನ ತಂದೆಯಾದ ಬ್ರಹ್ಮನಿಗಿಂತಲೂ ನೀನೇ 
ಹೆಚ್ಚೆಂದು ನಾನು ತಿಳಿದಿದ್ದೇನೆ. 

೬೧. ಎಲೈ ಮುನಿಯೇ! ನಾನು ಹೇಗಿದ್ದೇನೆಯೋ, ಯಾವ ರೂಪ 
ವುಳ್ಳ ವನಾಗಿರುವನೋ, ನನ್ನ ಮಹಿಮೆಯೆಷ್ಟೋ 'ಅಪೆಲ್ಲವನ್ನೂ ನನ್ನ ಏಕಾಂತ 
ಫಳಕ ತಿಳಿದಿರುವರು. 

೬೨, ಸತ್ಸುರುಷರಾದ ಅವರು ತಮ್ಮ ಹೈದಯದಲ್ಲಿ ಚಿಂತಿಸತಕ್ಕವನು 
ನಾನೇ ಆಗಿದ್ದೇನೆ. ನನಗೂ ಅವರೇ ಚಿಂತ್ಯರಾಗಿದ್ದಾರೆ. ಅವರಿಗಿಷ್ಟವಾದುದು 
ನನಗಿಂತಲೂ ಬೇರೊಂದಿಲ್ಲ. ನನಗೆ ಅವರನ್ನುಳಿದು ಬೇರೊಂದು ಇಷ್ಟವಸ್ತು ವಿಲ್ಲ. 


೩೧೪ ಶ್ರೀ ಸ್ಮಾಂದಮ ಹಾಪುರಾಣಂ 


ಯಥಾ ಪತಿವ್ರತಾ ನಾಯೋ ನಶೀಕುರ್ವಂತಿ ಸತ್ಪತಿಂ। 


ನಿಚ್ಛೆರ್ಗುಣೈಸ್ತಥಾ ಭಕ್ತಾ ವಶೀಕುರ್ನಂತಿ ಮಾಮಪಿ ॥ ೬೩ 0 
ಅನುಯಾನಿ ಶ್ರಿಯಾಸಾಕಂ ತಾನಹಂ ಪರವಾನಿವ । 

ಯತ್ತ ಯತ್ರ ಚ ತೇ ಸಂತಿ ತತ್ರ ತತ್ರಾಹಮಸ್ಮಿಹಿ ॥ ೬೪ ॥ 
ಸತ್ಸಂಗಾದೇನ ಮತ್ತ್ರಾಪ್ತಿರ್ಭವೇದ್ಭುನಿ ಮುಮುುಕ್ಸುತಾ 1 
ನಾನ್ಯೋಷಾಯೇನ ದೇನರ್ಷೇ ಸತ್ಯಮಿತ್ಯವಧಾರೆಯ ॥ ೬೫ ॥ 


ಶರಣಂ ಹಿ ಮಾಮೇವ ಮಾನುಷಾಃ ಪ್ರಾಪ್ಲುನಂತಿ ಯೇ। 

ತರ್ಹೈೇವ ತೇ ನಿಮುಚ್ಯಂತೇ ಮಾಯಾಯಾ ಜೀವಬಂಧನಾತ್‌ ॥ ೬೬ ॥ 

ಮಾಂ ಪ್ರಪನ್ನಸ್ತು ಪುರುಷೋ ಯೇನ ಕೇನಾಹಿ ಭಾವತಃ । 

ಯಥೇಷ್ಟಂ ಸುಖಮಾಸ್ಟೋತಿ ನತು ಸೆಂಸೃತಿಮನ್ಯವತ್‌ ॥ ೬೭ ॥ 
ಸ್ವಂದ ಉವಾಚ :-- 

ಏವಮುಕ್ತೋ ಭಗವತಾ ಪ್ರಾಸ್ತೊೋಂನುಗ್ರಹಮಿತಾಪ್ಸಿತಂ | 

ಪ್ರಣಮ್ಯ ಸಾಶೃನಯನಃ ಪರ್ಯಾನರ್ತತ ನಾರದಃ ॥ ೬೮ ॥ 





೬೩. ಯಾನ ರೀತಿಯಲ್ಲಿ ಪತಿವ್ರತೆಯರಾದ ನಾರಿಯರು ತಮ್ಮ ಗುಣ 
ಗಳಿಂದ ಪತಿಯನ್ನು ವಶಪಡಿಕೊಳ್ಳುವರೋ ಅದೇ ರೀತಿಯಲ್ಲಿ ಭಕ್ತರು ನನ್ನನ್ನು 
ತಮ್ಮ ಗುಣಗಳಿಂದ ವಶಪಡಿಸಿಕೊಳ್ಳು,ತ್ತಾರೆ. 

೬೪. ನಾನು ಲಕ್ಸೀಸಮೇತನಾಗಿ ಪರಾಧೀನನಾಗುವವನಂತೆ ಅವರನ್ನು 
ಅನುಸರಿಸಿ ಹೋಗುತ್ತೇನೆ. ಎಲ್ಲೆಲ್ಲಿ ಅವರಿರುವರೊ ಅಲ್ಲಲ್ಲೆಲ್ಲ ನಾನೂ 
ಇರುವೆನು. 

೬೫. ಭೂಮಿಯಲ್ಲಿ ಮೋಕ್ಬ್ಸವನ್ನು ಬಯಸುವವರಿಗೆಲ್ಲ ಅವರ (ಭಕ್ತರ) 
ಸಂಗದಿಂದ ಮಾತ್ರವೆ ನನ್ನ ಪ್ರಾಪ್ರಿಯುಂಟಾಗುತ್ತದೆ. ಬೇರೆ ಯಾವ 
ಉಪಾಯದಿಂದಲೂ ಆಗಲಾರದು. ಎಲ್ಫೈ ದೇವರ್ಷಿಯೇ! ಇದು ಸತ್ಯವೆಂದು 
ತಿಳಿದುಕೊ. 

೬೬, ಮನುಷ್ಯರು ನನ್ನನ್ನೇ ಯಾವಾಗ ಶರಣುಹೊಂದುವರೊ ಆಗಲೇ 
ಅವರು ಜೀವಬಂಧನಕಾರಿಯಾದ ಮಾಯೆಯಿಂದ ಬಿಡುಗಡೆಹೊಂದುತ್ತಾರೆ. 

೬೭. ಯಾವುದೇ ಭಾವದಿಂದಲಾದರೂ ನನ್ನನ್ನು ಅನನ್ಯವಾಗಿ ಆಶ್ರಯಿಸಿ 
ರುವ ಪುರುಷನು ತನಗಿಷ್ಟವಾದ ಸುಖವನ್ನು ಪಡೆಯುತ್ತಾನೆ; ಬೇರೆಯವರಂತೆ 
ಸಂಸಾರವನ್ನು ಸೇರುವುದಿಲ್ಲ. 

೬೮. ಸ್ಫಂದನು ಹೇಳುತ್ತಾನೆ:--ಹೀಗೆ ನಾರದನು ಭಗವಂತನಿಂದ 
ಹೇಳಲ್ಪಟ್ಟವನಾಗಿ ತಾನು ಬಯಸಿದ ಅನುಗ್ರಹವನ್ನು ಪಡೆದುಕೊಂಡು 
ಆನಂದದಿಂದ ಕಣ್ಣೀರು ಸುರಿಸುತ್ತ ನಮಸ್ಕಾರ ಮಾಡಿ ಹಿಂದಿರುಗಿದನು. 


ಅಸ್ಮಾ ದಶೋಕ$ಧ್ಯಾಯಃ ೩೧೫ 


ತಮೇವ ವೀಣಯಾ ಗಾಯನ್‌ ಶ್ವೇತಮುಕ್ತಮಪಶ್ಯತ । 
ಪ್ರಾಗೃತ್ಸ್ಟಾಗ್ರೇ ಚಲಂತಂ ತಮನ್ಹಗಚ್ಛದ್ದಿಜರ್ಷಭ ॥೬೯॥ 
ಸದ್ಯಃ ಶ್ವೇತಂ ಮಹಾದ್ವೀಪಂ ಪ್ರಾಪ್ಯ ಶ್ವೇತಾನ್‌ ಪ್ರಣಮ್ಯ ತಾನ್‌ । 
ನಿವೃತ್ತೋ ನಾರದೋ ಬ್ರಹ್ಮನ್‌ ತರಸಾ ಮೇರುಮಾಗಮತ್‌ ॥೭೦॥ 
ತತೋ ಮೇರೋಃ ಪ್ರಚಕ್ರಾಮ ಪರ್ವತಂ ಗಂಧಮಾದನಂ । 

ನಿಪೆಪಾತ ಚ ಖಾತ್ತೂರ್ಣಂ ವಿಶಾಲಾಂ ಬದರೀಮನು ॥೭೧॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 


ದ್ವಿತೀಯೇ ವೈಷ್ಣವಖಂಡೇ ಶ್ರೀ ವಾಸುದೇವಮಾಹಾತ್ಮ್ಯೇ  ಶ್ರೀನಾಸುದೇವಾವ 


ತಾರಾದಿಕಥನಂ 'ನಾಮಾಸ್ಟಾದಶೋತಧ್ಯಾಯಃ 





೬೯. ಎಲೈ ದ್ವಿಜಶ್ರೇಷ್ಠನೇ! ವೀಣೆಯನ್ನು ನುಡಿಸುತ್ತ ಆ ಭಗವಂತನನ್ನು 
ಕುರಿತೇ ಗಾನಮಾಡುತ್ತ ಬಂದು ಅದೇ ಶ್ರೇತಮುಕ್ತನನ್ನೇ ಕಂಡನು. ಮೊದಲಿ 
ನಂತೆಯೆ ಆ ಶ್ವೇತಮುಕ್ತನು ಮುಂದೆ ನಡೆಯುತ್ತಿರಲು ತಾನು ಅವನನ್ನು 
ಹಿಂಬಾಲಿಸುತ್ತ ನಡೆದನು. 

೭೦. ಅಯ್ಯಾ ಬ್ರಾಹ್ಮಣಾ! ಆ ನಾರದನು ಆ ಕೂಡಲೆ ಶ್ವೇತಮಹಾ 
ದ್ವೀಪವನ್ನು ಸೇರಿ ಅಲ್ಲಿನ ಶ್ವೇತಮುಕ್ತರಿಗೆ ಪ್ರಣಾಮಮಾಡಿ ಅಲ್ಲಿಂದ ಹಿಂದಿರುಗಿ 
ಹೊರಟು ಬೇಗ ಬೇಗನೆ ಮೇರುವಿಗೆ ಬಂದನು. 

೭೧. ಬಳಿಕ ಮೇರುಪರ್ವತದಿಂದ ಗಂಧಮಾದನಪರ್ವಶಕ್ಕೆ ಪ್ರಯಾಣ 
ಮಾಡಿದನು. ವಿಶಾಲವಾದ ಬದರಿಯ ಸಮಾಸದಲ್ಲಿ ಆಕಾಶದಿಂದ ಬೇಗ 
ಕೆಳಗಿಳಿದರು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಮಾಂದಮ ಹಾಪುರಾಣದ ಎರಡನೆಯ ವೈಷ್ಣವಖಂಡದ ಶ್ರೀ ವಾಸುದೇವ 
ಮಾಹಾತ್ಮ್ಯದಲ್ಲಿ «" ಶ್ರೀವಾಸುದೇವಾವತಾರಾದಿಕಥನ''ವೆಂಬ 
ಹದಿನೆಂಟನೆಯ ಅಧ್ಯಾಯವು ಮಂಗಿದುದು 


॥ ಶ್ರಿ ॥ 
ಅಥೈಕೋನವಿಂಶೋಧ್ಯಾಯಃ 


ನಾರದನರನಾರಾಯಣಸಮಾಗಮಂ 
ಸ್ವಂ ದ ಉವಾಚ: 


ತತಃ ಸ ದದೃಶೇ ದೇವೌ ಪುರಾಣಾನೃಷಿಸತ್ತಮೌ । 

ತಪಶ್ಚರಂತೌ ಸುಮಹವಾತ್ಮನಿಷ್ಮಾ ಮಹಾವ್ರತೌ Hou 
ತೇಜಸಾಪ್ಯಧಿಕೌ ಸೂರ್ಯಾತ್‌ ಸರ್ವಲೋಕವಿರೋಚನಾತ*್‌ । 
ಶ್ರೀನತ್ಸಲಕ್ಸ್ಮಣೌ ಪೂಜ್ಯೌ ಜಟಾಮಂಡಲಧಾರಿಣೌ ॥೨॥ 
ಪದ್ಮಚಿಹ್ನಭುಜೌ ತೌ ಚ ಷಾದಯೋಶ್ಚಕ್ರಲಕ್ಸಣೌ | 

ವ್ಯೊೂಢೋರಸ್ಕೌ ದೀರ್ಥಭುಜೌ ಸಿತಸೂಕ್ಸ್ಮ್ಮಘನಾಂಶುಕೌ ॥ಕ್ನಿ॥ 
ಸ್ಮಾಸ್ಕೌ ಸೃಥುಲಲಾಹಾ ಚ ಸುಭೃವೌ ಶುಭನಾಸಿಕೌ । 
ಶುಭಲಕ್ಸಣಸಂಪನ್ನೌ ದಿನ್ಯಮೂರ್ತೀ ಘುನಪ್ರಭೌ ॥೪॥ 
ನಿನಯೇನಾಂತಿಕಂ ಪ್ರಾಪ್ಯ ತಯೋಃ ಕೃತ್ವಾ ಪ್ರದಕ್ಷಿಣಾಂ । 


ಎಗ್‌ ಕ್‌, 
ಪ ನಾ 
ಭಕ್ತ್ಯಾ ಪ್ರಣಮ್ಯ ಸಾಷ್ಟಾಂಗಂ ತಸ್ಥೌ ಪ್ರಾಂಜಲಿರಗ್ರತಃ 1೫॥ 


ಕನ್ನಡದ ಅನುವಾದ 
ನಾರದನರನಾರಾಯಣಸಮಾಗಮವರ್ಣನ 

ದಃ ಸ್ಮಂದನು ಹೇಳುತ್ತಾನೆ: ಬಳಿಕ ಆ ನಾರದನು ಆತ್ಮನಿಷ್ಮರಾಗಿ 
ಮಹಾ ವ್ರತವನ್ನು ಧರಿಸಿ ಮಹತ್ತರವಾದ ತಪಸ್ಸುಮಾಡುತ್ತಿದ್ದ ಪುರಾತನರೂ 
ಖುಷಿಶ್ರೇಷ್ಠರೂ ಆದ ಇಬ್ಬರು ದೇವತೆಗಳನ್ನು ಕಂಡನು. 

೨. ಅವರು ಸರ್ವಲೋಕಗಳನ್ನೂ ಬೆಳಗುವ ಸೂರ್ಯನಿಗಿಂತಲೂ 
ತೇಜಸ್ಸಿನಲ್ಲಿ ಅಧಿಕರಾಗಿದ್ದರು. ಶ್ರೀವತ್ಸಲಕ್ಷ್ಮಣವುಳ್ಳವರಾಗಿ ಜಬಾಮಂಡಲ 
ವನ್ನು ಧರಿಸಿ ಪೂಜ್ಯರಾಗಿದ್ದರು. 

೩. ಅವರ ಭುಜಗಳಲ್ಲಿ ಪದ್ಮಚಿಹ್ನೆಯೂ, ಪಾದಗಳಲ್ಲಿ ಚಕ್ರಚಿಹ್ನೆಯೂ 
ರಂಜಿಸುತ್ತಿದ್ದವು. ವಿಸ್ತಾರವಾದ ಎದೆ ಮತ್ತು ದೀರ್ಫವಾದ ತೋಳುಗಳುಳ್ಳವ 
ರಾಗಿದ್ದರು. ಬೆಳ್ಳಗಿರುವ ಸೂಕ್ಮ್ಮನಸ್ತ್ರಗಳನ್ನುಟ್ಟ ದ್ದರು. 

೪, ಚೆನ್ನಾದ ಬಾಯಿ, ವಿಸ್ತಾರವಾದ ಹಣೆ, ಒಳ್ಳೆಯ ಹುಬ್ಬು, ಶುಭಕರ 
ವಾದ ಮೂಗು ಇವುಗಳಿಂದ ಶೋಭಿಸುತ್ತ ಶುಭಲಕ್ಸಣಸಂಪನ್ನರಾಗಿ ದಿವ್ಯ 
ಮೂರ್ತಿಗಳಾಗಿ ಮಿಗಿಲಾದ ಕಾಂತಿಯಿಂದ ಬೆಳಗುತ್ತಿದ್ದರು. 

೫. ನಾರದಮುನಿಯು ವಿನಯದಿಂದ ಸಮಾಪಕ್ಕೆ ಹೋಗಿ ಅವರಿಗೆ 
ಪ್ರದಕ್ಲಿಣೆಮಾಡಿ ಭಕ್ತಿಯಿಂದ ಸಾಷ್ಟಾಂಗಪ್ರಣಾಮಮಾಡಿ ಅವರ ಮುಂದುಗಡೆ 
ಕೈಮುಗಿದು ನಿಂತುಕೊಂಡನು. 


ಏಕೋನವಿಂಶೋ5ಧ್ಯಾಯಃ ಸಿ೧೭ 


ತತಸ್ತೌ ತಪಸಾಂ ವಾಸೌ ಯಶಸಾಂ ತೇಜಸಾಮಸನಿ | 


ಖುಷೀ ಪೌರ್ವಾಹ್ಲಿ ಕಸ್ಯಾಂಕೇ ನಿಧೇರರ್ಸೌನಂ ನಿಹಾಯ ಚ ॥೬॥ 
ಪ್ರೀತ್ಯಾ ನಾರದಮವ್ಯ ಗ್ರಾ ಪಾದ್ಯಾರ್ಫ್ಯಾಭ್ಯಾಂ 15% | 
ಸೀತಯೋರುಪವಿಷ್ಟ್‌ ತ್‌ ಕೌಶಯೋರ್ನಾರದಶ್ಚಸ ॥೭॥ 
ತೇಷು ತತೊ ್ರೀಷೆನಿಪ್ಟೆ ಷು ಸ ದೇಶೋಭಿವ್ಯ ಚ | 

ಆಜ್ಯಾ ಹುತಿಮಹಾಜ್ವಾ ಲೈ ರ್ಯಜ್ಞ್ಗ ವಾರ್ಟೋೋಗಿ ಓಭಿರ್ಯಥಾ en 
ಅಥ ನಾರಾಯಣನೆ ತ” ನಾರದಂ “ವಾಕ್ಯ ಮಬ್ರವೀತ್‌ । 

ಸುಖೋಪನಿಷ್ಟ 0 ವಿಶ್ರಾಂತಂ ಕ್ಷ ಕತಾತಿಥ್ಯಂ ಸುಸತ್ಯ ತಂ ॥೯॥ 


ಶಿ ಶ್ರೀತಾರಾಯಣ ತತ್ತ — 
ಬ್ರಹ್ಮನ್‌ ಸ ಭಗವಾನ್‌ ಪರಮಾತ್ಮಾ ಸನಾತನಃ । 


yi ತ್ವಯಾ ದೃಷ್ಟ ಅನಯೋಃ "ಕಣು ಪರಂ ॥ ೧೦॥ 
ನಾರದ ಉವಾಚ: 

ಭಗವಂಸ್ಕೃತ್ಥೃಸಾದೇನ ತಮುಹಂ ಪರಮೇಶ್ವರಂ | 

ವಾಸುದೇನಂ ಸಮಾಲೋಕೇ ಸ್ಥಿತಮಕ್ಟರಥಾಮನಿ ॥ ೧೧॥ 





೬-೭. ಬಳಿಕ ತಪಸ್ಸು, ಯಶಸ್ಸು, ತೇಜಸ್ಸುಗಳಿಗೆ ನಿವಾಸಸ್ಥಾ ನವೆನಿಸಿದ 
ಅವರಿಬ್ಬರು ಖುಷಿಗಳೂ ಪ್ರಾತಃಕಾಲಿಕ ಕರ್ಮಗಳು ಮುಗಿಯಲು 'ಾನವಿಧಿ 
ಯನ್ನು "ಬಟ್ಟು »ಶಾಂತರಾಗಿ ಪ್ರೀತಿಯಿಂದ ಪ ಪಾದ್ಯ ಮತ್ತು ಅರ್ಥ್ಯಗಳನ್ನು ಕೊಟ್ಟು 
ಆ ನಾರೆದನನ್ನು ಅರ್ಚಿಸಿದರು. ಬಳಿಕ ಅವರಿಬ್ಬರೂ ದರ್ಭಾಸನಗಳನ್ನು 
ಮಂಡಿಸಿದರು. ನಾರದನೂ ಕುಳಿತುಕೊಂಡನು. 

೮೯. ಅವರು ಅಲ್ಲಿ ಕುಳಿತಿರಲು ಆ ಪ್ರದೇಶವು ಆಜ್ಯಾಹುತಿಯಿಂದ 
ಪ್ರಜ್ವಲಿಸುವ ಮಹಾಜ್ವಾಲೆಗಳನ್ನು ತಳೆದ ಅಗ್ಲಿಗಳಿಂದ ಕೂಡಿದ ಯಜ್ಞ. ವಾಟ 
ಯಂತೆ ವಿರಾಜಿಸುತ್ತಿದ್ದಿತು. ಬಳಿಕ ಅವರಲ್ಲಿ ನಾರಾಯಣನು ಆತಿಥ್ಯವನ್ನು 
ಪಡೆದು ಚೆನ್ನಾಗಿ ಸತ್ಯಾರಹೊಂದಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಸುಖವಾಗಿ 
ಅಲ್ಲಿ ಕುಳಿತಿದ್ದ ನಾರದನನ್ನು ಕುರಿತು ಹೀಗೆಂದನು. 

೧೦. ಶ್ರೀನಾರಾಯಣನು ಹೇಳುತ್ತಾನೆ: " ಎಲೈ ಬ್ರಾಹೆ ನೇ! 
ನಮ್ಮಿಬ್ಬರಿಗೂ ಪರಮಕಾರಣನೂ, ಸನಾತನನೂ, ಪರಮಾತ ನೂ ಆದ 
ಆ ಭಗವಂತನನ್ನು ಬ್ರ ಹ್ಮಧಾಮದಲ್ಲಿ ನೀನು ನೋಡಿದೆಯಲ್ಲವೆ? ಎಂದು 
ಕೇಳಿದನು. 

೧೧. ನಾರದನು ಹೇಳುತ್ತಾನೆ:--""ಎಲ್ಫೈ ಸ್ವಾಮಿಯೇ! ಅಕ್ಬರ 
ಧಾಮದಲ್ಲಿ ನೆಲಸಿರುವ ಸರಮೇಶ್ವರನಾದ ಆ ವಾಸುದೇವನನ್ನು ನಿಮ್ಮ ಪ್ರಸಾದ 
ದಿಂದ ನಾನು ನೋಡಿದೆನು. 


ಷಿ೧ಿಲ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಇಹ ಚೈವಾಗತಸ್ತೇನ ವಿಸೃಷ್ಟೋ ವಾಂ ನಿಷೇವಿತುಂ 1 

ಆಸಿಷ್ಯೇ ತತ್ಸರೋ ಭೂತ್ವಾ ಯಾವಾಭಾ್ಯ್ಯ ಸಹ ನಿತ್ಯಶಃ ॥ ೧೨ ॥ 
ಶ್ರೀ ನಾರಾಯಣ ಉವಾಚ :-- 

ಧನ್ಫೋಸ್ಯನುಗೃಹೀತೋಸಿ ಯತ್ತೇ ದೃಷ್ಟಃ ಸ್ವಯಂ ಪ್ರಭುಃ । 

ನ ಹಿ ತಂ ದೃಷ್ಟವಾನ್‌ ಬ್ರಹ್ಮನ್‌ ಕಶ್ಚಿದ್ದೇವೋಫಿ ವಾಯಷಿಃ ॥ ೧೩॥ 

ಭಕ್ಕೈಕಾಂತಿಕಯಾ ತಸ್ಯ ಪ್ರಾಪ್ತಾ ಅಕ್ಬರಸಾಮ್ಯತಾಂ । 


ಭಕ್ತಾಸ್ತ ಏನೈನಂ ಪಶ್ಯಂತ್ಯಖಿಲಕಾರಣಕಾರಣಂ ॥ ೧೪ ॥ 
ಸ ದಿನ್ಯಮೂರ್ತಿರ್ಭಗವಾನ್‌ ದುರ್ದಶಃ ಪುರುಷೋತ್ತಮಃ । 
ನಾರದೈತದ್ಧಿ ಮೇ ಸತ್ಯಂ ವಚನಂ ಸಮುದಾಹೃತಂ ॥ ೧೫ ॥ 
ನಾನ್ಯೋ ಭಕ್ತಾತ್ಟ್ರಿಯತರೋ ಲೋಕೇ ತಸ್ಯಾಸ್ತಿ ಕಶ್ಚನ । 

ತತಃ ಸ್ವಯಂ ದರ್ಶಿತವಾಂಸ್ತವಾತ್ಮಾನಂ ದ್ವಿಜೋತ್ತಮ ॥ ೧೬ ॥ 
ತೇಜಃ ಪುಂಜಾಭಿರುದ್ಧಾಂಗೋ ಗುಣಾತೀತಾದು ತಾಕೃತಿಃ । 
ಅಖಂಡಾನಂದರೂಪಶ್ಚ ಸದಾ ಶುದ್ಧೋಃಚೈ್ಯುತೋಸ್ತಿ ಸಃ ॥ ೧೭ ॥ 





೧೨. ಅವನಿಂದ ಕಳುಹಿಸಲ್ಪಟ್ಟ ವನಾಗಿ ನಿಮ್ಮನ್ನು ಸೇವಿಸುವುದಕ್ಕೆ 
ಅಲ್ಲಿಂದ ಇಲ್ಲಿಗೇ ಬಂದಿದ್ದೇನೆ. ಸದಾ ಅವನನ್ನೇ ನೆನೆಯುತ್ತ ನಿಮ್ಮೊಡನೆ 
ಇಲ್ಲಿಯೇ ಇರುತ್ತೇನೆ.” 

೧೩. ಶ್ರೀನಾರಾಯಣನು ಹೇಳುತ್ತಾನೆ:--""ಆ ಸಾಕ್ಸಾತ್‌ ಪ್ರಭುವನ್ನೇ 
ಕಂಡೆಯಾದ್ದರಿಂದ ನೀನು ಧನ್ಯನಾದೆ ; ಅನುಗೃಹೀತನಾದೆ. ಎಲ್ಫೈ ಬ್ರಾಹ್ಮಣನೇ! 
ದೇವತೆಯೇ ಆಗಲಿ, ಖುಷಿಯೇ ಆಗಲಿ ಯಾವೊಬ್ಬನೂ ಅವನನ್ನು ಕಂಡೇ 
ಇರುವುದಿಲ್ಲವು. 

೧೪-೧೫. ಏಕಾಂತಭಕ್ತಿಯಿಂದ ಅವನೊಡನೆ ನಾಶರಹಿತವಾದ ಸಾಮ್ಯತೆ 
ಯನ್ನು ಯಾರು ಪಡೆದಿರುವರೋ ಆ ಭಕ್ತರುಮಾತ್ರವೇ ಅಖಿಲ ಕಾರಣಕಾರಣ 
ನಾದ ಅವನನ್ನು ಕಾಣುವರು. ದಿವ್ಯ ಮೂರ್ತಿಯೂ, ಪುರುಷೋತ್ತಮನೂ ಆದ 
ಆ ಭಗವಂತನನ್ನು ನೋಡುವುದು ಸುಲಭವಲ್ಲ. ಅವನು ದುರ್ದರ್ಶನು. ನಾರದಾ! 
ಈ ನನ್ನ ಮಾತು ಸತ್ಯವಾದುದು. 

೧೬. ಅವನಿಗೆ ಲೋಕದಲ್ಲಿ ಭಕ್ಕನಿಗಿಂತಲೂ ಹೆಚ್ಚು ಪ್ರಿಯನಾದವನು 
ಬೇರಾವನೂ ಇರುವುದಿಲ್ಲ. ಎಲ್ಲೆ ದ್ವಿಜೋತ್ತಮನೇ! ಆದುದರಿಂದಲೇ ಅವನು 
ತಾನಾಗಿಯೇ ನಿನಗೆ ತನ್ನ ದರ್ಶನವನ್ನು ದಯೆಗೈ ದಿರುವನು. 

೧೭. ಅವನು ತೇಜಸ್ಸಿನ ರಾಶಿಯಿಂದ ಸುತ್ತುವರಿಯಲ್ಪಟ್ಟ ಅಂಗಗಳುಳ್ಳ 
ವನೂ, ಗುಣಾತೀತವಾದ ಅದ್ಭು ತಾಕೃತಿಯುಳ್ಳವನೂ, ಅಖಂಡವಾದ ಅನಂದ 
ರೂ ಪನೂ, ಸದಾ ಶುದ್ಧನೂ ಅಚ್ಯುತ (ನಾಶರಹಿತ)ನೂ ಆಗಿರುವನು. 


ಏಕೋನವಿಂಶೋತಧ್ಯಾಯಃ ೩೦೯ 


ರೂಪವರ್ಣವಯೋವಸ್ಥಾಃ ಪ್ರಾಕೃತಾ ನೈವ ತಸ್ಯ ಹಿ। 
ಸರ್ವಂ ತಸ್ಯಾಸ್ತಿ ತದ್ದಿವ್ಯಂ ಸರ್ವೋಪಕರಣಾನಿ ಚ । 


ಏಕಾಂತಿಕಾನಾಂ ಭಕ್ತಾನಾಂ ಸ ಏನ ಪರಮಾ ಗತಿಃ ॥ ೧೮ 1 
ಆತ್ಮಬ್ರಹ್ಮೈಕ್ಯಸಂಪನ್ನೆ ರ್ನಿನಿನೃತ್ತಗುಣೈರಪಿ । 

ಕ್ರಿಯತೇ ವಾಸುದೇವಸ್ಯ ಭಕ್ತಿರಿತ್ಸಂ ಗುಣೋ ಹಿ ಸಃ HOF n 
ಮಾಹಾತ್ಮ್ಯಮಸ್ಯ ಕೋ ವಕ್ತುಂ ಶಕ್ನುಯಾತ್ಸರಮಾತ್ಮನಃ । 
ಅಚಿಂತ್ಯಾನಂತಶಕ್ತೀನಾಮಧಿಷಸ್ಕ ಮಹಾಮುನೇ ॥ ೨೦೪ 
ಆತ್ಮಾತ್ಮಾ ಚಾಕ್ಟರಾತ್ಮಾ ಚ ಹ್ಯೇಷ ಆಕಾಶನಿರ್ಮಲಃ । 
ದಿವ್ಯದೃಗೀಕ್ಸ್ಯಃ ಸನ್ಮಾತ್ರಃ ಪುರುಷೋ ವಸುದೇನಜಃ ॥ ೨೧॥ 
ಸಮಸ್ತ ಕಲ್ಯಾಣಗುಣೋ ನಿರ್ಗುಣಶ್ಹೇಶ್ವರೇಶ್ವರಃ । 

ಪರಯಾ ವಿದ್ಯಯಾ ವೇದ್ಯ ಉಪಾಸ್ಯೋ ಬ್ರಹ್ಮವಿತ್ರಭುಃ ॥ ೨೨೫ 
ದಿನ್ಯಮೂರ್ತಿಂ ತನಾಶಾನಂ ತಪಸೈಕಾಂತಿಕೇನ ಚ । 

ಯಃ ಪ್ರೀಣಯತಿ ಧರ್ಮೇಣ ಸ ಧನ್ಯತನು ಉಚ್ಯತೇ ॥ ೨೩॥ 








೧೮. ಅವನ ರೂಪ, ಬಣ್ಣ, ವಯಸ್ಸು, ಅವಸ್ಥೆ ಇವು ಯಾವುವೂ 
ಪ್ರಾಕೃತಗಳಲ್ಲ. ಅವನ ಆ ರೂಪಾದಿಗಳೇ ಅಲ್ಲದೆ ಸಮಸ್ತ ಉಪಕರಣಗಳೂ 
ದಿವ್ಯವಾದುವು. ಏಕಾಂತಭಕ್ತರಿಗೆಲ್ಲ ಅನನೇ ಪರಮಗತಿಯು. 

೧೯. ಆತ್ಮಬ್ರಹ್ಮರ ಐಕ್ಯವನ್ನರಿತು ಬಲ್ಲವರೂ, ಗುಣನಿವೃತ್ತಿಯನ್ನು 
ಮಾಡಿಕೊಂಡಿರುವವರೂ ಕೂಡ ಆ ವಾಸುದೇವನಲ್ಲಿ ಭಕ್ತಿಯನ್ನು ಮಾಡುತ್ತಾರೆ. 
ಅವನು ಇಂಥ ಅಮೋಘಗುಣವುಳ್ಳ ವನು. 

೨೦. ಎಲ್ಫೈ ಮಹಾಮುನಿಯೇ! ಚಿಂತಿಸಲರಿದಾದ ಅನಂತಶಕ್ತಿಗಳಿಗೆ 
ಅಧಿಪತಿಯಾದ ಆ ಪರಮಾತ್ಮನ ಮಾಹಾತ್ಮ್ಯವನ್ನು ವಿವರಿಸಲು ಯಾವನು 
ತಾನೆ ಶಕ್ತನಾದಾನು? 

೨೧. ಅವನು ಆತ್ಮರಿಗೆ ಆತ್ಮನು. ಅಕ್ಬರಾತ್ಮನು; ಆಕಾಶದಂತೆ ನಿರ್ಮಲ 
ನಾದವನು; ದಿವ್ಯದೃಷ್ಟಿಯಿಂದ ಮಾತ್ರ ನೋಡಲು ಸಾಧ್ಯನಾದವನು. ಜ್ಞಾನ 
ಸ್ವರೂಪನು ; ಪರಮಪುರುಷನು; ಅವನೇ ವಾಸುದೇವನು. 

೨.೨, ಸಮಸ್ತ ಕಲ್ಯಾಣಗುಣಗಳೂ ಉಳ್ಳವನು ಆತನೇ! ಗುಣರಹಿತನೂ 
ಆತನೇ; ಈಶ್ವರರಿಗೆಲ್ಲ ಈಶ್ವರನೂ, ಪರಾವಿದ್ಯೆಯಿಂದ ತಿಳಿಯಲಾಗುವನನೂ, 
ಸರ್ವರಿಂದಲೂ ಉಪಾಸಿಸಲರ್ಹನಾದವನೂ, ಬ್ರಹ್ಮಜ್ಞರಿಗೆಲ್ಲ ಪ್ರಭುವೂ ಆತನೇ! 

೨೩. ದಿವ್ಯಮೂರ್ತಿಯಾದ ಆ ಈಶ್ವರನನ್ನು ಏಕಾಂತತಪಸ್ಸಿನಿಂದಲೂ, 
ಧರ್ಮದಿಂದಲೂ ಯಾವನು ಮೆಚ್ಚಿಸಿ ಪ್ರೀತಿಯನ್ನುಂಟುಮಾಡುವನೋ ಅವನೇ 
ಧನ್ಯತಮನೆನಿಸುವನು. 

33 


೫.೨೦ ಶ್ರೀ ಸ್ಕಾಂದಮಹಾಪುರಾಣಂ 


ತಸ್ಮಾತ್ತ್ವಮಹಿ ದೇವರ್ಷೇ ಧರ್ಮೇಣೈಕಾಂತಿಕೇನ ತಂ । 
ಆರಾಧಯನ್ನಿಹೈವಾಂಗ ಕಂಚಿತ್ಕಾ ಲಂ ತಪಃ ಕುರು 
ತಪಸೈ ವಾಂತಿತುದ್ದಾ ತ್ಮಾ ಸಜ ಮಂ ತಸ್ಯ ಸತ್ಪತೇಃ । 
ಯಥಾವಜ್ಞಾ. ಸ್ನ ತಿ ಭವಾನ್‌ ಪ್ರೋಚ್ಯ ಮಾನಂ ಮಯಾಂಖಲಂ ॥೨೫॥ 
ಸರ್ವಾರ4ಸ್ನಬನೆಂ ವಿದ್ಧಿ ತಪಸ್ತಧ್ಮದಯಂ ಮುನೇ ! 


॥ ೨೪ ॥ 


ನಾತಪ್ತಭೂರಿತಪಸಾ ಸ ವಶೀಕ್ರಿಯತೇ ಪ್ರಭುಃ ॥ ೨೬ ॥ 
ಸ್ಕಂದ ಉವಾಚ: 

ವಿವಮುಳ್ತೋ ಭಗವತಾ ನರನಾರಾಯಣೇನ ಸಃ । 

ಪ್ರೀತಸ್ತಪಃ ಕರ್ತುವಿಚ್ಛಂಸ್ತಮುವಾಚ ಮಹಾಮತಿಃ nH ೨೭॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರಾ 65 ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಶ್ರೀವಾಸುದೇವಮಾಹಾತ್ಮ್ಯೇ ಇ "ನಾರದನರನಾರಾಯಣ 
ಸೆಮಾಗನೋ **ನಾಮೈ ಕೋನವಿಂತೋಂಧ್ಯಾಯಃ 


೨೪. ಆದುದರಿಂದ, ಎಲೈ ದೇವರ್ಷಿಯೇ! ನೀನು ಕೂಡ ಏಕಾಂತವಾದ 
ಭಕ್ತಿಧರ್ಮದಿಂದಲೇ ಅವನನ್ನು ಆರಾಧಿಸುತ್ತ ಇಲ್ಲಿಯೇ ಸ್ವಲ್ಪಕಾಲ ತಪಸ್ಸನ್ನು 
i ನ 

ತಪಸ್ಸಿನಿಂದಲೆ ನೀನು ಶುದ್ಧಾತ್ಮನಾಗಿ ನಾನು ಹೇಳುತ್ತಿರುವ 
ಸ ಅವನ ಮಹಿಮೆಯೆಲ್ಲವನ್ನೂ' EE ತಿಳಿದುಕೊಳ್ಳು 
ತ್ರ್ವೀಯೆ, 

೨೬. ತಪಸ್ಸು ಸಮಸ್ತ ಇಷ್ಟಾರ್ಥಗಳನ್ನು ಸಾಧಿಸಿಕೊಡುವ ಸಾಧನ 
ವೆಂದು ತಿಳಿದುಕೊ. ಎಲ್ಫೈ ಮುನಿಯೇ! ಆ ತಪಸ್ಸೇ ಅವನ ಹೃದಯ. ಬಹಳ 
ವಾಗಿ ತಪಸ್ಸುಮಾಡಿಲ್ಲದವನು ಆ ಪ್ರಭುವನ್ನು ವಶಪಡಿಸಿಕೊಳ್ಳಲಾರನು.? 

೨೭. ಸೃಂದನು ಹೇಳುತ್ತಾನೆ: ಭಗವಂತನಾದ ನಾರಾಯಣನಿಂದೆ 
ಹೀಗೆ ಹೇಳಲ್ಪಟ್ಟ ಆ ನಾರದನು ಸುಪ್ರೀತನಾಗಿ ತಪಸ್ಸನ್ನು ಮಾಡಬಯಸಿ 
ಆ ನಾರಾಯಣಮುನಿಯನ್ನು ಕುರಿತು EN 


ಇಲ್ಲಿಗೆ ಎಂಬತ್ತೊ ೦ದುಸಾವಿರ ಶ್ಲೋಕಗಳ ಸಂಹಿತೆಯೆಂ೦ದು ಪ ಕ್ರಸಿದ್ಧೆವಾದ 
ಶ್ರೀ ಸ್ಕಾ ೦ದಮಹಾಪುರಾಣದ ಎರಡನೆಯ ವೈಷ್ಣನಖಂಡದ ಶ್ರೀವಾಸುದೇವ 
ಮಾಹಾತ್ಮ ನಲಿ 44 ನಾರದನರನಾರಾಯಣ ಬಾಗಮುವರ್ಜನ ಶತಕ 
"ಹತ್ತೊ ೦ಬತ್ತನೆಯ ಅಧ್ಯಾಯವು ಮಂಗಿಮೆದು 


ಶ್ರೀಃ ॥ 
ಅಥ ವಿಂಶೋಧ್ಯಾಯಃ 
ಚಾತುರ್ವರ್ಣ್ಯಭೆರ್ಮನಿರೂಪಣಂ 
ನಾರದ ಉವಾಚ :-- 


ಭಗವನ್‌ ಬ್ರೂಹಿ ಮೇ ಧರ್ಮಮೇಕಾಂತಂ ತವ ಸಂಮತಂ | 
ಪ್ರೀಯಂತೇ ಯೇನ ವಿಶ್ವಾತ್ಮಾ ವಾಸುದೇವಃ ಸ ಸರ್ವದಾ 








Hon 
ಶ್ರೀ ನಾರಾಯಣ ಉವಾಚ :- 
ಸಾಧು ಪೃಷ್ಟಂ ತ್ವಯಾ ಬ್ರಹ್ಮನ್ಮತಿಸ್ತೇ ನಿಮುಲಾ ಕಲ । 
ಮಯಿ ಸ್ಲಿಗ್ಗಾಯ ಭಕ್ತಾಯ ತುಭ್ಯಂ ಗುಹ್ಯಮಪಿ ಬೃವೇ ॥೨॥ 
ಧರ್ಮ ಏಷ ಮಯಾ ಪ್ರೋಕ್ತಃ ಕಲ್ಪಸ್ಯಾದೌ ನಿವಸ್ವತೇ । 
ತಮೋವ ಕಥಯೇ ತುಭ್ಯಂ ಸನಾತನಮಹಂ ಮುನೇ nan 
ಸ್ವಧರ್ಮಜ್ಞಾನ ವೈರಾಗ್ಯೈಃ ಸಹಲಕ್ಷ್ಮೀನದೀಶ್ವರೇ | 
ತಸ್ಮಿನ್ನನನ್ಯಾ ಭಕ್ತಿರ್ಯಾ ಧರ್ಮ ಏಕಾಂತಿಕಃ ಸವೈ ॥೪॥ 
ಕನ್ನಡದ ಅನುವಾದ 
ಚಾತುರ್ವರ್ಣ್ಯಧಮFನಿರೂಸಣ 


೧. ನಾರದನು ಕೇಳುತ್ತಾನೆ:-- ಎಲ್ಲೆ ಭಗವಂತನೇ! ವಿಶ್ವಾತ್ಮನಾದ 
ಆ ವಾಸುದೇವನು ಸರ್ವಕಾಲದಲ್ಲಿಯೂ ಯಾವುದರಿಂದ ಪ್ರೀತನಾಗುತ್ತಾನೆಯೊ, 
ನಿನಗೆ ಸಮ್ಮತವಾಗಿರುವ ಆ ಏಕಾಂತಭಕ್ತಿಧರ್ಮವನ್ನು ತಿಳಿಸು.” 

೨. ಶ್ರೀನಾರಾಯಣನು ಹೇಳುತ್ತಾನೆ: ಎಲ್ಫೆ ಬ್ರಾಹ್ಮಣನೇ! ನೀನು 
ಸರಿಯಾಗಿಯೆ ಕೇಳಿದೆ. ನಿನ್ನ ಮತಿಯು ನಿರ್ಮಲವಾಗಿರುವುದು. ನನ್ನಲ್ಲಿ 
ಸ್ನೇಹವುಳ್ಳವನ್ನೂ ಭಕ್ತನೂ ಆಗಿರುವ ನಿನಗೆ ರಹಸ್ಯವಾಗಿರುವುದಾದರೂ 
ಅದನ್ನು ನಾನು ಹೇಳುವೆನು. 

೩. ಈ ಕಲ್ಪದ ಆದಿಯಲ್ಲಿ ವಿವಸ್ವತನಿಗೆ ಈ ಧರ್ಮವನ್ನು ನಾನೇ 
ಹೇಳಿದೆನು. ಎಲೈ ಮುನಿಯೇ! ಸನಾತನವಾದ ಆ ಧರ್ಮವನ್ನೇ ಈಗ ನಿನಗೆ 
ಹೇಳುತ್ತೇನೆ. 

೪. ಸ್ವಧರ್ಮ, ಜ್ಞಾನ, ವೈರಾಗ್ಯಗಳಿಂದ ಕೂಡಿ, ಈಶ್ವರನಲ್ಲಿ ಲಕ್ಷ್ಮಿ 
ಯಂತೆ ಅನನ್ಯವಾದ ಭಕ್ತಿಯಿಟ್ಟರುವುದು ಯಾವುದೋ ಅದೇ ಏಕಾಂತ 
ಧರ್ಮವು. 


ಷ್ಠಿ೨೨ ಶ್ರೀ ಸ್ಯಾಂದಮಹಾಪುರಾಣಂ 


ತೇನೈನಾತಿಪ್ರಸನ್ನಃ ಸ್ಯಾದ್ಲೋಲೋಕಾಧಿಪತಿಃ ಸ್ವಯಂ । 


ಜಾಯತೇ ಸ ಚೆ ಭಕ್ತೋಪಿ ಪರಿಪೂರ್ಣಮುನೋರಥೆಃ 1B 
ನಾರದ ಉವಾಚ :- 

ಲಕ್ಸಣಾನಿ ಬುಭುತ್ಸಾನಿ ಸ್ವಧರ್ಮಾದೇಃ ಪೃಥಕ್‌ ಪೃಥಕ್‌ । 

ಶಾಸ್ತ್ರಯೋನೇರಹಂ ತ್ವತ್ತೋ ವಕ್ತುಂ ತಾನಿ ತ್ವಮರ್ಹಸಿ ॥೬॥ 

ನಿಗಮಾಗಮಶಾಸ್ಟ್ರಾಣಾಂ ಸರ್ವೇಷಾಮವಿ ಸತ್ಪತೇ। 

ಮೂಲಂ ತ್ವಮೇಕ ಏವಾಸಿ ಯೇಷು ಧರ್ಮಃ ಸನಾತನಃ ॥೭॥ 

ತ್ವನೇವ ಸಾಕ್ಸ್ಟಾದ್ಭೆ ಗವಾನ್‌ ವಾಸುದೇವೋಕ್ಟರಾತ್ಪರಃ । 

ಶ್ರೇಯಸೇ ಸರ್ವಭೂತಾನಾಂ ವರ್ತಸೇ*ತ್ರ ದಯಾನಿಧಿಃ nen 

ತ್ವತ್ತೋಂನ್ಯೇ ತು ಸ್ವಸ್ವೈಭಾವಗುಣತಂತ್ರಾ ಹೃಜಾದಯಃ । 

ಯಥಾವನ್ನ ನಿಜಾನೀಯುರ್ಧರ್ಮಾದೀಂಸ್ಥೃಮತೋ ವದ Hh 
ಸ್ಕಂದ ಉವಾಚ :- 

ಇತಿ ದೇವರ್ಷಿಣಾ ಪೃಷ್ಟೋ ಭಗವಾನ್‌ ಧರ್ಮನಂದನಃ । 

ಸ್ವಧರ್ಮಾದೀನ್‌ ಕ್ರಮೇಣೈವ ಕಥೆಯಾಮಾಸ ಸರ್ವವಿತ್‌ ॥ ೧೦॥ 








೫. ಆದ್ದರಿಂದಲೇ ಸ್ವಯಂ ಗೋಲೋಕಾಧಿಪತಿಯು ಸುಪ್ರೀತನಾಗು 
ತ್ತಾನೆ. ಆ ಭಕ್ತನೂ ಕೂಡ ಪರಿಪೂರ್ಣಮನೋರಥನಾಗುತ್ತಾಕೆ.?? 

೬-೭. ನಾರದನು ಕೇಳುತ್ತಾನೆ: "ಶಾಸ್ತ್ರಗಳಿಗೆ ಜನ್ಮಸ್ಥಾ ನವೆನಿಸಿದ 
ನಿನ್ನಿಂದ ಸ್ವಧರ್ಮಾದಿಗಳ ಲಕ್ಷಣಗಳನ್ನು ಬೇರಿ ಬೇರೆಯಾಗಿ ತಿಳಿಯಲಪೇಕ್ಟಿ 
ಸುತ್ತೇನೆ. ಎಲ್ಲೆ ನಾರಾಯಣಮುನಿಯೇ! ಅವನ್ನು ನೀನು ನನಗೆ ತಿಳಿಯಹೇಳ 
ಬೇಕು. ಎಲೈ ಸಜ್ಜನರೊಡೆಯನೇ! ಯಾವುಗಳಲ್ಲಿ ಸನಾತನವಾದ ಧರ್ಮವು 
ಹೇಳಲ್ಪಟ್ಟರುವುದೋ ಆ ನಿಗಮ, ಆಗಮ--ಶಾಸ್ತ್ರಗಳೆಲ್ಲಕ್ಕೂ ನೀನೊಬ್ಬನೇ 
ಮೂಲವಾಗಿದ್ದೀಯೆ. 

೮-೯. ನೀನೇ ಅಕ್ಬರಕ್ಕಿಂತಲೂ ಪರವಸ್ತುವೆನಿಸಿದ ಸಾಕ್ಲಾದ್ಭೃಗವಂತ 
ನಾದ ವಾಸುಜೀವನು. ಸರ್ವಭೂತಗಳ ಶ್ರೇಯಸ್ಸಿಗಾಗಿಯೇ ದಯಾನಿಧಿಯಾದ 
ನೀನು ಇಲ್ಲಿ ನೆಲಸಿದ್ದೀಯೆ. ನಿನಗಿಂತಲೂ ಬೇರೆಯವರಾದ ಬ್ರಹ್ಮನೇ ಮೊದಲಾ 
ದವರೆಲ್ಲರೂ ತಮ್ಮತಮ್ಮ ಸ್ವಭಾವಗುಣಗಳು ನಡೆಸಿದಂತೆ ನಡೆಯುವವರು. 
ಅವರು ಧರ್ಮಾದಿಗಳನ್ನು ಇದ್ದುದನ್ನಿದ್ದಂತೆ ತಿಳಿದವರಲ್ಲವಾದುದರಿಂದ ಅದನ್ನು 
ನೀನೇ ಹೇಳಬೇಕು.” 

೧೦. ಸ್ಫಂದನು ಹೇಳುತ್ತಾನೆ: ಹೀಗೆ ದೇವರ್ಷಿಯಿಂದ ಪ್ರಶ್ಲಿಸಲ್ಪಟ್ಟವ 
ನಾದ ಸರ್ವಜ್ಞನಾದ ಭಗವಾನ್‌ ಧರ್ಮನಂದನನು (ಶ್ರೀನಾರಾಯಣನೆ) 
ಸ್ವಧರ್ಮ ಮೊದಲಾದುವನ್ನು ಕ್ರಮವಾಗಿಯೇ ಹೇಳಿದನು. 


ವಿಂಶೋಳ9ಧ್ಯಾಯಃ ಷಿ ೨ಪ್ಲಿ 


ಶ್ರೀ ನಾರಾಯಣ ಉನವಾಚ:- 
ವರ್ಣಾನಾಮಾಶ್ರಮಾಣಾಂ ಚೆ ಸದಾಚಾರಃ ಪೃಥಕ್‌ ಪೃಥಕ್‌ । 





ಸಾಮಾನ್ಯಃ ಸ ನಿಶೇಷಶ್ಚ ಸ್ವಧರ್ಮ ಸ ಉದೀರ್ಯತೇ ॥ ೧೧॥ 

ನ್ಯೂಣಾಂ ಸಾಧಾರಣಂ ಧರ್ಮಂ ಸರ್ವೇಷಾಮಾದಿತಃ ಶೃಣು । 

ಅಹಿಂಸಾ ಪರಮೋಧರ್ಮುಸ್ತತ್ರಾದಿನು ಉದಾಹೃತಃ ॥ ೧೨ ॥ 

ಸ್ವಮುಖ್ಯಧರ್ಮವೃತ್ಯೋರಪ್ಯದ್ರೋಹೋ ಮನೆಸಾಪಿ ಯಃ ! 

ಸತಿ ಗತ್ಯಂತರೇ ಪ್ರಾಣಿಮಾತ್ರಸ್ವ್ಕಾಪೀತಿ ಸಾ ಮತಾ ॥ ೧೩ ॥ 

ಸತ್ಕ್ಯೋನಾಗ್ಭೂತಮಾತ್ರಸ್ಕ್ಯ ದ್ರ್ರೋಹೋ ನಸ್ಯಾದ್ಯಥಾ ತಥಾ । 

ತಪಶ್ಚ ತಾಸ್ತ್ರವಿಹಿತಭೋಗಸಂಕೋಚಲಕ್ಟಣಂ ! ೧೪ ॥ 

ಬಾಹ್ಯಮಾಭ್ಯಂತರಂ ಚೇತಿ ದ್ವಿನಿಧಂ ಶೌಚಕರ್ಮ ಚ। 

ಅನಾದಾನಂ ಪರಸ್ಕಸ್ಯ ಪರೋಕ್ಸಂ ವಾ ಛಲೇನ ಚ ॥ ೧೫ ॥ 

ಯಥೋಚಿತಂ ಬ್ರಹ್ಮಚರ್ಯಂ ಕಾಮಲೋಭಕೃಧಾಂ ಜಯಃ ! 

ಮಂದಾ ವಿತ್ತಾರ್ಹಣಂ ಪಾತ್ರೇ ತುಷ್ಟಿರ್ಲಜ್ಜೀನ ದೈವತಃ ॥ ೧೬ ॥ 
೧೧. ಶ್ರೀನಾರಾಯಣನು ಹೇಳುತ್ತಾನೆ:  ಸಮಸ್ತವರ್ಣಗಳಿಗ್ಕೂ 


ಆಶ್ರಮಗಳಿಗೂ ಸದಾಚಾರವು ಸಾಮಾನ್ಯವೆಂದೂ, ವಿಶೇಷವೆಂದೂ ಜೇರೆ ಬೇರೆ 
ಯಾಗಿ ವಿಧಾಯಕವಾಗಿರುವುದು. ಅದೇ ಸ್ವಧರ್ಮವೆಂದು ಹೇಳಲ್ಪ್ಬಡುವುದು. 

೧೨. ಸಮಸ್ತ್ರಜನರಿಗೂ ಸಾಧಾರಣವಾಗಿರುವ ಧರ್ಮವನ್ನು ಈಗ ಹೇಳು 
ವೆನು. ಮೊದಲಿನಿಂದ ಆಲಿಸು. ಅಹಿಂಸೆಯು ಪರಮ ಶ್ರೇಷ್ಠವಾದ ಧರ್ಮವು. 
ಅದು ಆ ಸಾಧಾರಣ ಧರ್ಮದಲ್ಲಿ ಮೊಟ್ಟ ಮೊದಲನೆಯದೆಂದು ಹೇಳಲ್ಪಟ್ಟಿದೆ. 

೧೩. ತನ್ನೆ ಮುಖ್ಯ ಧರ್ಮಕ್ಕೂ, ವೃತ್ತಿಗಳಿಗೂ ಮನಸ್ಸಿನಲ್ಲಿಯಾದರೂ 
ದ್ರೋಹವಿಲ್ಲದಿರುವುದು ಯಾವುದೋ, ಗತ್ಯಂತರವಿರುವ ಸಂದರ್ಭದಲ್ಲಿ ಪ್ರಾಣಿ 
ಮಾತ್ರಕ್ಕೂ ಕೂಡ ದ್ರೋಹವಿಲ್ಲದಿರುವುದು ಯಾವುದೋ ಅದೇ ಅಹಿಂಸೆ 
ಯೆಂದು ತಿಳಿಯಲ್ಪಟ್ಟಿದೆ. 

೧೪. ಯಾವ ಮಾತಿನಿಂದ ಭೂತಮಾತ್ರಕ್ಕೆ ದ್ರೋಹವುಂಟಾಗುವುದಿಲ್ಲವೋ 
ಆ ಮಾತು ಸತ್ಯವೆನಿಸಿಕೊಳ್ಳುವುದು. ಶಾಸ್ತ್ರದಲ್ಲಿ ವಿಧಿಸಿರುವ ಪ್ರಕಾರವಾಗಿ 
ಭೋಗಗಳನ್ನು ಸಂಕೋಚಪಡಿಸಿಕೊಳ್ಳುವುದೇ ತಪಸ್ಸು. 

೧೫-೨೧. ಬಾಹ್ಯ, ಆಭ್ಯಂತರ--ಎಂಬೀ ಎರಡು ರೀತಿಯ ಶೌಚಕರ್ಮ; 
ಪರರಿಗೆ ಸೇರಿದ ವಸ್ತುವನ್ನು ಪರೋಕ್ಸದಲ್ಲಾಗಲಿ, ಮೋಸದಿಂದಾಗಲಿ ತೆಗೆದು 
ಕೊಳ್ಳ ದಿರುವುದು ; ಯಥೋಚಿತವಾದ (ಉಚಿತವೆಂದು ವಿಧಿಸಿರುವಷ್ಟರಮಟ್ಟಗೆ) 
ಬ್ರಹ್ಮಚರ್ಯ; ಕಾಮ, ಕ್ರೋಧ, ಲೋಭಗಳನ್ನು ಜಯಿಸುವುದು; ಯೋಗ್ಯರೂ, 
ಸತ್ಪಾತ್ರರೂ ಆದವರಿಗೆ ಸಂತೋಷದಿಂದ ವಿತ್ತವನ್ನರ್ಪಿಸುವುದು (ದಾನಮಾಡು 


೩೨೪ ಶ್ರೀಸಾ )ಿ೦ದೆಮ ಹಾಪುರಾಣಂ 


ತೀರ್ಥೇ ಕ್ಸೇತ್ರೆ ೀಚ ಯಜ್ಞಾ ದೌ ಚತುರ್ವರ್ಗಾಪ್ತಯೇಪಿ ವಾ। 


ಆತ್ಮನೋ ವಾ ಪರಸ್ಯಾಪಿ ಸರ್ವಥಾ ಘಾತವರ್ಜನಂ ॥ ೧೭ ॥ 
ಜಾಕಿಭ್ರಂಶಕರಾಣಾಂ ಚೆ ಕರ್ಮಣಾಂ ಪರಿವರ್ಜನಂ | 
ಪಾಣಿಸಾದೋದರೋಪಸ್ಥ ವಾಚಾಂ ಸಂಯಮನಂ ತಥಾ ॥ ೧೮ ॥ 
ಸರ್ವೇಷಾಂವ [ಸನಾನಾಂ ಚೆ ವರ್ಜನೆಂ ಮದ್ಯಮಾಂಸಯೋಃ । 
ವ್ಯಭಿಚಾರಾನ್ನಿ ತೆ ೈತ್ತ್ವಿಶ್ಚ ಕುಲಸದ್ಭರ್ಮಪಾಲನಂ ॥೧೯॥ 
ಏಕಾದಶೀನಾಂ ಸರ್ವಾಸಾಂ ಯಮೈಃ ಸಾಕಮುಪೋಷಣಂ । 
ಹರೇರ್ಜನ್ಮದಿನಾನಾಂ ಚೆ ವ್ರತಾಚರಣಮಂಜಸಾ ॥೨೦॥ 
ಆರ್ಜವಂ ಸಾಧುಸೇವಾ ಚೆ ವಿಭಜ್ಯಾನ್ನಾದಿಭೋಜನಂ 1 

ಭಕ್ತಿ ರ್ಭಗವತಶ್ಹೆ ತಿ ಧರ್ಮಾಃ ಸಾಧಾರಣಾ ನೃ ಕಾಂ ॥1೨೧॥ 


ಬ ್ರಹ್ಮಕ್ಪತ್ರವಿಶಃ ಶೂದ್ರಾ ವರ್ಣಾಶ್ಚ ತ್ಯಾ ರ Pi | 

ತೇಷಾಂ ಪೃಥಕ್‌ ಪೈ ಥಕ್‌ ಧರ್ಮಾನ್‌ ನಿಕೀಷಾನ್‌ ವಚ್ಮಿ ತೇ ಮುನೇ ॥ 
ಶಮೋ ವಿನಃ ಕೆ ವ ಶೌಚಂ ಆಸ್ತಿಕ್ಕಂ ಭಕ್ತಿ ರೀಶಿತುಃ [ 

ತಪೋ ಜ್ಞಾನೆಂ ನ್‌ ವಿಜ್ಞ್ಞಾನಂ ವಿಪ ಧರ್ಮಃ ಸ್ವಭಾವಜಃ ॥ ೨೩ ॥ 





ವುದು); ಅದೃಷ್ಠ ತವಶದಿಂದ ದೊರೆತಷ್ಟ ರಲ್ಲಿ ತೃಪ್ತಿ ಪ; ತೀರ್ಥದಲ್ಲಿ, ಕ್ಷೇತ್ರದಲ್ಲಿ, 
ಯಜ್ಞಾದಿಗಳಲ್ಲಿ, ತನಗಾಗಲಿ ಇತರರಿಗಾಗಿ ಧರ್ಮಾರ್ಥಕಾಮಗಳೆಂಬ ನಾಲ್ಕು 
ಪುರುಷಾರ್ಥಗಳನ್ನುಪಡೆಯುವುದರಲ್ಲಿಯೇ ಆಗಲಿ ಸರ್ವಪ್ರಕಾರದಿಂದಲೂಹಿಂಸೆ 
ಯನ್ನು ವರ್ಜಿಸುವುದು; ಜಾತಿಭ್ರಂಶಗೊಳಿಸುವಂಥ ಕರ್ಮಗಳನ್ನು ಪರಿತ್ಯಾಗ 
ಮಾಡುವುದು; ಕೈಕಾಲ್ಕು ಹೊಟ್ಟಿ, ಉಸಸ್ಥೆ, ಮಾತು--ಇವುಗಳನ್ನು ಅಂಕೆಯಲ್ಲಿ 
ಅಡಗಿಸಿಟ್ಟು ಕೊಳುವುದು ; ರ್‌ ವ್ಯಸನಗಳನ್ನೂ, ಮದ್ಯಮಾಂಸ ಸಗಳನ್ನೂ 
ವರ್ಜಿಸುವುದು; ವ್ಯಭಿಚಾರಕ್ಕೆ ಬನ ಜರಾ ಪಹಿಃ ಕುಲಕ್ಕೆ ಉಚಿತ 
ವಾದ ಸದ್ರ ಸ್ಲರ್ಮವನ್ನು ಪಾಲಿಸುವುದು; ಏಕಾದಶೀ ದಿನಗಳಲ್ಲಿಯೂ ನಿಯಮ 
(ಇಂದ್ರಿಯನಿಗ್ರಹ) ಪೂರ್ವಕವಾಗಿ ಉಪವಾಸಮಾಡುವುದು; ಹೆರಿಯ ಜನ್ಮದಿನ 
ಗಳನ್ನು ನಡೆಸುವುದು; ವ್ರತಾಚರಣೆಮಾಡುವುದು; ಆರ್ಜವ (ಸರಳತೆ), 
ಸಾಧುಗಳ ಸೇವೆ, ಅನ್ನಾದಿಗಳನ್ನು ಅತಿಥಿ ಅಭ್ಯಾಗತರಿಗೆ ಹಂಚಿ (ಕೊಟ್ಟು) 
ಭೋಜನಮಾಡುವುದು; ಭಗವಂತನಲ್ಲಿ ಭಕ್ತಿ-- ಇವು ಮನುಷ ರಿಲ್ಪರಿಗೂ 
ಸಾಧಾರಣವಾಗಿರುವ ಧರ್ಮಗಳು. 

೨೨. ಬ್ರಾಹ್ಮಣ, ಕ್ರತ್ರಿಯ, ವೈಶ್ಯ, ಶೂದ್ರ ಈ ನಾಲ್ಕು ವರ್ಣಗಳು 
ಹೇಳಲ್ಪಟ್ಟಿವೆ. ಎಲ್ಫೈ ಮುನಿಯೇ! ಅವುಗಳಿಗೆ ಬೇರೆ ಬೇರೆಯಾಗಿರುವ ವಿಶೇಷ 
ಧರ್ಮಗಳನ್ನು ನಿನಗೆ ಹೇಳುತ್ತೇನೆ. 

೨೩. ಶಮ (ಶಾಂತಿ), ದಮ (ಇಂದ್ರಿಯನಿಗ್ರಹ), ಕ್ಸಮೆ (ಸಹನೆ) 


ವಿಂಶೋ$ಧ್ಯಾಯಃ ೩೨೫ 


ಶೂರತ್ವಂ ಧೈರ್ಯವತೌದಾರ್ಯಂ ಬಲಂ ತೇಜಃ ಶರಣ್ಯತಾ । 
ಗೋವಿಪ್ರಸಾಧುರಕ್ಟ್ಟೇಜ್ಯಾ ಧರ್ಮಾಃ ಕ್ಚತ್ರಸ್ಯ ಕೀರ್ತಿತಾಃ ॥ ೨೪ 0 
ರಾಜ್ಞಸ್ಥ್ವೇಶೇಂಥ ನೀತ್ಯೈವ ಪ್ರಜಾನಾಂ ಪರಿಪಾಲನಂ । 
ಧರ್ಮಸೆಂಸ್ಥಾಪನಂ ಭೂಮೌ ಧರ್ಮಾ ದಂಡಾರ್ಹದಂಡನಂ ॥ ೨೫8 
ಆಸ್ತಿಕ್ಕಂ ದಾನನಿಸ್ಮಾ ಚ ಸಾಧುಬ್ರಾಹ್ಮಣಸೇವನಂ । 
ಅತುಷ್ಟಿರಥೊೋಪಚಯೇ ಧರ್ಮಾ ವೈಶ್ಯಸ್ಯ ಚೋದ್ಯಮಃ ॥ ೨೬ ॥ 
ದ್ವಿಜಾತೀನಾಂ ಚ ದೇವಾನಾಂ ಸೇವಾ ನಿಷ್ಕಸಟಂ ಗವಾಂ । 


ನಿಶೇಷಧರ್ಮಃ ಕಥಿತಃ ಶೂದ್ರಸ್ಯ ಮುನಿಸತ್ತಮ ॥೨೭॥ 
ಅಧ್ಯಾಪನಂ ಯಾಜನಂ ಚ ವಿಶುದ್ಧಾಚ್ಹ ಪ್ರತಿಗ್ರಹಃ । 

ವಿಪ್ರಸ್ಯ ಜೀನಿಕಾ ಪ್ರೋಕ್ತಾ ತತ್ಪಾಂತ್ಯಾತ್ಟಾಪದಿ ಸ್ಮೃತಾ ॥ ೨೮॥ 
ಯಾಜನೇಂಧ್ಯಾಪನೇ ವಾಪಿ ದೋಷದರ್ಶೀ ದ್ವಿಜೋತ್ತಮಃ । 
ಯಸ್ತಸ್ಕಾನ್ಯಾಪಿ ವಿಹಿತಾ ವೃತ್ತಿರಸ್ತಿ ಚತುರ್ನಿಧಾ ॥೨೯॥ 





ಶೌಚ, ಆಸ್ತಿಕ್ಯ (ದೇವರು ಮತ್ತು ಶಾಸ್ತ್ರಗಳಲ್ಲಿ ನಂಬಿಕೆ), ದೇವರಲ್ಲಿ ಭಕ್ತಿ, 
ತಪಸ್ಸು, ಜ್ಞಾನ, ವಿಜ್ಞಾನ-- ಇವು ಸ್ವಭಾವವಾದ ಬ್ರಾಹ್ಮಣನ ಧರ್ಮಗಳು. 

೨೪-೨೫. ಶೂರತ್ವ, ಧೈರ್ಯ, ಔದಾರ್ಯ, ಬಲ, ತೇಜಸ್ಸು, ಶರಣ್ಯತೆ, 
ಆರ್ತರಿಗೆ ರಕ್ಟಣೆಕೊಡುವುದು, ಗೋಬ್ರಾಹ್ಮಣರನ್ನೂ, ಸಾಧುಗಳನ್ನೂ ರಕ್ಷಿಸು 
ವುದು, ಯಜ್ಞಮಾಡುವುದು--ಇವು ಕ್ಸತ್ರಿಯನ ಸಾಮಾನ್ಯ ಧರ್ಮಗಳೆಂದು 
ಹೇಳಲ್ಪಟ್ಟಿವೆ. ರಾಜನಿಗಾದರೊ ಇವೂ(ಕ್ಸತ್ರಿಯರಿಗೆ ಮೇಲೆಹೇಳಿದ ಧರ್ಮಗಳು) 
ಮತ್ತು ನೀತಿಯನ್ನನುಸರಿಸಿಯೇ ಪ್ರಜೆಗಳನ್ನು ಪರಿಪಾಲಿಸುವುದು, ಭೂಮಿಯಲ್ಲಿ 
ಧರ್ಮಸಂಸ್ಥಾಪನೆಮಾಡುವುದು, ದಂಡಾರ್ಹರಾದವರನ್ನು ದಂಡಿಸುವುದು 
ಇವು ವಿಶೇಷ ಧರ್ಮಗಳೆನಿಸುವುವು. 

೨೬-೨೭. ಆಸ್ತಿಕ್ಯ, ದಾನನಿಷ್ಠೆ, ಸಾಧುಗಳ ಮತ್ತು ಬ್ರಾಹ್ಮಣರ ಸೇವೆ 
ಮಾಡುವುದು, ಹಣ ಕೂಡಿಸುವುದರಲ್ಲಿ ಅತೃಪ್ತಿ, ಉದ್ಯಮ ಇವು ವೈಶ್ಯನ 
ಧರ್ಮಗಳು. ಬ್ರಾಹ್ಮಣರ ಮತ್ತು ದೇವತೆಗಳ ಸೇವೆ, ಗೋಸೇವೆ, ಕಪಟನಿಲ್ಲ 
ದಿರುವುದು--ಇವು ಶೂದ್ರನಿಗೆ ನಿಶೇಷಧರ್ಮಗಳೆಂದು ಹೇಳಲ್ಪಟ್ಟಿರುವುದು. 

೨೮. ಅಧ್ಯಾಪನ (ಪಾಠ ಹೇಳುವುದು), ಯಜ್ಞಮಾಡಿಸುವುದು, ಪರಿಶುದ್ಧ 
ರಾದವರಿಂದ (ದಾನ) ಪ್ರತಿಗ್ರಹಮಾಡುವುದು--ಇದು ಬ್ರಾಹ್ಮಣನಿಗೆ ಜೀವ 
ನೋಪಾಯವೆಂದು ಹೇಳಿದೆ. ಆಪತ್ತಿನಲ್ಲಿ ಬೇರೆ ಜೀವನೋಪಾಯಗಳನ್ನೂ 
ತಿಳಿಸಿದೆ. 

೨೯. ಯೆಜ್ಞಮಾಡಿಸುವುದೊ, ಅಧ್ಯಯನಮಾಡಿಸುವುದೂ ತಪ್ಪೆಂದು 

೯ 
ಅವುಗಳಲ್ಲಿ ದೋಷವನ್ನು ಕಾಣುವ ದ್ವಿಜೋತ್ತಮನು ಯಾವನುಂಟೋ 
ಅವನಿಗೆ ನಾಲ್ದುಬಗೆಯಾಗಿರುವ ಮತ್ತೊಂದು ವೃತ್ತಿಯು ವಿಧಿಸಲ್ಪಟ್ಟರುವುದು. 


೩೨೬ ಶ್ರೀ ಸ್ಕಾಂದಮಹಾಪುರಾಣಂ 


ಶಿಲೋಂಛಂ ನಿತ್ಯಯಾಂಚಾ ಶಾಲೀನಂ ಜೋಚಿತಾ ಕೃಷಿಃ । 


ಶ್ರೇಯಸೀ ಪೂರ್ವಪೂರ್ವಾಃತ್ರ ಜ್ಞಾತವ್ಯಾ ದ್ವಿಜಸತ್ತಮೈೆಃ ॥ ೩೦॥ 
ವಿಪ್ರೋ ಜೀವೇದ್ವೈಶ್ಯವೃತ್ತ್ಯಾ ಸತ್ಯಾಮಾಪದಿ ನಾರದ । 

ಅಥವಾ ಕ್ರೈತ್ರನೃತ್ಯ್ಯಾಪಿ ಶ್ವವೃತ್ತ್ಯಾ ನ ತು ಕರ್ಹಿಚಿತ್‌ ॥ ೩೧॥ 
ಶಸ್ತ್ರೇಣ ಜೀವೇತ್‌ ಕ್ಪೃತ್ರಂ ತು ಸರ್ವತೋ ಧರ್ಮರಕ್ಪಯಾ । 
ಆಸನ್ನೋ ವೈಶ್ಯವೃತ್ತ್ಯೈನ ವಿಪ್ರರೂಪೇಣ ವಾ ಚರೇತ್‌ ॥೩೨॥ 
ಕರಾದಾನಾದಿ ನೃಪತೇರನಿಪ್ರಾದ್ವೃತ್ತಿರೀರಿತಾ । 

ದೇಶಕಾಲಾನುಸಾರೇಣ ರಂಜಿಯಿತ್ಕಾಃ ಖಿಲಾಃ ಪ್ರಜಾಃ ॥ ೩೩ ॥ 
ಆಪತ್ಕಾಲೇಪಿ ಕ್ಸೆತ್ರಸ್ಯ ಬ್ರಾಹ್ಮಣಸ್ಯೇವ ಸರ್ವಥಾ । 

ವಿಗರ್ಜಿತಾ ನೀಚಸೇವಾ ಸ್ವತೇಜಃ ಕ್ಪಯಕಾರಿಣೀ ॥ ೩೪॥ 
ಕೃಷಿನಾಣಿಜ್ಯಗೋರಕ್ಟಾ ತುರೀಯಾ ವೃದ್ಧಿಜೀವನಂ । 

ವೈಶ್ಯಸ್ಯ ಜೀವಿಕಾ ಪ್ರೋಕ್ತಾ ಶೂದ್ರವೃತ್ತಿಸ್ತೆಥಾಪದಿ 4೫ 


೩೦. ಶಿಲೋಂಛ್ಯ, ನಿತ್ಯಯಾಚನೆ, ಶಾಲೀನ, ಉಚಿತವಾದ ಕೃಷಿ 
(ಇವೇ ಆ ನಾಲ್ಕು ವಿಧಗಳು). ಇವುಗಳಲ್ಲಿ ಮೊದಮೊದಲಿನದು ಆಮೇಲಿನದ 
ಕ್ಳಂತಲೂ ಮೇಲಾದುದೆಂದು ತಿಳಿಯಬೇಕು. 

೩೧. ನಾರದಾ! ಆಸತ್ತು ಬಂದಾಗ ಬ್ರಾಹ್ಮಣನು ವೈಶ್ಯವೃತ್ತಿಯಿಂದ 
ಜೀವಿಸಬೇಕು. ಅಥವಾ ಕ್ಪೃತ್ರಿಯವೃತ್ತಿಯಿಂದಲಾದರೂ ಜೀವಿಸಬೇಕು. 
ಎಂದೆಂದಿಗೂ ಶ್ವವೃತ್ತಿಯಿಂದ (ನೀಚಸೇವೆಯಿಂದ) ಜೀವಿಸಬಾರದು. 

೩೨. ಕ್ಪತ್ರ್ರಿಯನು ಎಲ್ಲ ಕಡೆಯಲ್ಲೂ ಧರ್ಮರಕ್ಸಣೆಮಾಡುತ್ತ ಶಸ್ತ್ರದಿಂದ 
ಜೀವಿಸಬೇಕು. ಆಪತ್ತಿಗೊಳಗಾದಲ್ಲಿ ವೈಶ್ಯವೃತ್ತಿಯಿಂದಲೆ ನಡೆಯಬೇಕು; 
ಅಪ್ಪಿ ತಪ್ಪಿ ಬ್ರಾಹ್ಮಣರೂಪದಿಂದಲೂ ನಡೆಯಬಹುದು. 

೩೩. ದೇಶಕಾಲಾನುಸಾರವಾಗಿ ಸಮಸ್ತ ಪ್ರಜೆಗಳನ್ನೂ ರಂಜಿಸಿ ಬ್ರಾಹ್ಮಣ 
ರಲ್ಲದವರಿಂದ ಕರ (ತೆರಿಗೆ) ತೆಗೆದುಕೊಳ್ಳುವುದೇ ಮೊದಲಾದುದು ರಾಜನಿಗೆ 
ವೃತ್ತಿಯೆಂದು ಹೇಳಲ್ಪಟ್ಟಿದೆ. 

೩೪. ಕತ್ರಿಯನಿಗೆ ಆಸತ್ವಾಲದಲ್ಲಿ ಕೂಡ ಬ್ರಾಹ್ಮಣನಿಗೆ ಹೇಗೊ 
ಹಾಗೆ ತಮ್ಮ ಶೇಜಸ್ಸನ್ನೇ ಕ್ಲೆಯೆಗೊಳಿಸುವ ನೀಚಸೇವೆಯು ತ್ಯಾಜ್ಯವೆಂದು 
ನಿಂದಿಸಲ್ಪಟ್ಟದೆ. 

೩೫. ಕೃಷಿ, ವಾಣಿಜ್ಯ, ಗೋರಕ್ಸಣೆ, ನಾಲ್ಕನೆಯದಾಗಿ ಬಡ್ಡಿಯಿಂದ 
ಜೀವಿಸುವುದು -- ಇವು ವೈಶ್ಯಸಿಗೆ ಜೀವನಮಾರ್ಗವೆಂದು ಹೇಳಲ್ಪಟ್ಟಿದೆ. 


ಆಪತ್ತಿನಲ್ಲಿ ಅವರಿಗೆ ಶೂದ್ರವೃತ್ತಿಯು ವಿಹಿತವಾಗಿದೆ. 


ವಿಂಶೋಳಧಭ್ಯಾಯಃ ತ್ಠಿ೨೭ 


ಶೂದ್ರೋ ಜೀನೇದ್ದ್ವಿಜಾತೀನಾಂ ಸೇವಾಲಬ್ಧಧನೇನ ಚ 


ಆಪತ್ಕಾಲೇ ತು ಕಾರ್ವಾದೇರ್ಜಿೀನಿಕಾವೃತ್ತಿಮಾಶ್ರಯೇತ್‌ 1 ೩೬ 
ಆಪನ್ಮುಕ್ತಸ್ತು ಸರ್ವೋಪಿ ಪ್ರಾಯಶ್ಚಿತ್ತಂ ಯಥೋಚಿತಂ 1 

ವಿಧಾಯ ಸ್ಪಸ್ತವೃತ್ತ್ಯೈವ ಪುನರ್ವರ್ತೇತ ಮುಖ್ಯಂಯಾ ॥ ೩೭॥ 
ಚಾತುರ್ವರ್ಣ್ಯಂ ಸತಾಂ ಸಂಗಂ ಕುರ್ಯಾನ್ನೆತ್ವಸತಾಂ ಕ್ವಚಿತ್‌ 1 
ಮುಕ್ತಿಪ್ರದೋಸ್ತಿ ಸತ್ಸಂಗಃ ಕುಸಂಗೋ ನಿರಯಪ್ರದಃ ॥ ೩೮ ॥ 


ಕಾಮಂ ಕ್ರೋಧಂ ರಸಾಸ್ಕಾದಂ ಜಿತ್ವಾ ಮಾನಂ ಚೆ ಮತ್ಸರಂ । 
ನಿರ್ದಂಭಂ ವಿಷ್ಣುಭಕ್ತಾ ಯೋ ತೇ ಸಂತಃ ಸಾಧವೋ ಮತಾಃ ॥೩೯॥ 
ಸ್ವ್ರಿಯಾಂ ಸ್ತ್ರೈಣೇ ರಸಾಸ್ಕಾದೇ ಸಕ್ತಾಶ್ಚ ಧನಗೃಧ್ನವಃ । 


ಹಿಂಸ್ರಾದಂಭಕೃತಾಟೋಪಭಕ್ತಾಭಾಸಾಹ್ಯಸಾಧವಃ ॥೪೦॥ 
ಅಸಾಧುಷ್ಠಾಸುರೀಸಂಪದ್ದೈನೀಸಂಪತ್ತು ಸಾಧುಷು ! 
ಸಹಜಾಸ್ತೀತಿ ನಿಶ್ಚಿತ್ಯ ಸೇವ್ಯಾ ಸಂತಃ ಸುಖೇಪ್ಸುಭಿಃ ॥೪೧॥ 


೩೬. ಶೂದ್ರನು ದ್ವಿಜಾತಿಗಳ (ಬ್ರಹ್ಮ, ಕ್ಪತ್ರಿಯ. ವೈಶ್ಯರ) ಸೇವೆಯಿಂದ 
ದೊರೆತ ಧನದಿಂದ ಜೀವಿಸಬೇಕು. ಆಪತ್ಯಾಲದಲ್ಲಾದರೋ, ಮರಗೆಲಸ 
ಮೊದಲಾದುವುಗಳಿಂದ ಜೀವನಸಾಧಕವಾದ ವೃತ್ತಿಯನ್ನಾಶ್ರಯಿಸಬೇಕು. 

೩೭. ಆಪತ್ತಿನಿಂದ ಬಿಡುಗಡೆ ಹೊಂದಿದಬಳಿಕ ಸರ್ವರೂ ಯಥೋಚಿತ 
ವಾದ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಮತ್ತೆ ತಮ್ಮತಮ್ಮ ಮುಖ್ಯ ವೃತ್ತಿ 
ಯನ್ನೇ ಅವಲಂಬಿಸಿ ನಡೆಯಬೇಕು. 

೩೮-೩೯. ನಾಲ್ಕುವರ್ಣದವರೂ ಸತ್ಪುರುಷರ ಸಂಗವನ್ನು ಮಾಡಬೇಕು. 
ಅಸತ್ಸಂಗವನ್ನೆಂದಿಗೂ ಮಾಡಬಾರದು. ಸತ್ಸಂಗವು ಮುಕ್ತಿಯನ್ನುಂಟು 
ಮಾಡುವುದು. ದುಸ್ಸಂಗವು ನರಕವನ್ನುಂಟುಮಾಡುತ್ತದೆ. ಯಾರು ಕಾಮ 
ವನ್ನೂ, ಕ್ರೋಧವನ್ನೂ ತೊರೆದು ರಸಾಸ್ವಾದವನ್ನೂ, ಜಿಹ್ವಾಚಾಪಲ್ಯವನ್ನೂ 
ನಿಯಮಿಸಿ, ಮದಮಾತ್ಸರ್ಯಗಳನ್ನು ಗೆದ್ದು ದಂಭವಿಲ್ಲದೆ ವಿಷ್ಣುಭಕ್ತರಾಗಿರು 
ವರೊ ಅವರೇ ಸತ್ಪುರುಷರು; ಅವರೇ ಸಾಧುಗಳೆಂದು ಹೇಳಲ್ಪಡುವರು, 

೪೦. ಸ್ತ್ರೀಯಲ್ಲಿಯೂ, ಸ್ರೀಸಂಬಂಧವಾದ ವಿಷಯಗಳಲ್ಲಿಯೂ. 
ಸರಸಾಸ್ವಾದದಲ್ಲಿಯೂ ಆಸಕ್ತರೂ, ಧನವನ್ನು ಪಡೆದಿಟ್ಟುಕೊಳ್ಳ ಬೇಕೆಂಬ 
ಆಸೆಯುಳ್ಳ ವರೂ, ಹಿಂಸಾನಿರತರೂ, ದಂಭದಿಂದ ಆಟೋಪಮಾಡುವವರೂ, 
ಭಕ್ತಾಭಾಸರೂ (ಭಕ್ತರಂತೆ ನಟಸುವವರೂ)--ಅಸಾಧುಗಳು. 

೪೧. ಅಸಾಧುಗಳಲ್ಲಿ ಆಸುರೀಸಂಪತ್ತೂ, ಸಾಧುಗಳಲ್ಲಿ ದೈವೀಸಂಪತ್ತೂ 
ಸಹಜವಾಗಿಯೇ ನೆಲಸಿರುವುದೆಂದು ಶಿಶ್ಚಯಿಸಿ ಸುಖಪಡೆಯಬೇಕೆಂದು 
ಅಫೇಕ್ಸಿಸುವವರು ಸತ್ಪುರುಷರನ್ನೇ ಸೇವಿಸಬೇಕು. 





F 


ಸಿ3೪ ಶ್ರೀ ಸ್ಕಾಂದೆಮಹಾಪುರಾಣಂ 


ಯಾದೃಶಾಂ ಯಸ್ಯ ಸಂಗಃಸ್ಯಾಚ್ಛಾ ಸ್ಟ್ರಾಣಾಂ ವಾ ನೃಣಾಮಸಿ। 
ಬುದ್ಧಿಃ ಸ್ಯಾತ್ತಾದೃಶೀ ತಸ್ಯ ಕಾರ್ಯೋಂತೋ ನಾಸತಾಂಹಿಸಃ॥ ೪೨॥ 
ಯೇ ಸಾಧುಸೇವಾರುಚಯಃ ಪುರುಷಾ ನಿಜಶಕ್ತಿತಃ । 

ಅಪ್ಪಾಪ್ಯಂ ನಾಸ್ತಿ ತೇಷಾಂ ವೈ ಕಿಮಪ್ಕೈಶ್ವರ್ಯಮೂರ್ಜಿತಂ ॥ ೪೩॥ 
ಸ್ವಧರ್ಮಸ್ಥಾ ಅಪಿ ಸತಾಂ ದ್ರೋಹಿಣೋ ಯೇತು ಮಾನವಾಃ । 
ಸದ್ಧತಿಂ ನೈವ ತೇ ಯಾಂತಿ ಕ್ವಾಪಿ ಕೇನಾಪಿ ಕರ್ಮಣಾ ॥ ೪೪ ॥ 
ಮಹಾಪೂಜಾರತಾ ನಿಷ್ಣೋರ್ಭಕ್ತಾ ಅಪಿ ಸತಾಂ ಯದಿ! 

ದ್ರೋಹಂ ಕುರ್ಯೂಸ್ತದಾ ತೇಷು ನ ಪ್ರಸೀದತಿ ಸ ಕೃಚಿತ್‌ ॥ ೪೫ ॥ 
ಸದ್ಮೋೋಹಿಣಸ್ತು ದೇಹಾಂತೇ ಯಾಂ ಯಾಂ ಯೋನಿಂ ವ್ರಜಂತಿ ಚ । 
ತತ್ರ ತತ್ರ ಕ್ಸುಧಾರೋಗೈಃ ಪೀಡ್ಯಂತೇ ಜೀವಿತಾವಧಿ ॥ V೬ 
ಸತಾಮತಿಕ್ರಮಾದೇವ ಪುಣ್ಯಾನಾಂ ಮಹತಾಮಹಿ । 

ಸದ್ಯಃ ಕಯಃ ಸ್ಯಾತ್‌ ಸರ್ವೇಷಾಮಾಯುಷಃ ಸಂಪದಾಮಪಿ ॥ ೪೭ ॥ 


೪೨. ಯಾರಿಗೆ ಯಾವ ರೀತಿಯ ಶಾಸ್ತ್ರಗಳಲ್ಲಿ ಸಂಗವಾಗುವುದ್ಕೊ 
ಯಾವ ರೀತಿಯ ಮನುಷ್ಯರಲ್ಲಿ ಸಂಗವುಂಟಾಗುವುದೋ ಅವರಿಗೆ ಆ ರೀತಿಯ 
ಬುದ್ಧಿಯೇ ಉಂಟಾಗುವುದು. ಆದುದರಿಂದ ಅಸಚ್ಛಾಸ್ತ್ರ ಗಳಲ್ಲೂ, ಅಸತ್ಬುರುಷ 
ರಲ್ಲೂ ಸಂಗಮಾಡಬಾರದು. 

೪೩. ಯಾರು ತಮಗೆ ಶಕ್ತಿಯಿರುವಮಟ್ಟಗೂ ಸಾಧುಗಳ ಸೇವೆಯಲ್ಲಿ 
ರುಚಿಯುಳ್ಳ ವರಾಗಿರುವರೋ ಅಂಥ ಪುರುಷರಿಗೆ ದೊರೆಯಲಾರದ ಊರ್ಜಿತ 
ವಾದ ಐಶ್ವರ್ಯವೊಂದೂ ಇಲ್ಲ. 

೪೪. ಯಾವ ಮನುಷ್ಯರು ಸ್ವಧರ್ಮದಲ್ಲಿಯೆ ಇರುವವರಾದರೂ 
ಸತ್ಪುರುಷರಿಗೆ ದ್ರೋಹಿಗಳಾಗಿರುವರೋ ಅವರು ಯಾವುದೇ ಕರ್ಮದಿಂದ 
ಲಾದರೂ ಎಲ್ಲಿಯೂ ಸದ್ಗತಿಯನ್ನು ಪಡೆಯುವುದೇ ಇಲ್ಲ. 

೪೫. ಮಹಾಪೂಜಿಯಲ್ಲಿ ನಿರತರಾದ ವಿಷ್ಣುಭಕ್ತರೇ ಆದರೂ ಸತ್ಸುರುಷ 
ರಿಗೆ ದ್ರೋಹಮಾಡಿದರೆ ವಿಷ್ಣುವು ಅವರಲ್ಲಿ ಯಾವಕಾಲಕ್ಕೂ ಪ್ರಸನ್ನನಾಗು 
ವುದಿಲ್ಲ. 

೪೬. ಸಜ್ಜನರಿಗೆ ಜ್ರೋಹಮಾಡಿದವರು ದೇಹವನ್ನು ತೊರೆದಬಳಿಕ 
ಯಾವ ಯಾವ ಜನ್ಮದಲ್ಲಿ ಹುಟ್ಟುವಕೊ, ಆಯಾ ಜನ್ಮಗಳಲ್ಲೆಲ್ಲ ಬದುಕಿರುವ 
ವರೆಗೂ ಜಠರರೋಗಗಳಿಂದ ಪೀಡಿಸಲ್ಪಡುತ್ತಾರೆ. 

೪೭. ಸಜ್ಜನರನ್ನು ಅತಿಕ್ರಮಿಸುವುದರಿಂದಲೇ ಮಹತ್ತಾಗಿರುವ ಪುಣ್ಯ 
ಗಳಿಗೂ ಸರ್ವಯಶಸ್ಸಿಗೂ ಸಂಪತ್ತುಗಳಿಗೂ ತಕ್ಷಣನೆ ಕ್ಲಯವುಂಟಾಗುತ್ತದೆ. 


ವಿಂಶೋಳ9ಧ್ಯಾಯಃ ೩೨೯ 


ತಸ್ಮಾತ್ಸೇವಾ ಸತಾಂ ಕಾರ್ಯಾ ಸರ್ವೈರಫಿ ಸುಖೇಪ್ಪುಭಿಃ । 
ಪುಣ್ಯತೀರ್ಥಾನಿ ಸೇವ್ಯಾನಿ ಪೂಜ್ಯಾ ವಿಪ್ರಾಶ್ಚ ಧೇನವಃ 1 ೪೮ ॥ 
ತೀರ್ಥಾನಿ ದೇನಪ್ರತಿಮಾ ನಿಂದೇಯುಯರ್ಯೇ ಕುಬುದ್ಧಯಃ | 

ತೇಷಾಂ ತು ಜಾರಜಾತಾನಾಂ ನಂಶೋಚ್ಛೇದೋ ಭವೇಧ್ರುವಂ ॥ ೪೯ ॥ 
ಏಕಸ್ಮಿಂಸ್ತರ್ಪಿತೇ ವಿಪ್ರೇ ಸದ್ಭೋಜೈೈರ್ದಕ್ಸಿಣಾದಿಭಿಃ । 


ತರ್ನಿತಂ ಸ್ಯಾಜ್ಜಗೆತ್ಸರ್ವಂ ಹರಿಸ್ತುಷ್ಯತಿ ಚ ಸ್ವಯಂ ॥ ೫೦॥ 
ಏಕಸ್ಮಿನ್‌ ಬ್ರಾಹ್ಮಣೇ ದೃಗ್ನೇ ದೃಗೃಂ ಸ್ಯಾತ್ಸಕಲಂ ಜಗತ್‌ । 
ತಸ್ಮಾಚ್ಛಕ್ಟ್ಯಾ ಪೂಜನೀಯಾ ಬ್ರಾಹ್ಮಣಾ ವಿಷ್ಣುರೂಪಿಣಃ H ೫೧೪ 


ಗವಾಮಂಗೇಷು ತಿಷ್ಮಂತಿ ಸರ್ವೇ ದೇವಗಣಾ ಅಪಿ । 

ತಥಾ ಸರ್ವಾಣಿ ತೀರ್ಥಾನಿ ತಾಸು ತಿಸ್ಮಂತಿ ಸರ್ವದಾ 
ಗವ್ಯರ್ಚಿತಾಯಾಮೇಕಸ್ಯಾಂ ಸರ್ವೇ ದೇವಾಃ ಸಮರ್ಜ್ಚಿತಾಃ । 
ಕೃತಾನಿ ಸ್ಯುಶ್ಚ ಸರ್ವಾಣಿ ತೀರ್ಥಾಣ್ಯಫಿ ಚ ನಾರದ 

ಏಕಸ್ಯಾ ಅಪಿ ಗೋರ್ದ್ರೋಹೇ ಕೃತೇ ಕ್ಯಾಪಿ ಪ್ರಮಾದತಃ । 


ವೃಗ್ಥಾಃ ಸ್ಕುರ್ಜೇನತಾಃ ಸರ್ವಾಸ್ತೀರ್ಥಾನ್ಯಸಿ ಚ ಕೃತ್ಸ್ಮಶಃ ॥ ೫೪ ॥ 


1 ೫೨ ॥ 


1 ೫೩ ॥ 


ಲಷ 


೪೮. ಆದುದರಿಂದ ಸುಖವನ್ನು ಪಡೆಯಬಯಸುವ ಎಲ್ಲರೂ ಸಜ್ಜನರ 
ಸೇವೆಯನ್ನು ಮಾಡಬೇಕು; ಪುಣ್ಯತೀರ್ಥಗಳನ್ನು ಸೇವಿಸಬೇಕು; ಬ್ರಾಹ್ಮಣ 
ರನ್ನೂ, ಗೋವುಗಳನ್ನೂ ಪೂಜಿಸಬೇಕು. 

೪೯-೫೦. ತೀರ್ಥಗಳನ್ನೂ, ದೇವಪ್ರತಿಮೆಗಳನ್ನೂ ಯಾವ ದುರ್ಬುದ್ಧಿ 
ಗಳು ನಿಂದಿಸುವರೋ ಆ ಜಾರಜಾತರ ವಂಶವು ನಿಶ್ಚಯವಾಗಿಯೂ ಧ್ವಂಸ 
ವಾಗಿಹೋಗುತ್ತದೆ. ಒಳ್ಳೆಯ ಭೋಜನ ವಸ್ತುಗಳಿಂದಲೂ, ದಕ್ಷಿಣೆ ಮೊದಲಾದ 
ವುಗಳಿಂದಲೂ ಒಬ್ಬ ವಿಪ್ರನನ್ನು ತೃಪ್ಲಿಸಡಿಸಿದರೆ ಸರ್ವಜಗತ್ತಿಗೂ ತೃಪ್ತಿ 
ಯನ್ನುಂಟುಮಾಡಿದಂತಾಗುತ್ತದೆ. ಸ್ವಯಂ ಶ್ರೀಹರಿಯೂ ತೃಪ್ತನಾಗುತ್ತಾನೆ. 

೫೧. ಒಬ್ಬ ಬ್ರಾಹ್ಮಣನಿಗೆ ದ್ರೋಹಮಾಡಿದರೆ ಸಕಲ ಜಗತ್ತಿಗೂ 
ದ್ರೋಹಮಾಡಿದಂತಾಗುತ್ತದೆ. ಆದುದರಿಂದ ವಿಷ್ಣುರೂಪಿಗಳಾದ ಬ್ರಾಹ್ಮಣ 
ರನ್ನು ಶಕ್ತ್ಯನುಸಾರವಾಗಿ ಪೂಜಿಸಬೇಕು. 

೫೨. ಗೋವುಗಳ ಅಂಗಗಳಲ್ಲಿ ಸರ್ವದೇವತಾಗಣಗಳೂ ನೆಲಸಿವೆ. 
ಹಾಗೆಯೇ, ಸರ್ವತೀರ್ಥಗಳೂ ಆ ಗೋವುಗಳಲ್ಲಿ ಸರ್ವದಾ ನೆಲಸಿರುವುವು. 

೫೩. ಒಂದು ಗೋವನ್ನು ಪೂಜೆಮಾಡಿದರೆ ಸರ್ವದೇವತೆಗಳಿಗೂ ಪೂಜೆ 
ಮಾಡಿದಂತಾಗುತ್ತದೆ; ಎಲೈ ನಾರದನೇ! ಅದರಿಂದಲೇ ಸಮಸ್ತತೀರ್ಥಗಳ 
ಸೇವೆಯನ್ನು ಮಾಡಿದಂತಾಗುತ್ತದೆ. 

೫೪, ಎಲ್ಲಿಯಾದರೂ ಪ್ರಮಾದವಶದಿಂದಲಾದರೂ ಒಂದೇ ಒಂದು 


ಷಿ೩ಿಂ ಶ್ರೀ ಸ್ಕಾಂದಮಹಾಪುರಾಣಂ 


ತಸ್ಮಾಚ್ಹಾತುರ್ವರ್ಣ್ಯಜನೈಃ ಯಥೋಶ್ತವಿಧಿಸಂಸ್ಕಿ ತೈಃ । 


ಭವಿತವ್ಯಂ ಪ್ರಯತ್ನೇನ ಹ್ರೇತವ್ಯಂ ಚ ನಿಷೇಧತಃ ॥ ೫೫ ॥ 
ಚಾತುರ್ವರ್ಣೇತರೇ ಯೇ ತು ತೇಷಾಂ ವೃತ್ತಿಃ ಕುಲೋಚಿತಾ । 
ಚೌರ್ಯಹಿಂಸಾದ್ಯಧರ್ಮೇಣ ರಹಿತೈವ ಹಿತಾವಹಾ ॥ ೫೬ ॥ 
ವರ್ಣಧರ್ಮಾ ಇತಿ ಪ್ರೋಕ್ತಾಃ ಸಂಕ್ಸೇಪೇಣ ಮಯಾ ಮುನೇ 
ಚತುರ್ಣಾಮಾಶ್ರಮಾಣಾಂ ಚ ಧರ್ಮಾನಥ ವದಾಮಿ ಶೇ ॥ ೫೭ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಶ್ರೀವಾಸುದೇವಮಾಹಾತ್ಮ್ಯೇ 4 ಚಾತುರ್ವರ್ಣ್ಯಧರ್ಮ 
ನಿರೂಪಣಂ? ನಾವು ವಿಂಶೋತಧ್ಯಾಯಃ 








ಗೋವಿಗೆ ದ್ರೋಹಮಾಡಿದರೂ ಸರ್ವದೇವತೆಗಳಿಗೂ, ಸರ್ವ ತೀರ್ಥಗಳಿಗೂ 
ದ್ರೋಹಮಾಡಿದಂತಾಗುತ್ತದೆ. 

೫೫. ಆದುದರಿಂದ ಚತುರ್ವರ್ಣಗಳಿಗೆ ಸೇರಿದ ಜನರೆಲ್ಲರೂ ತಮತಮಗೆ 
ಹೇಳಲ್ಪಟ್ಟಿರುವ ವಿಧಿಯಂತೆ ಪ್ರಯತ್ನಪೂರ್ವಕವಾಗಿ ನಡೆದುಕೊಳ್ಳುತ್ತಿರಬೇಕು. 
ನಿಷೇಧವಾದುವನ್ನು ಮಾಡದೆ ಬಿಡಬೇಕು. 

೫೬. ಚಾತುರ್ವರ್ಣ್ಯಕ್ಕೆ ಸೇರದ ಬೇರೆಯವರಿಗೆ ಚೌರ್ಯ, ಹಿಂಸೆ ಮೊದ 
ಲಾದ ಅಧರ್ಮಗಳನ್ನುಳಿದು ಹಿತಕರವಾಗಿರುವ ಕುಲೋಚಿತವಾದ ವೃತ್ತಿಯೇ 
ಜೀವನೋಪಾಯವಾಗಿರುವುದು. 

೫೭. ಎಲ್ಫೈ ಮುನಿಯೇ! ವರ್ಣಧರ್ಮಗಳನ್ನು ನಿನಗೆ ಸಂಕ್ಲೇಸವಾಗಿ 
ಹೇಳಿದ್ದೇನೆ. ಇನ್ನು ಬ್ರಹ್ಮಚರ್ಯ, ಗಾರ್ಹ್ಯಸ್ಥ್ಯ್ಯ, ವಾನಪ್ರಸ್ಥ, ಸನ್ಮ್ಯಾಸ 
ಎಂಬ ನಾಲ್ಕು ಆಶ್ರಮಗಳ ಧರ್ಮಗಳನ್ನು ನಿನಗೆ ತಿಳಿಸುತ್ತೇನೆ.” 

ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 

ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ನೈಷ್ಠವಖಂಡದ ಶ್ರೀವಾಸುದೇವ 
ಮಾಹಾತ್ಮ್ಮ್ಯದಲ್ಲಿ «4 ಚಾತುರ್ವರ್ಜ್ಯಧರ್ಮನಿರೂಪಣ?'ವೆಂಬ 
ಇಪ್ಪತ್ತನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ ॥ 
ಅಥೈಕವಿಂಶೋಧ್ಯಾಯಃ 
ಬ್ರಹ್ಮಚಾರಿಧರ್ಮನಿರೂಪಣಂ 
ಶ್ರೀ ನಾರಾಯಣ ಉವಾಚ: 
ಬ್ರಹ್ಮಚಾರೀ ಗೈ ಹಸ್ಕ ಶ್ಲ ನಾನಪ್ರ ಸ್ಕೊ € ಯತಿಸ್ಮಥಾ । 


ಏತ ಆಶ್ರ ಮಿಣಃ ಪ್ರೋಕ್ತಾ ಶ್ಚತ್ಥಾ ಕೋ ಮುನಿಸತ್ತಮ non 
ಸಂಸ್ಕಾಕ್ಸಿ ಕೈತ ಸಂಸ್ಕೃತೋ ಯಸ್ತು ಶುದ್ಧಯೋನಿರ್ದ್ವಿಜಾತಿತಾಂ 1 
ಪ್ರಾಪ್ತಃ ಸಹಿ ಬ್ರಹ್ಮಚಾರೀ ತದ್ದರ್ಮಾನಾದಿತೋ ಬೃವೇ HS 
ವರ್ಣೀ ನೇದಮಧೀಯಾತ ವಸನ್‌ ಗುರುಗೃಹೇ ಶುಚಿಃ । 
ಜಿತೇಂದ್ರಿಯೋ ಜಿತಕ್ರೋಥೋ ನಿನೀತಸ್ತಫ್ಯಭಾಷಣಃ Nan 
ಸಾಯಂ ಪ್ರಾತಶ್ನಕೇದ್ನೋಮಂ ಭಿಕ್ಬ್ಸಾಚರ್ಯಾಂ ಚೆ ಸಂಯತಃ । 
ಕುರ್ಯ್ಯಾತ್ರಿಕಾಲಂ ಸಂಧ್ಯಾಂ ಚೆ ವಿಷ್ಣುಪೂಜಾಂ ತಥಾನ್ವಹಂ ॥೪॥ 
ಗುರ್ವಾಜ್ಞಯೈವ ಭುಂಜೀತ ಮಿತಮನ್ನಮುನಾಕುಲಃ | 
ಗುರುಸೇವಾಪರೋ ನಿತ್ಯಂ ಭವೇದ್ವ್ಯಸನವರ್ಜಿತಃ ॥೫॥ 





ಕನ್ನಡದ ಅನುವಾದ 
ಬ್ರಹ್ಮಚಾರಿ ಧರ್ಮೇನಿರೂಪಣ 


೧. ಶ್ರೀನಾರಾಯಣನು ಹೇಳುತ್ತಾನೆ: “ ಎಲ್ಫೈ ಮುಠಿಶ್ರೇಷ್ಠನೇ! 
ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಯತಿ ಈ ನಾಲ್ವರೂ ನಾಲ್ಕು ಆಶ್ರಮ 
ಗಳಲ್ಲಿರುವರೆಂದು ಹೇಳಲ್ಪಡುತ್ತಾರೆ. 

ಈ ಶುದ್ಧಜನ್ಮವುಳ್ಳ ಯಾವನು ಸಂಸಾ ಿರಗಳಿಂದ  ಸಂಸ್ಕೃತನಾಗಿ 
ದ್ವಿಜಾತಿತ್ವವನ್ನು ಪಡೆದಿರುವನೋ ಅವನು ಬ್ರಹ್ಮ] ತತ ಅವನ ಧರ್ಮಗಳನ್ನು 
ಮೊದಲಿನಿಂದ ಹೇಳುತ್ತೇನೆ. 

ಬ್ರಹ್ಮಚಾರಿಯು ಗುರುವಿನ ಮನೆಯಲ್ಲಿ ವಾಸಮಾಡುತ್ತ ಶುಚಿಯಾಗಿ 
ಜಿತೇಂದ್ರಿಯನೂ, ಕ್ರೋಧವನ್ನು ಗೆದ್ದವನೂ, ವಿನೀತನೂ, ಸತ್ಯವನ್ನೇ ನುಡಿ 
ಯುವವನೂ ಆಗಿದ್ದು ವೇದವನ್ನು ಅಧ್ಯಯ ನಮಾಡಬೇಕು. 

೪. ಸಾಯಂಕಾಲ ಪ್ರಾತಃಕಾಲಗಳಲ್ಲಿ ಚಾರ್ಯ ಭಿಕ್ಸಾಟನೆ 
ಯನ್ನೂ ಮಾಡಬೇಕು. ಮೂರುಹೊತ್ತು ಮನಸ್ಸ ಸನ್ನು ಸಿ ರಗೊಳಿಸಿಕೊಂಡು 
ಸಂಥ್ಯೋಪಾಸನೆ ಮಾಡಬೇಕು. ದಿನವೂ ವಿಷ್ಣು ಪೂಜೆಯನ್ನು ಮಾಡಬೇಕು. 

೫. ಗುರುವಿನ ಅಪ್ಪಣೆಯನ್ನು ಪಡೆದೇ ಅನ್ನವನ್ನು ಮಿತವಾಗಿಯ್ಕೂ 
ಇನ್ನೂ ಬೇಕೆಂಬ ಆಸೆಯನ್ನು ತೊರೆದು ಕಳವಳವಿಲ್ಲದವನಾಗಿಯೂ ಊಟ 


೩೩೨ ಶ್ರೀ ಸ್ಕಾಂದೆಮೆ ಹಾಫಪುರಾಣಂ 


ಸ್ಥಾನೇ ಚೆ ಭೋಜನೇ ಹೋಮೇ ಜಪೇ ಮೌನಮುಪಾಶ್ರಯೇತ್‌ । 
ಛಿಂದ್ಯಾನ್ನ ನಖರೋಮಾಣಿ ದಂತಾನ್ಸೈವಾತಿಧಾನಯೇತ್‌ Hn 
ನಾತಿಧಾವೇಚ್ಚ ವಾಸಾಂಸಿ ಭವೇಸ್ನಿಷ್ಕಪಟೋ ಗುರೌ । 
ಆಹೂತೋಂಧ್ಯಯನಂ ಕುರ್ಯಾದಾದಾನಂತೇ ಚ ತಂ ನಮೇತ್‌ ॥ ೭॥ 
ಅಸ್ಪೃಶ್ಯಾನ್ನಸ್ಪೃಶೇಚ್ವಾಸೌ ನಾಂಸಂಭಾಷ್ಯಾಂಶ್ಚ ಭಾಷಯೇತ್‌ ! 
ಅಭೆಕ್ಸ್ಯೈಂ ಭಕ್ಷ ಕೈಯೇನ್ಸೈನ ನಾಂಪೇಯಂ ಚೆ ಪಿಜೇತ್‌ ಕ್ವ ಜಿತ್‌ ॥8೮॥ 
ಜಬ ಾಮ ತಾ ದಂಡಂ ಬಿಭೈಯಾಚ್ಚ್ಹ ಕಮಂಡಲುಂ' | 

ಸಿತೇ ದ್ವೇ ನಾಸಸೀ ಬ್ರಹ್ಮಸೂತ್ರಂ ಚೆ ಜಪಮಾಲಿಕಾಂ HFN 
ದರ್ಭಪಾಜೆಕ್ಟ ಜಟಿಲ ಕೇಶಸಂಸ್ವಾ ರವರ್ಜಿತಃ । 

ಅಂಗರಾಗಂ ಪುಷ್ಪಹಾರಾನ್‌ ಭೂಸಣಾನಿ ಚೆ ವರ್ಜಯೇತ್‌ ॥೧೦॥ 
ತೈಲಾಭ್ಯಂಗೆಂ ನ ಕುರ್ನೀತ ಕಜ್ಜ ಲೇ ನಾಂಜನಂ ತಥಾ । 

ವರ್ಜಯೇಚ್ಚ ಪ್ರಯಂತ್ಲೇನೆ ಸಂಸರ್ಗಂ ಮದ್ಯ ಮಾಂಸಯೋಃ ॥೧೧॥ 


ಮಾಡಬೇಕು. ನಿತ್ಯವೂ ಗುರುಸೇವೆಯಲ್ಲಿಯೇ ನಿರತನಾಗಿರಬೇಕು. ವ್ಯಸನ 
ಗಳನ್ನು 4... 

ಸ್ನಾನ, ಭೋಜನ, ಹೋಮ, ಜಪಗಳನ್ನು ಮಾಡುವಾಗ ಮಾನವನ್ನು 
ಅವಲಂಬಿಸಬೇಕು. ಉಗುರು ಮತ್ತು ಕೂದಲುಗಳನ್ನು ಕತ್ತರಿಸಬಾರದು, 
ಹಲ್ಲುಗಳನ್ನು ಅತಿಯಾಗಿ ಉಜ್ಜಬಾರದು. 

ಈ ಬಟ್ಟಿ ಗಳನ್ನು ಅತಿಯಾಗಿ ಒಗೆಯಬಾರದು. ಗುರುವಿನಲ್ಲಿ ಕಸಟವಿಲ್ಲ 
ದವನಾಗಿರಬೇಕು. ಗುರುವು ಕರೆದಾಗ ಬಂದು ಅಧ್ಯಯನಮಾಡಬೇಕು. 
ಅಧ್ಯಯನಕ್ಕೆ ಮೊದಲೂ ಕಡೆಯಲ್ಲಿಯೂ ಗುರುವಿಗೆ ನಮಸ್ಕಾರಮಾಡಬೇಕು. 

ಲೆ. ಅಸ್ಪೃಶ್ಯರನ್ನು ಸ್ಪರ್ಶಿಸಬಾರದು. ಸಂಭಾಷಣೆ ಮಾಡಬಾರದವ 
ರೊಡನೆ ಸಂಭಾಷಣೆ ಮಾಡಬಾರದು. ಅಭಕ್ಸ್ಯೈವನ್ನು (ತಿನ್ನಬಾರದ್ದನ್ನು) 
ತಿನ್ನಲೇಬಾರದು, ಅಸೇಯವನ್ನು (ಕುಡಿಯಬಾರದ್ದು) ಯಾವೊಮ್ಮೆಯೂ 
ಕುಡಿಯಬಾರದು. 

೯. ಮೇಖಲೆ (ಮಾಂಜಿ, ಉಡಿದಾರ), ಕೃಷ್ಣಾ ಜಿನ, ದಂಡ, ಕಮಂಡಲು, 
ಬಿಳಿಯ ಎರಡು ಬಟ್ಟೆಗಳು, ಬ್ರಹ್ಮಸೂತ್ರ (ಯಜ್ಞೋಪವೀತ), ಜಪಮಾಲಿಕೆ 
ಇವನ್ನು ಭರಿಕೊಂಡರಳೇತು.. 

೧೦. ಕೈಯಲ್ಲಿ ದರ್ಭೆಯನ್ನು ಹಿಡಿದಿರಬೇಕು. ಕೇಶಸಂಸ್ಥಾರವನ್ನು 
(ತಲೆಬಾಚುವುದನ್ನು) ತೊರೆದು ಜಟಿಯನ್ನು ಬಿಟ್ಟಿರಬೇಕು. ಅಂಗರಾಗ 
(ಗಂಧಾದಿಗಳು), ಪುಷ್ಪ ಹಾರ, ಭೂಷಣಗಳು ಇವನ್ನು ವರ್ಜಿಸಬೇಕು. 

೧೧. ಎಣ್ಣೆ ಒತ್ತಿಕೊಂಡು ಅಭ್ಯಂಗಮಾಡಿಕೊಳ್ಳಬಾರದು. ಕಣ್ಣಿಗೆ 





ಏಕವಿಂಶೋ$ಧ್ಯಾಯಃ ಪ್ಧಿಷ್ನಿಪ್ದಿ 


ಸ್ತ್ರೀಣಾಂ ನಿರೀಕ್ಷಣಂ ಸ್ಪರ್ಶಂ ಭಾಷಣಂ ಕ್ರೀಡನಾದಿ ಚ । 
ವರ್ಜಯೇತ್ಸರ್ವಥಾ ವರ್ಣೀ ಸ್ತ್ರೀಯಾಶ್ಚಾಪ್ಯವಲೋಕನಂ ॥ ೧೨ ॥ 
ನಿನಾಚ ದೇವಪ್ರತಿಮಾಂ ಕಾಸ್ಮಚಿತ್ರಾದಿಯೋಷಿತಂ । 

ಅಪಿ ನೈನ ಸ್ಪೃಶೇದ್ಧೀಮಾನ್ನ ಚ ಬುದ್ಧ್ಯಾನಲೋಕಯೇತ್‌ ॥೧೩॥ 
ಪ್ರಾಣಿಮಾತ್ರಂ ಚ ಮಿಥುನೀಭೂತಂ ನೇಕ್ಬೇತ ಕರ್ಹಿಚಿತ್‌ । 

ಸ್ತ್ರೀಣಾಂ ಗುಣಾಂಶ್ಚಾಪ್ಯಗುಣಾಂಚ್ಛೈ ಣುಯಾನ್ಸೈನ ನೋ ವದೇತ್‌॥೧೪॥ 
ಅಸ್ಪೃಶನ್ನೇನ ವಂದೇತ ಗುರುಪೆತ್ಲೀಮಪಿ ಸ್ವಕಾಂ । 

ಇನನ್ಯಾಸಿ ನ ತಿಸ್ಕೇತ ರಹಃಸ್ಥಾನೇ ತು ಕರ್ಹಿಜಿತ್‌ ॥ ೧೫ ॥ 
ಏನಂ ವೃತ್ತೋ ವಸೇತ್ಮತ್ರ ಯಾವದ್ವಿದ್ಯಾಸಮಾಪೆನಂ । 

ತತೋ ವಿರಕ್ತೋ ನ್ಯಾಸೀ ಸ್ಕಾದ್ವರ್ಣೀ ವಾ ನೈಷ್ಮಿಕೋ ಭವೇತ್‌ । 
ಅನಧಿಕಾರಿತಾ ಪ್ರೋಕ್ತಾ ನೈಷ್ಮಿಕವ್ರತಿನಾಂ ಕಲೌ ॥ ೧೬ ॥ 





ಕಾಡಿಗೆಯನ್ನು ಹಚ್ಚಿಕೊಳ್ಳಲಾಗದು. ಮದ್ಯಮಾಂಸಗಳ ಸಂಸರ್ಗವನ್ನು 
ಪ್ರಯತ್ನಪೂರ್ವಕವಾಗಿ ವರ್ಜಿಸಬೇಕು. 

೧೨. ಬ್ರಹ್ಮಚಾರಿಯಾದವನು ಸ್ತ್ರೀಯರ ಫಿರೀಕ್ಸಣ (ಹೆಂಗಸರನ್ನು 
ನೋಡುವುದು), ಸ್ಪರ್ಶನ (ಅವರನ್ನು ಮುಟ್ಟುವುದು), ಅವರೊಡನೆ ಸಂಭಾಷಣ 
ಮತ್ತು ಆಟವಾಡುವುದು--ಇವನ್ನು ಸರ್ವಪ್ರಯತ್ನದಿಂದಲೂ ವರ್ಜಿಸಬೇಕು. 
ಹೆಂಗಸರ ನೋಟಕ್ಕೆ ಗುರಿಯಾಗುವುದನ್ನೂ ವರ್ಜಿಸಬೇಕು. 

೧೩. ದೇವರ ಪ್ರತಿಮೆ ಹೊರತಾಗಿ ಮರ ಚಿತ್ರ ಮೊದಲಾದ ರೂಪದ 
ಹೆಂಗಸರನ್ನೂ ಬುದ್ಧಿವಂತನಾದ ಬ್ರಹ್ಮೆಚಾರಿಯು ಮುಟ್ಟಬಾರದು. ಬುದ್ಧಿ 
ಪೂರ್ವಕವಾಗಿ ನೋಡಲೂಬಾರದು. 

೧೪. ಹೆಣ್ಣುಗಂಡುಗಳು ಒಂದುಗೂಡಿದ ಪ್ರಾಣಿಮಾತ್ರವನ್ನು ಎಂದಿಗೂ 
ನೋಡಬಾರದು. ಸ್ತ್ರೀಯರ ಗುಣಗಳನ್ನಾಗಲಿ ಅವಗುಣಗಳನ್ನಾಗಲಿ ಕೇಳಲೂ 
ಬಾರದು, ಹೇಳಲೂಬಾರದು. 

೧೫. ತನ್ನ ಗುರುಪತ್ನಿಯನ್ನಾದರೂ ಕೈಯಲ್ಲಿ ಮುಟ್ಟದೆಯೇ ವಂದಿಸ 
ಬೀಕು. ಯಾವಾಗಲೇ ಆದರೂ ತಾಯಿಯೊಡನೆ ಕೂಡ ಏಕಾಂತವಾದ 
ಸ್ಥಾನದಲ್ಲಿ ಇರಬಾರದು. 

೧೬. ಈರೀತಿಯಾದ ನಡವಳಿಕೆಯುಳ್ಳವನಾಗಿ ವಿದ್ಯಾಭ್ಯಾಸವು ಮುಗಿ 
ಯುವವರೆಗೂ ಗುರುಕುಲದಲ್ಲಿ ವಾಸಮಾಡಬೇಕು. ಬಳಿಕ ವಿರಕ್ತನಾಗಿ 
ಸಂನ್ಯಾಸಿಯಾಗಬೇಕು ಅಥವಾ ನೈಷ್ಮಿಕನಾಗಬೇಕು. ಕಲಿಯುಗದಲ್ಲಿ ನೈಷ್ಠಿಕ 
ವ್ರತಿಗಳಿಗೆ ಅನಧಿಕಾರಿತ್ವವನ್ನು (ಎಂದರೆ ನೈಷ್ಠಿಕವ್ರತವನ್ನವಲಂಬಿಸಲು 
ಅಧಿಕಾರವಿಲ್ಲವೆಂದು) ಹೇಳಿದೆ. 


ಎ೩೪ ಶ್ರೀ ಸ್ಮಾಂದೆಮೆ ಹಾಪುರಾಣಂ 


ನ ಸಂಧಾವಿತಿ ನಿಚ್ಲೇಯಂ ಕಲೀತಿ ಶಬ್ದಸಂಗ್ರಹಾತ್‌ । 


ವನೀ ಸ್ಯಾದಥ ವಾ ಬ್ರಹ್ಮನ್ನನಿರಕ್ತೋ ಭನೇದ್ಧೃಹೀ ॥ ೧೭ ॥ 
ಪ್ರಾಜಾಪತ್ಯಂ ಚ ಸಾವಿತ್ರಂ ಬ್ರಾಹ್ಮಂ ನೈಷ್ಠಿಕಮೇವ ಚ । 
ಚತುರ್ವಿಧಂ ಬ್ರಹ್ಮಚರ್ಯಂ ತತ್ಪೈಕಂ ಶಕ್ತಿತಃ ಶ್ರಯೇತ್‌ ॥ ೧೮ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯ್ಯಾಂ ಸೆಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಶ್ರೀ ವಾಸುದೇವಮಾಹಾತ್ಮ್ಯೇ "" ಬ್ರಹ್ಮಚಾರಿ ಧರ್ಮ 
ನಿರೂಪಣಂ?? ನಾಮೈ ಕವಿಂಶೋಂಧ್ಯಾಯಃ 





೧೭. ಕಲಿಯೆಂಬ ಶಬ್ದವನ್ನು ಪ್ರಯೋಗಿಸಿರುವುದರಿಂದ ಕಲಿಯುಗದ 
ಸಂಧಿಯಲ್ಲಿಲ್ಲ ಎಂದು ತಿಳಿಯಬೇಕು. ಅಯ್ಯಾ ಬ್ರಾಹ್ಮಣನೇ! ಹಾಗಬ್ಲದಿದ್ದರೆ 
ವನೀ ಎಂದರೆ ವಾನಪ್ರಸ್ಥನಾಗಬೇಕು. ವಿರಕ್ತನಲ್ಲವಾದರೆ ಗೃಹಸ್ಥನಾಗಬೇಕು. 

೧೮. ಪ್ರಾಜಾಪತ್ಯ, ಸಾವಿತ್ರ, ಬ್ರಾಹ್ಮ ನೈಸ್ಮಿಕ ಎಂಬುದಾಗಿ ಬ್ರಹ್ಮ 
ಚರ್ಯವು ನಾಲ್ಕುಬಗೆಯಾಗಿರುವುದು. ತನ್ನ ಶಕ್ತಿಗೆ ತಕ್ಕಂತೆ ಅವುಗಳಲ್ಲಿ 
ಯಾವುದಾದರೂ ಒಂದನ್ನು ಆಶ್ರಯಿಸಿ ನಡೆಸಬೇಕು.” 


ಇಲ್ಲಿಗೆ ಎಂಬತ್ತೊಂದುಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ದವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಶ್ರೀವಾಸುದೇವ 
ಮಾಹಾತ್ಮ್ಯದಲ್ಲಿ "" ಬ್ರಹ್ಮಚಾರಿ ಧರ್ಮನಿರೂಪಣ?ವೆಂಬ 
ಇಪ್ಪತ್ತೊಂದನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ ॥ 
ಅಥ ದಾ ಔವಿಂಶೋಂಧ್ಯಾಯಃ 
ಸೃಹಸ್ಥಧರ್ಮನಿರೂಪಣಂ 
ಶ್ರೀ ನಾರಾಯಣ ಉವಾಚ:- 
ಗೃಹೀ ಬುಭೂಷುರ್ಗುರವೇ ದಕ್ಷಿಣಾಂ ಸ್ವಸ್ಯ ಶಕ್ತಿತಃ 1 


ದತ್ತಾ ತದಾಜ್ಞಯೈನಾಂಸೌ ಸಮಾನರ್ತನಮಾಚಕರೇತ್‌ Huon 
ತತಃ ಕುಲೋಚಿತಾಂ ಯೋಷಾಂ ನಯಸೋನಾಮರೋಗಿಣೀಂ । 
ಪುಂಲ್ಲಕ್ಸ್ಸಣೇನ ರಹಿತಾಮಪಾಷಾಂ ನಿಧಿನೋದ್ವಹೇತ್‌ ॥೨॥ 
ಸ್ವಾಧಿಕಾರಾನುಸಾರೇಣ ಕೃಷ್ಣಸಂಪ್ರೀತಯೇಂನ್ವಹಂ । 
ದೇವರ್ಷಿಪಿತೃಭೂತಾನಿ ಯಜೇತ ವಿಧಿನಾ ತತಃ Had 
ಸ್ಥಾನಂ ಸಂಧ್ಯಾಂ ಜಸಂ ಹೋಮುಂ ಸ್ವಾಧ್ಯಾಯಂ ನಿಷ್ಲುಪೂಜನಂ । 
ತರ್ಪಣಂ ವೈಶ್ವದೇನಂ ಚೆ ಕುರ್ಯಾಚ್ಡಾತಿಥ್ಯೈನುನ್ನಹಂ Hen 
ಕುರ್ಯಾತ್ಸುಣ್ಯಂ ಯಥಾಶಕ್ತಿ ನ್ಯಾಯಾರ್ಜಿತಧನೇನ ಚ । 

ಅನಾಸಕ್ತಃ ಪೋಷ್ಯವರ್ಗಂ ಪುಹ್ಲೀಯಾನ್ನ ತು ಪೀಡಯೋತ್‌  ॥ ೫॥ 





ಕನ್ನಡದ ಅನುವಾದ 
ಗೃಹಸ್ಥ ಧರ್ಮನಿರೂಪಣ 


೧. ಶ್ರೀನಾರಾಯಣನು ಹೇಳುತ್ತಾನೆ: * ಗೃಹಸ್ಥನಾಗಬೇಕೆಂದಿರುವ 
ವನು ಗುರುವಿಗೆ ಯಥಾಶಕ್ತಿಯಾಗಿ ದಕ್ಸಿಣೆಯನ್ನು ಕೊಟ್ಟು ಅವನ ಅಪ್ಪಣೆ 
ಪಡೆದುಕೊಂಡೇ ಸಮಾವರ್ತನವನ್ನು ಆಚರಿಸಬೇಕು. 

೨. ಬಳಿಕ ತನ್ನ ಕುಲಕ್ಕೆ ಯೋಗ್ಯಳಾಗಿಯ್ಕೂ ತನಗಿಂತ ಕಡಮೆಯ 
ವಯಸ್ಸಿನವಳಾಗಿಯೂ, ರೋಗವಿಲ್ಲದವಳಾಗಿಯೂ, ಗಂಡುಲಕ್ಸಣವಿಲ್ಲ 
ದವಳಾಗಿಯೂ, ಪಾಪರಹಿತಳಾಗಿಯೂ ಇರುವ ಹೆಂಗಸನ್ನು ವಿಧಿಪೂರ್ವಕ 
ವಾಗಿ ವಿವಾಹಮಾಡಿಕೊಳ್ಳ ಬೇಕು. 

೩. ಆಮೇಲೆ ತನ್ನ ಅಧಿಕಾರಕ್ಕೆ ಅನುಸಾರವಾಗಿ ಶ್ರೀಕೃಷ್ಣನ ಪ್ರೀತಿ 
ಗೋಸ್ಕರ ದಿನ ದಿನವೂ ದೇವತೆಗಳು, ಖುಷಿಗಳು, ಪಿತೃಗಳು, ಪ್ರಾಣಿಗಳು 
ಇವರನ್ನು ವಿಧಿಯನ್ನನುಸರಿಸಿ ಪೂಜಿಸುತ್ತಿರಬೇಕು. 

೪. ಸ್ನಾನ, ಸಂಧ್ಯಾ, ಜನ, ಹೋಮ, ಅಧ್ಯಯನ, ವಿಷ್ಣು ಪೂಜೆ, 
ತರ್ಪಣ, ವೈಶ್ವದೇವ, ಅತಿಥಿಸತ್ಕಾರ ಇವನ್ನು ದಿನ ದಿನವೂ ಮಾಡುತ್ತಿರ 
ಬೇಕು. 

೫. ನ್ಯಾಯವಾಗಿ ಸಂಪಾದಿಸಿದ ಧನದಿಂದ ಯಥಾಶಕ್ತಿಯಾಗಿ ಪುಣ್ಯ 


ಸಿ೩೬ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ದೇಹಂ ಚ ದೈಹಿಕಾನ್ಹಾಸಾವುದ್ದಿಶ್ಯ ಪಶುವತ್ಪರೈಃ 1 

ವೈರಂನ ಕುರ್ಯಾದ್ದೇಹಾದಾವಹಂತಾಂ ಮಮತಾಂ ತ್ಯಜೇತ್‌ ॥8೬॥ 
ಕುರ್ಯಾದ್ಭಾಗವತಾನಾಂ ಚೆ ಸತಾಂ ಸಂಗಮತಂದ್ರಿತಃ । 

ನ ಸ್ತ್ರೈಣಾನಾಂ ವ್ಯಸನಿನಾಂ ಸಂಗೆಂ ಕುರ್ಯಾನ್ನ ಲೋಭಿನಾಂ ॥8೭॥8 
ಕಾಮಭಾವೇನ ನೇಕ್ಸೇತ ಪರಯೋಷಾಂ ತು ಕರ್ಹಿಚಿತ್‌ । 


ಶ್ರಾಡ್ಮಪರ್ವವ್ರತಾಹಾದೌ ನೋಪೇಯಾಚ್ಚ ಸ್ಹ್ವಯೋಸಿತಂ ॥೮॥ 
ಪ್ರಾಪ್ತೋಪಿ ಪುರುಷಃ ಸಾಂಖ್ಯೇ ಯೋಗೇ ಚೆ ಪರಿಪಕ್ವತಾಂ | 

ಪುತ್ರ್ಯಾ ಅಪಿ ಪ್ರಸಂಗೇನ ರಹಃ ಸ್ಥಾನೇ ತು ಮುಹ್ಯತಿ ॥೯॥ 
ಅತೋ ಮಾತ್ರಾ ಭಗಿನ್ಯಾ ವಾ ದುಹಿತ್ರಾಪಿ ರಹೆಕಸ್ಕಲೇ | 

ಸಹ ನಾಸೀತ ಮತಿಮಾನ್‌ ಯುವತ್ಯಾ ಕಿಮಂತಾಃನ್ಯಯಾ H ೧೦॥ 
ಅಮಂಗಲಾನಾಂ ಸರ್ವೇಷಾಂ ವಿಧವಾ ಹ್ಯತ್ಯವಮುಂಗಲಂ | 

ತದ್ದೆರ್ಶನಂ ಚ ತತ್ಸರ್ಶೊೋ ನ್ಯೂಣಾಂ ಸುಕೃತಹೃತ್ತತಃ ॥ ೧೧॥ 


ವನ್ನಾಚರಿಸಬೇಕು. ಅನಾಸಕ್ತನಾಗಿ ಪೋಷ್ಯವರ್ಗವನ್ನು ಪೋಷಿಸಬೇಕು, 
ಅವರನ್ನು ಪೀಡಿಸಬಾರದು. 

೬. ದೇಹೆವನ್ನಾಗಲಿ, ದೈಹಿಕವಾದ ವಿಷಯಗಳನ್ನಾಗಲಿ ಉದ್ದೇಶಿಸಿ 
ಅವುಗಳಿಗಾಗಿ ಪಶುವಿನಂತೆ ಇತರರೊಡನೆ ವೈರವನ್ನು ಮಾಡಬಾರದು. 
ದೇಹಾದಿಗಳಲ್ಲಿ ಅಹಂಕಾರವನ್ನೂ ಮಮತೆಯನ್ನೂ ತ್ಯಜಿಸಬೇಕು. 

೭. ಅಲಸ್ಯವಿಲ್ಲ ದವನಾಗಿ, ಭಾಗವತರ ಮತ್ತು ಸಜ್ಜನರ ಸಂಗವನ್ನು 
ಮಾಡಬೇಕು. ಸ್ರೈಣರು (ಸ್ತ್ರೀಲಂಪಟರು), ವ್ಯಸನಿಗಳು (ದುರ್ವಿಷಯಗಳಲ್ಲಿ 
ಅತ್ಯಾಸಕ್ತರು), ಲೋಭಿಗಳು ಇವರ ಸಂಗವನ್ನು ಮಾಡಲೇಬಾರದು. 

೮. ಪರಸ್ತ್ರೀಯನ್ನು ಕಾಮಭಾವದಿಂದ ಎಂದಿಗೂ ನೋಡಬಾರದು. 
ಶ್ರಾದ್ಧದ ದಿನ, ಅಮಾವಾಸ್ಯಾದಿ ಪರ್ವದ ದಿನ, ವ್ರತದ ದಿನ ಮೊದಲಾದ 
ಕಾಲದಲ್ಲಿ ಸ್ವಪತ್ನೀಸಂಗವನ್ನು ಮಾಡಬಾರದು. 

೯. ಪುರುಷನು ಸಾಂಖ್ಯದಲ್ಲಿಯೂ, ಯೋಗದಲ್ಲಿಯೂ ಪರಿಪಕ್ವತೆಯನ್ನು 
ಪಡೆದಿದ್ದರೂ ಪುತ್ರಿಯೊಡನೆಯೇ ಆದರೂ ರಹಸ್ಯಸ್ಥಾನದಲ್ಲಿರುವಾಗ ಪ್ರಸಂಗ 
ವಶದಲ್ಲಿ ಮೋಹಗೊಳ್ಳುವನು. 

೧೦. ಆದುದರಿಂದ ಬುದ್ಧಿವಂತನಾದವನು ತಾಯಿ, ಸಹೋದರಿ, ಮಗಳು 
ಇವರ ಸಂಗಡವಾದರೂ ಏಕಾಂತಸ್ಥಳದಲ್ಲಿ ಕೂರಬಾರದು. ಹೀಗಿರುವಲ್ಲಿ 
ಬೇರೆ ಯುವತಿಯೊಡನೆ ಹೇಳಬೇಕಾದುದೇನು? 

೧೧. ಸರ್ವಾಮಂಗಳೆಗಳಲ್ಲಿಯೂ ವಿಧವೆಯು ಅತ್ಯಮಂಗಳೆಯು. 
ಆದುದರಿಂದ ಅವಳ ದರ್ಶನವೂ, ಸ್ಪರ್ಶವೂ ನರರಿಗೆ ಸುಕೃತನಾಶಕವಾಗಿರುವುದು. 


ದ್ವಾವಿಂಶೋ$ಧ್ಯಾಯಃ ೩೩೭ 


ಪ್ರಯಾಣಕಾಲೇ ವಿಧವಾದರ್ಶನಂ ಸನ್ಮುಖೇ ಯದಿ । 


ಸ್ಯಾತ್ತದಾ ನೈವ ಗಂತವ್ಯಮನ್ಯಥಾ ಮರಣಂ ಧ್ರುವಂ ॥ ೧೨॥ 
ಆಶಿಸೋ ವಿಧವಾ ಸ್ತ್ರೀಣಾಂ ಸಮಾಃ ಕಾಲಾಹಿಫೂತೃತ್ಯೈಃ । 
ತತಶ್ಚ ಬಿಭಿಯಾತ್ತಾಭ್ಯೋ ರಾಕ್ಬಸೀಭ್ಯೋ ಯಥಾ ಗೃಹೀ ॥ ೧೩॥ 


ಮದ್ಯಂ ಮಾಸಂ ಮಾದಕಂ ಚ ದ್ಯೂತಾದೀನ್‌ ದೂರತಸ್ತ್ಯಜೇತ್‌ । 

ನ ದ್ರೋಹಂ ಪ್ರಾಣಿಮಾತ್ರಸ್ಯ ಕುರ್ಯಾದ್ವಾಚಾಪಿ ಕರ್ಹಿಚಿತ್‌ ॥ ೧೪ ॥ 
ಅವತಾರಚೆರಿತ್ರಾಣಿ ಶೃಣುಯಾದನ್ವಹಂ ಹರೇಃ । 

ಸರ್ವಾ ಅಸಿ ಕ್ರಿಯಾಃ ಕುರ್ಯಾದ್ಯಾಸುದೇವಾರ್ಥಮಾಸ್ತಿಕಃ ॥ ೧೫ ॥ 
ಊರ್ಜೇ ಮಾಘೇ ಚ ವೈಶಾಖೇ ಚಾತುರ್ಮಾಸ್ಯೇ ಮಲಿಮ್ಲು ಚೇ । 


ಅನ್ಯೇಷು ಪುಣ್ಯಕಾಲೇಷು ವಿಶೇಷನಿಯಮಾಂಶ್ಚರೇತ್‌ ॥ ೧೬ ॥ 
ಪುಣ್ಯದೇಶೇ ಪುಣ್ಯಕಾಲೇ ಸತ್ಪಾತ್ರೇ ವಿಧಿನಾ ಗೃಹೀ 1 
ದದ್ಯಾದ್ನಾನಂ ಯಥಾಶಕ್ತಿ ದಯಾಂ ಕುರ್ವೀತ ಜಂತುಷು ॥ ೧೭॥ 





೧೨. ಪ್ರಯಾಣಕಾಲದಲ್ಲಿ ಕಟ್ಟಿದುರಿಗೆ ವಿಧವೆಯ ದರ್ಶನವಾದಪಕ್ಸದಲ್ಲಿ 
ಆ ಪ್ರಯಾಣವನ್ನೇ ನಿಲ್ಲಿಸಿಬಿಡಬೇಕು. ಇಲ್ಲದಿದ್ದರೆ ಮರಣವು ಸಿದ್ಧವಾಗಿ 
ರುವುದು. 

೧೩. ವಿಧವಾಸ್ತ್ರೀಯರ ಆಶೀರ್ವಾದವು ಕೃಷ್ಣಸರ್ಪದ ಫೂತ್ಯಾರಗಳಿಗೆ 
ಸಮಾನವಾಗಿರುವುದು. ಆದುದರಿಂದ ಗೃಹಸ್ಥನು ರಾಕ್ಸಸಿಯರಿಗೆ ಹೇಗೋ 
ಹಾಗೆ ಅವರಿಗೆ ಹೆದರಬೇಕು. 

೧೪. ಮದ್ಯಮಾಂಸಗಳನ್ನೂ, ಮಾದಕವಸ್ತು ಗಳನ್ಫೂ, ದ್ಯೂತಮೊದಲಾ 
ದುವನ್ನೂ ದೂರದಲ್ಲಿಯೇ ಬಿಟ್ಟುಬಿಡಬೇಕು. ಯಾವ ಪ್ರಾಣಿಗೇ ಆದರೂ 
ಯಾವ ಸಂದರ್ಭದಲ್ಲಿಯೇ ಆಗಲಿ ಮಾತಿನಲ್ಲಿಯೂ ದ್ರೋಹಮಾಡಬಾರದು. 

೧೫. ದಿನ ದಿನವೂ ಶ್ರೀಹರಿಯ ಅವತಾರ ಚರಿತ್ರೆಗಳನ್ನು ಕೇಳುತ್ತಿರ 
ಬೇಕು. ಆಸ್ತಿಕನಾಗಿ ಶ್ರೀವಾಸುದೇವನ ತೃಪ್ತಿಗೋಸುಗವಾಗಿ ಸರ್ವಕರ್ಮ 
ಗಳನ್ನೂ ಮಾಡುತ್ತಿರಬೇಕು. 

೧೬. ಕಾರ್ತಿಕ, ಮಾಘ, ವೈಶಾಖ ಈ ಮಾಸಗಳಲ್ಲೂ, ಡೋಸಪರಿಹಾರಕ 
ವಾದ ಚಾತುರ್ಮಾಸ್ಯದಲ್ಲೂ, ಇತರ ಪುಣ್ಯಕಾಲಗಳಲ್ಲೂ ವಿಶೇಷನಿಯಮಗಳನ್ನು 
ನಡೆಸಬೇಕು. 

೧೭. ಪುಣ್ಯದೇಶದಲ್ಲಿ, ಪುಣ್ಯಕಾಲದಲ್ಲಿ ತನಗೆ ಶಕ್ತಿಯಿರುವಮಟ್ಟಗೂ 
ಸತ್ಬಾತ್ರದಲ್ಲಿ ವಿಧಿಪೂರ್ವಕವಾಗಿ ದಾನಮಾಡಬೇಕು. ಸಮಸ್ತಪ್ರಾಣಿ 
ಗಳಲ್ಲಿಯೂ ದಯೆಯನ್ನು ತೋರಿಸಬೇಕು. 


ಪ್ಲಿಪ್ಲಿಲ ಶ್ರೀ ಸ್ಕಾಂದಮಹಾಪುರಾಣಂ 


ಪುಣ್ಯಾನ್‌ ದೇಶಾನ್‌ ಪುಣ್ಯಕಾಲಾನ್‌ ಪುಣ್ಯಪಾತ್ರಾಣಿ ಚಾನಘ । 


ಕಥಯಾಮಿ ವಿಶೇಷೇಣ ಧರ್ಮವೃ ವ್ಸ ಕರಾಣಿ ತೇ 1 ೧೮ ॥ 
ದೇಶಃ ಸರ್ವೋತ್ತಮಸ್ತೇಷ ಚ "ಜೋ ಮದಧಿಷ್ಠಿತಃ । 
ಮಹಾಮುನಿಗಣಾ ಯತ ತಪಸ್ಯಂತಿ ಮಹಾವ್ರತಾಃ ॥೧೯॥ 
ಹರಿತದ್ಭಕ್ಷ ಹಮಾಹಾತ್ಮ್ಮಾದ್ದೆ (ಶಾನಾಮಸ್ತಿ ಪುಣ್ಯ ಶಾ। 

ಗೆಂಗಾದ್ಯಾ ರಂ ಮಧುಪುರೀ ನೈನಿಿಷಾರಣ್ಯ ಮೇವ ಚೆ ॥ ೨೦॥ 
ಕುರುಕೆ ಶತ ತ್ರಮಯೋಧ್ಯಾ ಚ pi ಸ್ರಿಯಾಗ್ನ ಗಯಾಶಿರಃ | 

ಪುರೀ oo ಚೈವ ಪುಣ್ಯಶ್ಚ ಪುಲಹಾಶ್ರಮಃ WH ೨೧॥ 
ಕೆಪಿಲಾಶ್ರಮಃ ಶ್ರೀರಂಗಃ ಪ್ರಭಾಸಶ್ಚ ಕುಶಸ್ಥಲೀ I 

ಕ್ಸೇತ್ರಂ ಸಿದ್ಧಸದಾಖ್ಯಂ ಚೆ ಪೌಷ್ಟರಂ ಚ ಮಹತ್ಸರಃ ॥ ೨೨ ॥ 
ಕ್ರೀಡಾಸ್ಥಾನಂ ಭಗವತಃ ಸಶ್ರಿಯೋ ರೈವತಾಚಲಃ । 

ತಥಾ ಗೋವರ್ಧನಗಿರಿಃ ಪುಣ್ಯಂ ವೃಂದಾವನಂ ವನಂ ॥ ೨೩ ॥ 
ಮಹೇಂದ್ರಮಲಯಾದ್ಯಾಶ್ಹ ಸಪ್ತಾಪಿ ಕುಲಪರ್ವತಾಃ । 

ಭಾಗೀರಥೀ ಮಹಾಪುಣ್ಯಾ ಯಮುನಾ ಚೆ ಸರಸ್ವತೀ ॥ ೨೪ ॥ 
ಗೋದಾವರೀ ಚೆ ಸರಯೂಃ ಕಾವೇರೀ ಗೋಮತೀ ಮುಖಾಃ । 
ಪುರಾಣಪ್ರಥಿತಾಃ ಪುಣ್ಯಾ ಮಹಾನದ್ಯೋ ನದಾಸ್ತಥಾ ॥ ೨೫ ॥ 





೧೮. ಪುಣ್ಯದೇಶಗಳನ್ನೂ, ಪುಣ್ಯಕಾಲಗಳನ್ನೂ, ಪುಣ್ಯಪಾತ್ರಗಳನ್ನೂ 
ನಿನಗೆ ಹೇಳುತ್ತೇನೆ. ಎಲ್ಫೈ ಪಾಪರಹಿತನೇ! ಅವು ವಿಶೇಷ ಧರ್ಮವೃದ್ಧಿ 
ಕರವಾದುವು. 

೧೯. ಭೂಮಿಯಲ್ಲಿ ಯಾವ ಸ್ಥಳದಲ್ಲಿ ನಾನು ನೆಲಸಿರುವೆನೊ ಆ ಸ್ನ ್ಲಳವೇ 
ಸರ್ಮೋತ್ತಮವಾದುದು. ಮಹಾವ ವ್ರತಗಳನ್ನು ಧರಿಸಿದವರಾಗಿ ಮಹಾ 
ಮುನಿಗಳ ಸಮೂಹಗಳು ಅಲ್ಲಿ ತಪಸ್ಸು ಮಾಡುತ್ತಿರುತ್ತವೆ. 

೨೦-೨೮. ಶ್ರೀಹರಿಯ ಮತ್ತು ಶ್ರೀಹರಿಭಕ್ತರ ಮಾಹಾತ್ಮೆಯಿಂದ ದೇಶ 
(ಸ್ಥಳ)ಗಳಿಗೆ ಪುಣ್ಯತೆಯುಂಟಾಗುವುದು. ಗಂಗಾದ್ವಾರ, ಮಧುಪುರಿ, 
ನೈಮಿಷಾರಣ್ಯ, ಕುರುಕ್ಲೇತ್ರ, ಅಯೋಧ್ಯೆ, ಪ್ರಯಾಗ, ಗಯಾಶಿರಸ್ಸು, 
ವಾರಾಣಸೀ (ಕಾಶಿ), ಪುರಿ, ೬1.1 ಪುಲಹಾಶ್ರೆಮ, ಶಕಪಿಲಾಶ್ರಮ್ಮ 
ಭು ಪ್ರಭಾಸ, ಕುಶಸ್ಥ ಲಿ, ಸಿದ್ಧಕ್ಲೇತ್ರ, ಪುಷ್ಟರಮಹಾಸರೋವರ, 

ಕ್ಷೋಸಮೇತನಾದ ಭಗವಂತನಿಗೆ ಕ್ರೀಡಾಸ್ಟಾ ನವೆನಿಸಿರುವ ರೈವತಾಚಲ, 
tian ಪುಣ್ಯಕರವಾದ ವೃಂದಾವನ. ಮಹೇಂದ್ರ ಮಲಯವೇ 
ಮೊದಲಾದ ಏಳು ಕುಲಪರ್ಮ31. ಮಹಾ ಪುಣ್ಯಕರವಾದ ಭಾಗೀರಥಿ 
(ಗಂಗಾನದಿ), ಯಮನ್ಕೆ ಸರಸ್ವತಿ, ಗೋದಾವರಿ, ಸರಯು, ಕಾವೇರಿ, 


ದ್ವಾವಿಂಶೋಕಧ್ಯಾಯಃ ಕಿರಿ 


ಮಹೋತ್ಸನೈರ್ಭವನೇದ್ಯತ್ರ ಭಗವತ್ಪೃತಿಮಾರ್ಚನಂ । 


ಪ್ರಭೋರನನ್ಯಭಕ್ಕಾಶ್ಚ ಭನೇಯುರ್ಯತ್ರ ಯತ್ರ ಚ ॥ ೨೬ ॥ 
ಅಹಿಂಸ್ಪಾಶ್ಚ ಸ್ವಧರ್ಮಸ್ಥಾ ಯತ್ರ ಸ್ಕುರ್ಬ್ರಾಹ್ಮಣೋತ್ತಮಾಃ । 
ಮೃಗಾದ್ಯಾಃ ಪಶವೋ ಯತ್ರ ನಿಚರೇಯುಶ್ಚ ನಿರ್ಭಯಾಃ ॥ ೨೭ ॥ 
ಯತ್ರ ಯತ್ರಾಪತಾರಾಶ್ಚ ಹರೇರ್ವಾಸಶ್ಚ ಯತ್ರ ವಾ। 

ಏತೇ ಪುಣ್ಯತಮಾ ದೇಶಾ ಭುವಿ ಸಂತಿ ವಿಶೇಷತಃ ॥ ೨೮ ॥ 
ಅಲ್ಫೋಪ್ಯೇಷು ಕೃತೋ ಧರ್ಮಃ ಸ್ಯಾತ್ಸಹಸ್ರಗುಣೋ ನೃಣಾಂ । 
ಪುಣ್ಯವೃದ್ಧಿಕರಾನ್‌ಕಾಲಾನ್‌ ಶೃಣ್ವತೋ ವಜ್ಮಿ ನಾರದ ॥೨೯॥ 


ಅಯನೇ ದ್ವೇ ಚ ವಿಷುವಂ ಗ್ರಹಣಂ ಸೂರ್ಯಸೋಮಯೋಃ । 
ವಿನಕ್ಷಯೋ ವ್ಯತೀಪಾತಃ ಶ್ರವಣರ್ಕ್ಸ್ಸಾಣಿ ಸರ್ವಶಃ 


i ೩೦ ॥ 
ದ್ವಾದಶ್ಯ ಏಕಾದೆಶ್ಯಶ್ನ ಮನ್ಸಾದ್ಯಾಶ್ಚ ಯುಗಾದಯಃ । 

ಪುಣ್ಯಾಃ ಸ್ಕುಸ್ತಿಥಯಃ ಸರ್ವಾ ಅಮಾವಾಸ್ಯಾ ಚ ವೈಧೃತಿಃ ॥೩೧॥ 
ಮಾಸರ್ಕ್ಸಯುಕ್‌ಸೌರ್ಣಮಾಸ್ಯಶ್ಚತಸ್ರೋಪ್ಯಷ್ಟಕಾಸ್ತಥಾ ! 
ಸ್ವಜನ್ಮರ್ಸ್ಸಾಣಿ ಚ ಹರೇರ್ಜನ್ಮೋತ್ಸವದಿನಾನಿ ಚ ॥ ೩೨॥ 





ಗೋಮತಿ — ಮೊದಲಾದ ಪುರಾಣಪ್ರ ಸಿದ್ಧ ವಾದ ಮಹಾನದಿಗಳು ಮತ್ತು 
ನದಗಳು; ಎಲ್ಲೆಲ್ಲಿ ಮಹೋತ್ಸ ವಗಳಿಂದೊಡಗೂಡಿ ಭಗವಂತನ ಪ್ರತಿಮೆಯ 
ಅರ್ಚನೆಯು ನಡೆಯುವುದೋ. ಪ್ರಭುವಿನ ಅನನ್ಯಭಕ್ತರು ಎಲ್ಲೆಲ್ಲಿ ನೆಲಸಿರು 
ವರೋ, ಎಲ್ಲಿ ಅಹಿಂಸಾತತ್ಸರರಾಗಿ ಸ್ವಧರ್ಮದಲ್ಲಿ ನೆಲೆಗೊಂಡ ಬ್ರಾಹ್ಮಣೋ 
ತ್ರಮರಿರುವರೋ, ಎಲ್ಲಿ ಜಿಂಕೆಯೇ ಮೊದಲಾದ ಪ್ರಾಣಿಗಳು ನಿರ್ಭಯವಾಗಿ 
ಸಂಚಾರ ಮಾಡುತ್ತಿರುವುವೋ, ಎಲ್ಲೆಲ್ಲಿ ಶ್ರೀಹರಿಯ ಅವತಾರಗಳಾಗಿರು 
ವುವೊ, ಎಲ್ಲೆಲ್ಲಿ ಶ್ರೀಹರಿಯು ವಾಸಮಾಡುವನೋ--ಆ ಎಲ್ಲ ಪ್ರದೇಶಗಳೂ, 
ವಿಶೇಷವಾಗಿ, ಭೂಮಿಯಲ್ಲಿ ಪುಣ್ಯತಮಗಳಾಗಿರುವುವು. 

೨೯. ಈ ಪ್ರದೇಶಗಳಲ್ಲಿ ಜನರು ಮಾಡಿದ ಧರ್ಮವು ಅಲ್ಪ ವಾದರೂ ಅದು 
ಸಾವಿರಪಾಲು ಹೆಚ್ಚಾಗುವುದು. ಎಲ್ಫೈ ನಾರದನೇ! ಇನ್ನು ಪುಣ್ಯವೃದ್ಧಿ 
ಯನ್ಸುಂಟುಮಾಡುವ ಕಾಲಗಳನ್ನು ನಿನಗೆ ತಿಳಿಸುತ್ತೇನೆ. 

೩೦-೩೩. ಎರಡು ಅಯನಗಳು, ವಿಷುವ, ಸೂರ್ಯಚಂದ್ರಗ್ರಹಣ 
ಗಳು, ಸಂಧ್ಯಾಪ್ರದೋಷ, ವ್ಯತೀಪಾತ, ಶ್ರವಣನಕ್ಷತ್ರಗಳು, ದ್ವಾದಶಿಗಳು, 
ಏಕಾದಶಿಗಳು, ಮನ್ವಾದಿಗಳು, ಯುಗಾದಿಗಳು, ಸರ್ವಪುಣ್ಯತಿಥಿಗಳು, 
ಅಮಾವಾಸ್ಯೆ, ವೈಧ್ಯತಿ, ಮಾಸನಕ್ಸೃತ್ರದಿಂದ ಕೂಡಿದ ನಾಲ್ಕುಪೂರ್ಣಿಮೆಗಳು, 
ಅಷ್ಟ ಕಗಳು, ಜನ್ಮನಕ್ಪತ್ರಗಳು, 3 ಹರಯ ಜನ್ಮೋತ್ಸವ ದಿನಗಳು; ತನ್ನ 


೩೪೦ ಶ್ರೀ ಸ್ಕಾಂದಮಹಾಪುರಾಣಂ 


ಸ್ವಸ್ಯ ಸ್ತ್ರಿಯಾಶ್ಹಾರ್ಭಕಾನಾಂ ಸಂಸ್ಥಾರೋಭ್ಯುದಯಸ್ತಥಾ | 


ಸತ್ಸಾತ್ರಲಬಜ್ಧಿಶ್ಚ ಯದಾ ಕಾಲಾಃ ಪುಣ್ಯತಮಾ ಇಮೇ ೩೩ ॥ 
ದೇವಸಿತೃದ್ವಿಜಸತಾಮೇಷಾಂ ಶಕ್ತ್ಯಾ ಸಮರ್ಚನಂ ! 
ಸ್ಪಾನದಾನಜಪಾದೀನಿ ಸ್ಯುರನಂತಸಲಾನಿ ಹಿ ॥ ೩೪॥ 


ಸತ್ಪಾತ್ರಂತು ಸ್ವಯಂ ಸಾಕ್ಸಾತ್‌ ಭಗವಾನೇವ ನಾರದ । 
ಶಾಖಾನಾಮಿವ ಮೂಲಾಂಬು ಯದ್ದತ್ತಂ ಸರ್ವತುಷ್ಟಿಕೃತ್‌ ॥ ೩೫ ॥ 
ಅಹಿಂಸಾವೇದವಿದ್ಯಾಭಿಸ್ತುಷ್ಟಿಃ ಸದ್ಭರ್ಮಭಕ್ತಿಭಿಃ | 

ಹೃದಿ ವಿಷ್ಣುಂ ದಧ್ಯುರನ್ಯೇ ತೇ ಸತ್ಪಾತ್ರಾಣಿ ವೈ ದ್ವಿಜಾಃ 1 ೩೬॥0 
ಏಕಾಂತಿಕಾಶ್ನೆ ಭಗವದ್ಭಕ್ತಾ ಬದ್ಧನಿಮೋಚಕಾಃ | 

ಸತ್ಪಾತ್ರಾಣೀತಿ ಜಾನೀಹಿ ಯೇಷ್ಮ್ಣಾಸ್ಕೇ ಭಗವಾನ್‌ ಸ್ವಯಂ ॥ ೩೭॥ 
ಆಢ್ಯಸ್ತು ಕಾರಯೇದ್ವಿಷ್ಟೋರ್ಮಂದಿರಾಣಿ ದೃಢಾನಿ ಚ । 
ಪೂಜಾಪ್ರವಾಹಸಿದ್ಧ್ಯರ್ಥಂ ತದ್ದ್ವೈೃತ್ತೀಶ್ವಾಸಿ ಕಾರಯೇತ್‌ ॥ ೩೮॥ 
ಜಲಾ ಶಯಾನ್ವಾಟಿಕಾಶ್ತೆ ವಿಷ್ಕೃರ್ಥನುಪಕಲ್ಪಯೇತ್‌ I 

ಸದನ್ನೈಃ ಸುರಸೈಃ ಸಾಧೂನ್‌ ಬ್ರಾಹ್ಮಣಾಂಶ್ಚೈನ ತರ್ಪಯೇತ್‌॥ ೩೯॥ 





ಮತ್ತು ತನ್ನ ಹೆಂಡತಿಮಕ್ಕಳ ಸಂಸ್ಥಾರ ಮತ್ತು ಅಭ್ಯುದಯಕಾಲಗಳು, 
ಸತ್ಪಾತ್ರಲಾಭಕಾಲ--ಇವು ಪುಣ್ಯತಮಗಳಾದ ಕಾಲಗಳು. 

೩೪. ದೇವತೆಗಳು, ಪಿತೃಗಳು, ದ್ವಿಜರು, ಸಜ್ಜನರು ಇವರಿಗೆ ಶಕ್ಕೃನು 
ಸಾರವಾಗಿ ಅರ್ಚನೆಮಾಡುವುದು, ಸ್ಥಾ ನದಾನ ಜಪಾದಿಗಳು ಇವು ಅನಂತ 
ಫಲವನ್ನು ಕೊಡುವುವಾಗುವುವು. 

೩೫. ಎಲೈ ನಾರದನೇ.! ಸತ್ಪಾತ್ರವಾದರೋ ಸಾಕ್ಸಾದೃಗವಂತನೇ 
ಹೌದು. ಬೇರಿಗೆ ಎರೆದ ನೀರು ಕೊಂಬೆಗಳಿಗೆ ತೃಪ್ತಿಕೊಡುವಂತೆ ಸತ್ಪಾತ್ರದಲ್ಲಿ 
ದಾನಮಾಡಿದ್ದು ಸರ್ವರಿಗೂ ಸಂತುಷ್ಟಿ ಯನ್ನುಂಟುಮಾಡುವುದು. 

೩೬. ಯಾರು ಅಹಿಂಸೆ ಮತ್ತು ವೇದವಿದ್ಯೆಗಳಿಂದ ಕೂಡಿದವರಾಗಿಯೂ 
ಸಂತುಷ್ಟರಾಗಿಯೂ ಸದ್ದರ್ಮವನ್ನಾಚರಿಸುತ್ತ ಭಕ್ತಿಯಿಂದ ಹೃದಯದಲ್ಲಿ 
ವಿಷ್ಣುವನ್ನು ಧರಿಸಿರುವರೋ ಆ ದ್ವಿಜರೇ ಸತ್ಬಾತ್ರರು. 

೩೭. ಏಕಾಂತಿಕರಾದ ಭಗವದ್ಭಕ್ತರು (ಸಂಸಾರದಲ್ಲಿ) ಬದ್ಧರಾದವರನ್ನು 
ವಿಮೋಚನೆಹೊಂದಿಸುವಂಥವರು; ಅನರೇ ಸತ್ಯಾತ್ರಕೆಂದು ತಿಳಿದುಕೊ. 
ಅವರಲ್ಲಿ ಭಗವಂತನು ತಾನೇ ಬಂದು ನೆಲಸಿರುತ್ತಾನೆ. 

೩೮, ಆಢ್ಯ (ಸಂಪತ್ತುಳ್ಳವ)ನಾದವನು ದೃಢವಾದ ವಿಷ್ಣುಮಂದಿರ 
ಗಳನ್ನು ನಿರ್ಮಿಸಬೇಕು. ಎಡೆಬಿಡದೆ ಪೂಜೆ ನಡೆಯುತ್ತಿರುವಂತೆ ಮಾಡುವುದ 
ಕ್ಕಾಗಿ ಅದಕ್ಕೆ ತಕ್ಕ ವೃತ್ತಿಗಳನ್ನು ಕೂಡ ಏರ್ಪಡಿಸಬೇಕು. 

೩೯. ವಿಷ್ಣುಪ್ರೀತ್ಯರ್ಥವಾಗಿ ಜಲಾಶೆಯೆಗಳನ್ನೂ, ಉದ್ಯಾನಗಳನ್ನೂ 


ದ್ವಾವಿಂಶೋ9ಧ್ಯಾಯಃ ೩೪೧ 


ಅಹಿಂಸಾನ್ವೆ ಪಸ್ನವಾನ್ಯಜ್ಞಾ ನ್‌ ಕುರ್ಯಾಚ್ಛಕ್ತ್ಯಾ ಯಂಥಾವಿಧಿ । 
ವ್ರತಜನ್ಮೋತ್ಸವಾನ್ಹಿಷ್ಟೋಃ ಸಂಭಾರೇಣ ಚೆ ಭೂಯಸಾ ॥೪೦॥ 
ಪ್ರೌಷ್ಠಪದಾ ಸಿತೇ ಪಕ್ಸೇ ಕಯಾರ್ಹೇ ತೀರ್ಥಪರ್ವಸು । 

ಪಿತ್ರೋಃ ಶ್ರಾದ್ಧಂ ಪ್ರಕುರ್ನೀತ ತದ್ಬಂಧೂನಾಂ ಚ ಶಕ್ತಿತಿ 1 ೪೧॥ 
ವೈನೇ ಕರ್ಮಣಿ ಪಿತ್ರೇ ಚೆ ಭಕ್ತಾನ್‌ ಭಾಗವತೋ ದ್ವಿಜಾನ್‌ । 


ಪೂಜಯೇತ ಸ್ವಧರ್ಮಸ್ಕಾನ್‌ ಭೋಜಯೇದ್ಭೃಗವದ್ಧಿಯಾ 1 ೪೨॥ 
ದೈನೇದ್ಮೌ ಭೋಜಯೇದ್ಧಿಸ್ರೌ ಶ್ರೀಂಶ್ಚ ಪಿತ್ರೇ ಯಥಾವಿಧಿ । 
ಏಕೈಕಂ ವೋಭಯತ್ರಾಪಿ ನೈವ ಶ್ರಾಜ್ಞೇ ತು ವಿಸ್ತರೇತ್‌ ! ೪೩ ॥ 
ದೇಶಕಾಲದ್ರವ್ಯಪಾತ್ರಪೂಜೋಪಕರಣಾನಿ ಚ । 

ವಿಸ್ತರೇಣ ಯಥಾಶಾಸ್ತ್ರಂ ನ ಸ್ಯಾದೇನೇತಿ ನಿಶ್ಚಿತಂ ॥ ೪೪ ॥ 
ನ ಶ್ರಾದ್ಧೇ ಕ್ಲಾಸಿ ಮಾಂಸಂ ತು ವದ್ಯಾನ್ನಾಂದ್ಯಾಚ್ಹ ಮಾನವಃ । 
ಮುನ್ಯನ್ನೈಃ ಕ್ಲೀರಸರ್ಪಿಭ್ಯಾಂ ತೃಪ್ಯಂತಿ ಪಿತರೋ ಭೃಶಂ 1 ೪೫ ॥ 


ನಿರ್ಮಿಸಬೇಕು. ರಸವತ್ತಾದ ಉತ್ತಮಾನ್ನಗಳಿಂದ ಸಾಧುಗಳನ್ನೂ, ಬ್ರಾಹ್ಮಣ 
ರನ್ನೂ ತೃಪ್ತಿ ಪಡಿಸಬೇಕು. 

೪೦. ತನ್ನ ಶಕ್ರ್ಯನುಸಾರವಾಗಿ ಅಹಿಂಸಾತ್ಮಕವಾದ ವೈಷ್ಣವಯಜ್ಞ ವನ್ನು 
ವಿಧಿಪ್ರಕಾರವಾಗಿ ನಡೆಸಬೇಕು. ಬಹುಸಾಮಗ್ರಿಗಳಿಂದ ಕೂಡಿದ ವಿಷ್ಣುವ್ರತ 
ಗಳನ್ನೂ, ವಿಷ್ಣುವಿನ ಜನ್ಮೋತ್ಸವಗಳನ್ನೂ ನಡೆಸಬೇಕು. 

೪೧. ಭಾದ್ರಸದಮಾಸದ ಕೃಷ್ಣಸಕ್ಸೆದಲ್ಲಿ, ಕ್ಸೆಯತಿಥಿಯಲ್ಲಿ, ತೀರ್ಥ 
ಪರ್ವಗಳಲ್ಲಿ--ಪಿತೃಗಳಿಗೂ ಅವರ ಬಂಧುಗಳಿಗೂ ಶಕ್ಕ್ಯನುಸಾರವಾಗಿ ಶ್ರಾದ್ಧ 
ವನ್ನು ಮಾಡಬೇಕು. 

೪೨. ದೈವಕರ್ಮದಲ್ಲಿಯೂ, ಪಿತೃಸಂಬಂಧವಾದ ಕರ್ಮದಲ್ಲಿಯೂ 
ಸ್ವಧರ್ಮದಲ್ಲಿ ನೆಲಸಿ ಭಗವಂತನಿಗೆ ಭಕ್ತರಾಗಿರುವ ದ್ವಿಜರನ್ನು ಪೂಜಿಸಬೇಕು; 
ಅವರು ಭಗವಂತನೆಂಬ ಭಾವನೆಯಿಂದಲೇ ಅವರಿಗೆ ಭೋಜನಮಾಡಿಸಬೇಕು. 

೪೩. ದೇವಸಂಬಂಧವಾದ ಕರ್ಮಗಳಲ್ಲಿ ಇಬ್ಬರು ಬ್ರಾಹ್ಮಣರಿಗೆ ಭೋಜನ 
ಮಾಡಿಸಬೇಕು. ಪಿತೃಕರ್ಮದಲ್ಲಿ ಮೂರು ಮಂದಿ ಬ್ರಾಹ್ಮಣರಿಗೆ ವಿಧಿವತ್ತಾಗಿ 
ಭೋಜನಮಾಡಿಸಬೇಕು. ಅಥವಾ ಎರಡು ಸಂದರ್ಭಗಳಲ್ಲಿಯೂ ಒಬ್ಬೊಬ್ಬ 
ನಿಗಾದರೂ ಭೋಜನಮಾಡಿಸಬೇಕು. ಶ್ರಾದ್ಧ ದಲ್ಲಾದರೊ ಬ್ರಾಹ್ಮಣರಿಗೆ 
ಭೋಜನಮಾಡಿಸುವುದನ್ನು ಮರೆಯಲೇಬಾರದು. 

೪೪. ದೇಶ, ಕಾಲ, ದ್ರವ್ಯ, ಪಾತ್ರ, ಪೂಜೋಪಕರಣಗಳು--ಇವು 
ಶಾಸ್ತ್ರದಲ್ಲಿ ಹೇಳಿರುವಷ್ಟು ಮಟ್ಟಿಗೆ ವಿಸ್ತಾರವಾಗಿ ಇನ್ನೆಲ್ಲಿಯೂ ಹೇಳಿಯೇ 
ಇಲ್ಲವೆಂದು ನಿಶ್ಚಯವಾಗಿದೆ. 

೪೫. ಮಾನವನು ಶ್ರಾದ್ಧದಲ್ಲಿ ಎಂದೂ ಮಾಂಸವನ್ನು ನೀಡಬಾರದು; 


ಷಿ೪೨ ಶ್ರೀ ಸ್ಕಾಂದೆಮ ಹಾಪುರಾಣಂ 


ಅಹಿಂಸಾ ಪ್ರಾಣಿಮಾತ್ರಸ್ಯ ಮನೋವಾಕ್ತನುಭಿಸ್ತು ಯಾ । 

ತಯೈವ ಪಿತರಃ ಸರ್ವೇ ತೃಪ್ಯಂತ್ಯತಿದಯಾಲವಃ ॥ ೪೬ ॥ 
ತಸ್ಮಾತ್ಯುಸಂಗತಃ ಕ್ಯಾಪಿ ಶಾಸ್ತ್ರಹಾರ್ದಮಬುಧ್ಯ ಚೆ! 

ಶ್ರಾದ್ಧೇ ಮಾಂಸಂ ನೈವ ದದ್ಯಾದ್ವಾಸುದೇವಪರಃ ಪುಮಾನ್‌ ॥ ೪೩॥ 
ವ್ರತಾನಿ ಕುರ್ಯಾದ್ವಿಷ್ಟೋಶ್ಚ ಬ್ರಹ್ಮಚರ್ಯಾದಿಭಿರ್ಯಮೈಃ । 

ಸಹೈವ ತತ್ಸರೋ ನಾನ್ಯತ್‌ ಕಾರ್ಯಂ ಕುರ್ಯಾಚ್ಹ ತದ್ದಿನೇ ॥ ೪೮ ॥ 
ಸ್ವಸಂಬಂಧಿಜನಾನಾಂ ಚೆ ಅಸ್ಯಾಶೌಚಂ ನಿನಾಶಯೋಃ । 

ಯಥಾಶಾಸ್ತ್ರಂ ಷಾಲಯೇತ ಗ್ರಹಣೇ ಚಾರ್ಕಚಂದ್ರಯೋಃ ॥೪೯॥ 
ವ್ಯಾವಹಾರಿಕಕಾರ್ಯಾಣಾಂ ವಿವಾಡೇ ನಿರ್ಣಯೇಪಿ ಚೆ । 


ಗೃಹೀತರಾಸ್ತ್ಯಾಗಿನೋ ಯೇ ತೇನ ಕಾರ್ಯಾ ನಚಾಧವಾಃ ॥೫೦॥ 
ಯತ್ನೈತೇ ಸ್ಕುರ್ನ್ನ ತತ್ಕಾರ್ಯಂ ಸಿದ್ಧೇತ್ಛ್ಯ್ವಾಪಿ ದ್ವಿಜೋತ್ತಮ । 
ಸರ್ವಸ್ವನಾಶಸ್ತತ್ರಸ್ಯಾದಿತ್ಯೇನಂ ತ್ವಸ್ತಿ ನಿರ್ಣಯಃ । ॥ ೫೧॥ 


ತಿನ್ನಲೂಬಾರದು. ಮುನಿಯೋಗ್ಯವಾದ ಅನ್ನಗಳಿಂದಲೂ, ಹಾಲು ತುಪ್ಪ 
ಗಳಿಂದಲೂ ಪಿತೃಗಳು ಸಂಪೂರ್ಣವಾಗಿ ತೃಪ್ತರಾಗುತ್ತಾರೆ. 

೪೬-೪೭. ಪ್ರಾಣಿಮಾತ್ರದ ವಿಷಯದಲ್ಲಿ ಮನೋವಾಕ್ಕಾಯಗಳಿಂದ 
ಅಹಿಂಸೆಯನ್ನು ಆಚರಿಸುವುದರಿಂದಲೇ ಅತಿ ದಯಾಳುಗಳಾದ ಪಿತೃಗಳು 
ಸರ್ವರೂ ತೃಪ್ತರಾಗುತ್ತಾರೆ. ಆದುದರಿಂದ ಶ್ರೀವಾಸುದೇವಪರನಾದ ಪುರುಷನು 
ದುಸ್ಸಂಗದಿಂದ ಶಾಸ್ತ್ರಹೃದಯವನ್ನರಿಯದೆ ಎಂದೂ ಶ್ರಾದ್ಧದಲ್ಲಿ ಮಾಂಸವನ್ನು 
ನೀಡಲೇಕೂಡದು. 

೪೮. ಶ್ರಾದ್ಧದಿನದಲ್ಲಿ ಬ್ರಹ್ಮಚರ್ಯಾದಿ ನಿಯಮಗಳಿಂದ ಕೂಡಿ ವಿಷ್ಣು 
ಸಂಬಂಧವಾದ ವ್ರತಗಳನ್ನು ಮಾಡಬೇಕು. ವಿಷ್ಣುವ್ರತದಲ್ಲೆ ತತ್ಸರನಾಗಿದ್ದು 
ಬೇರೊಂದು ಕಾರ್ಯವನ್ನು ಮಾಡಬಾರದು. 

೪೯. ತನ್ನ ಸಂಬಂಧಿಗಳಾದ ಜನರ ಜನನ ಮರಣಕಾಲಗಳಲ್ಲಿಯೂ, 
ಸೂರ್ಯಚಂದ್ರರ ಗ್ರಹಣದಲ್ಲಿಯೂ ಶಾಸ್ತ್ರೋಕ್ತರೀತಿಯಿಂದ ಆಶೌಚವನ್ನು 
ಪಾಲಿಸಬೇಕು. 

೫೦. ವ್ಯಾವಹಾರಿಕ ಕಾರ್ಯಗಳ ವಿವಾದದಲ್ಲಿಯೂ ನಿರ್ಣಯದಲ್ಲಿಯೂ 
ಯಾರು ಗೃಹಸ್ಥರಲ್ಲವೋ, ಯಾರು ತ್ಯಾಗಿಗಳೋ, ಯಾರು ಅಧವರೋ 
(ಪತ್ಲೀವಿಹೀನರೋ) ಅವರು ಮಾಡತಕ್ಕುದಲ್ಲ. 

೫೧. ಎಲೈ ದ್ವಿಜೋತ್ತಮನೇ! ಎಲ್ಲಿ ವಿಧುರರಿರುವರೊ ಅಲ್ಲಿ ಆ ಕಾರ್ಯವು 
ಎಂದಿಗೂ ಸಿದ್ಧಿಸುವುದಿಲ್ಲ. ಅಲ್ಲಿ ಸರ್ವಸ್ವನಾಶವೇ ಉಂಟಾಗುತ್ತದೆ. ಈರೀತಿ 
ಯಾಗಿ ನಿರ್ಣಯವಿಜೆ. 


ದ್ವಾವಿಂಶೋ9ಧ್ಯಾಯಃ ಕಲನ 


ಧರ್ಮಾ ಏತೇ ಗೃಹಸ್ಥಾನಾಂ ಮಯಾ ಸಂಕ್ಟೇಪತೋದಿತಾಃ । 
ಯದನುಷ್ಕಾನತೋ ನ್ಯೂಣಾಂ ಸ್ಯಾತ್ಸೇಷ್ಟಸುಖಮಕ್ಸಯೆಂ ॥ ೫೨ ॥ 
ಶಿಲಾವಿಜೀವಿಕಾವೃತ್ತಿಭೇದೇನ ಗೃಹಿಣೋ ದ್ವಿಜಾಃ । 

ಚತುರ್ವಿಧಾಃ ಪ್ರಕೀರ್ತ್ಯಂತೇ ತತ್ತನ್ನಾನ್ನಾ ಚ ನಾರದ ॥ ೫೩॥ 
ಸ್ತ್ರೀಣಾಮುಥ ಪ್ರವಕ್ಸ್ಟಾಮಿ ಧರ್ಮಾನ್ಭರ್ಮವತಾಂ ವರ । 

ಯೇಷು ಸ್ಥಿತಾಃ ಸ್ತ್ರಿಯಃ ಸರ್ವಾಃ ಪ್ರಾಪ್ಲುನಂತೀಪ್ಪಿತಂ ಸುಖಂ ॥೫೪॥ 
ಸುವಾಸಿನೀಭಿರ್ನಾರೀಭಿಃ ಸೃಪತಿರ್ದೇವವತ್ಸದಾ । 


ಸೇನನೀಯೋಇನುವರ್ತ್ಯಶ್ಚ ಜರನೃಗ್ಹೋಂಧನೋಪಿ ವಾ ॥ ೫೫ ॥ 
ತದ್ಬಂಧನಶ್ಚಾನುವರ್ತ್ಯಾಃ ಸೇನನೇನ ಯ ಥೋಜಚಿತಂ ಟ 

ಉಜ್ಜಲಾನಿ ನಿಧೇಯಾನಿ ಗೃಹೋಪಕರಣಾನಿ ಚ ॥ ೫೬ ॥ 
ಗೃಹಂ ಮಾರ್ಜನಸೇಕಾದ್ಯೈಃ ಸ್ವಚ್ಛಂ ಕಾರ್ಯಂ ದಿನೇದಿನೇ। 

ಪ್ರಿಯಂ ಸತ್ಯಂ ಚ ವಕ್ತವ್ಯಂ ಸ್ಮೇಯಂ ಶುಚಿತಯಾ ಸದಾ ॥೫೭॥ 





೫.೨. ಗೃಹಸ್ಥರ ಧರ್ಮಗಳನ್ನು ಸಂಕ್ಷೇಪವಾಗಿ ನಿನಗೆ ಹೇಳಿದ್ದೇನೆ. 
ಇವನ್ನು ಅನುಷ್ಠಾನಮಾಡುವುದರಿಂದ ಮನುಷ್ಯರಿಗೆ ತಮಗಿಷ್ಟವಾದ ಅಕ್ಬಯ 
ಸುಖವುಂಟಾಗುತ್ತದೆ. 

೫೩. ಎಲೈ ನಾರದನೇ! ಶಿಲೆ (ಉಂಛವ್ನತ್ತಿ) ಮೊದಲಾದ ಜೀವನೋ 
ಪಾಯದ ವೃತ್ತಿಭೇದದಿಂದ ಗೃಹಸ್ಥರಾದ ದ್ವಿಜರು ನಾಲ್ಕು ವಿಧವಾಗಿರುವರು. 
ಅವರು ಆಯಾ ಹೆಸರುಗಳಿಂದಲೇ ಕರೆಯಲ್ಪಡುವರು. 

೫೪. ಧರ್ಮವಂತರಲ್ಲಿ ಶ್ರೇಷ್ಠನಾದವನೇ! ಇನ್ನುಮುಂದೆ ಸ್ತೀಯರ 
ಧರ್ಮಗಳನ್ನು ವಿವರಿಸುತ್ತೇನೆ. ಆ ಧರ್ಮಗಳಲ್ಲಿ ನೆಲೆಗೊಂಡ ಸ್ತ್ರೀಯರೆಲ್ಲರೂ 
ತಾವು ಬಯಸುವ ಸುಖವನ್ನು ಪಡೆಯುತ್ತಾರೆ. 

೫೫. ಸುವಾಸಿನಿಯರಾದ ನಾರಿಯರು ತಮ್ಮ ಪತಿಯು ಮುದುಕನೇ 
ಆಗಲಿ, ರೋಗಿಯೇ ಆಗಲಿ, ಧನಹೀನನೇ ಆಗಲಿ ಅವನನ್ನು ದೇವರಂತೆ ಸದಾ 
ಸೇವಿಸಬೇಕು, ಅನುವರ್ತಿಸಬೇಕು. 

೫೬, ಪತಿಯ ಬಂಧುಗಳಿಗೆ ಯಥೋಚಿತವಾಗಿ ಸೇವೆ ಸಲ್ಲಿಸುವುದರಿಂದ 
ಅವರನ್ನೂ ಅನುವರ್ತಿಸಬೇಕು. ಗೃಹೋಪಕರಣಗಳನ್ನು ಉಜ್ಜ್ವಲವಾಗಿ 
ಬೆಳಗುವಂತೆ ಮಾಡಬೇಕು. 

೫೭. ದಿನ ದಿನವೂ ಗುಡಿಸಿ ಸಾರಿಸುವುದು ಮೊದಲಾದುವುಗಳಿಂದ ಮನಕೆ 
ಯನ್ನು ಸ್ವಚ್ಛಮಾಡುತ್ತಿರಬೇಕು. ಪ್ರಿಯವಾಗಿಯೂ, ಸತ್ಯವಾಗಿಯೂ 
ಮಾತನಾಡಬೇಕು. ಸದಾ ಶುಚಿಯಾಗಿರಬೇಕು. 


೩೪೪ ಶ್ರೀ ಸ್ಥಾಂದಮಹಾಪುರಾಣಂ 


ಚಾಂಚಲ ್ಯಮತಿಲೋಭಶ್ಚ ಕ್ರೋಧಃ ಸೇಯಂ ಚ ಹಿಂಸನಂ । 

ಬನಿ ಕಾಚಾ ಸಂಗಶ್ಚ ವರ್ಜ್ಯಃ ಸ್ತ್ರೀಣಾಂ ತಥಾ ನೃಣಾಂ ॥ ೫೮ ॥ 
ಭವಿತವ್ಯ ೦ ತೆತ | ರಾಭಿರ್ಧರ್ಮೇಕಾಯೆನಸಷು ಸರ್ವಥಾ । 

ತೆ ಕಾ ದ್ಸ ತ್ಯಂ ವಿನೀತಾಭಿಃ ಸ್ಲೇಯಂ ಜಿತ್ತೇಂದ್ರಿಯಾಣಿ ಚ ॥೫೯॥ 
ಪಾತಿವ ತ್ಯೇ ಸ್ಥಿ A ತಾಭಿಶ್ಚ ಧರ್ಮೇ ತಾಭೀ ec | 


ಭಕ್ತಿಃ ಕಾರ್ಯಾ ಸ್ವ ತಂತಾ ತ್ರಭಿರ್ಭವಿತವ್ಯಂ ನ ಕುತ್ರಚಿತ್‌ ॥೬೦॥ 
ನಿಧವಾ ತು ಸದಾ ನಿಷ್ಣು ೦ ಸೇವೇತ SR I 
ಕಾಮಸಂಬಂಧಿನೀರ್ವಾರ್ಶಾ ನಶ ಕೈಣ್ತ್ನೀತ ನ ಕೀರ್ತಯೇತ್‌ 1೬೧॥ 
ಆಸನ್ನಸಂಬಂಧವತೋ ನಿನಾನ್ಯಾನ್‌ ಪುರುಷಾನ್‌ ಕೃಚಿತ್‌ । 

ಅನಾಪದಿ ಸ್ಪೃಶೇನ್ಸೈವ ಸಶ್ಯೇನ್ಸೈವ ಚ ಕಾಮತ H ೬೨ 
ಸ್ವನೆಪಸ್ಯ ತನುಃಸ್ಪರ್ಶಾದ್ವೃದ್ಧಸ್ಯ ಚ ನ ದುಷ್ಕತಿ। 

ಕಾರ್ಯ ಆವಶ್ಯಕೇ ತಾಭ್ಯಾಂ ಭಾಷಣೇ ಚ ವಿಭರ್ತೃಕಾ ॥ ೬೩ ॥ 
ವ್ಯಾವಹಾರಿಕಕಾರ್ಯೇ ಚ ನಿವಾದಮಧಿಕಂ ನಕ್ಕೈಃ । 

ನ ಕುರ್ವೀತಾವಶ್ಯಕಾರ್ಯೆ ತೈರ್ಭಾಷೇತ ವಿನಾ ರಹಃ ॥ ೬೪॥ 


೫೮. ಚಾಂಚಲ್ಯ, ಅತಿಲೋಭ, ಕ್ರೋಧ, ಕಳ್ಳತನ, ಹಿಂಸೆಮಾಡು 
ವುದು, ಅಧಾರ್ಮಿಕರ ಸಂಗ ಇವನ್ನು ಸ್ತ್ರೀಯರು ತೊರೆಯಬೇಕು. 
ಪುರುಷರೂ ಇವನ್ನು ಬಿಟ್ಟು ಬಿಡಬೇಕು. 

೫೯, ಸರ್ವದಾ ಧರ್ಮಕಾರ್ಯಗಳಲ್ಲಿ ತತ್ಪರರಾಗಿರಬೇಕು. ಔದ್ಧತ್ಯ 
ವನ್ನು (ತಾನೇ ಹೆಚ್ಚೆಂಬ ಸೊಕ್ಕನ್ನು) ತೊರೆದು ನಿನಯವತಿಯರಾಗಿರಬೇಕು ; 
ಇಂದ್ರಿಯಗಳನ್ನು ಜಯಿಸಿರಬೇಕು. 

೬೦. ಪಾತಿವ್ರತ್ಯ ಧರ್ಮದಲ್ಲಿ ನೆಲಸಿದವರಾಗಿ ರಮಾಪತಿಯಲ್ಲಿ ಭಕ್ತಿ 
ಯನ್ಸಿಟ್ಟು ನಡೆಯಬೇಕು. ಎಂದೆಂದೂ ಸ್ವತಂತ್ರರಾಗಿ ವರ್ತಿಸಬಾರದು. 

೬೧-೬೨. ವಿಧವೆಯಾದರೋ, ಸದಾಕಾಲವೂ ವಿಷ್ಣುವನ್ನು ಪತಿಯೆಂಬ 
ಭಾವನೆಯಿಂದ ಸೇವಿಸಬೇಕು. ಕಾಮಸಂಬಂಧವಾದ ವಾರ್ತೆಗಳನ್ನು ಕೇಳ 
ಬಾರದು; ಹೇಳಬಾರದು. ಹತ್ತಿರದ ಸಂಬಂಧವುಳ್ಳ ವರನ್ನು ಹೊರತಾಗಿ ಉಳಿದ 
ಅನ್ಯಪುರುಷರನ್ನು ಆಪತ್ಸಮಯವನಲ್ಲದಾಗ ಎಂದಿಗೂ ಮುಟ್ಟಲೇಬಾರದು; 
ಕಾಮಭಾವದಿಂದೆ ನೋಡಲೇಬಾರದು. 

೬೩-೬೪. ಮೊಲೆ ಕುಡಿಯುವ ಮಗುವಿನ ಮತ್ತು ಮದುಕನ ಸ ಶ್ಸರ್ಶದಿಂದ 
ದೋಷವುಂಟಾಗುವುದಿಲ್ಲ. ಗಂಡನಿಲ್ಲದವಳು ಪುರುಷರೊಡನೆ ಅನಕ್ಯಕವಾಗಿ 
ಮಾತಾಡಲೇಬೇಕಾದರೂ, ವ್ಯಾವಹಾರಿಕಕಾರ್ಯದಲ್ಲಿ ಅವರೊಡನೆ ಹೆಚ್ಚಾಗಿ 
ವಿವಾದಮಾಡಬಾರದು. ಅವಶ್ಯಕಾರ್ಯದಲ್ಲಿ ಮಾತ್ರ ಅವರೊಡನೆ ರಹಸ್ಯ 





ದ್ವಾವಿಂಶೋ6ಧ್ಯಾಯಃ ೩೪೫ 


ನೇಕ್ಸೇತ ನಿಂಥುನೀಭೂತಂ ಬುದ್ಧ್ಯಾ ಪಶ್ಚಾದ್ಯಪಿ ಕ್ವಚಿತ್‌ । 


ತ್ಯಜೇಚ್ಚೆ ಸಕಲಾನ್‌ಭೋಗಾನ್‌ ಸ್ಥಾತ್ಸಕೃನ್ಮಿತಭುಕ್ತಥಾ ॥ ೬೫ ॥ 
ಸಾಧಾತುಸೂಕ್ಷ್ಮವಾಸಾಂಸಿ ನಾಲಂಕಾರಾಂಶ್ಚ ಧಾರಯೇತ್‌ । 

ನ ದಿವಾ ಶಯನಂ ಕುರ್ಯಾನ್ನಖಟ್ಟಾಯಾಮನಾಪದಿ ॥ ೬೬ ॥ 
ತಾಂಬೂಲಭಕ್ಸಣಂ ನೈವ ಕುರ್ಯಾನ್ನಾಭ್ಯಂಗಮಂಂಜನಂ । 
ಪುಂಪ್ರಸಂಗಾಚ್ಚ ಬಿಭಿಯಾತ್‌ ಕೃಷ್ಣಾಹೇರಿನ ನಿತ್ಯದಾ ॥ ೬೭॥ 
ಸವಿನಾಕ್ಸ್ಯ್ಯ ಪುರುಷಂ ನಾರೀ ಯಾ ನಮೋಹಮಖಪಾವ್ರಜೇತ್‌ । 
ತಾದೃಶೀ ತು ವಿನಾಲಕ್ಷ್ಮೀನೇಕಾ ನಾನ್ಯಾಸ್ತಿ ಕುತ್ರಚಿತ್‌ ॥೬೮॥ 
ಧರ್ಮನಿಸ್ಮಾ ತತೋ ನಾರೀ ಸ್ವನಿಃಶ್ರೇಯಸಮಿಚ್ಛೆತೀ | 

ನೇಕ್ಸೇತ ಪುರುಷಾಕಾರಂ ಬುದ್ದಿಪೂರ್ವಂ ಚ ನ ಸ್ಪೃಶೇತ್‌ ॥ ೬೯॥ 
ಕೃಚ್ಛ್ರಚಾಂದ್ರಾಯಣಾದೀನಿ ನೈರಂತರ್ಯೇಣ ಭಕ್ತಿತಃ 1 

ವ್ರತಾನಿ ಕುರ್ಯಾಚ್ಚ ಸದಾ ಭವೇನ್ನಿಯಮುತತ್ಸರಾ ॥೭೦॥ 





ವಿಲ್ಲದಂತೆ (ಎಂದರೆ ಏಕಾಂತಸ್ಥಳವಾಗದಂತೆ, ಬಹಿರಂಗದಲ್ಲಿ) ಮಾತನಾಡ 
ಬೇಕು. 

೬೫. ಗಂಡು ಹೆಣ್ಣುಗಳು ಕೂಡಿರುವ ಪಶು ಮೊದಲಾದುವನ್ನು ಕೂಡ 
ಬುದ್ಧಿ ಪೂರ್ವಕವಾಗಿ ಒಮ್ಮೆಯೂ ನೋಡಬಾರದು. ಸಕಲ ಭೋಗಗಳನ್ನೂ 
ಬಿಟ್ಟುಬಿಡಬೇಕು. ಒಂದು ಸಲ ಮಾತ್ರ ಮಿತವಾಗಿ ಭೋಜನಮಾಡಬೇಕು. 

೬೬. ಕೆಂಪು, ಹಳದಿ, ಹಸರು ಮೊದಲಾದ ಬಣ್ಣಗಳಿಂದ ಕೂಡಿದ ನವಿರು 
ಬಟ್ಟೆಗಳನ್ನೂ, ಅಲಂಕಾರಗಳನ್ನೂ ಧರಿಸಬಾರದು. ಹಗಲುಹೊತ್ತು. ಮಲಗ 
ಬಾರದು. ಆಪತ್ತಿನಲ್ಲಿ ಹೊರತು ಬೇರೆಕಾಲದಲ್ಲಿ ಮಂಚದಮೇಲೆ ಮಲಗ 
ಬಾರದು. 

೬೭. ತಾಂಬೂಲಭಕ್ಸಣವನ್ನು ಮಾಡಲೇಬಾರದು. ಅಭ್ಯಂಗಮಾಡಿ 
ಕೊಳ್ಳಬಾರದು ; ಕಾಡಿಗೆಯನ್ನು ಹಚ್ಚಿ ಕೊಳ್ಳಬಾರದು. ಕೃಷ್ಣಸರ್ಪಕ್ಕೆ ಹೇಗೋ 
ಹಾಗೆ ಪುರುಷಪ್ರಸಂಗಕ್ಕೆ ಸದಾ ಹೆದರುತ್ತಿರಬೇಕು. 

೬೮. ಪುರುಷನನ್ನು ನೋಡಿ ಮೋಹಗೊಳ್ಳದ ಸ್ತ್ರೀಯು ಲಕ್ಸ್ಮ್ಮಿಯೊಬ್ಬ 
ಳನ್ನುಳಿದು ಬೇರೊಬ್ಬಳು ಎಲ್ಲಿಯೂ ಇರುವುದಿಲ್ಲ. 

೬೯. ಆದುದರಿಂದ ಧರ್ಮನಿಷ್ಯಳಾಗಿ ತನಗೆ ಶ್ರೇಯಸ್ಸುಂಟಾಗಬೇಕೆಂದು 
ಅಸೇಕ್ಸಿಸುವ ನಾರಿಯು ಪುರುಷಾಕಾರವನ್ನು ಬುದ್ಧಿ ಪೂರ್ವಕವಾಗಿ ನೋಡ 
ಬಾರದು; ಸ್ಪರ್ಶಿಸಬಾರದು. 

೭೦. ಕೃಲ್ಸ, ಚಾಂದ್ರಾಯಣವೇ ಮೊದಲಾದ ವ್ರತಗಳನ್ನು ಎಡೆಬಿಡದೆ 
ಭಕ್ತಿಯಿಂದ ಮಾಡುತ್ತಿರಬೇಕು. ಸದಾ ನಿಯಮಪರಾಯಣೆಯಾಗಿರಬೇಕು. 


೩೪೬ ಶ್ರೀ ಸ್ಕಾಂದಮೆ ಹಾಪುರಾಣಂ 


ಪಿತ್ರಾ ಪುತ್ರಾದಿನಾ ವಾಪಿ ತರುಣೀ ತರುಣೀ ನ ಚ। 

ಸಹ ತಿಷ್ಮೇನ್ಸ ರಹಸಿ ಕುಸಂಗಂ ಸರ್ವಥಾ ತ್ಯಜೇತ್‌ ೭೧0 
ಸಧವಾ ವಿಧವಾ ವಾ ಸ್ತ್ರೀ ಸ್ವರಜೋದರ್ಶನಂ ಕ್ವಚಿತ್‌ । 

ನ ಗೋಪಯೇತ್ರಿರಾತ್ರಂ ತು ಮನುಷ್ಯಾದೀಂಶ್ಚ ನಸ್ಪೃಶೇತ್‌ ॥ ೩೨ ॥ 
ಪ್ರಥಮೇಂಹನಿ ಚಾಂಡಾಲೀ ದ್ವಿತೀಯೇ ಬ್ರಹ್ಮಘಾತಿನೀ । 

ತೃತೀಯೇ ರಜಕೀ ಪ್ರೋಕ್ತಾ ಸಾ ಚತುರ್ಥೆೇಷ್ನಿ ಶುದ್ಧೃತಿ ॥ ೭೩1 
ಇತಿ ಸ್ತ್ರೀಣಾಂ ಧರ್ಮಾಃ ಸಂಕ್ಸೇಪಾತ್ಯಥಿತಾಸ್ತ್ಮವ | 

ಯುಕ್ತಾ ಯೈರ್ಯೋಷಿತೋ ಏಯುರಿಹಾಮುತ್ರ ಮಹತ್ಸುಖಂ ॥ ೭೪॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರಾ ಂ ಸಂಶಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಶ್ರೀವಾಸುದೇವಮಾಹಾತ್ಮ್ಯೇ 4" ಗೃಹಸ್ಥಧರ್ಮ 
ನಿರೂಪಣಂ' ನಾಮ ದ್ವಾವಿಂಶೋಂಧ್ಯಾಯಃ 


೭೧. ತರುಣಿಯು ತಂದ್ಕೆ ಮಗ ಮೊದಲಾದವರೊಡನಾಗಲಿ, ತರುಣ 
ನೊಡನಾಗಲಿ ರಹಸ್ಯಸ್ಥಾನದಲ್ಲಿ ಇರಬಾರದು. ಸರ್ವಪ್ರಕಾರದಿಂದಲೂ ದುಷ್ಟ 
ಸಂಗವನ್ನು ತ್ಯಜಿಸಬೇಕು. 

೭೨. ಸಧನೆಯೇ (ಗಂಡನುಳ್ಳವಳು) ಆಗಲಿ, ವಿಧನೆಯೇ ಆಗಲಿ 
ಸ್ತ್ರೀಯು ತನಗೆ ರಜೋದರ್ಶನವಾದುದನ್ನು ಎಂದೂ ಗುಟ್ಟುಮಾಡಬಾರದು. 
ಮೂರು ದಿನಗಳವರೆಗೆ ಮನುಷ್ಯಾದಿಗಳನ್ನು ಮುಟ್ಟಬಾರದು. 

೭೩. ರಜಸ್ವಲೆಯಾದವಳು ಮೊದಲನೆಯ ದಿನ ಚಂಡಾಲಿಯೂ, ಎರಡ 
ನೆಯ ದಿನ ಬ್ರಹ್ಮಹತ್ಯೆ ಮಾಡಿದವಳೂ, ಮೂರನೆಯ ದಿನ ರಜಕಿ (ಅಗಸಿತಿ)ಯೂ 
ಆಗಿರುತ್ತಾಳೆಂದು ಹೇಳಿದೆ. ಅವಳು ನಾಲ್ಕನೆಯ ದಿನವೇ ಶುದ್ಧಳಾಗುತ್ತಾಳೆ. 

೭೪. ಈ ರೀತಿಯಾಗಿ ಸ್ತ್ರೀಯರ ಧರ್ಮಗಳನ್ನು ಸಂಕ್ಸೇಪವಾಗಿ ನಿನಗೆ 
ತಿಳಿಸಿದ್ದೇನೆ. ಯಾವ ಹೆಂಗಸರು ಈ ಧರ್ಮಗಳನ್ನು ಅನುಸರಿಸುವರೊ ಅವರು 
ಇಹದಲ್ಲಿಯೂ, ಸರದಲ್ಲಿಯೂ ಮಹಾ ಸುಖವನ್ನ ದುವರು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮ ಹಾಪುರಾಣದ ಎರಡನೆಯ ವೈಷ್ಣವಖಂಡದ ಶ್ರೀವಾಸುದೇವ 
ಮಾಹಾತ್ಮ್ಮ್ಯದಲ್ಲಿ $$ ಗೃಹಸ್ಥಧರ್ಮನಿರೂಪಣ''ವೆಂಬ 
ಇಪ್ಪತ್ತೆರಡನೆಯ ಅಧ್ಯಾಯೆವು ಮುಂಗಿದುದು 


॥ ಶ್ರೀಃ ॥ 
ಅಥ ತ್ರಯೋವಿಂಶೋಧ್ಯಾಯಃ 
ವಾನಪ್ರಸ್ಥ ಯತಿಧರ್ಮನಿರೂಪಣಂ 
ಶ್ರೀ ನಾರಾಯಣ ಉವಾಚ :-- 
ವಾನಪ್ರಸ್ಥಸ್ಯ ವಕ್ಸ್ರ್ಯಾನಿ ನಿಯಮಾನಥ ತೇ ಮುನೇ । 


ತೃತೀಯ ಆಯುಷೋ ಭಾಗೇ ತೃತೀಯಾಶ್ರಮ ಈರಿತಃ Hon 
ಅನುಕೂಲಾ ಸ್ವಸೇವಾಯಾಂ ಏಿರಕ್ತಾ ಚ ತಸಃಪ್ರಿಯಾ । 

ಯದಿ ಪತ್ಲೀ ಭವೇತ್ತರ್ಹಿ ತಯಾ ಸಹ ವನಂ ವಿಶೇತ್‌ ॥೨॥ 
ಅನ್ಯಥಾ ತು ಸುತಾದಿಭ್ಯಸ್ತಸ್ಯಾಃ ಸೋಷಣರಕ್ಷಣಂ । 

ಆದಿಶ್ಯ ಸ್ಹ್ವಯಮೇಕಾಕೀ ವಿರಕ್ತೋ ನನಮಾವಿಶೇತ್‌ ॥೩॥ 
ನಿರ್ಭಯೋ ನಿವಸೇತ್ತತ್ರ ತಪೋರುಚಜಿರತಂದ್ರಿತಃ । 
ಕುರ್ಯಾದುಟಜಮಗ್ಗ್ಗರ್ಥಂ ಸ್ವಯಂ ತು ಬಹಿರಾವಸೇತ್‌ un 


ಭವೇತ್ಸಂಚೆತಪಾ ಗ್ರೀಷ್ಮ ಉದವಾಸಶ್ಚ ಶೈಶಿರೇ | 
ಆಸಾರಷಾಬ್‌ ಚ ವರ್ಷಾಸು ಜಿತಕ್ರೋಥೋ ಜಿತೇಂದ್ರಿಯಃ ॥೫॥ 


pO 





ಕನ್ನಡದ ಅನುವಾದ 


ವಾನಪ್ರಸ್ಥಯ ತಿಧರ್ಮನಿರೂಪಣ 


೧. ಶ್ರೀನಾರಾಯಣನು ಹೇಳುತ್ತಾನೆ: ಎಲ್ಫೈ ಮುನಿಯೇ! ಇನ್ನು 
ಮುಂದೆ ನಿನಗೆ ವಾನಪ್ರಸ್ಥಾಶ್ರಮದ ನಿಯಮಗಳನ್ನು ಹೇಳುತ್ತೇನೆ. ಆಯುಸ್ಸಿನ 
ಮೂರನೆಯ ಭಾಗದಲ್ಲಿ ಈ ಮೂರನೆಯ ಆಶ್ರಮವು ಹೇಳಲ್ಪಟ್ಟಿದೆ. 

೨. ಈ ಆಶ್ರಮವನ್ನು ಕೈಕೊಂಡ ಮಾನವನು ಸ್ವಸೇವೆಯಲ್ಲಿ ಅನು 
ಕೂಲೆಯೂ, ವಿರಕ್ಕಳೂ, ತಪಸ್ಸಿನಲ್ಲಿ ಪ್ರೀತಿಯುಳ್ಳವಳೂ ಆದ ಪತ್ನಿಯಿದ್ದಲ್ಲಿ 
ಅವಳೊಡನೆ ವನಕ್ಕೆ ಹೋಗಬೇಕು. 

೩. ಹಾಗಲ್ಲದಿದ್ದರೆ ಅವಳ (ಪತ್ಲಿಯ) ಪೋಷಣೆ ರಕ್ಬಣೆಗಳನ್ನು ಮಕ್ಕಳು 
ಮೊದಲಾದವರಿಗೊಪ್ಪಿ ಸಿ ವಿರಕ್ತನಾಗಿ ತಾನೊಬ್ಬನೆಯೆ ವನವನ್ನು ಪ್ರವೇಶಿಸ 
ಬಹುದು. 

೪. ನಿರ್ಭಯನಾಗಿ, ತಪಸ್ಸಿನಲ್ಲಿ ರುಚಿಯುಳ್ಳವನಾಗಿಯೂ, ಆಲಸ್ಯ 
ವಿಲ್ಲದವನಾಗಿಯೂ ವನದಲ್ಲಿ ವಾಸಮಾಡಬೇಕು. ಅಗ್ನಿಗಾಗಿ ಗುಡಿಸಲು ಕಟ್ಟ 
ಕೊಳ್ಳಬೇಕು. ತಾನುಮಾತ್ರ ಹೊರಗಡೆಯೇ ವಾಸಮಾಡಬೇಕು. 

೫. ಗ್ರೀಷ್ಮ (ಬೇಸಗೆ) ಕಾಲದಲ್ಲಿ ಸಂಚಾಗ್ನಿಮಧ್ಯಗತನಾಗಿ ತಸಸ್ಸನ್ಸೆಸಗ 
ಬೇಕು. ಶಿಶಿರ (ಚಳಿ) ಕಾಲದಲ್ಲಿ ನೀರಿನಲ್ಲಿ ವಾಸಮಾಡಬೇಕು. ಎಡೆಬಿಡದೆ 


೩೪೮ ಶ್ರೀ ಸ್ಯಾಂದಮಹಾಪುರಾಣಂ 


ವಾಸಶ್ವ ತಾರ್ಣಂ ಸಾರ್ಣಂ ವಾ ವಸೀತಾಜಿನನಲ್ಕಲಂ I 
ಭುಂಜೀತ ಖುಷಿಧಾನ್ಯಾನಿ ವನ್ಯಂ ಕಂದಫಲಾದಿ ವಾ 


Han 
ಅಗ್ನಿ ಪಕ್ಕಂ ವಾರ್ಕಪಕ್ಕಂ ಅಪಕ್ತಂ ವಾಪಿ ಭಕ್ಟಯೇತ್‌ । 

ಅಭಾನೇತ್ವೇಷ ದಂತಾನಾಮಶ್ಮೋಲೂಖಲಕುಟ್ಟಿತಂ 2 
ಸ್ವಯಮೇವಾಹರೇದನ್ನೆಂ ಯಥಾಕಾಲಂ ದಿನೇ ದಿನೇ । 

ಕಾಲೇ ಪರಾಹೃತಂ ವಾಪಿ ಗೃಹ್ಟೀಯಾನ್ನಾನ್ಸದಾ ಕೈಚಿತ್‌ HC 


ಕಾಲೇಪಿ ಕೃಷ್ಣಪಚ್ಯಂ ತು ನಗೃಹ್ಹೀಯಾದನಾಪದಿ । 
ವನ್ಫೈರೇವಾಗ್ನಿಕಾರ್ಯಂ ಚೆ ಧಾನ್ಯೈಃ ಕುರ್ನೀತ ಪೂರ್ವವತ್‌ ॥೯॥ 
ರಕ್ಸೇತ್ಮಮಂಡಲಂಂ ದಂಡಮುಗ್ನಿಹೋತ್ರಪರಿಚ್ಛದಾನ್‌ । 
ಕೇಶರೋಮಶ್ಮಶೃನೆಖಾನ್‌ ಧಾರಯೇನ್ಮೆಲಿನಾನ್‌ ದತಃ 1 ೧೦॥ 
ಅಂಗಾನ್ಯಮರ್ದಯನ್‌ ಸ್ನಾಯಾದ್ಭೂತಲೇ ಚೆ ಶಯಿಾತ ಸಃ। 


ದೇಶಕಾಲಬಲಾವಸ್ಥಾನುಸಾರೇಣ ತಸಶ್ಚರೇತ್‌ 1 ೧೧॥ 





ಸುರಿಯುವ ಮಳೆಗಾಲದಲ್ಲಿ ಜಿತೇಂದ್ರಿಯನಾಗಿ ಕ್ರೋಧವನ್ನು ಜಯಿಸಿ ಧಾರಾ 
ಕಾರವಾಗಿ ಬೀಳುತ್ತಿರುವ ಆ ಮಳೆಯಲ್ಲಿಯೇ ವಾಸಮಾಡಬೇಕು. 

೬. ತೊಗಟೆ, ನಾರು ಅಥವಾ ಎಲೆಗಳಿಂದ ಮಾಡಿದ ಬಟ್ಟೆಯನ್ನೊ, ಅಜಿನ 
(ಚರ್ಮ), ವಲ್ಕಲ (ತೊಗಟಿಯ ಬಟ್ಟಿ)ಗಳನ್ನೊ ಉಡಬೇಕು.  ಖಸಿಧಾನ್ಯ 
ಗಳನ್ನಾಗಲಿ, ಕಾಡಿನ ಕಂದಮೂಲಫಲಗಳನ್ನಾಗಲೀ ತಿನ್ನಬೇಕು. 

೭. ಬೆಂಕಿಯಲ್ಲಿ ಬೆಂದುದು, ಬಿಸಿಲಲ್ಲಿ ಪಕ್ವವಾದುದು, ಅಪಕ್ವವಾದುದು- 
ಏನೇ ಆದರೂ ಅದನ್ನೆ ಭಕ್ಷಿಸಬೇಕು. ಹಲ್ಲಿಲ್ಲದೆಹೋದಾಗ ಕಲ್ಲು ಒರಳುಗಳಲ್ಲಿ 
ಕುಟ್ಟಿದ ಆಹಾರವನ್ನು ತಿನ್ನಬೇಕು. 

೮. ಸರಿಯಾದ ಕಾಲದಲ್ಲಿ ದಿನ ದಿನವೂ ತಾನೇ ಅನ್ನವನ್ನು ತಂದುಕೊಳ್ಳ 
ಬೇಕು. ಸಕಾಲದಲ್ಲಿ ಬೇರೆಯವರು ತಂದುದನ್ನಾದರೂ ತೆಗೆದುಕೊಳ್ಳಬಹುದು. 
ಬೇಕೆಕಾಲಗಳಲ್ಲಿ ಎಂದಿಗೂ ಆಹಾರವನ್ನು ತೆಗೆದುಕೊಳ್ಳಲಾಗದು. 

೯. ಸಕಾಲದಲ್ಲಿ ಕೂಡ ಕೃಷಿಮಾಡಿ ಬೆಳಸಿದ್ದನ್ನು ಆಪತ್ತಲ್ಪದ ಸಂದರ್ಭ 
ಗಳಲ್ಲಿ ತೆಗೆದುಕೊಳ್ಳಲಾಗದು. ಕಾಡಿನಲ್ಲಿ (ತಾನಾಗಿ) ಬೆಳೆಯುವ ಧಾನ್ಯಗಳಿಂದಲೆ 
ಮೊದಲಿನಂತೆ ಅಗ್ನಿಕಾರ್ಯವನ್ನು ನೆರವೇರಿಸಬೇಕು. 

೧೦. ಕಮಂಡಲು, ದಂಡ, ಅಗ್ನಿಹೋತ್ರ, ಹೊದಕೆಯ ಸಲಕರಣೆಗಳು 
ಇವನ್ನು ರಕ್ಷಿಸಿಕೊಳ್ಳಬೇಕು. ಜುಟ್ಟು ಎದೆಕೊಂಕುಳುಗಳ ಕೂದಲ್ಕು 
ಮಾನೆ, ಉಗುರುಗಳು ಇವುಗಳನ್ನು ಕತ್ತರಿಸದೆ ಇಟ್ಟುಕೊಂಡೇ ಇರಬೇಕು. 
ಹಲ್ಲುಗಳನ್ನು ಮಲಿನವಾಗಿದ್ದರೂ ತೊಳೆಯಬಾರದು. 

೧೧. ವಾನಪ್ರಸ್ಥನಾದವನು ಅಂಗಗಳನ್ನು ಉಜ್ಜಿಕೊಳ್ಳದೆಯೆ ಸ್ಟಾನೆ 


ತ್ರಯೋಪವಿಂಶೋಳಧ್ಯಾಯಃ ೩೪೯ 


ಫೇನಪಾಶ್ತೌ ದುಂಬರಾಶ್ಚ ನಾಲಖಲ್ಯಾಸ್ತಥೈವ ಚ । 


ವೈಖಾನಸೇತಿ ಕಥಿತಾಶ್ಚತುರ್ಧಾ ವನವಾಸಿನಃ ॥ ೧೨ ೫ 
ಯಥಾಶಕ್ತಿ ದ್ವಾದಶಾಬ್ದಾನಷ್ಟಾ ವಾ ಚತುರೋ ವನೇ । 
ವಸೇದ್ವಾವೇಕಮೇವಾಪಿ ತತಃ ಸಂನ್ಯಾಸಮಾಶ್ರಯೇತ್‌ ॥ ೧೩॥ 
ಯದಿ ಸ್ಯಾತ್ತೀವ್ರ ವೈರಾಗ್ಯಂ ತರ್ಹಿ ನ್ಯಾಸೋ ಹಿತಾವಹಃ । 
ವಸೇತ್ರತ್ರೈವಾನ್ಯಥಾ ತು ಯಾವಜ್ಜೀವಂ ವನೇ ದ್ವಿಜಃ ॥ ೧೪ ॥ 


ಯಥಾವಿಧಿ ಕೃತತ್ಯಾಗಸ್ತುರೀಯಾಶ್ರಮಮಾಸ್ಥಿತಃ 
ಸಾಚ್ಛಾದನಂ ತು ಕೌ ಪೀನಂ ಕಂಥಾಮೇಕಾಂ ಚ ಧಾರಯೇತ್‌ ॥ ೧೫ ॥ 
ದಂಡಂ ಕಮಂಡೆಲುಂ ಚಾಂಬುಗಾಲನಂ ಬಿಭ್ರಯಾಚ್ಛ ಸಃ | 


ಸದಾಚಾರದ್ದಿಜಗೃಹೇ ಕಾಲೇ ಭಿಕ್ಸಾಂ ಸಮಾಚರೇತ್‌ ॥ ೧೬ ॥ 
ನ ಕುರ್ಯಾತ್ರ್ರತ್ಯಹಂ ಬಿಕ್ಲಾಮೇಕಸ್ಕೈನ ಗೃಹೇ ಯತಿಃ । 
ರಸಲುಜ್ಜೋ ಭವೇನ್ಸೈವ ಸಕೃಚ್ಚ ಮಿತಭುಗ್ಭನೇತ್‌ ॥ ೧೭ ॥ 


ಮಾಡಬೇಕು. ಭೂಮಿಯ ಮೇಲೆಯೇ ಮಲಗಬೇಕು. ದೇಶ, ಕಾಲ್ಕ ಬಲ, 
ಅವಸ್ಥೆಗಳಿಗೆ ಅನುಸಾರವಾಗಿ ತಪಸ್ಸನ್ನು ಮಾಡಬೇಕು. 

೧೨. ವನವಾಸಿಗಳಾದವರು ಫೇನಸರು, ಔದುಂಬರರು, ವಾಲಖಿಲ್ಯರು, 
ವೈ ಖಾನಸರು ಎಂದು ನಾಲ್ಕುಬಗೆಯವರೆಂದು ಹೇಳಲ್ಪಟ್ಟದ್ದಾರೆ. 

೧೩. ತನ್ನ ಶಕ್ತಿಗನುಸಾರವಾಗಿ ಹನ್ನೆರಡುವರ್ಷ, ಎಂಟುವರ್ಷ, ನಾಲ್ಕು 
ವರ್ಷ, ಎರಡುವರ್ಷ, ಕಡೆಗೆ ಒಂದೇ ಒಂದು ವರ್ಷವಾದರೂ ಸರಿ, ವನದಲ್ಲಿ 
ವಾಸಮಾಡಬೇಕು. ಆ ಬಳಿಕ ಸನ್ಯಾಸವನ್ನು ಅವಲಂಬಿಸಬೇಕು. 

೧೪. ತೀವ್ರ ವೈರಾಗ್ಯವಿರುವುದಾದರೆ ಸಂನ್ಯಾಸವು ಹಿತಕಾರಿಯಾಗಿರು 
ವುದು. ಹಾಗಿಲ್ಲವಾದಪಕ್ಸ ದಲ್ಲಿ ಆ ದ್ವಿಜನು ಜೀವವಿರುವವರೆಗೂ ಅಲ್ಲಿಯೇ 
ವನದಲ್ಲಿ ವಾಸಮಾಡತಕ್ಕುದು. 

೧೫. ಯಥಾವಿಧಿಯಾಗಿ ಸಮಸ್ತವನ್ನೂ ತ್ಯಾಗಮಾಡಿ ನಾಲ್ಕನೆಯ 
ಆಶ್ರಮವನ್ಸವಲಂಬಿಸಿದವನು ಹೊದಕೆಯೊಡನೆ ಕೌಥೀನವೊಂದನ್ನೂ ಕಂಥೆ 
ಯೊಂದನ್ನೂ ಧರಿಸಬೇಕು. 

೧೬. ಸನ್ಯಾಸಿಯು ದಂಡ, ಕಮಂಡಲು, ನೀರಿನ ಕೊಳವೆ ಇವನ್ನು 
ಮಾತ್ರ ಧರಿಸಿರಬೇಕು. ಸದಾಚಾರವಂತನಾದ ದ್ವಿಜನ ಮನೆಯಲ್ಲಿ ಸಕಾಲ 
ದಲ್ಲಿ ಭಿಕ್ಸಾಚರಣೆಮಾಡಬೇಕು. 

೧೭. ಯತಿಯು ಪ್ರತಿದಿನವೂ ಒಬ್ಬನ ಮನೆಯಲ್ಲೇ ಭಿಕ್ಸಮಾಡಬಾರದು. 
ಯಾವುದೊಂದು ಸಲವೂ ರಸಲುಬ್ಧನಾಗಲೇಬಾರದು. ಮಿತವಾಗಿ ಭೋಜನ 
ಮಾಡುವವನಾಗಬೇಕು. 


೩೫೦ ಶ್ರೀ ಸ್ಮಾಂದಮ ಹಾಪುರಾಣಂ 


ವನಸ್ಥಾಶ್ರ ಮಿಣೋ ಭಿಕ್ಸಾಂ ಪ್ರಾಯೋ ಗೃಹ್ಲಿ ಶೀತ ಭಿಕ್ಸು ಕಃ । 


ತದಂಧಸಾತಿಶುದ್ದೇನೆ ಶುದ್ಧತೆ ವಾಸ ಯನ್ನ ನಃ ॥ ೧೮ ॥ 
ಘ್ರಾಣೇಷಪಿ ಮಾಂಸಸುರಯೋಃ ಪಾರಾಕಂ ವ್ರತಮಾಚರೇತ್‌ | 
ಶೌಚಾಚಾರವಿಶುದ್ದಃ ಸ್ಯಾಚ್ಛೂ ದ್ರಾದೀಂಶ್ಹಾಪಿ ನೆಸ್ನೆ ಸ್ಸ ಶೇತ್‌ 1೧೯॥ 
ನಿತ್ಯಂ ಕುರ್ಯಾದ್ವಿ "ಷು ) ಪೊಜಾಮದಾ ದ್ವಿಷ್ಟೂ ರ್ನಿನೇದಿತಂ | 
ದ್ವಾದಶಾರ್ಣಂ ಜಸೇದ್ಧಿ ಷೊ ಸರಷ್ಟಾಕ್ಸ ರಮನುಂ ಚ ವಾ ॥೨೦॥ 
ಆಸದ್ವಾ ದೆಂನ ಕುರ್ಪೀತವ ತ್ರ್ಯರ್ಥಂ ನಾಚರೇತ್ಕಥಾಂ | 

ಅಸಚ್ಛಾ ಸೆ ಸ್ರ್ರೇ ನೆ ಸಕ್ತಃ ಸ್ಯಾ ನೊ ಶ್ವೀಪಜೀವೇಚ್ಚ ಜೀವಿಕಾಂ ॥೨೧॥ 
ಸಚ್ಛಾ ಸ ಸ್ತ್ರ ಮೆಭ್ಯಸೇಚ್ಞಾ ಸಾ" ಬಂಥಮೋಕ್ಷಾ ಸುದರ್ಶನಂ 1 
ಮಠಾನೀಸ್ಸ್ರೈವ ಬ ಧ್ಲೀಂಾದಹಂತಾಮನುತೇ ತ್ಯಜೇತ್‌ ॥ ೨೨ ॥ 
ಚಾತುರ್ಮಾಸ್ಯಂ ವಿನೈಕತ್ರ ವಸೇನ್ನಾಸಾವನಾಪದಿ | 

ಆತ್ಮನಶ್ಚ ಹಳಿ ಬಾನ ವಿದ್ಯಾಜ್ಞ್ಮ್ಮಾನೇನ ತತ್ವತಃ ॥ ೨೩ ॥ 


೧೮. ಭಿಕ್ಸೆಮಾಡುವವನಾದ ಯತಿಯು ವಾನಪ್ರಸ್ಥಾ ್ಸಿಶ್ರಮದಲ್ಲಿರುವವನು 
ನೀಡಿದ ಭಿಕ್ಬವನ್ನು ಹೆಚ್ಚಾಗಿ ತೆಗೆದುಕೊಳ್ಳಬಹುದು. ಅತಿ ಶುದ್ಧ ವಾದ 
ಆ ಅನ್ನದಿಂದ ಅವನ ಮನಸ್ಸು ಶುದ್ಧಿ ತಾಂ ಬ ಹೊಂದುವುದು. 

೧೯. ಮಾಂಸ ಸುರೆಗಳನ್ನು ಮೂಸಿದರೂ ಪರಾಕವ್ರತವನ್ನಾಚರಿಸಬೇಕು. 
ಶೌಚಾಚಾರಗಳಲ್ಲಿ ಬಹು ಶುದ್ಧನಾಗಿರಬೇಕು. ಶೂದ್ರಾದಿಗಳನ್ನು ಸ್ಪರ್ಶಮಾಡ 
ಬಾರದು. 

೨೦. ನಿತ್ಯವೂ ವಿಷ್ಣುಪೂಜೆಯನ್ನು ಮಾಡಬೇಕು. ವಿಷ್ಣುವಿಗೆ ನಿನೇದಿ 
ಸಿದ್ದನ್ನು ತಿನ್ನಬೇಕು. ವಿಷ್ಣುವಿನ ಅಷ್ಟ್ಯಾಕ್ಸರ (ಮಂತ್ರ)ವನ್ನಾಗಲಿ, ದ್ವಾದಶಾ 
ಕ್ಸರ ಮಂತ್ರವನ್ನಾಗಲಿ ಜಪಿಸಬೇಕು. 

೨೧. ಅಸದ್ವಾದವನ್ನು (ಅಲ್ಲಸಲ್ಲದ ಹರಟಿ), ಅಸತ್ಯಸ್ಥಾಪನೆ ಮಾಡ 
ಬಾರದು.  ಜೀನನೋಪಾಯಕ್ಕಾಗಿ (ವೃತ್ತಿಗೋಸ್ಟರ) ಮಾತಾಡಬಾರದು. 
ಅಸಚ್ಛಾಸ್ತ್ರದಲ್ಲಿ ಆಸಕ್ತನಾಗಬಾರದು. ಯಾವುದಾದರೊಂದು ವೃತ್ತಿಯನ್ನು 
ಅವಲಂಬಿಸಿ ಜೀವಿಸಬಾರದು. 

೨೨. ಸಂನ್ಯಾಸಿಯು ಬಂಧಮೋಕ್ಸಗಳ ಸ್ವರೂಪವನ್ನು ತೋರಿಸಿಕೊಡುವ 
ಸಚ್ಛಾಸ್ತ ಸ್ತೃವನ್ನು ಅಭ್ಯಾಸಮಾಡಬೇಕು. ಮಠಾದಿಗಳನ್ನೆಂದಿಗೂ ಕಟ್ಟಲೇ 
ಕ ಅಹಂಕಾರ ಮಮಕಾರಗಳನ್ನು ತ್ಯಜಿಸಬೇಕು. 

5೩. ಚಾತುರ್ಮಾಸ್ಯಕಾಲ ಹೊರತು ಬೇರೆ ೬೪8 ಆಪತ್ತಿಲ್ಲ 
ವಾದಾಗ ಒಂದೇ ಕಡೆ ವಾಸಮಾಡಬಾರದು. ಸ್ವಸ್ಥ ೂಪವನ್ನೂ, ಶ್ರೀಹರಿಯ 
ಸ್ವರೂಪವನ್ನೂ ಜ್ಞಾನದಿಂದ ಯಥಾವತ್ತಾಗಿ ೪1 ೬ 


ತ್ರಯೋಪಿಂಶೋಳ9ಧ್ಯಾಯಃ ೩೫೧ 


ಕಾಮಂ ಕ್ರೋಧಂ ಭಯಂ ವೈರಂ ಧನಧಾನ್ಯಾದಿಸಂಗ್ರಹಂ ! 


ನೈವ ಕುರ್ಯಾತ್ಸಾಲಯೇತ ಯಮಾಂಶ್ಚ ನಿಯಮಾನೃತಿಃ ॥೨೪॥ 
ತೀವ್ರಜ್ಞ್ಞಾನವಿರಾಗಾಭ್ಯಾಂ ಸಂಪನ್ನೋಪಿ ಯತಿರ್ಧ್ಯವಂ 1 
ಸ್ವೀನಿತ್ತಭೂಷಾಸದ್ದಸ್ತ್ರ ಸಂಸರ್ಗಾದ್ಭೃ್ರಷ್ಟತಾಂ ವ್ರಜೇತ್‌ ॥ ೨೫ ॥ 
ಪುಷ್ಪಚಂದನತೈಲಾದಿ ಸುಗಂಧಿ ದ್ರವ್ಯವರ್ಜನಂ । 

ತ್ಯಾಗೀ ಕುರ್ನೀತಾನ್ಯಥಾ ತು ಭನೇದ್ದೇಹಾತ್ಮಧೀಃ ಸವೈ ॥ ೨೬ ॥ 
ಆಹಾರೋ ಯುಸ್ಕಯಾವಾಂಸ್ಕ್ತಂ ತಾವಾಂಸ್ತೀಕಾಮ ಆನಿಶೇತ್‌ । 
ಅತೋ ಮಿತಂ ನೀರಸಂ ಚ ಭೋಜನಂ ತ್ಯಾಗಿನೋ ಹಿತಂ ॥ ೨೭॥ 
ನ ಶ್ರಾವ್ಯಾ ಗ್ರಾಮ್ಯವಾರ್ತಾ ಚ ಮೋಕ್ಷ ಸಿದ್ಧಿ ಮಭೀಪ್ಸತಾ । 
ನಶ್ಯೇದ್ಯಚ್ಛ _ವಣಾನ್ನೂಣಾಂ ಸದ್ಯೋ ವಿಷ್ಣುಕಥಾರುಚಿಃ ॥ ೨೮॥ 
ಅಸಿ ಚಿತ್ರಮಯಿಂ ನಾರೀಂ ತ್ಯಾಗೀ ನೇಕ್ಸೆತ ನ ಸ್ಪೃಶೇತ್‌ । 
ಸ್ರ್ಯಾಕಾರದರ್ಶನಾದೀವ ಭ್ರಷ್ಟಾ ಭೂರಿ ತಪಸ್ವಿನಃ ॥೨೯॥ 


೨೪. ಕಾಮ, ಕ್ರೋಧ, ಭಯ, ವೈರ ಇವುಗಳನ್ನು ತೊರೆಯಬೇಕು. 
ಧನಧಾನ್ಯಾದಿಗಳನ್ನು ಸಂಗ್ರಹಿಸಬಾರದು. ಯೆಮನಿಯಮಗಳನ್ನು ಸತತವೂ 
ಪಾಲಿಸಬೇಕು. 

೨೫. ನಿಜವಾಗಿಯೂ ತೀವ್ರವಾದ ಜ್ಞಾನವೈರಾಗ್ಯಗಳಿಂದ ತುಂಬಿದವನೇ 
ಆದರೂ ಯತಿಯು ಸ್ತ್ರೀ, ವಿತ್ತ (ಹಣ), ಭೂಷಣ, ಒಳ್ಳೆಯ ವಸ್ತ್ರ 
ಇವುಗಳ ಸಂಸರ್ಗ (ಸಹವಾಸ)ದಿಂದ ಭ್ರಷ್ಟತ್ವವನ್ನು ಹೊಂದುತ್ತಾನೆ. 

೨೬. ಪುಷ್ಪ, ಚಂದನ, ತೈಲ ಇವೇ ಮೊದಲಾದ ಸುಗಂಧದ್ರವ್ಯಗಳನ್ನು 
ತ್ಯಾಗಿಯು (ಸನ್ನ್ಯಾಸಿಯು) ವರ್ಜನಮಾಡಬೇಕು. ಹಾಗಲ್ಲದಿದ್ದರೆ ಅವನು 
ದೇಹವೇ ಆತ್ಮನೆಂಬ ಬುದ್ಧಿಯುಳ್ಳವನಾಗುತ್ತಾ ನೆ. 

೨೭. ಆಹಾರವು ಯಾವನಿಗೆ ಎಷ್ಟಿರುವುದೋ ಅವನಿಗೆ ಅಷ್ಟುಮಟ್ಟಗೆ 
ಸ್ತ್ರೀಕಾಮವುಂಟಾಗುವುದು. ಆದುದರಿಂದ (ಆಹಾರಪ್ರಮಾಣಕೃನುಸಾರವಾಗಿ 
ಸ್ತ್ರೀಕಾಮಾವೇಶವಾಗುವುದರಿಂದ) ನೀರಸವಸ್ತುಗಳ ಮಿತಭೋಜನವು ತ್ಯಾಗಿಗೆ 
ಸನ್ಮ್ಯಾಸಿಗೆ) ಹಿತಕರವಾಗುವುದು. 

೨೮. ಮೋಕ್ಸಸಿದ್ಧಿಯನ್ನು ಬಯಸುವವನು ಗ್ರಾಮ್ಯವಾರ್ತೆಗಳನ್ನು 
ಕೇಳಬಾರದು. ಅದನ್ನು ಕೇಳುವುದರಿಂದ ನರರಿಗೆ ವಿಷ್ಣುಕಥೆಯಲ್ಲಿರುವ 
ರುಚಿಯು ತಕ್ಪಣವೇ ನಾಶವಾಗಿಹೋಗುವುದು. 

೨೯. ತ್ಯಾಗಿಯು ಚಿತ್ರ ದಲ್ಲಿರುವ ಸ್ತ್ರೀಯನ್ರೇ ಆದರೂ ನೋಡಬಾರದು, 


ಮುಟ್ಟಬಾರದು. ಸ್ತ್ರೀಯ ಆಕಾರವನ್ನು ನೋಡಿದಮಾತ್ರದಿಂದಲೇ ಬಹು ಜನ 
ತಪಸ್ವಿಗಳು ಭ್ರಷ್ಟರಾದರು. 
12 


Pad 


ಷಿ೫.೨ ಶ್ರೀ ಸ್ಕಾಂದೆಮ ಹಾಫಪುರಾಣಂ 


ಕುಟೀಚಕೋ ಬಹೂದಶ್ಚ ಹಂಸಃ ಪರಮಹಂಸಕಃ । 


ಏವಂ ಚತುರ್ಧಾ ಕಥಿತೋ ಯತಿರ್ವೈರಾಗ್ಯಭೇದತಃ H ೩೦ 
ಕಾಸಾಯವಾಸಸೋ ಯೇ ಮೇ ಭವಿಷ್ಯಾಃ ಸಾಧವನಶ್ಚ ತೈಃ । 
ಕಾರ್ಯಂ ಮದರ್ಥೆಪಾಕಾದಿ ತುರ್ಯಾಶ್ರ ಮಸ್ಕಿ ತೈರಸಿ H ೩೧॥ 


ಶ್ರೀವಾಸುದೇವಭಕ್ತಾ ಯೇ ತೀವ್ರವೈ ರಾಗ್ಯ ಶಾಲಿನ | 

ತೇಷಾಂ ಧರ್ಮಸ್ತು ತತ್ಸೇವಾ ಪ್ರೋಕ್ತಾ ಹಸ್ಸು ಚ ರಾತ್ರಿಸು ॥೩೨॥ 
ಏಕೋಪಿ ಚ ಕ್ಸಣಸ್ತೇಷಾಂ ಜ್ಞಾ ಶ್ಲ ನವಿಜ್ಞಾ ೨ ನಭೂಯಾಂ | 

ಭಕ್ತಿಂ ನವವಿಧಾಂ ನಿಷ್ಣೊ (ರ್ನಿನಾ ವ ೈರ್ಫೋ ನ ವೈ ಭವೇತ್‌ ॥ ೩೩॥ 
ಸವೈ ೯ರ್ಗುಣೈ ರುಷೇತೋಸಿ ಭಗವದ್ಧಿ ಜು ಯದ | 


ಸ ಜನೋಷಿ ನೇತ್ರ ಂತು ಜಹ್ಯು ಕೇನ ಹಿ ವೈಷ್ಣವಾಃ H ೩೪॥ 
ಪ್ರಾಸಾದಿಕಂ ಹರೇರನ್ನಂ ಪ್ರೋಕ್ಷಿ ತಂ ತತ್ಪದಾಂಬುನಾ । 

ಭುಂಜೀರಂಸ್ತು ಲಸೀಮಿಶ್ರ ಪ ಕ್ರತ್ಯಹಂ ಸಾತ್ಯ ತಾ ಜನಾಃ 1 ೩೫ 
ಸ್ತ್ರೀಣಾಂ ಚ ಸ್ತ್ರೀಷು ಸಕ್ತಾ ನಾಂಪ ್ರೈಸೆಂಗೋ ವಿಷು ಜ ಷ್ಟ! | 
ಸರ್ನಥೈನ ಪರಿತ್ಯಾಜ್ಯೋ `ಭವೇತ್ತ ದ್ಭ್ಯಾನಮದ್ಯಥಾ ॥ ೩೬॥ 





೩೦. ಕುಬೀಚಕ್ಕ ಬಹೂದಕ, ಹಂಸ್ಕ ಪರಮಹಂಸ ಎಂದು ಯತಿಯು 
ವೈರಾಗ್ಯಭೇದದಿಂದ ನಾಲ್ಕುಬಗೆಯಾಗಿ ಹೇಳಲ್ಪಟ್ಟದ್ದಾನೆ. 

೩೧. ಕಾಷಾಯವಸ್ತ್ರಗಳನ್ನು ಧರಿಸಿ ಯಾರು ಸಾಧುಗಳಾಗುವರೋ 
ಅವರೂ, ನಾಲ್ಕನೆಯ ಆಶ್ರಮದಲ್ಲಿ ನೆಲಸಿರುವವರೂ ಕೂಡ ನನಗೋಸ್ಕರ 
ಪಾಕಾದಿಗಳನ್ನು ಮಾಡಬೇಕು. 

೩೨. ಯಾರು ತೀವ್ರವಾದ ವೈರಾಗ್ಯವನ್ನು ಹೊಂದಿ ಶ್ರೀವಾಸುದೇವನ 
ಭಕ್ತರಾಗಿರುವರೋ ಅವರಿಗೆ ಹಗಲೂ ರಾತ್ರಿಯೂ ಸೇವೆಮಾಡುವುದೇ ಧರ್ಮ 
ವೆಂದು ಹೇಳಲ್ಪಟ್ಟಿದೆ. 

೩೩. ಜ್ಞಾನವಿಜ್ಞಾನಗಳಿಂದ ಪೂರ್ಣರಾಗಿರುವ ಅವರಿಗೆ ಮಹಾವಿಷ್ಣುವಿನ 
ನವವಿಧಭಕ್ತಿಯನ್ನುಳಿದು ಒಂದುಕ್ಸೆಣವೂ ವ್ಯರ್ಥವಾಗಿ ಕಾಲವು ಕಳೆಯುವುದಿಲ್ಲ. 

೩೪. ಸರ್ವಗುಣಗಳಿಂದಲೂ ಕೂಡಿರುವವನೇ ಆದರೂ ಸ್ವಜನವೇ ಆದರೂ 
ಭಗವಂತನಲ್ಲಿ ವಿಮುಖನಾಗಿದ್ದಪಕ್ಸದಲ್ಲಿ ಅವನನ್ನು ವೈಷ್ಣವರು ತ್ಯಜಿಸಿಯೇ 
ಬಿಡುವರು. 

೩೫. ಸಾತ್ವತರಾದ ಜನರು ಪ್ರತಿದಿನವೂ ಶ್ರೀಹರಿಯ ಪ್ರಸಾದರೂಪ 
ವಾದ ಅನ್ನವನ್ನೂ, ಶ್ರೀಹರಿಯ ಪಾದ ತೊಳೆದ ಜಲದಿಂದ ಪ್ರೋಕ್ಸಿಸಿ ತುಲಸೀ 
ಮಿಶ್ರವಾದ ಅನ್ನವನ್ನೂ ಭೋಜನಮಾಡುವರು. 

ಸ್ತ್ರೀಯರ ಮತ್ತು ಸ್ತ್ರೀಯರಲ್ಲಿ ಆಸಕ್ತರಾದವರ ಪ್ರಸಂಗವು ವಿಷ್ಣು 


ತ್ರಯೋಪಿಂಶೋ$ಧ್ಯಾಯಃ। ೩ಿ೫ಷ್ಠಿ 


ಭಗವಂತಂ ವಾಸುದೇವಂ ವಿನೈಕನಿಂತರಃ ಪುಮಾನ್‌ | 

ಕೋಪಿ ನಾಸ್ಕೇವ ಯೋ ನಾರೀಂ ಸಮಿಾಕ್ಸ್ಯ ನ ನಿಮುಪ್ಯತಿ ॥೩೭॥ 
ಯತ್ರ ಸ್ಥಿತ್ಯಾ ಮುಹುಃ ಸ್ತ್ರೀಣಾಂ ಸ್ಯಾತಾಂ ಶೃತಿರವೇಕ್ಸಣೇ। 

ತ್ಯಾಗೀ ತತ್ರ ವಸೇನ್ಸೈವ ವಸನ್‌ ಧರ್ಮಚ್ಯುತೋ ಭವೇತ್‌ 8೩೮॥ 
ಕಾಮೋ ಲೋಭೋ ರಸಾಸ್ಕಾದಃ ಸ್ನೇಹೋ ಮಾನಸ್ತಥಾ ಚ ರುಟ್‌ । 
ಏತೇ ತ್ಯಾಜ್ಯಾಃ ಪ್ರಯತ್ನೇನ ಷಡ್‌ ದೋಷಾಃ ಸಂಸ್ಕೃತಿಪ್ರದಾಃ ॥ ೩೯॥ 
ಪ್ರೋಕ್ತೇಷು ಧರ್ಮೇಷ್ವೇತೇಷು ಯಸ್ಯ ಯಸ್ಯ ಚ್ಯುತಿರ್ಭವೇತ್‌ | 
ಯಥಾಶಕ್ತಿ ಯಥಾಶಾಸ್ತ್ರಂ ಕಾರ್ಯಾ ತತ್ತಸ್ಯ ನಿಷ್ಕೃತಿಃ ॥ ೪೦॥ 
ಇತ್ಯಂ ಚತುರ್ಣಾಂ ವರ್ಣಾನಾಮಾಶ್ರಮಾಣಾಂ ಚೆ ನಾರದ । 

ಧರ್ಮಾಃ ಸಂಕ್ಸೇಪತಃ ಪ್ರೋಕ್ತಾ ನೈಷ್ಣವಾನಾಂ ಚ ತೇ ಮಯಾ ॥೪೧॥ 
ವರ್ಣೀ ಯತಿಶ್ಚ ಧರ್ಮಸ್ಕೋ ಬ್ರಹ್ಮಲೋಕಮುಖಖೈತಿ ವೈ। 
ಯಹಿಲೋಕಂ ವನಸ್ಮಶ್ಚ ಗೃಹಸ್ಥಃ ಸ್ವರ್ಗಮಾಸ್ಟಯಾತ್‌ ॥ ೪೨॥ 





ಚಿಂತನೆಮಾಡುವವರಿಗೆ ಸರ್ವವಿಧದಿಂದಲೂ ಪರಿತ್ಯಾಜ್ಯವಾಗಿರುವುದು. ಅದನ್ನು 
ತ್ಯಾಗಮಾಡದಿದ್ದರೆ ಅವರ ಧ್ಯಾನವು ಬೇರೆ ಬಗೆಯಾಗಿಹೋಗುವುದು. 

೩೭. ನಾರಿಯನ್ನು ನೋಡಿ ಮೋಹಗೊಳ್ಳದಂಥ ಪುರುಷನು ಭಗವಂತ 
ನಾದ ವಾಸುದೇವನೊಬ್ಬನು ಹೊರತಾಗಿ ಯಾವನೊಬ್ಬನೂ ಇಲ್ಲವೇ ಇಲ್ಲವು. 

೩೮. ಎಲ್ಲಿ ನೆಲಸುವುದರಿಂದ ಮತ್ತೆ ಮತ್ತೆ ಸ್ತ್ರೀಯರ ಧ್ವನಿಯು ಕೇಳ 
ಬರುವುದೋ, ಸ್ತ್ರೀಯರ ದರ್ಶನವಾಗುತ್ತಿರುವುದೋ ಅಲ್ಲಿ ತ್ಯಾಗಿಯು ವಾಸ 
ಮಾಡಲೇಬಾರದು. ವಾಸಮಾಡುವನಾದರೆ ಧರ್ಮಚ್ಯುತನಾಗುತ್ತಾನೆ. 

೩೯-೪೦. ಕಾಮ, ಲೋಭ, ರಸಾಸ್ವಾದ, ಸ್ನೇಹ, ಮಾನ (ಅಹಂಕಾರ), 
ಮತ್ತು ರೋಷ-ಈ ಆರು ದೋಷಗಳು ಸಂಸಾರವನ್ನು (ಹುಟ್ಟುಸಾವುಗಳನ್ನು) 
ಉಂಟುಮಾಡುತ್ತವೆ. ತ್ಯಾಗಿಯಾದವನು ಇವನ್ನು ಪ್ರಯತ್ನಪೂರ್ವಕವಾಗಿ 
ತೊರೆಯಬೇಕು. ಇಲ್ಲಿ ಹೇಳಲ್ಪಟ್ಟಿರುವ ಈ ಧರ್ಮಗಳಲ್ಲಿ ಯಾವಯಾವುದಕ್ಕೆ 
ಚ್ಯುತಿಯುಂಟಾಗುವುದೋ ಅದಕ್ಕೆಲ್ಲ ಶಕ್ಕೃನುಸಾರವಾಗಿ ಶಾಸ್ತ್ರಕ್ಕೆ ತಕ್ಕಂತೆ 
ಪರಿಹಾರ (ಪ್ರಾಯಶ್ಚಿತ್ತ) ಮಾಡಬೇಕು. 

೪೧. ಎಲ್ಫೈ ನಾರದನೇ! ಈ ಪ್ರಕಾರವಾಗಿ ನಾನು ನಿನಗೆ ನಾಲ್ಕು 
ವರ್ಣಗಳ, ನಾಲ್ಕು ಆಶ್ರಮಗಳ ಮತ್ತು ವೈಷ್ಣವಧರ್ಮಗಳನ್ಕೆ ಲ್ಲ ಸಂಕ್ಷೇಪ 
ವಾಗಿ ಹೇಳಿದ್ದೇನೆ. 

೪೨, ತನ್ನ ಧರ್ಮದಲ್ಲಿ ನೆಲಸಿದ ವರ್ಣಿಯೂ (ಬ್ರ ಹ್ಮಚಾರಿಯೂ), 
ಯತಿಯೂ ಬ್ರಹ್ಮಲೋಕವನ್ನೈದುತ್ತಾರೆ. ವಾನಪ್ರಸ್ಥನು ಸಪ್ರರ್ಷಿಲೋಕ 
ವನ್ನು ಪಡೆಯುತ್ತಾನೆ. ಗೃಹಸ್ಥನು ಸ್ವರ್ಗವನ್ನು ಪಡೆಯುತ್ತಾನೆ. 


ಎ೫೪ ಶ್ರೀ ಸ್ಯಾಂದಮ ಹಾಪುರಾಣಂ 


ಭಕ್ತ್ಯಾ ಸಹೈತಾಂಚ್ಛ್ರೇವಿಷ್ಣೋರಾಚರೇಯುಸ್ತು ಯೇ ಜನಾಃ 1 
ತೇ ತು ಸರ್ಮೇಪಿ ದೇಹಾಂತೇ ವಿಷ್ಠುಲೋಕೆಮವಾಪ್ಲುಯಖಕ ॥ ೪೩ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಶ್ರೀವಾಸುದೇವಮಾಹಾತ್ಮ್ಯೇ «" ವಾನಪ್ರಸ್ಥಯತಿಧರ್ಮ 
ಸನಿರೂಪಣಂ3' ನಾಮ ತ್ರಯೋವಿಂಶೋಧ್ಯಾಯಃ 


೪೩. ಯಾವ ಜನರು ಶ್ರೀವಿಷ್ಣುವಿನಲ್ಲಿ ಭಕ್ತಯಿಂದ ಕೂಡಿದವರಾಗಿ 
ಈ ಧರ್ಮಗಳನ್ನು ಆಚರಿಸುವರೋ ಅವರೆಲ್ಲರೂ ದೇಹತ್ಯಾಗ ಮಾಡಿದ ಬಳಿಕೆ 
ವಿಷ್ಣು ಲೋಕವನ್ನು ಪಡೆಯುವರು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ದೆವಾದೆ 
ಶ್ರೀ ಸ್ಕಾಂದಮಹಾಪುರಾಣದೆ ಎರಡನೆಯ ವೈಷ್ಣವಖಂಡದ ಶ್ರೀವಾಸುದೇವ 
ಮಾಹಾತ್ಮ್ಮ್ಯದಲ್ಲಿ $e ವಾನಪ್ರಸ್ಥಯತಿಧಮ ೯ನಿರೂಪಣ?ವೆಂಬ 
ಇಪ್ಪತ್ತಮೂರನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ ॥ 
ಅಥ ಚತುರ್ವಿಂಶೊಆಧ್ಯಾಯಃ 
ಜ್ಞ್ಞಾನಸ್ತ ರೂಪನಿರೂಪಣಂ 
ಶ್ರೀ ನಾರಾಯಣ ಉವಾಚ ೭-- 
ಅಥ ಜ್ಞಾನಸ್ವರೂಪಂ ತೇ ವಚ್ಮಿ ಸಾಂಖ್ಯೇನ ನಿಶ್ಚಿತಂ । 


ಕ್ಪೇತ್ರಾದಿ ಜ್ಞಾಯತೇ ಯೇನ ತಜ್ಜ್ಜ್ಞಾನಂ ಹಿ ನಿರುಚ್ಯತೇ non 
ವಾಸುದೇವಃ ಪರಂಬ್ರಹ್ಮ ಬೃಹತ್ಯಕ್ಸರಧಾಮನಿ । 
ಆದಾವನೇಕೋಂದ್ವಿತೀಯೋಂಭೂನ್ಸಿರ್ಗುಣೋ ದಿವ್ಯನಿಗ್ರಹಃ HS 
ಸಕಾರ್ಯಮೂಲಪ್ರಕೃತಿಃ ಸ ಕಾಲಾಕ್ಟರತೇಜಸಿ | 

ಪ್ರಕಾಶೇಂರ್ಕಸ್ಯ ರಾತ್ರೀನ ತಿರೋಭೂತಾ ತದಾಭವತ್‌ Han 
ಸಿಸೃಕ್ಲಾಹಾಭವನತ್ತಸ್ಯ ಬ್ರಹ್ಮಾಂಡಾನಾಂ ಯದಾ ತದಾ । 
ಸೆಕಾಲಾವಿರ್ಬಭೂವಾದೌ ಮಹಾಮಾಯಾ ತತೋ ಹಿ ಸಾ ॥೪॥ 
ತಾಂ ಕಾಲಶಕ್ತಿಮಾದಾಯ ವಾಸುದೇವೋಕ್ಸರಾತ್ಮನಾ । 
ಸಿಸೃಕ್ಸಯೈಕ್ಸೃತ ಯದಾ ಸಾ ಚುಕ್ತೋಭ ತದೈವ ಹಿ EN 





ಕನ್ನಡದ ಅನುವಾದ 
ಜ್ಞಾನಸ್ವರೂಪನಿರೂಪಣ 

೧. ಶ್ರೀನಾರಾಯಣನು ಹೇಳುತ್ತಾನೆ: ಇನ್ನುಮೇಲೆ ಸಾಂಖ್ಯದಿಂದ 
ನಿಶ್ಚಯವಾಗಿರುವ ಜ್ಞಾ.ನಸ್ತರೂಪವನ್ನು ನಿನಗೆ ಹೇಳುತ್ತೇನೆ. ಯಾವುದರಿಂದ 
ಕ್ಬೇತ್ರ (ಶರೀರ, ಆತ್ಮ, ಪರಮಾತ್ಮಸ್ವರೂಪಾದಿ)ಗಳು ತಿಳಿಯಲ್ಪಡುವುವೋ 
ಅದು ಜ್ಞಾನ; ಇದು ಜ್ಞಾನ ಶಬ್ದದ ನಿರುಕ್ತಾರ್ಥ. 

೨. ವಾಸುದೇವನು ಪರಬ್ರಹ್ಮವು. ಆದಿಯಲ್ಲಿ ದೊಡ್ಡ ದಾದ ಅಕ್ಬರ 
ಧಾಮದಲ್ಲಿ ಆ ವಾಸುದೇವನು ನಿರ್ಗುಣನಾಗಿ ದಿವ್ಯವಿಗ್ರಹಶರೀರಧಾರಿಯಾಗಿ 
ತಾನೊಬ್ಬನೇ ಅದ್ವಯನಾಗಿ ನೆಲಸಿದ್ದನು. 

೩. ಆಗ ಕಾರ್ಯದಿಂದೊಡಗೂಡಿದ ಮೂಲಪ್ರಕ್ಕತಿಯು ಕಾಲಸಮೇತ 
ವಾದ ಅಕ್ಸರತೇಜಸ್ಸಿನಲ್ಲಿ, ಸೂರ್ಯಪ್ರಕಾಶದಲ್ಲಿ ರಾತ್ರಿಯು ಹೇಗೋ ಹಾಗೆ 
ಪರಮಾತ್ಮನಿಂದ ಮರೆಯಾಗಿಹೋಗಿದ್ದಿತು. ಆತನು ಮಾಯಾತೀತನೂ, 
ಮಾಯಾದೂರನೂ ಆಗಿದ್ದನು. 

೪. ಆ ಸರಬ್ರಹ್ಮನಿಗೆ ಬ್ರಹ್ಮಾಂಡಗಳನ್ನು ಸೃಜಿಸಬೇಕೆಂಬ ಇಚ್ಛೆ 
ಯುಂಟಾದಾಗ ಮೊದಲು ಆ ಮೂಲಪ್ರಕೃತಿಯು ಅವಿರ್ಭವಿಸಿದಳು. ಅವಳೇ 
ಮಹಾಮಾಯೆಯು. 

೫. ಆ ಕಾಲಶಕ್ತಿ (ಮೂಲಪ್ರಕೃತಿ)ಯನ್ನು ಸ್ಹೀಕರಿಸಿ ಶ್ರೀವಾಸುದೇವನು 


೩೫೬ ಶ್ರೀ ಸ್ಕಾಂದೆವಹಾಪುರಾಣಂ 


ತಸ್ಯಾಃ ಪ್ರಧಾನಪುರುಷಕೋಟಿಯೋ ಜಜ್ಞಿರೇ ಮುನೇ । 
ಯುಜ್ಯಂತೇ ಸ್ಮ ಪ್ರಧಾನೈಸ್ಕೇ ಪುರುಷಾಶ್ಚೇಚ್ಛಯಾ ಪ್ರಭೋಃ ॥೬॥ 
ಪುಮಾಂಸೋ ನಿವಧುರ್ಗರ್ಭಾಂಸ್ತೇಷು ತೇಭ್ಯಶ್ಚ ಜಜ್ಞಿರೇ । 


ಬ್ರಹ್ಮಾಂಡಾನಿ ಹೈಸಂಖ್ಯಾನಿ ತತ್ರೈಕಂ ತು ವಿವಿಚ್ಯತೇ nan 
ಆದೌ ಜಚ್ಚೇ ಮಹಾಂಸ್ಕ್ತೃಸ್ಮಾತ್ಸುಂಸೋ ವೀರ್ಯಾದ್ಮಿರಣ್ಮಯಾತ್‌ 1 
ಅಹಂಕಾರಸ್ತ್ಯತಸ್ತಸ್ಮಾದ್ದುಣಾಃ ಸತ್ತ್ವ್ವಾದಯಸ್ಯ್ರಯಃ ॥೮॥ 
ತಮಸಃ ಪಂಚೆ ತೆನ್ಮಾತ್ರಾ ಮಹಾಭೂತಾನಿ ಜಜ್ಞಿರೇ | 

ದಶೇಂದ್ರಿಯಾಣಿ ರಜಸೋ ಬುದ್ಧ್ಯಾ ಸಹ ಮಹಾನಸುಃ ॥೯॥ 
ಸತ್ತ್ವಾದಿಂದ್ರಿಯದೇವಾಶ್ಚ ಜಾಯಂತೇ ಸ್ಮ ಮನಸ್ತಥಾ । 
ಸಾಮಾನ್ಯತಸ್ತತ್ವಸಂಜ್ಞಾ ಏತೇ ದೇವಾಃ ಪ್ರಕೀರ್ತಿತಾಃ ॥ ೧೦॥ 
ಪ್ರೇರಿತಾ ವಾಸುದೇವೇನ ಸ್ವಸ್ವಾಂಶೈಕೈಶ್ವರಂ ವಪುಃ । 
ಅಜೀಜನಸ್ಸಿರಾಟ್‌ಸಂಜ್ಞಂ ತೇ ಚರಾಚರಸಂಶ್ರಯಂ ॥ ೧೧ ॥ 


ಅಕ್ಬರಾತ್ಮನಾಗಿ ಬ್ರಹ್ಮಾಂಡವನ್ನು ಸೃಜಿಸಬೇಕೆಂಬ ಉದ್ದೇಶದಿಂದ ಆ ಶಕ್ತಿ 
ಯನ್ನೊಮ್ಮೆ ನೋಡಿದನು. ಆ ಕೂಡಲೇ ಅವಳು ಕ್ಪೋಜಿೆಗೊಂಡಳು. 

೬. ಎಲ್ಫೈ ಮುನಿಯೇ! ಅವಳಲ್ಲಿ ಕೋಟ್ಯನುಕೋಟ ಸಂಖ್ಯೆಯ ಪ್ರಧಾನ 
ಪುರುಷರು ಜನಿಸಿದರು. ಆ ಪುರುಷರು ಪ್ರಭುವಿನ ಇಚ್ಛೆಯಂತೆ ಪ್ರಧಾನಕೊಡನೆ 
ಸಂಯೋಗಹೊಂದಿದನು. 

೭. ಪುರುಷರು ಅವರಲ್ಲಿ ಗರ್ಭವನ್ನು ಇಟ್ಟರು. ಅವರಿಂದ ಅಸಂಖ್ಯಾತ 
ಬ್ರಹ್ಮಾಂಡಗಳು ಹುಟ್ಟಿದವು. ಇದೀಗ ಅವುಗಳಲ್ಲಿ ಒಂದನ್ನುಮಾತ್ರ ವಿವೇಚಿಸಿ 
ನೋಡಲಾಗುತ್ತದೆ. 

೮. ಆ ಪುರುಷನ ಹಿರಣ್ಮಯವಾದ ವೀರ್ಯದಿಂದ ಆದಿಯಲ್ಲಿ ಮಹತ್ತಾದ 
ಅಹಂಕಾರವು ಜನಿಸಿತು. ಆ ಬಳಿಕ ಅದರಿಂದ ಸತ್ತ್ವವೇ ಮೊದಲಾದ ಮೂರು 
ಗುಣಗಳು ಜನಿಸಿದವು. 

೯. ತಮಸ್ಸಿನಿಂದ ಪಂಚತನ್ಮಾತ್ರೆಗಳೂ ಮಹಾಭೂತಗಳೂ ಹುಟ್ಟಿದವು. 
ದಶೇಂದ್ರಿಯಗಳು (ಪಂಚಜ್ಞಾ.ನೇಂದ್ರಿಯ ಪಂಚಕರ್ಮೆಂದ್ರಿಯಗಳು) ಏಕಾ 
ದಶೇಂದ್ರಿಯವೆನಿಸಿದ ಬುದ್ಧಿ ಮತ್ತು ಮಹತ್ತಾದ ಪ್ರಾಣ ಇವು ರಜಸ್ಸಿನಿಂದ 
ಉದಿಸಿದುವು. 

೧೦. ಸತ್ತ್ವದಿಂದ ಇಂದ್ರಿಯದ ಅಭಿಮಾನದೇವತೆಗಳೂ, ಮನಸ್ಸೂ 
ಜನಿಸಿದವು. ಈ ದೇವತೆಗಳು ಸಾಮಾನ್ಯತಃ ತತ್ತ್ವಗಳೆಂಬ ಹೆಸರಿನಿಂದ 
ಕರೆಯಲ್ಪಡುತ್ತಾರೆ. 

೧೧. ವಾಸುದೇವನಿಂದ ಪ್ರೇರಿತರಾಗಿ ತಮ್ಮತಮ್ಮ ಅಂಶಗಳಿಂದ ಚರಾ 


ಚತುರ್ಪಿಂಶೋ8ಭ್ಯಾಯಃ ೩೫೭ 


ಸಚ ವೈ ರಾಜಪುರುಷಃ ಸ್ಮಸ್ಫಷ್ಟಾಸ್ಕಪ್ಪೃಶೇತ ಯತ್‌ । 


ತೇನ ಹು ಇತಿ ಪ್ರೋಚ್ಯ ತೇ ನಿಗಮಾದಿಭಿಃ ॥ ೧೨೫ 
ತನ್ನಾಭಿಪದ್ಮಾದ್ಬ್ರಹ್ಮಾಸೀದ್ರಜಸೋಂಥ ಹೃದಂಬುಜಾತ್‌ । 
ಜಜ್ಞೇ ವಿಷ್ಣುಃ ಸತ್ವಗುಣೋ ಲಲಾಟಾತ್ತಾನುಸೋ ಹರಃ ॥ ೧೩॥ 


ಏತೇಭ್ಯ ಏನ ಸ್ಥಾ ನೇಭ್ಯಸ್ತಿಸ್ರ ಸ್ಪ ಅಸಂಶ್ಚಶಕ್ತಯಃ | 

ತತ್ರಾಸೀತ್ತಾಮಸೀ ಜಗಾ ಸಾವಿತ್ರೀ ರಾಜಸೀ ತಥಾ । 

ಹಪ ಸತೀ ಶ್ರೀಶ್ಲೇತಿ ಸರ್ವಾ ವಸ್ಟಾ ್ರಾಲರಿಕಾರಕೋಭಿತಾಃ ॥ ೧೪ ॥ 
ತಾ ವೈ ರಾಜಾಜ್ಞಯಾ ತ್ರೀಂಶ್ಚ ಚ )ಹ್ಮಾದೀನ್‌ ಪ್ರತಿಸೇದಿರೇ । 

ಜ್‌ ರುದ್ರಂ ಚ ಸಾವಿತ್ರಿ € ಬ್ರಹ್ಮಾಣಂ ವಿಷ್ಣು ಮಾಮಾ ॥ ೧೫ ॥ 
ಚಂಡಿಕಾದಾ ¥ Mie ಅಂತೇರಾಸನ್‌ ಸೆಹಸ್ರ ಶಃ । 

ತ್ರಯಾ ಮುಖ್ಯಾಶ್ಚ ಸಾವಿತ್ರ್ಯಾಃ ಶಕ್ತಯೋಂಶೇನ ಜಜ್ಞಿರೇ | 

ದುಸ್ಸಹಾ ಪ್ರಮು ಖಾಶ್ನಾಸನ್ನೆಂಶೇನೈನ ಶ್ರಿಯೋ ಮುನೇ ॥ ೧೬ ॥ 


ಚರಗಳಿಗೆ ಆಶ್ರಯವಾಗಿ "ವಿರಾಟ್‌? ಎಂಬ ಹೆಸರನ್ನು ಹೊಂದಿರುವ ಈಶ್ವರ 
ಶರೀರವನ್ನು ಸ ೈಜಿಸಿದನು. 

೧೨. ಆ 5ಸ್ಯರಾಜಪುರುಷನು ತನ್ಪಿಂದಸೃ ಜಿಸಲ್ಪಟ್ಟ ನೀರಿನಲ್ಲಿ ಮಲಗಿದನಾ 
ದುದರಿಂದ ನಿಗಮಾದಿ ಪ್ರಮಾಣಗಳಿಂದ ಸರು ಹೇಳಲ್ಪಡುತ್ತಾನೆ. 

೧೩. ಆ RASS ರಜೋಗುಣದಿಂದ ಕೂಡಿದ ನಾಭಿಸದ್ಯಃ ದಿಂದ 

ಹ್ಮನು ಹುಟ್ಟ ದನು. ಹೃದಯಕಮಲದಿಂದ ಸತ್ತ್ವಗುಣವುಳ್ಳ ವಿಷ್ಣುವು 
ಜನಿಸಿದನು. ಹಣೆಯ ಮೂಲಕ ತಮೋಗುಣದಿಂದ ಹರನು ಜನಿಸಿದನು. 

೧೪. ಈ ಸ್ಲಾನಗಳಿಂದಲೇ ಮೂರು ಶಕ್ತಿಗಳು ಮೂಡಿದವು. ಅವರಲ್ಲಿ 
ತಮೋಗುಣದವಳು ದುರ್ಗೆಯಾದಳು ; ರಜೋಗುಣದವಳು ಸಾವಿತ್ರಿಯಾದಳು. 
ಸಾತ್ತ್ವಿಕ ಗುಣದವಳೇ ಶ್ರೀದೇವಿಯಾದಳು. ಇವರೆಲ್ಲರೂ ವಸ್ತ್ರಾಲಂಕಾರ 
ಗಳಿಂದ ಶೋಭಿತರಾಗಿದ್ದರು. 

೧೫. ಈ ಶಕ್ತಿದೇವಿಯರು ವಿರಾಟ್‌ಪುರುಷನ ಆಜ್ಞೆಯಿಂದ ಬ್ರಹ್ಮನೇ 
ಮೊದಲಾದ ಮೂವರನ್ನೂ ವರಿಸಿ ಸೇರಿದರು. ದುರ್ಗೆಯು ರುದ್ರನನ್ನೂ 
ಸಾವಿತ್ರಿಯು ಬ್ರಹ್ಮನನ್ನೂ, ಕೊನೆಯವಳಾದ ಶ್ರೀಯು ವಿಷ್ಣುವನ್ನೂ 
ಸೇರಿದರು. 

೧೬. ಎಲ್ಲೆ ಮುನಿಯೇ! ದುರ್ಗೆಯ ಅಂಶದಿಂದ ಚಂಡಿಕೆ ಮೊದಲಾದ 
ಸಾವಿರಾರು ಮಂದಿ ಶಕ್ತಿದೇವಿಯರು ಜಫಿಸಿದರು. ಸಾವಿತ್ರಿಯ ಅಂಶದಿಂದ 
ತ್ರಯಾ ಮೊದಲಾದ ಶಕ್ತಿದೇವತೆಗಳು ಜಫಿಸಿದರು. ಶ್ರೀಯ ಅಂಶದಿಂದ 
« ದುಸ್ಸಹಾ' ನೊದಲಾದ ದೇವಿಯರು ಉದಿಸಿದರು. 





ಷಿ೫ಲ ಶ್ರೀ ಸ್ಕಾಂದಮಹಾಪುರಾಣಂ 


ತತ್ರಾದವಿತೋಯೋ ಬ್ರಹ್ಮಾಸೀದ್ವೈರಾಜನಾಭಿಪದ್ಮತಃ | 


ಏಕಾರ್ಣವೇ ತದಬ್ದಸ್ಥಃ ಸ ಕಂಚಿದಸಿ ನೈಕ್ಸತ 1 ೧೭॥ 
ವಿಸರ್ಗಬುದ್ಧಿ ಮಪ್ಪಾಪ್ತೋ ನಾತ್ಮಾನಂ ಚ ವಿನೇದ ಸಃ । 

ಹೋಂಹೆಂ ಕುತ ಇತಿ ಧ್ಯಾಯನ್‌ ತದ್ದಿ ದೃಕ್ಸ್ಸತ್ಥಜಾಶ್ರಯಂಂ 1 ೧೮॥ 
ನಾಲಂ ಪ್ರವಿಶ್ಯಾಂಭೋ ಯಾತುಸ್ತನ್ಮೂಲಂ ಚ ವಿಚಿನ್ವತಃ । 
ಸಂವತ್ಸರಶತಂ ಯಾತಂ ತಸ್ಯ ನಾಂತಂ ತು ಸೋಲಭತ್‌ ॥೧೯॥ 
ಊರ್ಧ್ವಂ ಪುನರುಪೇತ್ಯಾಂಥ ಶ್ರಾಂತಶ್ಚ ನಿಷಸಾದ ಸಃ । 
ಅದೃಶ್ಯಮೂರ್ತಿರ್ಭಗವಾನೂಚೇ ತಪತಪೇತಿ ತಂ ॥ ೨೦ 
ತಚ್ಛೈತ್ವಾ ತತ್ಪೃವಕ್ತಾರಮದೃಷ್ಟ್ಟ್ವಾ ಚೆ ಸ ಸರ್ವತಃ 
ಗುರೂಪದಿಷ್ಟನತ್ತೇಪೇ ದಿವ್ಯಂ ವರ್ಷಸಹಸ್ರಕಂ ॥ ೨೧॥ 
ಪದ್ಮೇ ತಪಸ್ಯತೇ ತಸ್ಮೈ ತಪಃ ಶುದ್ಧಾತ್ಮನೇ ತತಃ । 


ಸಮಾಧೌ ದರ್ಶಯಾಮಾಸ ಧಾಮ ವೈಕುಂಠಮಚ್ಯುತಃ ॥ ೨೨ ೫ 


೧೭. ಮೊದಲು ವಿರಾಟ್‌ ಪುರುಷನ ನಾಭಿಸದ್ಮದಿಂದ ಯಾವ ಬ್ರಹ್ಮನು 
ಉದಿಸಿಬಂದನೋ ಅವನೇ ಎಲ್ಲೆ ಲ್ಲಿಯೂ ಏಕರೂಪವಾಗಿ ವ್ಯಾಪಿಸಿರುವ ಮಹಾ 
ಸಾಗರದಲ್ಲಿ ಆ ನಾಭಿಪದ್ಮದಮೇಲೆ ನೆಲಸಿ ಏನೊಂದನ್ನೂ ಕಾಣಲಿಲ್ಲ. 

೧೮. ಸೃಷ್ಟಿಮಾಡಬೇಕೆಂಬ ಬುದ್ಧಿಯು ಅವನಿಗೆ ಉಂಟಾಗಲಿಲ್ಲ. ತನ್ನನ್ನೂ 
ತಾನು ಅರಿಯಲಿಲ್ಲ. "ನಾನು ಯಾರು? ಏಕೆ ಬಂದೆ?' ಎಂದು ಯೋಚಿಸುತ್ತ 
ಆ ಸಾಗರದಲ್ಲಿ ಎಲ್ಲಿಯೂ ಆಶ್ರಯವನ್ನೇ ಕಾಣದವನಾದನು. 

೧೯. ಅವನು ಆ ಪದ್ಮದ ನಾಳವನ್ನು ಪ್ರವೇಶಿಸಿ ಅದರ ಮೂಲವನ್ನು 
ಹುಡುಕುತ್ತ ಕೆಳಮುಖವಾಗಿ ಹೋಗತೊಡಗಿದನು. ಹೋಗಹೋಗುತ್ತ 
ನೂರಾರು ವರ್ಷಗಳು ಕಳೆಯಿತು; ಅದರ ತುದಿಯನ್ನು ಮಾತ್ರ ಕಾಣಲಿಲ್ಲ. 

೨೦. ಮತ್ತೆ ಮೇಲಕ್ಕೆ ಹತ್ತಿಬಂದು ಆಯಾಸದಿಂದ ಬಳಲಿ ಅಲ್ಲಿಯೇ 
ಕುಳಿತುಕೊಂಡನು. ಆಗ ಭಗವಂತನು ಅದೃಶ್ಯಮೂರ್ತಿಯಾಗಿ " ತಪಸ್ಸು 
ಮಾಡು, ತಪಸ್ಸುಮಾಡು' ಎಂದು ಅವನಿಗೆ ಹೇಳಿದನು. 

೨೧. ಅದನ್ನಾಲಿಸಿ ಸುತ್ತಮುತ್ತ ಎಲ್ಲಿಯೂ ಆ ನುಡಿಗಳನ್ನಾಡಿದವನನ್ನು 
ಕಾಣದೆ ಆ ಅದೃಶ್ಯಗುರುವಿನಿಂದ ಉಪದೇಶವಾದ ರೀತಿಯಲ್ಲಿಯೇ ಸಹಸ್ರ ದಿವ್ಯ 
ವರ್ಷಗಳವರೆಗೆ ತಪಸ್ಸುಮಾಡಿದನು. 

೨೨. ಆ ಪದ್ಮದಲ್ಲಿಯೆ ಕುಳಿತು ತಪಸ್ಸುಮಾಡುತ್ತ, ಆ ತಪಸ್ಸಿನಿಂದಲೇ 
ಶುದ್ಧಾತ್ಮನಾದ ಆ ಬ್ರಹ್ಮನಿಗೆ ಅನಂತರದಲ್ಲಿ ಅಚ್ಯುತನು ಸಮಾಧಿಯಲ್ಲಿ 
ವೈಕುಂಠಧಾಮವನ್ನು ಕಾಣಿಸಿಕೊಂಡನು. 


ಚತುರ್ಪಿಂಶೋ$ಧ್ಯ್ಕಾಯಃ ೩೫೯ 


ಪ್ರಾಧಾನಿಕಾ ಗುಣಾ ಯತ್ರ ತ್ರಯೋ ಅಪಿ ರಜಾದಯಃ । 


ನ ಭನಂತ್ಯಲ್ಪಮಪಿ ಯತ್‌ ಕಾಲಮಾಯಾಭಯಂ ನ ಚ ॥ ೨೩ ॥ 
ಸಹೋದಿತಾ ಕಾರ್ಯಯಖತನದ್ಭಾಸ್ವರೇ ತತ್ರ ತೇಜಸಿ । 

ವಾಸುದೇವಂ ದದರ್ಶಾಂಸೌ ರಮ್ಯದಿವ್ಯಸಿತಾಕೃತಿಂ ॥ ೨೪ ॥ 
ಚತುರ್ಭುಜಂ ಗದಾಸಪದ್ಮಶಂಖಚಕ್ರಧರಂ ವಿಭುಂ । 

ಪೀತಾಂಬರಂ ಮಹಾರತ್ನಕಿರೀಬಾದಿನಿಭೂಷಣಂ ॥ ೨೫ ॥ 
ನಂದತಾರ್ಕ್ಸ್ಟ್ಟಾದಿಭಿರ್ಜುಷ್ಟಂ ಪಾರ್ಷದೈಶ್ಚ ಚತುರ್ಭುಜೈಃ | 
ಸಿದ್ಧಿಭಿಶ್ಚಾಷ್ಟಭಿಃ ಸಡ್ಫಿರ್ಬದ್ಭಾಂಜಲಿಪುಟೈರ್ಭಗೆ $ ॥ ೨೬ ॥ 
ಸಿಂಹಾಸನೇ ಶ್ರಿಯಾ ಸಾಕಮುಪವಿಷ್ಟಂ ತಮಿಾಶ್ಚರಂ । 

ಪ್ರಣಮ್ಯ ಪ್ಪಾಂಜಲಿಸ್ತಸ್ಕೌ ವಿರಿಂಚೋ ಹೃಷ್ಟಮಾನಸಃ ॥ ೨೭॥ 


ತಂ ಪ್ರಾಹ ಭಗವಾನ್‌ ಬ್ರಹ್ಮನ್‌ ತುಷ್ಟೋಂಹಂ ತಪಸಾ ತವ । 

ವರಂ ವರಯ ಮತ್ತಸ್ಸ್ಸಂ ಸ್ಥಾಭೀಷ್ಟಂ ಯತ್ಚಿಯೋಸಿ ಮೇ ॥ ೨೮ ॥ 
ಇತ್ಯುಕ್ತಸ್ಕೇನ ತಂ ಜಾನಂಸ್ತಪಸಿ ಪ್ರೇರಕಂ ಪ್ರಭುಂ । 

ಸ್ವಂಚೆ ನಿಶ್ವಸೃಜಂ ಬ್ರಹ್ಮಾ ಯಯಾಚೇಭಿನುತಂ ವರಂ Horn 


೨೩. ಆ ವೈಕುಂಠಧಾಮದಲ್ಲಿ ರಜಸ್ಟೇ ಮೊದಲಾದ ಪ್ರಧಾನಗುಣಗಳು 
ಮೂರೂ ಸ್ವಲ್ಪವೂ ಇರುವುದಿಲ್ಲ.  ಕಾಲಮಾಯಿಯ (ಮೂಲಪ್ರಕೃತಿಯ) 
ಭಯವು ಕೂಡ ಇರುವುದಿಲ್ಲ. 

೨೪. ಅಲ್ಲಿ ಒಟ್ಟಿಗೆ ಉದಿಸಿದ ಅಯುತ (ಹತ್ತುಸಾವಿರ) ಸೂರ್ಯರಂತೆ 
ಬಹು ಪ್ರಕಾಶದಿಂದ ಹೊಳೆಯುವ ತೇಜಸ್ಸಿನಲ್ಲಿ ನೀಲವರ್ಣವೂ, ರಮ್ಯವೂ ಆದ 
ದಿವ್ಯಾಕೃತಿಯುಳ್ಳ ಆ ವಾಸುದೇವನನ್ನು ಅವನು ಕಂಡನು. 

೨೫-೨೭. ಚೆತುರ್ಭುಜನಾಗಿ, ಗದೆ, ಪದ್ಮ, ಶಂಖ ಚಕ್ರಗಳನ್ನು ಧರಿಸಿ 
ನೀತಾಂಬರವನ್ನುಟ್ಟು ಮಹಾರತ್ನಕೆರೀಟಿವೇ ಮೊದಲಾದ ಭೂಷಣಗಳಿಂದ 
ಅಲಂಕೃತನಾಗಿ, ನಾಲ್ಕು ನಾಲ್ಕು ತೋಳುಗಳುಳ್ಳವರಾದ ನಂದ, ತಾರ್ಕ್ಸ್ಸ 
ಮೊದಲಾದ ಪಾರ್ಷದರಿಂದ ಸುತ್ತುವರೆಯಲ್ಪಟ್ಟವನಾಗಿ, ಕೈಮುಗಿದುಕೊಂಡು 
ನಿಂತ ಅಷ್ಟೆಸಿದ್ದಿಗಳಿಂದಲೂ, ಆರು ಭಗವದ್ಗುಣಗಳಿಂದಲೂ ಸೇವಿತನಾಗಿ, 
ಶ್ರೀಯೊಡನೆ ಸಿಂಹಾಸನದಲ್ಲಿ ಮಂಡಿಸಿದವನಾಗಿಯೂ ಇದ್ದ ವಿಭುವಾದ 
ಆ ಈಶ್ವರನನ್ನು ಕಂಡನು. ಕಂಡು ಆ ವಿರಿಂಚನು ಪ್ರಣಾಮಮಾಡಿ ಕೈಜೋಡಿಸಿ 
ಕೊಂಡು ಹರ್ಷದಿಂದ ತುಂಬಿದ ಮನಸ್ಸುಳ್ಳವನಾಗಿ ನಿಂತುಕೊಂಡನು. 

೨೮. ಭಗವಂತನು ಅವನನ್ನು ಕುರಿತು, "" ಎಲ್ಫೈ ಬ್ರಹ್ಮನೇ! ನಿನ್ನ ತಸಸ್ಸಿ 
ನಿಂದ ನಾನು ಸಂತುಷ್ವನಾಗಿದ್ದೇನೆ. ನೀನು ನನಗೆ ಪ್ರಿಯನಾಗಿರುವೆಯಾದುದ 
ರಿಂದ ನಿನಗಿಷ್ಟವಾದ ವರವನ್ನು ಕೇಳಿಕೊ?' ಎಂದು ಹೇಳಿದನು. 

೨೯. ಆ ಭಗವಂತನಿಂದ ಹೀಗೆ ಹೇಳಲ್ಪಟ್ಟ ಆ ಬ್ರಹ್ಮನು, ತನ್ನ ತಸಸ್ಸಿಗೆ 

F 





೩೬೦ ಶ್ರೀ ಸ್ಕಾಂದೆಮಹಾಪುರಾಣಂ 


ಪ್ರೆಜಾವಿಸರ್ಗಶಕ್ತಿಂ ಮೇ ದೇಹಿ ತುಭ್ಯಂ ನಮಃ ಪ್ರಭೋ ! 

ತತ್ರಾಪಿ ಚ ನ ಬದ್ಭೇಯಂ ಯಥಾ ಕುರು ತಥಾ ಕೃಪಾಂ ॥ ೩೦॥ 
ತತಸ್ತಂ ಭಗವಾನೂಚೇ ಸೇತ್ಸ್ಯತೇ ಕೇ ಮನೋರಥಃ । 

ವೈರಾಜೇನ ಮಯಾತ್ಮ್ಮೈಕ್ಯಂ ಭಾವಯಿತ್ವಾ ಸಮಾಧಿನಾ । 

ಪ್ರಜಾಃ ಸೃಜಾಂಥ ಸ್ವಾಸಾಧ್ಯೇ ಕಾರ್ಯೇ ಸ್ಮರ್ಯೋಹಮಿಷ್ಟದಃ ॥೩೧॥ 
ಇತ್ಯುಕ್ತ್ಯಾಂತರ್ದಧೇ ವಿಷ್ಣುರ್ಬ್ರಹ್ಮಾಸ್ಯೇಕಸಮಾಧಿನಾ । 
ವೈರಾಜೇನಾಥ ಲೋಕಾನ್‌ ಪ್ರಾಗ್ಲೀನಾನ್‌ ಸರ್ವಾನ್‌ಸ್ಕ ಐಕ್ಸತ ॥ ೩೨॥ 
ವಿಸರ್ಗಶಕ್ತಿಂ ಸಮ್ರ್ರಾಪ್ಯ ಸ ಸರ್ಗಾಯ ಮನೋ ದಧೇ! 


ಬ್ರಹ್ಮಜ್ಯೋತಿರ್ಮಯಸ್ತಾವದಾದಿತ್ಯಃ ಪ್ರಾದುರಾಸ ಹ | ೩೩ ॥ 
ಸ್ಥಾಪಯಿತ್ವಾಂಡಮುಥ್ಯೇ ತಂ ತತಃ ಸ ಮನಸಾಸೃಜತ್‌ । 
ತಸಪೋಭಕ್ತಿವಿಶುದ್ಧೇನ ಮುನೀನಾದ್ಯಾಂಶ್ಚತುಃಸನಾನ್‌ ॥ ೩೪ ॥ 


ಪ್ರೇರಕನಾದ ಪ್ರಭುವೇ ಅವನೆಂದು ತಿಳಿದುಕೊಂಡು ತನಗೆ ಅಭಿಮತವಾದ 
ವರವನ್ನು ಬೇಡಿಕೊಂಡನು. 

೩೦. “ಪ್ರಭುವೇ! ನಿನಗೆ ನಮಸ್ಕಾರವು! ಪ್ರಜೆಗಳನ್ನು ಸೃಜಿಸುವ ಶಕ್ತಿ 
ಯನ್ನು ನನಗೆ ದಯಪಾಲಿಸು. ಅದರಲ್ಲಿ ಕೂಡ ನಾನು ಸಿಲುಕಿಕೊಳ್ಳ ದಹಾಗೆ 
ಸೃಷೆಮಾಡು?' ಎಂದು ಬೇಡಿದನು. 

೩೧. ಬಳಿಕಲಾ ಭಗವಂತನು ಅವನನ್ನು ಕುರಿತು, “ನಿನ್ನ ಮನೋರಥವು 
ಸಿದ್ಧಿಸುತ್ತದೆ. ವಿರಾಟ್‌ಸ್ವರೂಪನಾದ ನನ್ನೊಡನೆ ಸಮಾಧಿಯಿಂದ ಆತ್ಮ್ರೈಕ್ಯ 
ವನ್ನು ಭಾವಿಸಿ ಪ್ರಜೆಗಳನ್ನು ಸೃಷ್ಟಿಮಾಡು. ಹಾಗೆ ಮಾಡುವಾಗ ನಿನಗೆ 
ಅಸಾಧ್ಯವಾದ ಕಾರ್ಯದಲ್ಲಿ ನನ್ನನ್ನು ಸ್ಮರಿಸು. ಹಾಗೆ ಸ್ಮರಿಸಿದಲ್ಲಿ ನಿನ್ನ 
ಇಷ್ಟವನ್ನು ನೆರೆವೇರಿಸಿಕೊಡುತ್ತೇನೆ?' ಎಂದು ಹೇಳಿದನು. 

೩೨. ಹೀಗೆ ನುಡಿದು ಆ ವಿಷ್ಣುವು ಅಂತರ್ಧಾನವನ್ನು ಹೊಂದಿದನು. 
ಬ್ರಹ್ಮನೂ ಹಂದೆ ಇದ್ದು ಈಗ ಲೀನವಾಗಿಹೋಗಿದ್ದ ಸರ್ವಲೋಕಗಳನ್ನೂ 
ಅಖಂಡ ವಿರಾಟ್ಸಿಂಬಂಧವಾದ ಸಮಾಧಿಯಿಂದ ತನ್ನಲ್ಲಿಯೆ ಕಂಡುಕೊಂಡನು. 

೩೩. ಅವನು ಸೃಷ್ಟಿಶಕ್ತಿಯನ್ನು ಪಡೆದು ಸೃಷ್ಟಿಮಾಡಲು ಮನಸ್ಸಿಟ್ಟಿನು. 
ಅಷ್ಟರಲ್ಲಿ ಬ್ರಹ್ಮಜ್ಯೋತಿರ್ಮಯನಾದ ಆದಿತ್ಯನು (ಸೂರ್ಯನು) ಉದಿಸಿ 
ಬಂದನು. 

೩೪. ಬಳಿಕ ಆ ಸೂರ್ಯನನ್ನು ಅಂಡದ ಮಧ್ಯದಲ್ಲಿ ಸ್ಥಾಪಿಸಿ, ಅವನು 
ತಪಸ್ಸಿನಿಂದಲೂ, ಭಕ್ತಿಯಂದಲ್ಕೂ ಪರಿಶುದ್ಧವಾದ ಮನಸ್ಸಿನಿಂದ ಆದ್ಯರಾದ 
ಸನ, ಸನಕ, ಸನಂದನ, ಸನತ್ಸುಜಾತರೆಂಬ ನಾಲ್ವರು ಮುನಿಗಳನ್ನು ಸೃಜಿ 
ಸಿದನು. 


ಚತು ರ್ನಿಂಶೋತಧ್ಯಾಯಃ ೩೬೧ 


ಪ್ರಜಾಃ ಸೃಜತ ಚೇತ್ಕೂಜೇ ತಾಂಸ್ತದಾ ತೇ ತು ತದ್ವಚಃ । 

ನ ಜಗೃಹುನ್ನೆ 4೯ ಸ್ಮಿಕೇಂದ್ರಾಸ್ತೇಭ್ಯಶ್ಲು ಕ್ರೋಧ ವಿಶ್ವಸ್ಫಟ್‌ ॥ ೩೫ ॥ 
ಕ್ರುದ್ಧಸ್ಯ ತಸ್ಯ ಭಾಲಾಚ್ಚೆ ರುದ್ರ ಆಸೀತ್ರವೋಮಯುಃ । 

ಮನ್ಯುಂ ನಿಯವಮ್ಯು ಮನಸಾ ಪ್ರಜೇಶಾನ್‌ ಸೋಸಸೃಜತ್ತತಃ ॥ ೩೬॥ 
ಮರೀಜಿಮತ್ರಿಂ ಪುಲಹಂ ಪುಲಸ್ತ್ಯಂ ಚ ಭೃಗುಂ ಕ್ರತುಂ । 

ವಸಿಷ್ಠಂ ಕರ್ದಮಂ ಚೈವ ದಕ್ಸೆಮಂಗಿರಸಂ ತಥಾ 1 ೩೭ ॥ 
ಧರ್ಮಂ ತತಃ ಸ ಹೃದಯಾದಧರ್ಮಂ ಪೃಷ್ಮತಸ್ತಥಾ । 

ಮನಸಃ ಕಾಮಮಾಸ್ಕಾಚ್ಚ ವಾಣೀಂ ಕ್ರೋಧಂ ಭೃವೋಸೃಜತ್‌ ॥೩೮॥ 
ಶೌಚಂ ತಪೋ ದಯಾ ಸತ್ಯವಿಂತಿ ಧರ್ಮಪದಾನಿ ಚ ಃ 


ಚತುರ್ಭ್ಯೋ ವದನೇಭ್ಯಶ್ಚ ಚತ್ವಾರಿ ಸಸೃಜೇ ತತಃ Harn 
ಯಗ್ವೇದಂ ವದನಾತ್ಸೂರ್ವಾದ್ಯಜುರ್ಮೇದಂ ಚೆ ದಕ್ಸಿಣಾತ್‌ । 

ಸಸರ್ಜ ಪಶ್ಚಿಮಾತ್ಸಾಮ ಸೌಮ್ಯಾಚ್ಹಾಥರ್ವಸಂಜ್ಞ್ಯೆತಂ ॥ ೪೦॥ 
ಇತಿಹಾಸ ಪುರಾಣಾನಿ ಯಜ್ಞಾಸ್ವಿಪ್ಪಶತಂ ತಥಾ । 

ನಸ್ಕಾದಿತ್ಯ ಮರುದ್ವಿಶ್ವಾನ್ಸಾಧ್ಯಾಂಶ್ಚ ಮುಖತೋಂಸೃಜತ್‌ ॥೪೧॥ 





೩೫. ಅವರನ್ನು ಕುರಿತು "ಪ್ರಜೆಗಳನ್ನು ಸೃಜಿಸಿರಿ? ಎಂದು ನುಡಿದನು. 
ಆಗ ನೈಷ್ಕಿಕಶ್ರೇಷ್ಠರಾದ ಅವರು ಆ ಮಾತನ್ನು ಗ್ರಹಿಸಲಿಲ್ಲ. ಆಗ ವಿಶ್ವಸೃಷ್ಟಿ 
ಕರ್ತನಾದ ಬ್ರಹ್ಮದೇವನು ಅವರಮೇಲೆ ಕೋಪಗೊಂಡನು. 

೩೬-೩೭. ಕ್ರುದ್ಧನಾದ ಅವನ ಹಣೆಯಿಂದ ತಮೋಮಯನಾದ 
ರುದ್ರನುದ್ಧವಿಸಿದನು. ಬಳಿಕಆ ಕೋಪವನ್ನು ಅಂತೆಯೆ ಅಡಗಿಸಿಕೊಂಡು ಅವನು 
ಮರೀಚ, ಅತ್ರಿ, ಪುಲಹೆ, ಪುಲಸ್ಕೃ, ಭೃಗು, ಕ್ರತು, ವಸಿಷ್ಠ, ಕರ್ದಮ, ದಕ್ಸ 
ಅಂಗಿರಸ ಎಂಬ ಈ ಪ್ರಜೇಶ್ವರರನ್ನು ಸೃಜಿಸಿದನು. 

೩೮. ಬಳಿಕ ಅವನು ಹೃದಯದಿಂದ ಧರ್ಮವನ್ನೂ, ಬೆನ್ಲಿನಿಂದ ಅಧರ್ಮ 
ವನ್ನೂ, ಮನಸ್ಸಿನಿಂದ ಕಾಮವನ್ನೂ, ಬಾಯಿಯಿಂದ ವಾಣಿಯನ್ನೂ, ಹುಬ್ಬು 
ಗಳಿಂದ ಕ್ರೋಧವನ್ನೂ ಸೃಜಿಸಿದನು. 

೩೯. ಶೌಚ್ಯ ತಪಸ್ಸು, ದಯೆ, ಸತ್ಯ ಇವು ಧರ್ಮದ ನಾಲ್ಕು ಪಾದಗಳು. 
ಈ ನಾಲ್ಕನ್ನೂ ಆತನು ತನ್ನ ನಾಲ್ಕು ಮುಖಗಳಿಂದ ಸೃಷ್ಟಿ ಮಾಡಿದನು. 

೪೦. ಪೂರ್ವಮುಖದಿಂದ ಖುಗ್ವೇದವನ್ನೂ, ದಕ್ಷ್ಮಿಣಮುಖದಿಂದ 
ಯಜುರ್ವೇದವನ್ನೂ, ಸಶ್ಚಿಮಮುಖದಿಂದ ಸಾಮವೇದವನ್ನೂ, ಉತ್ತರಮುಖ 
ದಿಂದ ಅಥರ್ವವೇದವನ್ನೂ ಸೃಜಿಸಿದನು. 

೪೧. ಆಮೇಲೆ, ಇತಿಹಾಸಪ್ರರಾಣಗಳನ್ನೂ, ಯಜ್ಞ ಗಳನ್ನೂ, ನೂರ್ವರು 


೩೬೨ ಶ್ರೀ ಸ್ಯಾಂದಮಹಾಪುರಾಣಂ 


ಬಾಹುಭ್ಯಃ ಕ್ಸತ್ರಿಯಶತಮೂರುಭ್ಯಾಂ ಚ ವಿಶಃ ಶಶಂ । 


ಪದ್ಭ್ಯಾಂ ಶೂದ್ರಶತಂ ಚೈತಾನ್‌ ಸಸರ್ಜ ಸಹವೃತ್ತಿಭಿಃ ॥ ೪೨ ॥ 
ಬ್ರಹ್ಮಚರ್ಯಂ ಚ ಹೃದಯಾತ್‌ ಗಾರ್ಹಸ್ಥ 50 ಜಘನಸ್ಮ ಲಾತ್‌ | 
ವನಾಶ್ರಮಂ ತಥೋರಸ್ತೆಃ ಸಂನ್ಯಾಸಂ ಶಿರಸೋಂಸೃಜತ್‌ ॥ ೪೩ ॥ 
ವಕ್ಸ್ಚಃಸ್ಠಲಾತ್ಟಿತೃಗಣಾನಸುರಾನ್‌ ಜಘನಸ್ಕೆಲಾತ್‌ | 

ಸಸರ್ಜ ಚೆ ಗುವಾನ್ಮೃತ್ಯುಂ ನಿರ್ಯತಿಂ ನಿರಯಾಂಶ್ಚ ಸಃ ॥ ೪೪ ॥ 
ಗಂಧರ್ವಾಂಶ್ಚಾರಣಾಸ್ಸಿದ್ಧಾನ್‌ ಸರ್ಪಾನ್ಯಕ್ಸಾಂಶ್ಚ ರಾಕ್ಟಸಾನ್‌ । 
ನಗಾನ್ಮೇಘಾನ್ಚಿದ್ಯುತಶ್ಚ ಸಮುದ್ರಾನ್‌ ಸರಿತಸ್ತಥಾ ॥ ೪೫ ॥ 


ನೃಕ್ಸಾನ್‌ ಪಶೂನ್‌ ಪಕ್ಸಿಣಶ್ಚ ಸರ್ವಾಂಸ್ಕಾವರಜಂಗಮಾನ್‌ । 
ಸ್ವಾಂಗೇಭ್ಯ ಏನ ಸೋಂಸ್ಟಾ ್ರಿಕ್ಸೇತ್‌ ಬ್ರಹ್ಮಾ ನಾರಾಯಣಾತ್ಮಕಃ॥ ೪೬ ॥ 
ಸೃಷ್ಟಿಮೇತಾಂ ನಿಲೋಕ್ಕಾಪಿ ನಾತಿಪ್ರೀತೋ ಯದಾ ತದಾ । 

ಹರಿಂ ಧ್ಯಾತ್ವಾ ಸ ಸಸೃಜೇ ತಪೋನಿವ್ಯಾಸಮಾಧಿಭಿಃ । 
ಖ*ುಷೀನ್ಸ್ವಾಯಂಭುವಾದೀಂಶ್ಚ ಮನೂಂಶ್ಚ ಮುನುಜಾನಪಿ ॥ ೪೭ ॥ 





ಬ್ರಾಹ್ಮಣರನ್ನೂ, ವಸುಗಳು, ಆದಿತ್ಯರು, ಮರುತರು, ವಿಶ್ವೇದೇವತೆಗಳು, 
ಸಾಧ್ಯರು ಇವರನ್ನೂ ಮುಖದಿಂದ ಸೃಜಿಸಿದನು. 

೪೨. ಬಾಹುಗಳಿಂದ ನೂರ್ವರು ಕ್ಪತ್ರಿಯರನ್ನೂ, ತೊಡೆಗಳಿಂದ ನೂರು 
ಮಂದಿ ವೈಶ್ಯರನ್ನೂ, ಪಾದಗಳಿಂದ ನೂರು ಮಂದಿ ಶೂದ್ರರನ್ನೂ, ಅವರವರಿಗೆ 
ತಕ್ಕ ವೃತ್ತಿಸಮೇತವಾಗಿ ಸೃಜಿಸಿದನು. 

೪೩. ಬ್ರಹ್ಮಚರ್ಯವನ್ನು ಹೃದಯದಿಂದಲೂ, ಗಾರ್ಹಸ್ಥ್ಯ್ಯವನ್ನು ಜಘನ 
ಸ್ಥಳೆದಿಂದಲೂ, ವಾನಪ್ರಸ್ಥಾ ಶ್ರಮವನ್ನು ವಕ್ಸಸ್ಥಳದಿಂದಲ್ಕೂ ಸಂನ್ಯಾಸವನ್ನು 
ಶಿರಸ್ಸಿನಿಂದಲೂ ಸೃಜಿಸಿದನು. 

ಲ್ಲ ವಕ್ಸಸ್ಥಳದಿಂದ ಪಿತೃಗಣಗಳನ್ನೂ, ಜಘನಸ್ಥಳದಿಂದ ಅಸುರರನ್ಟ್ಯೂ 
ಗುದದಿಂದ ಮೃತ್ಯು, ಫಿರ್ಯತಿ ಮತ್ತು ನರಕಗಳನ್ನೂ ಸೃಜಿಸಿದನು. 

೪೫-೪೬. ಗಂಧರ್ವರು, ಚಾರಣರು, ಸಿದ್ಧರು, ಸರ್ಪರು, ಯಕ್ಸರ್ಕ 
ರಾಕ್ಸಸರು, ನಾಗರು, ಮೇಘಗಳು, ವಿದ್ಯುತ್ತುಗಳು, ಸಮುದ್ರಗಳು, ನದಿಗಳು, 
ವೃಕ್ಸಗಳು, ಪಶುಗಳು, ಪಕ್ಷಿಗಳು ಸರ್ವಸ್ಥಾವರಜಂಗಮಗಳು ಇವೆಲ್ಲವನ್ನೂ 
ನಾರಾಯಣಾತ್ಮಕನಾದ ಆ ಬ್ರಹ್ಮನು ತನ್ನ ಅಂಗಗಳಿಂದಲೇ ಸೃಜಿಸಿದನು. 

೪೭. ಈ ಸೃಷ್ಟಿಯನ್ನು ನೋಡಿ ಕೂಡ ಅವನು ಸುಪ್ರೀತನಾಗಲಿಲ್ಲ. ಆಗ 
ಶ್ರೀಹರಿಯನ್ನು ನೆನೆದು, ತಪಸ್ಸು ವಿದ್ಯೆ ಸಮಾಧಿಗಳಿಂದ ಕೂಡಿದ ಖುಷಿಗಳನ್ನೂ, 
ಸ್ವಾಯಂಭುವಾದಿ ಮನುಗಳನ್ನೂ, ಮನುಷ್ಯರನ್ನೂ ಸೃಷ್ಟಿಮಾಡಿದನು. 


ಚತುರ್ವಿಂಶೋಸಧ್ಯಾಯೆಃ ಷ್ಲಿ೬ಿಪ್ಸಿ 


ತತಃ ಪ್ರೀತ ಸ ಸರ್ವೇಷಾಂ ನಿವಾಸಾಯ ಯಘೋಚಿತಂ ! 
ಸ್ವರ್ಲೋಕಂ ಚ ಭುವರ್ಲೋಕಂ ಭೂಲೋಕಂ ಸಮಕಲ್ಪಯತ್‌ ॥ 
ಯೇಷಾಂ ತು ಯಾದೃಶಂ ಕರ್ಮ ಪ್ರಾಕ್ಕಾಲೀನಂ ಹಿತಾಸ್ವಿಧಿಃ । 
ಸಂಸ್ಥಾಪ್ಯ ತಾದೃಶೇ ಸ್ಥಾನೇ ವೃತ್ತೀಸ್ತೇಷಾಮಕಲ್ಪಯತ್‌ ॥೪೯॥ 
ಜೀವಾನಾಮಮೃತಂ ನ್ಯೂಣಾಂ ಯಸಷೀಣಾಂ ಚಾನ್ನಮೋಷಧೀಃ ! 
ಯಕ್ಸರಕ್ಲೋಸುರವ್ಯಾಫ್ರಸರ್ಪಾದೀನಾಂ ಸುರಾಮಿಷಂ । 

ಚಕ್ಸೃಸ್ತೇ ಗೋಮೃಗಾದೀನಾಂ ವೃತ್ತಿಂ ಸಯವಸಾದಿ ಚ. ॥ ೫೦॥ 
ಸದೇವಾನಾಂತು ವಿಶ್ವೇಷಾಂ ಹವ್ಯಂ ವೃತ್ತಿಮಕಲ್ಪಯತ್‌ । 
ಅಮೂರ್ತಾನಾಂ ಚೆ ಮೂರ್ತಾನಾಂ ಪಿತ್ಯೂಣಾಂ ಕವ್ಯಮೇವ ಚೆ ॥ 
ದುರ್ಗೋದ್ಭವಾನಾಂ ಶಕ್ತೀನಾಂ ತದುಪಾಸನತತ್ಪರೈಃ 1 


ದೈತ್ಯರಕ್ಷತಪಿಶಾಚಾದ್ಯೈರ್ದತ್ತಂ ಮದ್ಯಾವಿಷಾದಿ ಚ ॥ ೫೨॥ 
ತಥಾ ಸಾವಿತ್ರ್ಯ್ಯುದ್ಬವಾನಾಂ ಶಕ್ತೀನಾಂ ತದುಪಾಸಕ್ಕೈಃ । 
ದತ್ತಮೃಷ್ಯಾದಿಭಿರ್ಯಜ್ಞೆ € ಮುನ್ಯನ್ನಂ ಚಾನ್ನಮೋಷಧೀಃ ೫ ೫೩ 


೪೮. ಬಳಿಕ ಅವನು ಪ್ರೀತನಾಗಿ ಅವರೆಲ್ಲರಿಗೂ ನಿವಾಸಕ್ಟಾಗಿ ಯಥೋಚಿ 
ತವಾದ ಸ್ವರ್ಲೋಕ, ಭುವರ್ಲೊೋಕ ಮತ್ತು ಭೂಲೋಕಗಳನ್ನು ನಿರ್ಮಿಸಿದನು. 

೪೯. ಯಾರಿಗೆ ಯಾವ ರೀತಿಯ ಪೂರ್ವಕರ್ಮವಿದ್ದಿಕೋ ಅವರವರನ್ನು 
ಆಯಾ ರೀತಿಯ ಸ್ಥಾನದಲ್ಲಿಯೇ ಸ್ಥಾಪಿಸಿ ಆ ಬ್ರಹ್ಮನು ಅವರವರಿಗೆ ಉಚಿತವಾದ 
ವೃತ್ತಿಗಳನ್ನು ಕಲ್ಪಿ ಸಿಕೊಟ್ಟನು. 

೫೦. ದೇವತೆಗಳಿಗೆ ಅಮೃತ; ನರರಿಗೆ ಅನ್ನ; ಖುಷಿಗಳಿಗೆ ಓಷಧಿ (ಕಂದ 
ಮೂಲಫಲಾದಿ)ಗಳು; ಯಕ್ಸರು, ರಾಕ್ಸೆಸರು, ಅಸುರರಿಗೂ, ಹುಲಿ, ಸರ್ಪ 
ಮೊದಲಾದುವಕ್ಕೆ ಸುರೆ ಮತ್ತು ಮಾಂಸ ಗೋವು, ಮೃಗ ಮೊದಲಾದುವುಗಳಿಗೆ 
ಯವಸ (ಹುಲ್ಲು) ಮೊದಲಾದುವನ್ನು ಜೀವನವೃತ್ತಿಯನ್ನಾಗಿ ಕಲ್ಪಿಸಿದನು. 

೫೧. ಸಮಸ್ಕ ದೇವತೆಗಳಿಗೂ ಯಜ್ಞ ಹವ್ಯವನ್ನು ವೃತ್ತಿಯಾಗಿ ವಿಧಿಸಿ 
ದನು. ಅಮೂರ್ತರೂ, ಮೂರ್ತರೂ ಆದ ಪಿತೃಗಳಿಗೆ ಹೆವ್ಯವನ್ನು ವೃತ್ತಿಯಾಗಿ 
ಕಲ್ಪಿಸಿದನು. 

೫೨. ದುರ್ಗೆಯಿಂದ ಉದ್ಭವಿಸಿದವರಾದ ಶಕ್ತಿಗಳಿಗೆ ಆಯಾ ಶಕ್ತಿಗಳ 
ಉಪಾಸನೆಯಲ್ಲಿ ನಿರತರಾದ ದೈತ್ಯರು, ರಾಕ್ಸಸರು, ಪಿಶಾಚರು, ಮೊದಲಾದವ 
ರಿಂದ ಅರ್ನ್ಥಿಸಲ್ಪಡುವ ಮದ್ಯಮಾಂಸಾದಿಗಳನ್ನು ವೃತ್ತಿಯಾಗಿ ವಿಧಿಸಿದನು. 

೫೩. ಅದೇ ರೀತಿಯಲ್ಲಿಯೆ ಸಾವಿತ್ರಿಯಿಂದುದ್ಳವಿಸಿದವರಾದ ಶಕ್ತಿಗಳಿಗೆ 
ಅವರವರನ್ನು ಉಪಾಸಿಸುವ ಖುಷಿಗಳೇ ಮೊದಲಾದವರಿಂದ ಯಜ್ಞ ದಲ್ಲಿ ಕೊಡ 
ಲ್ಬಟ್ಟ ಮುನ್ಯನ್ನ; ಅನ್ನ ಔಷಧಿಗಳು ಇವನ್ನು ವೃತ್ತಿಯಾಗಿ ಕಲ್ಪಿಸಿದನು. 


ತಿ೬೪ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಶ್ರೀಜಾತಾನಾಂ ಚ ಶಕ್ತೀನಾಂ ತದುಪಾಸ್ತಿಪರಾಯಣೈಃ । 


ದತ್ತಂ ದೇವಾಸುರನರೈಃ ಸಾಯಸಾಜ್ಯಸಿತಾದಿ ಚ ॥ ೫೪ ॥ 
ಪ್ರಜಾಪತೀನಾಂ ಸ ಪತಿಸ್ತತಃ ಪ್ರಾಹಾಂಖಿಲಾಃ ಪ್ರಜಾಃ 

ಇಜ್ಯಾ ದೇವಾಶ್ಚ ಪಿತರೋ ಹವ್ಯಕವ್ಯಾತ್ಮಕೈರ್ಮಪೈಃ ॥ ೫೫ ॥ 
ಇಷ್ಟಾಃ ಸಂಪೂರಯಿಷ್ಯಂತಿ ಹ್ಯೇತೇ ಯುಷ್ಮನ್ಮನೋರಥಾನ್‌ । 

ಏತಾನ್ಯೇ ನಾರ್ಚಯಿಪ್ಯಂತಿ ತೇ ನೈ ನಿರಯಗಾಮಿನಃ ॥ ೫೬ ॥ 
ಇತ್ನಂ ಕೃತಾ ಹಿ ಮರ್ಯಾದಾ ತೇನ ನಾರಾಯೆಣಾತ್ಮನಾ | 

ದೈವಂ ಪಿತ್ರ $ಮುತೋ ನಿತ್ಯಂ ಜನೈಃ ಕಾರ್ಯಂ ಯಥಾವಿಧಿ ॥೫೭॥ 


ತತೋ ಬ್ರಹ್ಮಾ ಸ ಸರ್ವೇಷಾಂ ಧರ್ಮಸೇತ್ಮವನಾಯ ಚ । 
ತತ್ತಜ್ಞಾತಿಷಸು ಯೇ ಮುಖ್ಯಾಂಸ್ತಾನ್ಮನೂಂಶ್ಚಾಪ್ರತಿಷ್ಠಪತ್‌ 8 ೫೮೫ 
ವಾಸುದೇವೇಚ್ಛಯೈ ವೇತ್ಥಂ ವೈರಾಜಾದ್ವ್ರಹ್ಮರೂಪಿಣಃ । 
ಕಲ್ಪೇ ಕಲ್ಪೇ ಭವತ್ಯೇನ ಸೃಷ್ಟಿರ್ಬಹುವಿಧಾ ಮುನೇ ॥೫೯॥ 


೫೪. ಶ್ರೀಯಿಂದ ಜನಿಸಿದ ಶಕ್ತಿಗಳಿಗೆ ಅವರವರ ಉಪಾಸನೆಯಲ್ಲಿ 
ಪರಾಯಣರಾದ ದೇವಾಸುರ ಮನುಷ್ಯರುಗಳಿಂದ ಕೊಡಲ್ಪಟ್ಟ ಪಾಯಸ್ಕ ತುಪ್ಪ, 
ಸಿತ (ಹಾಲು) ಮೊದಲಾದುವನ್ನು ವೃತ್ತಿಯಾಗಿ ವಿಧಾಯಕಮಾಡಿದನು. 

೫೫. ಆ ಬಳಿಕ ಪ್ರಜಾಪತಿಗಳಿಗೆಲ್ಲ ಒಡೆಯನಾದ ಬ್ರಹ್ಮನು ಸಕಲಪ್ರಜೆ 
ಗಳನ್ನೂ ಕುರಿತು ಹೀಗೆ ಹೇಳಿದನು: ದೇವತೆಗಳನ್ನೂ, ಪಿತೃಗಳನ್ನೂ 
ಹವ್ಯಕವ್ಯಾತ್ಮಕಗಳಾದ ಯಜ್ಞ ಗಳಿಂದ ನೀವು ಪೂಜಿಸಬೇಕು. 

೫೬. ಯಜ್ಞದಲ್ಲಿ ಪೂಜೆಗೊಂಡ ಇವರು ನಿಮ್ಮ ಮನೋರಥಗಳನ್ನು 
ಸಂಪೂರ್ಣಗೊಳಿಸುತ್ತಾರೆ. ಇವರನ್ನು ಯಾರು ಅರ್ಚಿಸುವುದಿಲ್ಲವೋ ಅವರು 
ನರಕಕ್ಕೆ ಹೋಗುತ್ತಾರೆ.” 

೫೭. ನಾರಾಯಣಾತ್ಮಕನಾದ ಆ ಬ್ರಹ್ಮನಿಂದ ದೇವತೆಗಳಿಗೂ, ನಿತೃ 
ಗಳಿಗೂ ಸಂಬಂಧಿಸಿದಂತೆ ಈ ರೀತಿಯಲ್ಲಿ ನಡವಳಿಕೆಯ ಎಲ್ಲೆ ಕಟ್ಟು ವಿಧಾಯಕ 
ವಾಯಿತು. ಈ ವ್ಯವಸ್ಥೆಯನ್ನು ಜನರು ವಿಧಿಪ್ರಕಾರವಾಗಿ ಸದಾ ನಡೆಸಬೇಕು. 

೫೮. ಬಳಿಕ ಆ ಬ್ರಹ್ಮನು ಅವರೆಲ್ಲರ ಧರ್ಮ (ಸೇತು) ರಕ್ಸೃಣೆಗಾಗಿಯೂ 
ಆಯಾ ಜಾತಿಗಳಲ್ಲಿ ಯಾರು ಮುಖ್ಯರಾಗಿದ್ದರೋ ಅವರನ್ನು ಮನುಗಳಾಗಿ 
ನೆಲೆಗೊಳಿಸಿದನು. 

೫೯. ಎಲ್ಫೈ ಮುನಿಯೇ! ಕಲ್ಪ ಕಲ್ಪದಲ್ಲಿಯೂ ಇದೇ ರೀತಿಯಾಗಿ 
ವಾಸುದೇವನ ಇಚ್ಛೆ ಯಿಂದಲೇ ಬ್ರಹ್ಮೆರೂಪಿಯಾದ ವಿರಾಟ್ಟುರುಷನಿಂದ ಬಹು 
ವಿಧವಾಗಿ ಸೃಷ್ಟಿಯು ನಡೆದೇ ನಡೆಯುವುದು. 


ಚತುರ್ನಿಂಶೋ$ಧ್ಯಾಯಃ 


ಪ್ರಾಕ್ಕಲ್ಪೇ ಯಾದೃಶೀ ಸಂಜ್ಞಾ ವೇದಾಃ ಶಾಸ್ತ್ರಾಣಿ ಚ ಕ್ರಿಯಾಃ । 
ಕಲ್ಪೇಂನ್ಯೇ ತಾದೈಶಾಃ ಸರ್ವೇ ಧರ್ಮಾಃ ಸ್ಕುಶ್ಹಾಧಿಕಾರಿಣಃ ॥ ೬೦॥ 
ನಿಷ್ಣುರ್ಯಃ ಕಥಿತಃ ಸೋಪಿ ವೈರಾಜಪುರುಷಾತ್ಮಕಃ | 
ಪೋಷಯತ್ಯಖಲಾನ್‌ಲ್ಲೋಕಾನ್‌ ಮರ್ಯಾದಾಃ ಪರಿಷಾಲಯನ್‌ ॥ 
ಮನ್ಹಾದಿಭಿಃ ಸಾಲ್ಯಮಾನಾಃ ಸೇತವಸ್ತ್ಯಸುಕೈರ್ಯದಾ । 
ಕಾಮರೂಪೈರ್ನಿಭಿದ್ಯಂತೇ ವಾಸುದೇವಸ್ತದಾ ಸ್ವಯಂ । 


ಬ್ರಹ್ಮಾದಿಭಿಃ ಸಾರ್ಥ್ಯಮಾನಃ ಪ್ರಾದುರ್ಭವತಿ ಭೂತಲೇ ॥ ೬೨ ॥ 
ಅವತಾರಾ ಭಗವತೋ ಭೂತಾ ಭಾವಾಶ್ಚ ಸಂತಿ ಯೇ। 

ಕರ್ತುಂ ನ ಶಕ್ಯತೇ ತೇಷಾಂ ಸಂಖ್ಯಾಂ ಸಂಖ್ಯಾನಿಶಾರದೈಃ ॥೬೭॥ 
ಸದ್ಧರ್ಮದೇವಸಾಧೂನಾಂ ಗುಪ್ಕೈ ತದ್ದ್ಯೋಹಿಮೃತ್ಯವೇ । 
ಶ್ರೇಯಸೇ ಸರ್ವಭೂತಾನಾಮಾನವಿರ್ಭಾವೋಸ್ತಿ ಸತ್ಪತೇಃ ॥ ೬೪॥ 
ಸ ವಾಸುದೇವಃ ಪ್ರಕೃತೌ ಪುಂಸಿ ಕಾರ್ಯೇಷು ಜೈತಯೋಃ । 

ಅನ್ವಿತಶ್ಚೆ ಪೃಥಕ್‌ ಚಾಸ್ತೇ ಸರ್ವಾಧೀಶಃ ಸ್ವಧಾಮನಿ ॥ ೬೫ ॥ 





೬೦. ಸಂಜ್ಞೆ, ವೇದಗಳು, ಶಾಸ್ತ್ರಗಳು, ಕ್ರಿಯೆಗಳು, ಧರ್ಮಗಳು, 
ಅಧಿಕಾರಿಗಳು ಎಲ್ಲವೂ ಪೂರ್ವಕಲ್ಪ ದಲ್ಲಿ ಯಾವ ರೀತಿ ಇದ್ದುವೋ, ಬೇರೆ ಕಲ್ಪ 
ದಲ್ಲಿಯೂ ಅದೇ ರೀತಿ ಇರುವುವು. 

೬೧. ವಿಷ್ಣುವೆಂದು ಯಾರು ಹೇಳಲ್ಪಟ್ಟರುವನೋ ಅವನು ಕೂಡ 
ವಿರಾಟ್ಟು ರುಷಾತ್ಮಕನಾದವನು. ಅವನು ಮರ್ಯಾದೆ (ವ್ಯವಸ್ಥೆಯ ಎಲ್ಲೆ 
ಕಟ್ಟು)ಗಳನ್ನು ಪರಿಪಾಲಿಸುತ್ತ ಅಖಿಲಲೋಕಗಳನ್ನೂ ಪೋಷಿಸುತ್ತಾನೆ. 

೬೨. ಮನು ಮೊದಲಾದವರಿಂದ ರಕ್ಷಿಸಲ್ಪಡುತ್ತಿರುವ (ಧರ್ಮ) ಸೇತು 
ಗಳು ಕಾಮರೂಪಿಗಳಾದ ಅಸುರರಿಂದ ಯಾವಾಗ ಭಿನ್ನವಾಗುವುವೋ ಆಗ 
ಬ್ರಹ್ಮಾದಿಗಳಿಂದ ಪ್ರಾರ್ಥಿಸಲ್ಪಡುವವನಾಗಿ ಸ್ವಯಂ ವಾಸುದೇವನೇ ಭೂತಲ 
ದಲ್ಲಿ ಅವತಾರಮಾಡಿ ಬರುವನು. 

೬೩. ಭಗವಂತನ ಎಷ್ಟು ಅವತಾರಗಳು ಮೊದಲೆ ಆಗಿಹೋದುವೋ 
ಮುಂದೆ ಎಷ್ಟು ಆಗಲಿರುವುವೊ ಅವುಗಳನ್ನು ಲೆಕ್ಕಮಾಡಲು ಗಣಿತನಿಶಾರದರಿಗೂ 
ಶಕ್ಯವಲ್ಲವು. 

೬೪. ಸದ್ಧರ್ಮ, ದೇವತೆಗಳು, ಸಾಧುಗಳು--ಇವರ ರಕ್ಷಣೆಗೂ, ಇವರ 
ದ್ರೋಹಿಗಳಾದವರಿಗೆ ಮೃತ್ಯುವನ್ನುಂಟುಮಾಡುವುದಕ್ಕೂ, ಸರ್ವಭೂತಗಳ 
ಶ್ರೇಯಸ್ಸಿಗಾಗಿಯೂ ಸತ್ಪತಿಯ (ಸಜ್ಜನರೊಡೆಯನಾದ ಭಗವಂತನ) ಅವತಾರ 
ವಾಗುತ್ತದೆ. 

೬೫. ಆ ವಾಸುದೇವನು ಪ್ರಕೃತಿಯಲ್ಲಿಯೂ, ಪುರುಷನಲ್ಲಿಯೂ ಅವರಿಬ್ಬರ 


೩೬೬ ಶ್ರೀ ಸ್ಯಾಂದೆಮಹಾಪುರಾಣಂ 


ವ್ಯಾಪ್ಯ ಸ್ವಾಂಶೈರಿಮಾನ್‌ಲ್ಲೊ ೇಕಾನ್ಯಥಾಗ್ನಿನರುಣಾದಯಃ । 


ಸ್ವಸ್ಟ್ಯಾಸತೇ ಸ್ವಸ್ಥಲೋಕೇ ತಥೈಸ ಭಗವಾನ್‌ ಮುನೇ ॥ ೬೬ ॥ 
ಸರ್ಗಾತ್ಪ್ರಾಕೃಚ್ಚಿದಾನಂದಃ ಶುದ್ಧ ಏಕಶ್ಚ ನಿರ್ಗುಣಃ । 
ಯಥಾಸೀತ್ತಾದೃಗೇನಾಸಾವಸ್ವಿತೋಷ್ಯಸ್ತಿ ನಿರ್ಮಲಃ ! ೬೭ ॥ 
ನಾಯುತೇಜೋಜಲಕ್ಕ್ಟ್ಮಾಸು ತತ್ತ ತ್ಯಾರ್ಯೀಷು ಖಂ ಯಥಾ । 
ಅಸ್ತೀಯಾಪ್ಯಸ್ತಿ ನಿರ್ಲೇಪಂ ಯಥಾಪೂರ್ವಂ ತಥೈಷ ಹಿ (೬೮ ॥ 
ಸರ್ಮೋಪಾಸ್ಕೋ ನಿಯಂತಾ ಚ ವ್ಯಾಪಕಶ್ಚೈಷ ಕೀರ್ತಿತಃ । 

ಆತ್ಯಂತಿಕೇ ಲಯೇಸಫೈಷಸ ಭವತ್ಯೇನ ಯಥಾ ಪುರಾ ॥೬೯॥ 
ವೈರಾಜಃ ಪುರುಷೋ ಯೋತ್ರ ಪ್ರೋಕ್ಕೊಇಸಾವೀಶ್ವರಾಭಿಧಃ । 
ಜ್ಞೇಯಃ ಸ್ಪತಂತ್ರಃ ಸರ್ವಜ್ಞೋ ನಶ್ಯಮಾಯಶ್ಚ ನಾರದ ॥೭೦॥ 
ಏತಸ್ಯೈನ ಸ್ವರೂಪಾಣಿ ಬ್ರಹ್ಮನಿಷ್ಣುಶಿವಾಸ್ತ್ರಯಃ । 

ರಜ ಆದಿ ಗುಣೋಸೇತಾಃ ಸ್ವಗುಣಾನುಗುಣಕ್ರಿಯಾಃ !೭೧॥ 





ಕಾರ್ಯಗಳಲ್ಲಿಯೂ ಸೇರಿಕೊಂಡಿರುವನು. ಸರ್ವಾಧೀಶನಾದ ಅವನು ತನ್ನ 
ದಿವ್ಯಧಾಮದಲ್ಲಿ (ಯಾವುದಕ್ಕೂ ಅಂಟದೆ) ಪ್ರತ್ಯೇಕವಾಗಿಯೆ ಇರುವನು. 

೬೬. ಎಲ್ಲೆ ಮುನಿಯೇ! ಅಗ್ಟಿ, ವರುಣ ಮೊದಲಾದವರು ಈ ಲೋಕ 
ಗಳನ್ನು ತಮ್ಮ ಅಂಶಗಳಿಂದ ವ್ಯಾಪಿಸಿಕೊಂಡು ಹೇಗೆ ತಮ್ಮತಮ್ಮ ಲೋಕ 
ಗಳಲ್ಲಿ ಸುಖವಾಗಿರುವರೋ ಹಾಗೆಯೇ ಈ ಭಗವಂತನೂ ಕೂಡ ಇರುತ್ತಾನೆ. 

೬೭, ಆತನು ಸೃಷ್ಟಿಗೆ ಮೊದಲು ಹೇಗೆ ಸಚ್ಚಿದಾನಂದಸ್ವರೂಸನೂ, 
ಶುದ್ಧನೂ, ನಿರ್ಗುಣನೂ, ಏಕೈಕನೂ ಆಗಿದ್ದರೋ ಹಾಗೆಯೇ ಸೃಷ್ಟಿ ಯೊಡನೆ 
ಸೇರಿದಾಗಲೂ ನಿರ್ಮಲನಾಗಿಯೇ ಇದ್ದಾನೆ. 

೬೮. ವಾಯು, ತೇಜಸ್ಸು, ಅಗ್ನಿ ಮತ್ತು ಭೂಮಿಗಳಲ್ಲಿಯೂ ಅವವುಗಳ 
ಕಾರ್ಯಗಳಲ್ಲಿಯೂ ಸೇರಿಕೊಂಡಿದ್ದರೂ ಆಕಾಶವು ಹೇಗೆ ಮೊದಲಿನಂತೆಯೇ 
ನಿರ್ಲೇಪವಾಗಿರುವುದೋ ಹಾಗೆಯೇ ಭಗವಂತನೂ ಎಂದು ತಿಳಿ. 

೬೯. ಈ ಭಗವಂತನು ಸರ್ವರಿಗೂ, ಉಪಾಸ್ಯನಾದವನು ; ಸರ್ವವನ್ನೂ 
ನಡಸತಕ್ಕವನು; ಎಲ್ಲ ಕಡೆಯೂ ವ್ಯಾಪಿಸಿರುವವನು ಎಂದು ಹೇಳಲ್ಪಟ್ಟಿರುವನು. 
ಕೊಟ್ಟಕೊನೆಯ ಸಂಪೂರ್ಣ ಪ್ರಲಯದಲ್ಲಿ ಪೂರ್ವದಂತೆಯೇ ಆಗಿಬಿಡುತ್ತಾನೆ. 

೭೦. ಎಲೈ ನಾರದನೇ! ಯಾವ ನಿರಾಟ್‌ಪುರುಷನು ಇಲ್ಲಿ ಈಶ್ವರನೆಂದು 
ಹೇಳಲ್ಪಟ್ಟರುವನೋ ಅವನು ಸ್ವತಂತ್ರನೆಂದೂ, ಸರ್ವಜ್ಞನೆಂದೂ, ಮಾಯೆ 
ಯನ್ನು ತನ್ನ ವಶದಲ್ಲಿಟ್ಟುಕೊಂಡಿರುವವನೆಂದೂ ತಿಳಿಯತಕ್ಕುದು. 

೭೧. ರಜೋಗುಣ ಮೊದಲಾದ ಗುಣಗಳಿಂದ ಕೊಡಿ, ತಮ್ಮ ಗುಣ 


ಚೆತುರ್ಪಿಂಶೋತಧ್ಯಾಯೆಃ ೩೬೭ 


ಬ್ರಹ್ಮಣೋ ಯೇ ಸಮುತ್ಪನ್ನಾ ದೇವಾಸುರನರಾದಯಃ । 


ತೇ ಜೀನಸಂಜ್ಞಾಹ್ಯಲ್ಪಜ್ಞಾಃ ಪರತಂತ್ರಾ ಭವಂತಿ ಚ ॥ ೭೨॥ 
ಜೀವಾನಾಮಾಶ್ವರಾಣಾಂ ಚ ತನವಃ ಕ್ಸೇತ್ರಸಂಜ್ಞಕಾಃ 1 
ಮಹದಾದಿತತ್ತ ನಂಯ್ಯಃ ಸ್ಸೇತ್ರಜ್ಞಾ ಖ್ಯಾಸ್ತು ತದ್ದಿ ದಃ ॥ ೭೩ ॥ 


ಕ್ಟೇತ್ರಾಣಾಂ ಚ ಕ್ಸೇತ್ರನಿದಾಂ ಪ್ರಧಾನಪುರುಷಸ್ಯ ಚ । 

ಮಾಯಾಯಾಃ ಕಾಲಶಕ್ತೇಶ್ವ ಅಕ್ಬರಸ್ಯ ಪರಾತ್ಮನಃ । 

ಪೃಥಕ್‌ ಸೃಥಗ್ಗಕ್ಸಣೈರ್ಯಜ್ಜ್ಞಾನಂ ತಜ್ಜ್ಞ್ಞಾನಮುಚ್ಯತೇ ॥೭೪॥ 
ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 


ದ್ವಿತೀಯೇ ವೈಷ್ಣವಖಂಡೇ ಶ್ರೀವಾಸುದೇವಮಾಹಾತ್ಮ್ಯೇ $ ಜ್ಞಾನಸ್ವರೂಪ 
ನಿರೂಪಣಂ3* ನಾಮ ಚತುರ್ನಿಂಶೋಧ್ಯಾಯಃ 





ಗಳಿಗೆ ಅನುಗುಣವಾದ ಕ್ರಿಯೆಗಳುಳ್ಳವರಾದ ಬ್ರಹ್ಮ, ವಿಷ್ಣು, ಶಿವ ಎಂಬ 
ಈ ಮೂವರೂ ಇವನ ಸ್ವರೂಸಗಳೇ. 

೭೨. ದೇವ, ಅಸುರ ನರರೇ ಆದಿಯಾಗಿ ಯಾರು ಯಾರು ಬ್ರಹ್ಮನಿಂದ 
ಉತ್ಪ್ಸನ್ನರಾದರೋ ಅವರು “"ಜೀವ' ಎಂಬ ಹೆಸರುಳ್ಳವರೂ, ಅಲ್ಪ್ಬಜ್ಞರೂ, 
ಪರತಂತ್ರರೂ ಆಗಿದ್ದಾರೆ. 

೭೩. ಜೀವರ ಮತ್ತು ಈಶ್ವರರ ದೇಹಗಳು "ಕ್ಷೇತ್ರ? ಎಂಬ ಸಂಜ್ಞೆ 
ಯುಳ್ಳವು; "ಮಹತ್ತು? ಮೊದಲಾದ ತತ್ತ್ವಮಯವಾಗಿರುವುವು. ಆ ಕ್ಬೇತ್ರ 
ವನ್ನು ಬಲ್ಲವರು ಕ್ಸೇತ್ರಜ್ಞರು. 

೭೪. ಕ್ಲೇತ್ರಗಳು, ಕ್ಲೇತ್ರಜ್ಞರು, ಪ್ರಧಾನಪುರುಷ, ಮಾಯೆ, ಕಾಲಶಕ್ತಿ, 
ಅಕ್ಬರ, ಮತ್ತು ಪರಮಾತ್ಮ--ಇವರ ಬೇರೆಬೇರೆ ಲಕ್ಷಣಗಳಿಂದ ಇವನ್ನೆಲ್ಲ 
ತಿಳಿಯುವ ಜ್ಞಾನವು ಯಾವುದೋ ಅದೇ ಜ್ಞಾನವೆಂದು ಹೇಳಲ್ಪಡುತ್ತದೆ.” 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಮಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಶ್ರೀವಾಸುದೇವ 
ಮಾಹಾತ್ಮ್ಯ ದಲ್ಲಿ 66 ಜ್ಞ್ಞಾನಸ್ವರೂಪನಿರೂಪಣ'' ವೆಂಬ 
ಇಪ್ಪತ್ತನಾಲ್ಕನೆಯ ಅಧ್ಯಾಯವು ಮಂಗಿದುದು 


n ಶ್ರೀಃ ॥ 
ಅಥ ಪಂಚವಿಂಶೋಧ್ಯಾಯಃ 
ವೈರಾಗ್ಯಭಕ್ತಿನಿರೊಪಣಂ 
ಶ್ರೀ ನಾರಾಯಣ ಉವಾಚ: 
ವೈರಾಗ್ಯಸ್ಯಾಥೆ ತೇ ವಚ್ಮಿ ಲಕ್ಷ್ಮಣಂ ಮುನಿಸತ್ತಮ । 


ಶ್ಪಯಿಷ್ಣುನಸ್ತುಷ್ಟರುಚಿಃ ಸರ್ವಥೇತಿ ತದೀರಿತಂ Hon 
ಆರಭ್ಯ ಮಾಯಾಪುರುಷಾತ್‌ ಸರ್ವಾಹ್ಯಾಕೃತಯಸ್ತು ಯಾಃ । 
ಕಾಲಶಕ್ತ್ಯಾ ಭಗವತೋ ನಾಶ್ಯಂತೇ ತಾಶ್ಚ ತದ್ವಶಾಃ Hou 
ಪ್ರತ್ಯಕ್ಸೇಣಾನುಮಾನೇನ ಶಾಬ್ದೇನ ಚ ವಿವೇಕಿಭಿಃ । 

ಅಸತ್ಯತಾ ಕೃತೀನಾಂ ಚ ನಿಶ್ಚಿತಾ ಸತ್ಯತಾತ್ಮನಾಂ !೩॥ 
ನಿತ್ಯೇನ ಪ್ರಲಯೇ ನೈಷ ಕಾಲೋ ನೈಮಿತ್ತಿಕೇನ ಚ । 

ಪ್ರಾಕೃತಿಕೇನೆ ರೂಪೇಣ ಚರತ್ಯಾತ್ಯಂತಿಕೇನ ಚ ॥೪॥ 
ದೇಹಿದೇಹಾ ಇಮೇ ನಿತ್ಯಂ ಕ್ಸೀಯಂತೇ ಪರಿಣಾನಿಂನಃ । 

ಕ್ರಮೇಣ ದೃಶ್ಯತೇ ಯತ್ರೆ ಬಾಲ್ಯತಾರುಣ್ಯವಾರ್ಧಕಂ ॥1೫॥ 





ಕನ್ನಡದ ಅನುವಾದ 
ವೈರಾಗ್ಯಭಕ್ತಿನಿರೂಪಣ 

೧. ಶ್ರೀನಾರಾಯಣನು ಹೇಳುತ್ತಾನೆ: " ಎಲ್ಲೆ ಮುನಿಶ್ರೇಷ್ಮನೇ! 
ಇನ್ನು ನಿನಗೆ ವೈರಾಗ್ಯದ ಲಕ್ಸ್ಮಣವನ್ನು ಹೇಳುತ್ತೇನೆ. ನಾಶವಾಗಿಹೋಗುವ 
ವಸ್ತುಗಳಲ್ಲಿ ಸರ್ವಪ್ರಕಾರದಿಂದಲೂ ರುಚಿಯಿಲ್ಲದಿರುವುದೇ ವೈರಾಗ್ಯಲಕ್ಷಣ 
ವೆಂದು ಹೇಳಿದೆ. 

೨. ಮಾಯಾಪುರುಷನನ್ನು ಮೊದಲುಗೊಂಡು ಆಕಾರಹೊಂದಿದ ವಸ್ತು 
ಗಳು ಯಾವುವಿರುವುವೋ ಅವೆಲ್ಲವೂ ಭಗವಂತನ ಕಾಲಶಕ್ಕಿಯಿಂದ ನಾಶ 
ಗೊಳಿಸಲ್ಪಡುತ್ತವೆ; ಅವು ಆ ಕಾಲಶಕ್ಕಿಗೆ ವಶವಾಗಿರುವುವು. 

೩. ನಿವೇಕಿಗಳಾದವರು ಪ್ರತ್ಯಕ್ಸ, ಅನುಮಾನ, ಶಬ್ದ--ಈ ಮೂರು 
ಪ್ರಮಾಣಗಳಿಂದಲೂ, ಕೃತಿಗಳ ಅಸತ್ಯತೆಯನ್ನೂ, ಆತ್ಮರ ಸತ್ಯತೆಯನ್ನೂ 
ನಿಶ್ಚಯಿಸಿದ್ದಾರೆ. 

೪. ಈ ಕಾಲವು ನಿತ್ಯರೂಸದಿಂದಲೂ, ನೈಮಿತ್ತಿಕರೂಸದಿಂದಲೂ, 
ಪ್ರಳಯರೂಪದಿಂದಲೂ, ಪ್ರಾಕೃತಿಕರೂಪದಿಂದಲ್ಕೂ ಆತ್ಯಂತಿಕರೂಪದಿಂದಲೂ 
ಚಲಿಸುತ್ತಿರುವುದು. 

೫. ದೇಹಿಗಳ ದೇಹಗಳು ನಿತ್ಯವೂ ಪರಿಣಾಮಹೊಂದುವುದಾಗಿ ಕ್ಸೀಣಿ 


ಪಂಚವಿಂಶೋ$ಧ್ಯಾಯಃ 


೩೬೯ 
ಸೂಕ ೬ಕ್ಕೌನ್ಸೇಶ್ಸ ತೇ ತತ್ತು ಗತಿರ್ದೀಸಾರ್ಜಿಸೋ ಯಥಾ । 

ಫಲನ್ನ ಣೆ _ರ್ವಾಂನುಪದಂ ಜಾಯಮಾನಾ ವೃಮೇ ಯಥಾ ॥೬॥ 
ತಸ್ಯಾ ೦ತಸ್ಕಾ ಮವಸ್ಥಾಯಾಂ ದುಃಖಂ ಚ ಮಹದೀಕ್ಸ, ತೇ! 

ಜಾಗೆ ಸ ದಾದಿಷ್ಯ ವಸ್ಥಾ ಸು ದುಃಖಂ ಚೈನ ಪುನಃ ಪುನಃ” ॥೭॥ 
ದುಃಖಮಾಧ್ನ ತ್ಮ್ಮಿಕಂ ಭೂರಿ ದೃಶ್ಯ ತೇ ಚಾಧಿಭೌತಿಕಂ । 
ಆಧಿದೈವಿಕಮಸ್ಯತ್ರ ದುಃಖಮೇವಾಸ್ತಿ ದೇಹಿನಾಂ ॥೮॥ 


ಹಾ ಹಾ ಮುಮಾರ ಮತ್ತುತ್ರೋ ಹಾ ಪತ್ನೀ ವ್ರ್ರಿಯತೇ ಮಮ । 
ತಾತಂ ಮೇಂಭಕ ಕ್ಲೆಯದ್ದ್ಯಾಫೆಸ್ರಾ € ದಷ್ಟಾ ಸರ್ನೇಣ ಮೇ ನಧೂಃ॥ ೯ ॥ 
ಮಹಾಸೌ ಧೋಗ್ನಿನಾ ದಗೊ ಸೀ ಹಾಹಾ 'ಸೋಷಸ್ಕ್ಯ ರೋಂದ್ಯನೇ। 


ಸ್ವಕುಟುಂಬಂ ಕಥಂ ಪ್ರೋಷ್ಯೇ ನಾನರ್ಷತ್ಪಾ ಕಶಾಸನಃ ॥೧೦॥ 
ಸಸ ಕಸಮೃ ದ್ಧ 9 ಮತೆ ಕತ್ರ ಂ ಹಾಹಾ ದಗ್ಗಂ ಹಿಮಾಗಿ ಗ್ಮಿನಾ । 
ಹ ೦್ರಯಂತೇ ತಸ್ಯ ರೈ ರ್ಗಾವಃ ಸರ್ವಸ್ವಂ ಮಮ ಬತಾ Hoon 





ಸುತ್ತಲೇ ಇರುತ್ತವೆ. ಅವುಗಳಲ್ಲಿ ಬಾಲ್ಯ, ತಾರುಣ್ಯ, ವಾರ್ಧಕ್ಯಗಳು ಕ್ರಮ 
ವಾಗಿ ಕಾಣಿಸಿಕೊಳ್ಳುತ್ತವೆ. 

೬. ದೀಪದ ಬೆಳಕಿನ ಪರಿಣಾಮದಂತೆಯೂ, ಮರದಲ್ಲಿ ಹೆಜ್ಜೆ ಹೆಜ್ಜೆಗೂ 
ಉಂಟಾಗುತ್ತಿರುವ ಫಲವೃದ್ಧಿಯಂತೆಯೂ ಸೂಕ್ಸ್ಮೃವಾಗಿರುವುದರಿಂದ 
ಆ ಗತಿಯು ಯಾರಿಗೂ ಗೋಚರವಾಗುವುದಿಲ್ಲ. 

೭. ಆಯಾಯ ಅವಸ್ಥೆ ಕೈಯಲ್ಲಿ ಮಹತ್ತಾದ ದುಃಖವು ಕಂಡುಬರುತ್ತದೆ. 
ಜಾಗ್ರತ್ತೇ (ಎಚ್ಚರ) ಮೊದಲಾದ. ಅವಸ್ಥೆ ಗಳಲ್ಲಿಯೂ ದುಃಖವೇ ಮತ್ತೆ ಮತ್ತೆ, 
ತೋಂಬರುತ್ತ ದೆ. 

೮. ದೇಹಿಗಳಿಗೆ ಆಧ್ಯಾತ್ಮಿಕವಾದ ದುಃಖವೂ, ಆಧಿಭೌತಿಕವಾದ ದುಃಖವೂ 
ಇದ್ದೇ ಇರುವುದು. 

೯. "ಅಯ್ಯೋ ನನ್ನ ಮಗನು ಸತ್ತನು! ಅಯ್ಯೋ ನನ್ನ ಹೆಂಡತಿಯು 
ಸಾಯುತ್ತಾಳೆ! ನನ್ನ ತಂದೆಯನ್ನು ಹುಲಿ ತಿಂದಿತು! ನನ್ನ ಪಶ್ಚಿಯನ್ನು 
ಹಾವು ಕಚ್ಚಿತು! 

೧೦. ಹಾಹಾ! ಸಮಸ್ತ ಸಲಕರಣೆಗಳಿಂದಲೂ ತುಂಬಿದ ನನ್ನ ಮಹಾ 
ಸೌಧವು ಈಗ ಬೆಂಕಿಯಲ್ಲಿ ಸುಟ್ಟುಹೋಯಿತೇ! ಮಳೆಯು ಬರಲಿಲ್ಲ, ಬೆಳೆಗಳು 
ಆಗಲಿಲ್ಲವಲ್ಲಾ; ನನ್ನ ಕುಟುಂಬವನ್ನು ಹೇಗೆ ಪೋಸಿಸಲಿ? 

೧೧. ಅಯ್ಯೋ! ಸಸ್ಯಗಳಿಂದ ಸಮ್ಮ ದ್ಧ ವಾಗಿದ್ದ ನನ್ನ ಹೊಲಗದ್ದೆಗಳು 
ಹಿಮಾಗ್ನಿಯಿಂದ ಸುಟು ಹೋದುವು! ಕಳ್ಳರು ಗೋವುಗಳನ್ನು ಕದ್ದು ಹೊಡೆದು 
ಕೊಂಡು ಹೋಗುತ್ತಿದ್ದಾರೆ! ನನ್ನ ಸರ್ವಸ್ವವೂ ಲೂಟಯಾಯಿತು! 


೩೭೦ ಶ್ರೀ ಸ್ಕಾಂದಮಹಾಪುರಾಣಂ 


ನೃಪೇಣ ದಂಡಿತೋತ್ಕರ್ಥಂ ಶತ್ರುಣಾ ಹಾಂತಿತಾಡಿತಃ । 

ಕಂ ಕರೋಮಿ ಚೆ ಕಂ ಬ್ಳೂಯಾಂ ಮಾತಾ ಮೇ ವ್ಯಭಿಚಾರಿಣೀ ॥ ೧೨ ೫ 
ವಿಷಂ ಪಾಸ್ಕಾವಿಂ ಹಾಹಾಂದ್ಯ ಮತ್ತತ್ಲೀಂ ಶತ್ರುರಾಕೃಷತ್‌ । 

ಹಾ ಸ್ವಸಾ ಮೇ ಹೃತಾಮ್ಲೆ ಚೈ ಪರ್ಹಾ ಹಾರಿಃ ಪ್ರಾಪ ಮರ್ಮಭಿತ್‌ ॥ 
ಮ್ರಿಯೇ ಜ್ವರಾತಿವ್ಯಥಯಾ ಯಮದೂತಾ ಇಮೇ ಹಹಾ । 

ಇತ್ಸಂ ಕೋರೊಯೆಮಾಣಾ ಹಿ ದೃಶ್ಯಂತೇ ಸರ್ವತೋ ಜನಾಃ ॥ ೧೪ ॥ 
ಅವಸ್ಥಾನಾಂ ಶರೀರಸ್ಯ ಜನ್ಮಮೃತ್ಯೂ ಪ್ರತಿಕ್ಟೈಣಂ । 


ಕಾಲೇನ ಪ್ರಾಪ್ಲುನದ್ಧಿಃ ಸ್ವಂ ಪ್ರಾರಬ್ಧಂ ದುಃಖಮಶ್ಯತೇ ॥ ೧೫ ॥ 
ಪ್ರಾರಜ್ಮಾಂತೇ ಮೃತ್ಯುದುಃಖಂ ಭವತ್ಯಪ್ರತಿಮಂ ಹಿ ತತ್‌ । 
ಮೃತ್ಥಾಪಿ ಚ ಮಹದ್ದುಃಖಂ ಪ್ರಾಪ್ಯತೇ ಯಮಯಾತನಾ8 ॥ ೧೬॥ 


ತತೋ ಜರಾಯು ಜೋದ್ಬಿಜ್ಜಸ್ವೇದಜಾಂಡಜಯೋನಿಷು । 
ಭೂತ್ವಾ ಭೂತ್ವಾ ಯಥಾ ಕರ್ಮ ಮ್ರಿಯತೇ ದುಃಖತೈಃ ಪುನಃ॥ ೧೭ ॥ 





೧೨. ರಾಜನಿಂದ ಅತಿಯಾಗಿ ದಂಡಿಸಲ್ಪಟ್ಟದ್ದೇನೆ! ಅಯ್ಯೋ, ಶತ್ರುವು 
ನನ್ನನ್ನು ಅತಿಯಾಗಿ ಹೊಡೆದುಬಿಟ್ಟನು! ಏನುಮಾಡಲಿ? ನನ್ನ ತಾಯಿಯು 
ವ್ಯಭಿಚಾರಿಯಾಗಿದ್ದಾಳೆ! ಯಾರಿಗೆ ಹೇಳಿಕೊಳ್ಳಲಿ? 

೧೩. ಅಯ್ಯೋ, ಅಯ್ಯೋ, ನನ್ನ ಹೆಂಡತಿಯನ್ನು ಶತ್ರುವು ಎಳೆದುಕೊಂಡು 
ಹೋದನು! ನನ್ನ ಸೋದರಿಯನ್ನು ಮ್ಲೇಚ್ಛರು ಅಸಹರಿಸಿಕೊಂಡುಹೋದರು! 
ಹಾಹಾ! ಶತ್ರುವು ನನ್ನ ಮರ್ಮಕ್ಕೆ ಹೊಡೆದುಬಿಟ್ಟನು! ಈಗ ವಿಷವನ್ನು 
ಶುಡಿದುಬಿಡುತ್ತೇನೆ. 

೧೪. ಜ್ವರದ ಅತಿವ್ಯಥೆಯಿಂದ ಸಾಯುತ್ತೇನೆ. ಅಯ್ಯೋ, ಯಮದೂತರು 
ಇಲ್ಲಿಗೆ ಬಂದಿದ್ದಾರೆ! ಈ ರೀತಿಯಾಗಿ ಜನರು ಎಲ್ಲೆಲ್ಲಿಯೂ ಬಗೆ ಬಗೆಯಾಗಿ 
ಗೋಳಾಡುತ್ತಿರುವುದೇ ಕಾಣಿಸುವುದು. 

೧೫. ಶರೀರದ ಬೇರೆ ಬೇರೆ ಅವಸ್ಥೆ ಗಳನ್ನೂ, ಜನ್ಮಮೃತ್ಯುಗಳನ್ನೂ ಪ್ರತಿ 
ಸ್ಪಣದಲ್ಲಿಯೂ ಕಾಲವಶದಿಂದ ಪಡೆಯುತ್ತ ತಮ್ಮ ತಮ್ಮ ಪ್ರಾರಬ್ಧದುಃಖ 
ವನ್ನು ಅನುಭವಿಸುತ್ತಾರೆ. 

೧೬. ಪ್ರಾರಬ್ಧದುಃಖವು ಮುಗಿದಮೇಲೆ ಮರಣದುಃಖವುಂಟಾಗುತ್ತದೆ. 
ಆ ದುಃಖಕ್ಕೆ ಎಣೆಯಿಲ್ಲ. ಮರಣಹೊಂದಿದಮೇಲೂ ಯಮಯಾತನೆಗಳ 
ಮಹಾದುಃಖವುಂಟಾಗುತ್ತದೆ. 

೧೭. ಆಮೇಲೆ ಜರಾಯುಜ (ಗರ್ಭಕೋಶದಲ್ಲಿ ಹುಟ್ಟುವ ಪ್ರಾಣಿಗಳು), 
ಉದ್ಬಿಜ್ಜ (ನೆಲವನ್ನು ಚೀಳಿಕೊಂಡುಬರುವ ಸಸ್ಯಾದಿ ಜೀವಿಗಳು), ಸ್ವೇದಜ 
(ಬೆವರಿನಿಂದ ಹುಟ್ಟು ಜೀವಿಗಳು), ಅಂಡಜ (ಮೊಟ್ಟೆಯಿಂದ ಹುಟ್ಟುವ ಪ್ರಾಣಿ 


ಪಂಚವಿಂಶೋ9$ಧ್ಯಾಯಃ ೩೭೧ 


ನಿತ್ಯಃ ಪ್ರಲಯ ಏನಂ ತೇ ಕೀರ್ಶಿತಃ ಸೂಕ್ಸ್ಮಯಾ ಪೃಶಾ। 
ಸ ಜ್ಮೇಯೋಂಥ ಮುನೇ ನಚ್ಚಿ ಲಯಂ ನೈಮಿತ್ತಿಕಾಭಿಧಂ ॥ ೧೮ ॥ 
ನಿಮಿತ್ತೀಕೃತ್ಯ ರಜನೀಂ ಭವೇದ್ವಿಶ್ಚಸೃಜಸ್ತು, ಯಃ । 


ಸೈಮಿತ್ತಿಕಃ ಸ ಕಥಿತೋ ಲಯೋ ದೈನಂದಿನಶ್ಚ ಸಃ ॥೧೯॥ 
ಚತುರ್ಯುಗಾನಾಂ ಸಾಹಸಂ ದಿನಂ ವಿಸ್ವಸೃಜೋ ಮುನೇ । 

ನಿಶಾ ಚ ತಾನತೀ ತಸ್ಯ ತದ್ದ್ಯಯಂ ಕಲ್ಪ ಉಚ್ಯತೇ ॥ on 
ಏಕೈಕಸ್ಮಿನ್‌ ದಿನೇ ತಸ್ಯ ಚತುರ್ದಶ ಚತುರ್ದಶ । 

ಭವಂತಿ ಮನವೋ ಬ್ರಹ್ಮನ್‌ ಧರ್ಮಸೇತ್ವಭಿರಕ್ಸಕಾಃ ॥೨೧॥ 
ಆದ್ಯಃ ಸ್ವಾಯೆಂಭುವಸ್ತತ್ರ ಮನುಃ ಸ್ವಾರೋಜಿಷಸ್ತತಃ । 
ಉತ್ತಮುಸ್ತಾಮಸಶ್ಟಾಂಥ ರೈವತಶ್ಹಾಕ್ಸುಷಸ್ತತಃ ॥ ೨೨ ॥ 
ಶ್ರಾದ್ಧದೇವಶ್ಚ ಸಾನರ್ಣಿರ್ಭಾತ್ಯೋ ರೌಚ್ಯಸ್ತತಃ ಪರಂ । 
ಬ್ರಹ್ಮಸಾನರ್ಣಿನಾಮಾ ಚ ರುದ್ರಸಾವರ್ಣಿರೇವ ಚ ॥ ೨೩ ॥ 


ಗಳು) ಈ ಜನ್ಮಗಳಲ್ಲಿ ತಮ್ಮತಮ್ಮ ಕರ್ಮಕ್ಕನುಸಾರವಾಗಿ ಹುಟ್ಟ ಹುಟ್ಟ 
ದುಃಖಿತರಾಗಿ ಮತ್ತೆ ಮತ್ತೆ ಸಾಯುತ್ತಾರೆ. 

೧೮. ಸೂಕ್ಷ್ಮದೃಷ್ಟಿಯಿಂದ ಈ ರೀತಿಯಾಗಿ ಫಿತ್ಯಪ್ರಳಯವನ್ನು ನಿನಗೆ 
ವಿವರಿಸಿದ್ದೇನೆ. ಮುನಿಯೇ! ಇನ್ನುಮೇಲೆ ನೈಮಿತ್ತಿಕವೆನ್ಸಿಸಿಕೊಳ್ಳುವ 
ಪ್ರಳಯವನ್ನು ತಿಳಿದುಕೊಳ್ಳಬೇಕಷ್ಟೆ ; ಅದನ್ನು ಹೇಳುತ್ತೇನೆ; ಕೇಳು. 

೧೯. ವಿಶ್ವಸೃಷ್ಟಿಕರ್ತನ ರಾತ್ರಿಯನ್ನು ನಿಮಿತ್ತವಾಗಿಟ್ಟುಕೊಂಡು ಯಾವ 
ಪ್ರಳಯವುಂಟಾಗುವುದೋ ಅದು ನೈಮಿತ್ತಿಕಪ್ರಳಯನೆನಿಸಿಕೊಳ್ಳು ತ್ತದೆ. 
ದೈನಂದಿನ ಪ್ರಳಯವೆಂಬುದೂ ಅದೇ. 

೨೦. ಎಲೈ ಮುನಿಯೇ! ನಾಲ್ಕು ಯುಗಗಳೂ ಸಾವಿರಸಾರಿ ಬಂದರೆ 
ವಿಶ್ವಸೃಷ್ಟಿ ಕರ್ತನಾದ ಬ್ರಹ್ಮನಿಗೆ ಒಂದು ದಿನವಾಗುವುದು. ಅವನ ರಾತ್ರಿಯೂ 
ಅಷ್ಟೇ ಆಳವುಳ್ಳದ್ದು (ಎಂದರೆ ಅದೂ ಒಂದುಸಾವಿರ ಚತುರ್ಯುಗಕಾಲ 
ವ್ಯಾಪಿಸುವುದು). ಆ ಹಗಲು ರಾತ್ರಿಗಳೆರಡೂ ಸೇರಿ ಒಂದು ಕಲ್ಪವೆನಿಸುತ್ತದೆ. 

೨೧. ಎಲೈ ಬ್ರಾಹ್ಮಣನೇ, ಅವನ ಒಂದೊಂದು ದಿನದಲ್ಲಿಯೂ ಧರ್ಮ 
ಸೇತುವಿಗೆ ರಕ್ಪಕರಾಗಿ ಹದಿನಾಲ್ಕು ಹದಿನಾಲ್ಕು ಮಂದಿ ಮನುಗಳು ಉಂಟಾಗು 
ತ್ತಾರೆ. 

೨೨-೨೪. ಅವರಲ್ಲಿ ಮೊದಲನೆಯವನು ಸ್ವಾಯಂಭುವಮನುವು. ಆಮೇಲೆ 
ಸ್ವಾರೋಚಿಷನು; ಆಮೇಲೆ ಉತ್ತಮನು ; ಬಳಿಕ ತಾಮಸನು; ಆಮೇಲೆ 
ಕೈವತನು; ಅವನಾದಬಳಿಕ ಚಾಕ್ಲುಷಮನುವು; ಬಳಿಕ ಶ್ರಾದ್ಧದೇವನು; 
ಅನಂತರ ಸಾವರ್ಣಿಯು; ಆ ತರುವಾಯ ಭೌತ್ಯನು; ಅವನಾದ ಬಳಿಕ 


೩೭೨ ಶ್ರೀ ಸ್ಕಾಂದೆಮೆಹಾಪುರಾಣಂ 


ಮೇರುಸಾವರ್ಣಿ ಸಂಜ್ಹೋಂಥ ದಕ್ಸ್ಸಸಾವರ್ಣಿರಂತಿವಂಃ । 


ಚತುರ್ವಶೈತೇ ಮನವಃ ಪ್ರೋಕ್ತಾ ಬ್ರಹ್ಮ್ಮೈಕನಾಸರೇ ॥ ೨೪ ॥ 
ಏಕೈಕಸ್ಯ ಮನೋಃ ಕಾಲೋ ಯುಗಾನಾಂ ಚೈಕಸಪ್ತತಿಃ । 
ದಿನ್ಯೈರ್ದ್ವಾದಶಸಾಹಸ್ಪೈರ್ಯುಗಳಾಲಶ್ಚ ವತ್ಸರೈಃ ॥ ೨೫ ॥ 
ಚತುರ್ವಶಸ್ಯೈವ ಮನೋರಂತರೇಂತಮುಪೇಯಂಖಸಿ । 

ಸಾಯಂಸಂಧ್ಯಾ ನಿಶ್ವಸೃಜೋ ಜಾಯತೇ ಮುನಿಸತ್ತಮ ॥ ೨೬ ॥ 
ದಿನಾವಸಾನೇ ವೈರಾಜಃ ಶಕ್ತೀರಾಕರ್ಷತಿ ಸ್ಥಿತೇಃ | 

ವೈರಾಜಾತ್ಮಾ ತದಾ ರುದ್ರಸ್ತ್ರಿಲೋಕೀಂ ಹರ್ತುಮಾಹತೇ ॥ ೨೭ ॥ 
ಆದೌ ಭವತ್ಯನಾವೃಷ್ಟಿರತ್ಯುಗ್ರಾ ಶತವಾರ್ಷಿಕೀ । 

ತದಾಲ್ಬಸಾರಸತ್ತ್ವ್ವಾನಿ ಕ್ಲೀಯಂತೇ ಸರ್ವಶೋ ಭುವಿ ॥ ೨೮ ॥ 
ಸಾಂವರ್ತಕಸ್ಯ ಚಾರ್ಕಸ್ಯ ರಶ್ಮಯೋಂೃಂ್ಯುಲ್ಬಣಾ ರಸಂ | 
ಆಹಾತಾಲಾಶ್ಸಿಬಂತ್ಯಾಶಂ ಧರಣ್ಯಾಂ ಸರ್ವಮೇವ ಹಿ ॥ ೨೯॥ 


ಸಾರಸಂ ಚೈವ ನಾದೇಂಯಂ ಸಾಮುದ್ರಂ ಚಾಂಬುಸರ್ವಶಃ । 
ಶೋಷಯಿತ್ತಾ ಖಿಲಾನ್‌ ಲೋಕಾನ್‌ ಸೋಂರ್ಕೊೋನಯತಿ ಸಂಕ್ಸ್ಪಯಂ॥ 





ರೌಚ್ಯನು; ಆಮೇಲೆ ಬ್ರಹ್ಮೆಸಾವರ್ಣಿಯು, ಆ ಬಳಿಕ ರುದ್ರಸಾವರ್ಣಿಯು, 
ಅನಂತರ ಮೇರುಸಾವರ್ಣಿಯು, ಕೊನೆಯವನಾಗಿ ದಕ್ಬಸಾವರ್ಣಿಯು-- 
ಈ ಹದಿನಾಲ್ಕುಮಂದಿ ಮನುಗಳು ಬ್ರಹ್ಮನ ಒಂದು ದಿನದಲ್ಲಿ ತಲೆಜೋರುವವ 
ರೆಂದು ಹೇಳಲ್ಪಟ್ಟಿದೆ. 

೨೫. ಒಬ್ಬೊಬ್ಬ ಮನುವಿನ ಕಾಲವೂ ಎಪ್ಪತ್ತೊಂದು ಯುಗದಷ್ಟು. 
ಹನ್ನೆರಡುಸಾವಿರ ದಿವ್ಯವರ್ಷಗಳಕಾಲಕ್ಕೆ ಒಂದು ಯುಗವೆನಿಸುವುದು. 

೨೬. ಎಲ್ಫೈ ಮುನಿಶ್ರೇಷ್ಠನೇ! ಹದಿನಾಲ್ಕನೆಯ ಮನ್ವಂತರವು ಕೊನೆ 
ಯಾಗಲಾಗಿ ವಿಶ್ವಸೃಷ್ಟಿ ಕರ್ತನಿಗೆ ಸಾಯಂಸಂಧೈಯಾಗುತ್ತದೆ. 

೨೭. ದಿನಮುಗಿಯಲು ವೈರಾಜನು (ವಿರಾಟ್ಟುರುಷನು) ಸ್ಥಿತಿಶಕ್ತಿ 
ಗಳನ್ನು ಆಕರ್ಷಿಸಿಕೊಳ್ಳುತ್ತಾನೆ. ಆಗ ವೈರಾಜಾತ್ಮನಾದ ರುದ್ರನು ಮೂರು 
ಲೋಕಗಳನ್ನೂ ಸಂಹರಿಸಲೆಳಸುತ್ತಾನೆ. 

೨೮-೨೯. ಮೊದಲು ನೂರುವರ್ಷಕಾಲ ಅತ್ಯುಗ್ರವಾದ ಅನಾವೃಷ್ಟಿಯು 
ಉಂಟಾಗುತ್ತದೆ. ಆಗ ಭೂಮಿಯಲ್ಲಿ ಎಲ್ಲೆಲ್ಲಿಯೂ ಅಲ್ಪ ಸಾರವುಳ್ಳ ಜೀವಿಗಳು 
ನಾಶವಾಗುತ್ತವೆ. ಸಾಂವರ್ತಕನೆಂಬ ಸೂರ್ಯನ ರಶ್ಮಿಗಳು ಅತ್ಯುಲ್ಬಣಹೊಂದಿ 
ಪಾತಾಳದಿಂದ ಮೊದಲುಮಾಡಿಕೊಂಡು ಭೂಮಿಯಲ್ಲಿರುವ ಸರ್ವರಸವನ್ನೂ 
ಹೀರಿಬಿಡುತ್ತವೆ. 

೩೦. ಸರೋವರಗಳ ನೀರು, ನದಿಗಳ ನೀರು, ಸಮುದ್ರದ ಸೀರು-- 


ಪಂಚನಿಂಶೋ9ಧ್ಯಾಯಃ ಷಷ್ಠಿ 


ತತೋ ಭವತಿ ನಿಸ್ನೇಹಾ ನಷ್ಟಸ್ಥಾನರಜಂಗೆಮಾ | 
ಕೂರ್ಮಪೃಷ್ಠೋಪಮಾ ಭೂಮಿಃ ಶುಷ್ಕಾ ಸಂಕುಚಿತಾ ಭೃಶಂ ॥ ೩೧ ॥ 
ಕಾಲಾಗ್ನಿರುದ್ರಃ ಶೇಷಸ್ಯ ಮುಖಾದುತ್ಬದ್ಯತೇ ತತಃ । 
ಅಧೋಲೋಕಾನ್‌ ಸಪ್ತ ಭೂಮಿಂ ಭುವಃ ಸೃಶ್ನ ದಹತ್ಯಸೌ ॥ ೩೨॥ 
ನಿರ್ದಗೃಲೋಕದಶಕೋ ಜ್ವಾಲಾವರ್ತಭಯಂಕರಃ । 


ಉದ್ವಾಸಿತಮಹರ್ಲೋಕಃ ಕಾಲಾಗ್ನಿಃ ಪರಿವರ್ತತೇ 1 ೩೩ 
ಗತಾಧಿಕಾರಾಸ್ತ್ರಿದಶಾ ಭುವಃ ಸ್ವರ್ಗನಿವಾಸಿನಃ । 

ಮಹರ್ಲೊೋಕಾಜ್ಞನಂ ಯಾಂತಿ ನಹ್ನಿಜ್ಜಾಲಾಭೃಶಾರ್ದಿತಾಃ ॥ ೩೪॥ 
ನಿವೃತ್ತಿಧರ್ಮಾ ಜುಷಯಃ ಪ್ರಾಪ್ತಾಃ ಸಿದ್ಧದಶಾಂ ತು ಯೇ । 
ಭೂತಲಾತ್ರೇಸಿ ತರ್ಹ್ಯೇವ ಖುಷಿಲೋಕಂ ಪ್ರಯಾಂತಿ ಚ ॥ ೩೫ ॥ 
ಉತ್ತಿಸ್ಮಂತಿ ತತೋ ಘೋರಾ ವ್ಯೋನ್ನಿ ಸಾಂವರ್ತಕಾ ಘನಾಃ। 
ಮಹಾಗಜಕುಲಪ್ರಖ್ಯಾಸ್ತಡಿತ್ವಂತೋಂತಿನಾದಿನಃ ॥ ೩೬ ॥ 





ಎಲ್ಲವನ್ನೂ ಇಂಗಿಸಿ ಒಣಗಿಸಿ ಆ ಸೂರ್ಯನು ಅಖಿಲಲೋಕಗಳನ್ನೂ ಪೂರ್ಣ 
ವಾಗಿ ನಾಶಮಾಡುತ್ತಾನೆ. 

೩೧. ಆ ಬಳಿಕ ಭೂಮಿಯು ಸ್ಟೇಹೆ (ಜಿಡ್ಡು) ರಹಿತವಾಗಿ ಸ್ಥಾವರ 
'ಜಂಗಮಗಳೆಲ್ಲವೂ ನಾಶವಾಗಿಹೋಗಿ ಆಮೆಯ ಬೆನ್ನಿನಂತೆ ಒಣಗಿ ಶುಷ್ಪವಾಗಿ 
ಬಹಳ ಸಂಕುಚಿತವಾಗುತ್ತದೆ. 

೩೨. ಆಬಳಿಕ ಆದಿಶೇಷನ ಮುಖದಿಂದ ಕಾಲಾಗ್ನಿರುದ್ರನು ಉದ್ಭ ನಿಸು 
ತ್ತಾನೆ. ಅಧೋಲೋಕಗಳನ್ನೂ, ಸಪ್ತಭೂಮಿಗಳನ್ನೂ ಭುವರ್ಲೋಕವನ್ನೂ, 
ಸ್ವರ್ಲೋಕವನ್ನೂ ಅವನು ದಹಿಸುತ್ತಾನೆ. 

೩೩. ಹೆತ್ತುಲೋಕಗಳನ್ನೂ ಸಂಪೂರ್ಣವಾಗಿ ಸುಟ್ಟುಹಾಕಿ, ಸುತ್ತಿ 
ಉರುಳುತ್ತಿರುವ ಜ್ವಾಲೆಯ ಸುಳಿಗಳಿಂದ ಭಯಂಕರವಾಗಿ ಮಹರ್ಲೊೋಕವನ್ನು 
ತೊಡೆದುಹಾಕಿ ಆ ಕಾಲಾಗ್ದಿಯು ಸುತ್ತುತ್ತಿರುತ್ತದೆ. 

೩೪. ಭುವರ್ಲೋಕ ಸ್ವರ್ಗಲೋಕಗಳ ನಿವಾಸಿಗಳಾದ ದೇವತೆಗಳು 
ತಮ್ಮ ಅಧಿಕಾರಗಳನ್ನು ಕಳೆದುಕೊಂಡು ಬೆಂಕಿಯ ಜ್ವಾಲೆಯಿಂದ ಬಹುಬಾಥೆ 
ಪಡುವವರಾಗಿ ಮಹರ್ಲೋಕದಿಂದ ಜನೋಲೋಕಕ್ಕೆ ಹೋಗುತ್ತಾರೆ. 

೩೫-೩೬. ನಿವೃತ್ತಿಧರ್ಮವನ್ನವಲಂಬಿಸಿದ ಖುಷಿಗಳು ಯಾರು ಸಿದ್ಧದಶೆ 
ಯನ್ನು ಪಡೆದಿರುವರೋ ಅವರೂ ಕೂಡ ಆಗಲೇ ಭೂತಲದಿಂದ ಖುಷಿಲೋಕ 
ವನ್ನು ಹೋಗಿ ಸೇರುತ್ತಾರೆ. ಆ ಬಳಿಕ ಆಕಾಶದಲ್ಲಿ ಮಹಾಗಜಸಮೂಹ ಗಳಂತೆ 
ಬಹಳ ದೊಡ್ಡದಾಗಿ ಮಿಂಚುಹೊಳೆಯಿಸುತ್ತ ಅತಿಯಾಗಿ ಗರ್ಜಿಸುತ್ತಾ ಘೋರ 
ವಾದ ಸಾಂವರ್ತಕ ಮೇಘಗಳೇಳುತ್ತವೆ. 


ತಿ೭೪ ಶ್ರೀ ಸ್ಕಾಂದಮೆಹಾಪುರಾಣಂ 


ಧೂಮ್ರವರ್ಣಾಃ ಸೀತವರ್ಣಾಃ ಕೇಚಿತ್ಛುಮುದಸನ್ನಿಭಾಃ I 
ಲಾಕ್ಲಾರಸನಿಭಾಃ ಕೇಜಿಚ್ಚಾಪಪತ್ರನಿಭಾಸ್ತಥಾ HAL 
ಶಮಯಿತ್ವಾ ಮಹಾವಸ್ನಿಂ ಶತಂ ವರ್ಷಾಣ್ಯಹರ್ನಿಶಂ । 

ವರ್ಷಮಾಣಾಃ ಸ್ಥೂಲಧಾರಾಃ ಸ್ತನಂತಸ್ಕೇ ಘನಾಘನಾಃ 


ಬ್ರಹ್ಮಾಂಡಸ್ಕಾಂತರಾಲಂ ಚೆ ಪೂರಯಂತಿ ಧ್ರುವಾವಧಿ ॥೩೮॥ 
ಏಕಾರ್ಣವಜಲೇ ತಸ್ಮಿನ್‌ ವೈರಾಜಪುರುಷಃ ಸತು । 
ಅನಿರುದ್ಧಾತ್ಮಕಃ ಶೇತೇ ನಾಗೇಂದ್ರಶಯನೇ ಪ್ರಭುಃ Harn 


ತದಾ ದೇವಾಶ್ಚ ಯುಷಂಶೋ ರಜಃಸತ್ಯತಮೋವಶಾಃ | 
ಯೇ ತೇ ಸಹವಿರಿಂಬೇನ ಸ್ಮಕೀಯಗುಣಕರ್ಷಿತಾಃ | 


ಪ್ರವಿಶ್ಯ ತಸ್ಯ ಜಠರೇ ಶೇರತೇ ದೀರ್ಫ್ಥನಿದ್ರಯಾ ॥೪೦॥ 
ಯೇತು ಬ್ರಹ್ಮಾತ್ಮೈಕ್ಯ್ಕಭಾವಾ ವಶೀಕೃತ ಗುಣತ್ರಯಾಃ । 
ನಿವೃತ್ತೇನೈವ ಧರ್ಮೇಣ ವಾಸುದೇವಮುಪಾಸತೇ ॥ ೪೧॥ 


೩೭. ಅವುಗಳಲ್ಲಿ ಕೆಲವು ಧೂಮ್ರವರ್ಣದವು; ಕೆಲವು ಪೀತ (ಹಳದಿ) 
ವರ್ಣದವು; ಕೆಲವು ಕುಮುದಕ್ಕೆ ಸಮಾನವಾಗಿ ನೀಲವಾಗಿರುವುವು. ಕೆಲವು 
ಲಾಕ್ಸಾ (ಅರಗಿನ) ರಸದಂತಿರುವುವು; ಮತ್ತೆ ಕೆಲವು ಚಾಪಪತ್ರಕ್ಕೆ (ಬಾಣದ 
ರಿಕ್ಕೆಯ ಬಣ್ಣಕ್ಕೆ) ಸಮಾನವಾಗಿರುವುವು. 

೩೮. ಬಹು ದೊಡ್ಡವಾದ ಆ ಮೇಘಗಳು ಆ ಮಹಾವಬ್ನಯನ್ನಾರಿಸಿ, 
ನೂರುವರ್ಷಗಳವರೆಗೆ ಹಗಲಿರುಳೂ ಗುಡುಗು ಸಿಡಿಲುಗಳಿಂದ ಮೊಳಗುತ್ತ 
ಸ್ಥೂಲಧಾರೆಯಿಂದ ಮಳೆಸುರಿಸುತ್ತ ಬ್ರಹ್ಮಾಂಡದ ಅಂತರಾಳವನ್ನು ಧ್ರುವ 
ಮಂಡಲದವರೆಗೂ ತುಂಬಿಬಿಡುತ್ತವೆ. 

೩೯. ಏಕಾರ್ಣವವಾಗಿರುವ ಆ ಜಲದಲ್ಲಿ ಪ್ರಭುವಾದ ಆ ವೈರಾಜ 
ಪುರುಷನು ಅನಿರುದ್ಧಾತ್ಮಕನಾಗಿ ನಾಗೇಂದ್ರಶಯನಲ್ಲಿ (ಸರ್ಪದ ಹಾಸಿಗೆಯ 
ಮೇಲೆ) ಮಲಗಿರುವನು. 

೪೦. ಆಗ ರಜಸ್ಸತ್ವ ತಮೋಗುಣಗಳಿಗೆ ವಶರಾಗಿರುವ ಆ ದೇವತೆಗಳೂ, 
ಖುಷಿಗಳೂ ಎಲ್ಲರೂ ಬ್ರಹ್ಮನಿಂದೊಡಗೂಡಿ ತಮ್ಮ ತಮ್ಮ ಗುಣಗಳಿಂದ 
ಆಕರ್ಷಿತರಾಗಿ ಆ ಪುರುಷನ ಹೊಟ್ಟಿಯನ್ನು ಪ್ರವೇಶಿಸಿ ದೀರ್ಥನಿದ್ರಿಯಲ್ಲಿ 
ತೊಡಗುತ್ತಾರೆ. 

೪೧-೪೨. ಯಾರು ಬ್ರಹ್ಮಾತ್ಮೆ ಲಕ್ಯಾ ಭಾವವುಳ್ಳವರಾಗಿ ಗುಣತ್ರಯಗಳನ್ನೂ 
ವಶಪಡಿಸಿಕೊಂಡು ನಿವೃತ್ತಿಧರ್ಮದಿಂದಲೇ ವಾಸುಡೀವನನ್ನು ಉಪಾಸನೆ 
ಮಾಡುವರೋ, ಅವರು ಮಹರ್ಲೊೋಕ ಮೊದಲಾದ ನಾಲ್ಕು ಲೋಕಗಳಲ್ಲಿ 


ಪಂಚವಿಂಶೋ$ಭ್ಯಾಯಃ ೩೭೫ 


ಮಹರಾದಿಷು ಲೋಕೇಷು ತೇ ಚತುರ್ಷು ಕೃತಾಲಯಾಃ 1 

ತಂ ವೈರಾಜಂ ಸಂಸ್ತುವಂತೋ ನಿವಸಂತಿ ಯಥಾಸುಖಂ 1 ೪೨॥ 
ನಾರಾಯಣಃ ಸ ಭಗವಾನ್‌ಸ್ಪರೂಪಂ ಪರಮಾತ್ಮನಃ । 

ಚಿಂತಯನ್‌ ವಾಸುದೇವಾಖ್ಯಂ ಶೇತೇ ವೈ ಯೋಗನಿದ್ರಯಾ ॥೪೩॥ 
ನಿಶಾಂತೇ ಬ್ರಹ್ಮಣಾ ಸಾಕಂ ಸರ್ವೆ ತೇ ತಸ್ಯ ಜಾಠರಾಃ । 


ಉತ್ಸದ್ಯಂತೇ ಯಥಾಪೂರ್ವಂ ಯಥಾಕರ್ಮಾಧಿಕಾರಿಣಃ ॥ ೪೪ ॥ 
ಏವಂ ನೈಮಿತ್ತಿಕೋ ನಾಮ ಶ್ರಿಲೋಕೀಕ್ಸೆಯಲಕ್ಷಣಃ । 

ಪ್ರಲಯಃ ಕಥಿತಸ್ತುಭ್ಯಂ ಪ್ರಾಕೃತಂ ಕೀರ್ತಯಾಮ್ಯಥ ॥ ೪೫ ॥ 
ಯ ಏಷಕೆಲ್ಪಃ ಕಥಿತಸ್ತಾದೃಶಾನಾಂ ಶತತ್ರಯಂ | 

ಸಷ್ಮ್ಯಾಧಿಕಂ ಚ ಯಃ ಕಾಲೋ ವೈಧಸಃ ಸತು ವತ್ಸರಃ ॥ ೪೬ ॥ 
ಪಂಚಾಶತಾ ತೈಃ ಸರಾಥೋ ಬ್ರಹ್ಮಾಯುಸ್ತದ್ದ್ಹ್ವಯಂ ಮತಂ । 
`ಪರಾಖ್ಯಕಾಲೇ ಸಂಪೂರ್ಣೇ ಮಹಾನ್‌ ಭವತಿ ಸಂಕ್ಲೆಯಃ ॥ ೪೭॥ 
ಸಂಹಾರ-ರುವ್ರರೊಸೇಣ ಸಂಹೃತ್ಯ ಸ್ವಂ -ವಿರಾಡ್ಜಪುಃ । 

ಸ್ವಪರೆಂ ನಿರ್ಗುಣಂ ರೂಪಂ ನೈರಾಜೋ ಯಾತುವಿಂಚ್ಛತಿ ॥ ೪೮॥ 


ನೆಲೆಗೊಂಡವರಾಗಿ ಆ ವೈರಾಜಪುರುಷನನ್ನು ಸ್ತುತಿಸುತ್ತ ಮೊದಲಿನಂತೆಯೆ 
ಸುಖವಾಗಿ ವಾಸಮಾಡುವರು. 

೪೩. ಭಗವಂತನಾದ ಆ ನಾರಾಯಣನು ಪರಮಾತ್ಮನಾದ ವಾಸುದೇವ 
ಸ್ವರೂಪವನ್ನು ನೆನೆಯುತ್ತ ಯೋಗನಿದ್ರೆಮಾಡುತ್ತ ಮಲಗಿರುವನು. 

೪೪. ರಾತ್ರಿಯು ಮುಗಿದಮೇಲೆ ಅವನ ಜಠರದಲ್ಲಿ ನೆಲಸಿದ ಅವರೆಲ್ಲರೂ 
ಬ್ರಹ್ಮನೊಡನೆ ಮೊದಲಿನಂತೆಯೇ ಉತ್ಪತ್ತಿಹೊಂದುತ್ತಾರೆ. ಮೊದಲಿನ ಕರ್ಮ 
ಕೃನುಗುಣವಾದ ಅಧಿಕಾರಗಳನ್ನೇ ಅವರು ಪಡೆಯುತ್ತಾರೆ. 

೪೫. ಹೀಗೆ ಮೂರು ಲೋಕಗಳ ಕ್ಬಯಸ್ವರೂಪವಾದ ನೈಮಿತ್ತಿಕ 
ವೆಂಬ ಹೆಸರಿನ ಪ್ರಳಯವನ್ನು ನಿನಗೆ ಹೇಳಲಾಯಿತು. ಇನ್ನು ಪ್ರಾಕೃತ 
ಪ್ರಳಯವನ್ನು ವಿವರಿಸುತ್ತೇನೆ. 

೪೬, ಯಾವ ಕಾಲಕ್ಕೆ ಕಲ್ಪವೆಂದು ಹೇಳಿರುವುದೊ ಅಂಥವು ಮುನ್ಫೂರ 
ಅರುವತ್ತು ಆಗುವುದಕ್ಕೆ ಎಷ್ಟುಕಾಲ ಬೇಕೋ ಆ ಕಾಲವು ಬ್ರಹ್ಮನಿಗೆ ಒಂದು 
ವರ್ಷವೆನಿಸುವುದು. 

೪೭. ಅಂಥ ಐವತ್ತು ವರ್ಷಗಳಿಗೆ ಒಂದು ಪರಾರ್ಧವೆಂದು ಹೆಸರು. 
ಬ್ರಹ್ಮನ ಆಯಸ್ಸು ಅಂಥ ಎರಡು ಪರಾರ್ಧಗಳೆಂದು ಹೇಳಿದೆ. “ಪರಾ? ಎಂಬ 
ಕಾಲವು ಸಂಪೂರ್ಣವಾದಲ್ಲಿ ಆಗ ಮಹಾಪ್ರಳೆಯವುಂಬಾಗುತ್ತದೆ. 

೪೮. ಆಗ ಸಂಹಾರರುದ್ರನ ಸ್ವರೂಪದಿಂದ ತನ್ನ ವಿರಾಟ್‌ಸ್ವರೂಪ ದೇಹ 
ವನ್ನು ಸಂಹರಿಸಿ ವೈರಾಜನು `ಿರ್ಗುಣರೂಪವನ್ನೈದಲು ಇಚ್ಛಿಸುತ್ತಾನೆ. 


೩೭೬ ಶ್ರೀ ಸ್ಮಾಲದಮೆ ಹಾಪುರಾಣಂ 


ತದಾ ಭವತ್ಯನಾನೃಷ್ಟಿಃ ಪೂರ್ವನಚ್ಛತವಾರ್ಷಿಕೀ। 


ಸಾಂಕರ್ಷಣಶ್ಚ ಕಾಲಾಗ್ನಿರ್ದಹತ್ಯಂಡಮುಶೇಷತಃ ॥೪೯॥ 
ಸಾಂವರ್ತಕಾಸ್ತತೋ ಮೇಘಾ ವರ್ಷಂತ್ಯತಿಭಯಾನಕಾಃ । 

ಶತಂ ವರ್ಷಾಣಿ ಧಾರಾಭಿರ್ಮುಸಲಾಕೃತಿಭಿರ್ಮುನೇ ॥ ೫೦॥ 
ಮಹದಾದೇರ್ನಿಕಾರಸ್ಯ ವಿಶೇಷಾಂತಸ್ಯ ಸಂಕ್ಸಯಃ 1 

ಸರ್ವಸ್ಯಾಪಿ ಭವತ್ಯೇವ ವಾಸುದೇವೇಚ್ಛಯಾ ತತಃ ಟ ೫೧೫ 
ಆಸೋ ಗ್ರಸಂತಿ ವೈ ಪೂರ್ವಂ ಭೂಮೇರ್ಗಂಧಾತ್ಮಕೆಂ ಗುಣಂ | 
ಆತ್ತಗಂಧಾ ತತೋ ಭೂಮಿಃ ಪ್ರಲಯತ್ಕಾಯ ಕಲ್ಪತೇ ॥ ೫೨ 


ಗ್ರಸತೇಂಬುಗುಣಂ ತೇಜೋ ರಸಂ ತಲ್ಲೀಯಂತೇ ತತಃ । 

ರೂಪಂ ತೇಜೋಗುಣಂ ವಾಯುರ್ಗ್ರಸತೇ ಲೀಯತೇಂಥೆ ತತ್‌ ॥ ೫೩ ॥ 
ಮಾಯೋರಪಿ ಗುಣಂ ಸ್ಪರ್ಶಮಾಕಾಶೋ ಗ್ರಸತೇ ತತಃ । 

ಪ್ರಶಾಮ್ಯತಿ ತದಾ ವಾಯುಃ ಖಂ ತು ತಿಷ್ಕತ್ಯನಾವೃತಂ ॥ ೫೪ ॥ 


೪೯. ಆಗ ಪೂರ್ವದಂತೆಯೇ ನೂರುವರ್ಷಗಳವರೆಗೂ ಅನಾವೃಷ್ಟಿ 
ಯುಂಟಾಗುತ್ತದೆ. ಸಂಕರ್ಷಣ ಸಂಬಂಧವಾದ ಕಾಲಾಗ್ನಿಯು ಬ್ರಹ್ಮಾಂಡ 
ವನ್ನೆಲ್ಲ ಸಂಪೂರ್ಣವಾಗಿ ಸುಟ್ಟುಬಿಡುತ್ತದೆ. 

೫೦. ಎಲೈ ಮುನಿಯೇ! ಬಳಿಕ ಅತಿ ಭಯಂಕರಗಳಾದ ಸಾಂವರ್ತಕ 
ಮೇಘಗಳು ಒನಕೆಯಾಕಾರದ ಜಲಧಾರೆಗಳನ್ನು ಸುರಿಸುತ್ತ ನೂರುವರ್ಷಗಳ 
ವರೆಗೆ ಮಳೆಗರೆಯುತ್ತವೆ. 

೫೧. ಆ ಬಳಿಕ ವಾಸುದೇವನ ಇಚ್ಛೆಯಿಂದ ವಿಶೇಷಾಂತವುಳ್ಳ ಮಹದ್ವಿ 
ಕಾರಗಳೆಲ್ಲಕ್ಕೂ ಸಂಪೂರ್ಣ ಕ್ರಯವು ಆಗಿಯೇ ತೀರುತ್ತದೆ. 

೫೨. ಮೊದಲು ನೀರು ಭೂಮಿಯ ಗಂಧಾತ್ಮಕವಾದ ಗುಣವನ್ನು ನುಂಗಿ 
ಬಿಡುತ್ತದೆ. ಗಂಧಗುಣವನ್ನು ಕಳೆದುಕೊಂಡ ಭೂಮಿಯು ಆ ಬಳಿಕ ಪ್ರಳಯಕ್ಕೆ 
ಈಡಾಗುತ್ತದೆ. 

೫೩. ಆಮೇಲೆ ತೇಜಸ್ಸು ನೀರಿನ ಗುಣವಾದ ರಸವನ್ನು ಗ್ರಾಸಮಾಡು 
ತ್ತದೆ. ಆ ತರುವಾಯ ಅದು (ಎಂದರೆ ನೀರು, ಅಪ್‌) ಲಯವಾಗುತ್ತದೆ. 
ವಾಯುವು ತೇಜಸ್ಸಿನ ಗುಣವಾದ ರೂಪವನ್ನು ನುಂಗುತ್ತದೆ. ಆಮೇಲೆ 
ಆ ತೇಜಸ್ಸೂ ಲಯವಾಗುತ್ತದೆ. 

೫೪. ಆ ಬಳಿಕ ವಾಯುವಿನ ಗುಣವಾದ ಸ್ಪರ್ಶವನ್ನು ಕೂಡ ಆಕಾಶವು 
ಗ್ರಾಸಮಾಡುತ್ತದೆ. ಆಗ ವಾಯುವು ತಣ್ಣಗಾಗಿ ನಿಂತೇಹೋಗುತ್ತದೆ. ಆಕಾಶ 
ವೊಂದು ಮಾತ್ರ ತೆರೆದು ಸಿಂತಿರುತ್ತದೆ. 


ಪಂಚವಿಂಶೋ9ಧ್ಯಾಯಃ 


೩೭೭ 
ಭೂತಾದಿಸ್ತದ್ಗುಣಂ ಶಬ್ದಂ ಗ್ರಸತೇ ಲೀಯತೇ ಚ ಖಂ । 

ಇಂದ್ರಿಯಾಣಿ ನಿಲೀಯಂಂತೇ ತೈಜಸಾಹಂಕೃತೌ ತತಃ ॥ ೫೫ ॥ 
ಅಹಂಕಾರೇ ವಿಲೀಯಂತೇ ಸಾತ್ತ್ಯಿಕೇ ದೇವತಾ ಮನಃ! 
ಯದ್ಯದ್ಯಸ್ಮಾತ್‌ ಸಮುತ್ಪನ್ನಂ ತತ್ತತ್ತಸ್ಮಿಜ್ಲಿ ಲೀಯತೇ ॥ ೫೬॥ 
ಅಹಂಕಾರೋ ಮಹತ್ತತ್ವೇ ತ್ರಿನಿಧೋಪಿ ಪ್ರಲೀಯತೇ ! 

ತತ್ಪ್ರಧಾನೇ ಚ ತತ್ಪುಂಸಿ ಸ ಮೂಲಪ್ರಕೃತೌ ತತಃ ॥ ೫೭ ॥ 
ಏಷ ಪ್ರಾಕೃತಿಕೋ ನಾಮ ಪ್ರಲಯಃ ಪರಿಗೀಯತೇ । 

ತಿರೋಭವಂತಿ ಜೀವೇಶಾ ಯತ್ರಾಂವ್ಯಕ್ತೇ ಹರೀಚ್ಛಯಾ ॥ ೫೮॥ 


ಯದಾ ಚ ಮಾಯಾಪುರುಷೌ ಕಾಲೋತ್ಯಕ್ಸರತೇಜಸಿ 1 
ತದಿಚ್ಛಯಾ ತಿರೋ ಯಾಂತಿ ಸ ತ್ತೇಕೋ ವರ್ತತೇ ಪ್ರಭುಃ ॥೫೫೯॥ 
ತದಾ ಸೆ ಪ್ರಲಯೋ ಜ್ಞೇಯೋ ನಾರದಾತ್ಯಂತಿಕಾಭಿಧಃ । 
ಇತ್ನಂ ಪ್ರಭೋಃ ಕಾಲಶಕ್ಕ್ಯಾ ಲಯ್ಕೆಕೇತೈಶ್ನತುರ್ನಿಥೈಃ ॥೬೦॥ 





೫೫. ಭೂತಾದಿಯು ಅದರ ಗುಣವಾದ ಶಬ್ದವನ್ನು ಗ್ರಾಸಮಾಡುತ್ತದೆ. 
ಆಗ ಆಕಾಶವು ಲಯಹೊಂದುತ್ತದೆ. ಇಂದ್ರಿಯಗಳು ತೇಜೋರೂಪವಾದ 
ಅಹಂಕಾರದಲ್ಲಿ ಲಯಶಹೊಂದುತ್ತವೆ. 

೫೬. ಸಾತ್ರ್ವಿಕವಾದ ಅಹಂಕಾರದಲ್ಲಿ ದೇವತೆಗಳೂ, ಮನಸ್ಸೂ ಲಯ 
ಹೊಂದುತ್ತವೆ. ಯಾವಯಾವುದು ಯಾವಯಾವುದರಿಂದ ಉತ್ಪತ್ತಿಯಾ 
ಯಿತೋ ಅದದು ಅದದರಲ್ಲೇ ಲೀನವಾಗುತ್ತದೆ. 

೫೭. ಮೂರು ವಿಧವಾದ ಅಹಂಕಾರವೂ ಕೂಡ ಮಹತ್ತತ್ತ್ವದಲ್ಲಿ ಲಯ 
ಹೊಂದುತ್ತದೆ. ಅದು ಪ್ರಧಾನದಲ್ಲಿ ಪ್ರಧಾನವು ಪುರುಷನಲ್ಲಿ, ಆ ಪುರುಷನು 
ಮೂಲಸ್ರಕೃತಿಯಲ್ಲಿ-- ಹೀಗೆ ಲಯವಾಗುತ್ತವೆ. 

೫೮. ಇದು ಪ್ರಾಕೃತಿಕವೆಂಬ ಪ್ರಳಯವೆಂದು ಹೇಳಲ್ಪಟ್ಟದೆ. ಈ ಪ್ರಾಕೃತಿಕ 
ಪ್ರಳಯದಲ್ಲಿ ಶ್ರೀಹರಿಯ ಇಚ್ಛೆಯಿಂದ ಜೀವೇಶ್ವರರೆಲ್ಲರೂ ಅವ್ಯಕ್ತ ದಲ್ಲಿ 
ಮಕೆಯಾಗಿಹೋಗುವರು. 

೫೯. ಯಾವಾಗ ಮಾಯೆ, ಪುರುಷ ಇಬ್ಬರೂ, ಕಾಲವೂ ಅತ್ಯಕ್ಬರ 
ತೇಜಸ್ಸಿನಲ್ಲಿ ಪ್ರಭುವಿನ ಇಚ್ಛೆಯಿಂದ ಮರೆಯಾಗಿಹೋಗುವುವೋ, ಯಾವಾಗ 
ಪ್ರಭುವೊಬ್ಬನೇ ಉಳಿದಿರುವನೋ, ಆಗ ಎಲೈ ನಾರದನೇ! ಅದು ಅತ್ಯಂತಿಕ 
ವೆಂಬ ಪ್ರಳಯನೆಂದು ತಿಳಿಯಬೇಕು. 

೬೦-೬೧. ಹೀಗೆ ಪ್ರಭುವಿನ ಕಾಲಶಕ್ತಿಯಿಂದ ಉಂಟಾಗುವ ಈ ನಾಲ್ಕು 
ಬಗೆಯ ಪ್ರಳಯಗಳಿಂದ ಸಮಸ್ತವೂ ಅಸತ್ತೆಂದು (ನಿಜವಾಗಿ, ಇರುವುದಲ್ಲ 
ವೆಂದು) ತಿಳಿದು ಅದರಲ್ಲಿ ರುಚಿಯಿಲ್ಲದಿರುವುದೇ ವೈರಾಗ್ಯವೆನಿಸಿಕೊಳ್ಳುತ್ತದೆ. 


ಫಿ೭ಲೆ ಶ್ರೀ ಸ್ಮಾಂದಮಹಾಪುರಾಣಂ 


ಅಸದ್ಭದ್ಧಾಖಿಲಂ ತತ್ರಾ$ ರುಚಿರ್ವೈರಾಗ್ಯಮುಚ್ಯತೇ ||: 
ವಾಸುದೇವೇತರಾನ್‌ ದೇವಾನ್‌ ಕಾಲಮಾಯಾವಶೀಕೃತಾನ್‌ i 
ವಿದಿತ್ವಾ ತೇಷು ಚ ಪ್ರೀತಿಂ ಹಿತಾ ತಸ್ಯೈವ ನಿತ್ಯದಾ । 


ಗಾಢಸ್ನೇಹೇನ ಯಾ ಸೇವಾ ಸಾ ಭಕ್ತಿರತಿ ಗೀಯತೇ ॥೬೧॥ 
ಶ್ರವಣಂ ಕೀರ್ತನಂ ತಸ್ಯ ಸ್ಮೃತಿಶ್ಚರಣಸೇನನಂ । 

ಪೂಜಾ ಪ್ರಣಾನೋ ದಾಸ್ಯಂ ಚ ಸಖ್ಯಂ ಚಾತ್ಮನಿವೇದನಂ ॥ ೬೨ ॥ 
ಇತ್ಯೇತೈರ್ನ್ನನಭಿರ್ಭಾವೈರ್ಯಃ ಸೇವೇತ ತಮಾದರಾತ್‌ । 

ಅನನ್ಯಯಾ ಧಿಷಣಯಾ ಸ ಹಿ ಭಕ್ತ ಇತೀರ್ಯತೇ 1೬೭ ॥ 
ತ್ರಿಭಿಸ್ವಧರ್ಮಪ್ರಮುಖ್ಯೈಃ ಯುಕ್ತಾ ಭಕ್ತಿರಿಯಂ ಮುನೇ 1 

ಧರ್ಮ ಏಕಾಂತಿಕ ಇತಿ ಪ್ರೋಕ್ತೋ ಭಾಗವತಶ್ಚ ಸಃ ॥ ೬೪ ॥ 


ಸಾಕ್ಸಾದ್ಭೃಗವತಃ ಸಂಗಾತ್‌ ತದ್ಭಕ್ತಾನಾಂ ಭವಾದೃಶಾಂ । 

ಧರ್ಮೊ ಹ್ಯೇಕಾಂತಿಕಃ ಪುಂಭಿಃ ಪ್ರಾಸ್ಯತೇ ನಾನ್ಯಥಾ ಕೈಚಿತ್‌ ॥ ೬೫ ॥ 
ನೈತಾದೃಶಂ ಪರಂ ಕಿಂಚಿತ್‌ ಸಾಧನಂ ಹಿ ಮುಮುಕ್ಟುತಾಂ | 
ನಃಶ್ರೇಯಸಕರಂ ಪುಂಸಾಂ ಸರ್ವಾಭೆದ್ರನಿನಾಶನಂ ॥ ೬೬ ॥ 


ವಾಸುದೇವನಲ್ಲದ ಇತರ ದೇವತೆಗಳು ಕಾಲಕ್ಕೂ, ಮಾಯೆಗೂ ವಶವಾಗಿ 
ಹೋಗಿರುವರೆಂಬುದನ್ನು ತಿಳಿದು ಅವರಲ್ಲಿ ಪ್ರೀತಿಯನ್ನಿಡದೆ ಅವನಲ್ಲಿಯೇ 
(ವಾಸುದೇವನಲ್ಲಿಯೇ) ಗಾಢವಾದ ಸ್ನೇಹದಿಂದ ನಿತ್ಯವೂ ಸೇವೆಮಾಡುತ್ತಿರು 
ವುದು ಯಾವುದೋ ಅದೇ ಭಕ್ತಿಯೆಂದು ಹೇಳಲ್ಪಡುತ್ತದೆ. 

೬೨-೬೩. ಶ್ರವಣ, ಕೀರ್ತನ, ಸ್ಮರಣೆ, ಚರಣಸೇವೆ, ಪೂಜೆ, ಪ್ರಣಾಮ, 
ದಾಸ್ಯ, ಸಖ್ಯು ಮತ್ತು ಆತ್ಮನೀವೇದನ ಈ ಒಂಬತ್ತು ವಿಧವಾದ ಭಾವಗಳಿಂದ 
ಯಾವನು ಆದರದಿಂದಲೂ, ಅನನ್ಯಬುದ್ಧಿಯಿಂದಲೂ ಅವನನ್ನು (ವಾಸುದೇವ 
ನನ್ನು) ಸೇವಿಸುವನೋ ಅವನೇ ಭಕ್ಕ್ತನೆಂದು ಹೇಳಲ್ಪಡುತ್ತಾನೆ. 

೬೪. ಎಲೈ ಮುನಿಯೇ! ಸ್ವಧರ್ಮವೇ ಮೊದಲಾದ ಮೂರರಿಂದಲೂ 
ಕೂಡಿದ ಈ ಭಕ್ತಿಯು ಏಕಾಂತಿಕಧರ್ಮವೆಂದು ಹೇಳಲ್ಪಟ್ಟಿದೆ; ಭಾಗವತ 
ಧರ್ಮವೂ ಅದೇ. 

೬೫, ಸಾಕ್ಸಾತ್‌ ಭಗವಂತನ ಸಂಗದಿಂದಲೂ, ಈ ನೀತಿಯಿರುವವರಾದ 
ನಿಮ್ಮಂತಹ ಅವನ ಭಕ್ತರ ಸಂಗದಿಂದಲೂ ಈ ಏಕಾಂತಿಕಧರ್ಮವು ಪುರುಷರಿಗೆ 
ಪ್ರಾಪ್ತವಾಗುತ್ತದೆ. ಹಾಗಲ್ಲದೆ ಎಂದೆಂದಿಗೂ ದೊರೆಯುವುದಿಲ್ಲ. 

೬೬. ಮೋಕ್ಸೈವನ್ನು ಪಡೆಯಬೇಕೆಂದು ಬಯಸುವ ಪುರುಷರಿಗೆ ಸಮಸ್ತ 
ಅಮಂಗಳಗಳನ್ನೂ ವಿನಾಶಗೊಳಿಸುವುದೂ, ಶ್ರೇಯಸ್ಸನ್ಮುಂಟುಮಾಡುವುದೂ 
ಆದ ಇದರಂಥ ಬೇರೊಂದು ಸಾಧನವು ಇಲ್ಲವೇ ಇಲ್ಲ. 


ಪಂಚಪವಿಂಶೋ9$ಧ್ಯಾಯಃ ೩೭೯ 


ಏಕಾಂತ ಧರ್ಮಸಿದ್ಧ ರಂ ಕ್ರಿಯಾಯೋಗ ಪರೋ ಭವೇತ್‌ | 
ಪುಮಾನ್‌ ಸ್ಯಾಜೆ ನೆ ಗೆ ಷ್ಠ ರ್ಮ್ಮಂ ಕರ್ಮಣಾಂ ಮಂನಿಸತ್ತಮ ॥ ೬೭ ॥ 
ಏತನ್ನೆ ಯಾ ನೇದಪುರಾಣ ಗುಹ್ಯಂ 
“ತ್ತ ಂ ಪರಂ ಪ್ರೋಕ್ತಮುಘೌಘನಾಶನೆಂ । 
ಏಕಾಗ್ರ ಪ ಶುದ ಧಿಯಾವಧಾರ್ಯಂ 
ಸಚ್ಛ ದ್ಧ ಯಾ ಚೇತಸಿ ತೇ ಮಹರ್ಷೇ ॥೬೮॥ 
ನ ವಾಸುಜೇಮ್‌ತ್ಸ ರಮಸ್ತಿ ಸಾನನಂ 
ನ ವಾಸುದೇವಾತ ಮಸ್ತಿ ಮಂಗಲಂ । 
ನ ವಾಸುದೇವಾತ್ಪರನುಸ್ತಿ ದೈನತಂ 
ನ ವಾಸುದೇವಾತ್ಪರಮಸ್ತಿ ವಾಂಛಿತಂ ॥೬೯॥ 
ಯನ್ನ್ನಾನುಥೇಯಂ ಸಳ ದಷ್ಟ ಬುದ್ಧ್ಯಾ 
ದೇಹಾನಸಾನೇಪಿ ಗೃಣಾತಿ ಯತ್ರ | 
ಸಪುಷ ಿಸೋಪ್ಯಾ ಕುಭವಪ್ಪ ವಾಹಾ 
ನ ಮುಚ್ಚ ತೇ ತಂ ಬಜ ವಾಸುದೇವಂ ॥೭೦॥ 
ಇತಿ ಶ್ರೀ ಸ್ಯಾಂಜೇ ತಾಂತು ಏಕಾಶೀತಿಸಾಹಸ್ರ್ಯಾಂ ಸೆಂಹಿತಾಯಾಂ 


ದ್ವಿತೀಯೇ ವೈಷ್ಣವಖಂಡೇ ಶ್ರಿ ವವಾಸುದೇವಮಾಹಾತ್ಮೆ ತ «« ವೈರಾಗ್ಯಭಕ್ತಿ 
ಥಿರೂಪಣಂ ನಾಮ ಪಂಚವಿಂಶೋಧ್ನಾ ಯಃ 


೬೭. ಎಲೈ ಮುಠಿಶ್ರೇಷ್ಠನೇ! ಏಕಾಂತಧರ್ಮವು ಸಿದ್ಧಿ ಸುವುದಕ್ಕಾಗಿ 
ಸ ಕ್ರಿಯೆ ಮತ್ತು, ಯೋಗಗಳಲ್ಲಿ ನಿರತನಾಗಬೇಕು. ಇದರಿಂದ 

೬೮. ಪಾಪ ಪಸಮೂಹಗಳನ್ನು ನಾಶಪಡಿಸುವುದೂ, ವೇದಪುರಾಣಗಳ 
ರಹಸ ವೂ ಆದ ಈ ಪರಮತತ್ತ ಎನನ್ನು ನಾನು ನಿನಗೆ ಹೇಳಿದ್ದೇನೆ. ಎಲ್ಫೈ 
ಮಹರ್ಜಿಯೇ ! ಏಕಾಗ್ರ ಈ ಶುದ್ಧ ಬುದ್ಧಿ ಯಿಂದಲೂ, ಬಳ್ಳೆಯ ಶ್ರದ್ಧೆ 
ಯಿಂದಲೂ ಇದನ್ನು ನೀನು ಚಿನ್ನಾ ಗಿ ಮನಸ್ಸಿನಲ್ಲಿ ಅರಿತುಕೊಳ್ಳಬೇಕು. 

೬೯. ವಾಸುದೇವನಿಗಿಂತಲೂ ಮೇಲಾದ ಪಾವನವಸ್ತುವು ಮತ್ತೊಂದಿಲ್ಲ. 
ವಾಸುಡೀವನಿಗಿಂತಲೂ ಬೇರಾದ ಮಂಗಳವಿಲ್ಲ. ವಾಸುದೇವನಿಗಿಂತ ಶ್ರೇಷ್ಠ 
ವಾದ ದೇವರಿಲ್ಲ. ವಾಸುದೇವನಿಗಿಂತ ಬೇರೆಯಾದ ವಾಂಳಿತವಿಲ್ಲ. 

೭೦. ಯಾರ ನಾಮವನ್ನು ಒಂದೇ ಸಲವಾದರೂ, ಬುದ್ದಿ ಪೂರ್ವಕವಾಗಿ 
ಅಲ್ಲದಿದ್ದರೂ, ಮರಣಕಾಲದಲ್ಲಿಯೇ ಆದರೂ ಯಾವನು ಸ್ಮರಿಸುವನೋ ಅವನು 
ಚಂಡಾಲನೇ ಆದರೂ ಸಂಸಾರಪ್ರವಾಹದಿಂದ ಬಹುಜೇಗನೆಯೆ ಬಿಡುಗಡೆ 
ಹೊಂದಿಸಲ್ಪಡುತ್ತಾನೆಯೋ ಅಂಥ ವಾಸುದೇವನನ್ನು ಭಜಿಸು.” 

ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರ ಸಿದ್ಧ ವಾದೆ 

ಶ್ರೀ ಸ್ಕಾ ಂದೆಮೆಹಾಪುರಾಣದ ಎರಡನೇಯ ವೈಷ್ಣ ವಖಂಡದ ಶ್ರೀ “ವಾಸುದೇವ 
ಮಾಹಾತ್ಮ ದಲ್ಲಿ “ವೆ ರಾಗ್ಯಭಕ. ನಿರೂಪಣ ೨ ವೆಂಬ 
ಇಪ್ಪತ್ತ ದನೆಯ 'ಅಧ್ಮಾಯವು ಮಂಗಿದುದು 


॥ ಶ್ರೀಃ ॥ 
ಅಥ ಷಡ್ವಿಂಶೋಂಧ್ಯಾಯಃ 
ಕ್ರಿಯಾಯೋಗಾಧಿಕಾರನಿರೂಪಣಂ 
ಸ್ಯ ೦ದ ಉವಾಚ: 
ಕಾಂತಧರ್ಮವಿವೃ ತಿಂ ಶೃತ್ವಾ ಭಗನತೋದಿತಾಂ । 
ತ ಹೃಷ್ಠ 4 ಮಾನಸೋ ಭೂಯಸ್ತ ೦ ಪಪ್ರ ಚ್ಛ ಸ ನಾರದೆಃ ॥೧॥ 
ಹ ಉನಾಚ :-- 
ಧರ್ಮ ಏಕಾಂತಿಕಃ ಸ್ವಾಮಿಂಸ್ಕ್ಯಯಾ ಸಮ್ಯಗುದೀರಿತಃ । 
ತಮಾಶೃತ್ಯ ಮಹಾನ್‌ ರೋ ಜಾತೋಸಿ ಮಮ ಮಾನಸೇ ॥೨॥ 
ಸಿದೆ ಯೇ ತಸ್ಯ ಭವತಾ ಕ್ರಿಯಾಯೋಗೋ ಯ ಉಚ್ಯತೇ । 
ತಮಹಂ ಬೋದು ಮಿಚ್ಛಾಮಿ ಭಗವಂಸ್ತವ ಸಮ ತಂ. ೩ 
ಶ್ರೀ ನಾರಾಯಣ RE 
ಸೂಳಿ ಕ್ರಿಯಾಯೋಗೋ ವಾಸುದೇವಸ್ಯ ಕೀರ್ತ್ಕ್ಯತೇ । 
ಸತು ನೇದೇಷು ತಂತ್ರೇಷು ಬಹುಧೈವಾಸ್ತಿ ಟಿ 1೪॥ 
ಭಕ್ತಾನಾಂ ರುಚಿವೈ ಚಿತ್ರಾ 3ತಾಥಾ ಬಹುನಿಧತ್ವ ತಃ । 
ವಾಸುದೇವಸ್ಯ ನಿನ ಬಹುಧಾ ಸೊೋಸ್ತಿ ನಿಸ್ಕೃತಃ ॥೫॥ 
BNE ANCES 
ಕನ್ನಡದ ಅನುವಾದ 
ಕ್ರಿಯಾಯೋಗಾಧಿಕಾರನಿರೂಪಣ 

ಛಃ ಸ್ಥಂದನು -ಹೇಳುತ್ತಾನೆ:--ಭಗವಂತನಿಂದ ಹೇಳಲ ಟ್ಟ ಏಕಾಂತ 
ಧರ್ಮದ ವಿವರಣೆಯನ್ನಾ ಅಸಿ ಮನಸ್ಸಿನಲ್ಲಿ ಬಹಳ ಹರ್ಷಹೊಂದಿದವನಾಗಿ 
ಆ ನಾರದನು ಮತ್ತೆ, ಆತನನ್ನು ಪ್ರಶ್ನಿಸಿದನು. 

೨, ಕರತ ಗರು? ು್‌ಎಲೈ ಸ್ವಾಮಿಯೆ! ಏಕಾಂತಿಕಧರ್ಮವನ್ನು 
ನೀನು ಚೆನ್ನಾಗಿ ಹೇಳಿದೆ. ಅದನ್ನಾಲಿಸಿ ನನ್ನ ಮನಸ್ಸಿನಲ್ಲಿ ಮಹತ್ತಾದ 
ಹರ್ಷವುಂಟಾಯಿತು. 

ಶ್ರ ಎಲ್ಫೈ ಭಗವಂತನೇ! ಆ ಏಕಾಂತಿಕಧರ್ಮದ ಸಿದ್ಧಿಗಾಗಿ ಯಾವ 
ಕ್ರಿಯಾಯೋಗವು ಹೇಳಲ್ಪಟ್ಟ ದೆಯೋ ನಿನಗೆ ಸಮ್ಮತವಾಗಿರುವ ಅದನ್ನು 
ಕೇಳಲಿಚ್ಛಿಸುತ್ತೇನೆ.”' 

೪. ಶ್ರೀನಾರಾಯಣನು ಹೇಳುತ್ತಾನೆ: "ನಾರದ! ವಾಸುದೇವನ 
ಪೂಜಾವಿಧಿಯೆ ಕ್ರಿಯಾಯೋಗವೆನಿಸುತ್ತದೆ. ಅದು ವೇದಗಳಲ್ಲಿಯೂ ತಂತ್ರ 
ಗಳಲ್ಲಿಯೂ ಅನೇಕಪ್ರಕಾರವಾಗಿ ವರ್ಣಿತವಾಗಿದೆ. 

೫. ಭಕ್ತರ ರುಚಿವೈ ಚಿತ ಶ್ರ್ಯದಿಂದಲ್ಕೂ ವಾಸುದೇವನ ಮೂರ್ತಿಗಳು 


ಸಡ್ವಿಂಶೋ9ಧ್ಯಾಯಃ ೨೮೧ 


ಸಾಕಲೆ ಹೇನೋಚ್ಯ ಮಾನಸ್ಯ ಸಾರೋ ನಾಯಾತಿ ತಸ್ಯ ವೈ । 


ಅತಃ ಸಂಕ ಕಿ ಪತಸು ಭ್ಯೆಂ ವಚ್ಚಿ ಭಕ್ತಿನಿವರ್ಧನಂ ॥೬1 
ಪ್ರಾಪ್ತಾ pred ವೈಷ್ಣನೀಂ ದೀಕ್ಸಾಂ ವರ್ಣಾಶ್ಚ ತ್ಕಾರ ಆಶ್ರಮಾಃ । 
ಚಾತುರ್ವಣ್ಯ ೯ಸ್ತ್ರಿ ಯೆಶೆ ಶ್ರೈತೇ ಪ್ರೋಕ್ತಾ ಅತ್ರಾಧಿಕಾರಿಣಃ Haun 


ವೇದತಂತ್ರಸ್ಪ ್ರಪುರಾಜೋಳ್ಸೈರ್ಮಂತ್ರೈರ್ಮೂರೇನ ಚೆ ದ್ವಿಜಾಃ | 

ಪೂಜೇಯಂರ್ದೀಕ್ಸಿ ತಾ ಯೋಷಾಃ ಸಚ್ಛೂ ದ್ರಾ ಮೂಲಮಂತ್ರ ತಃ ॥ 

ಸಾಲವು ಸ್ತು ವಿಜೆ ಸ್ಲೇಯಃ ಶ್ರೀಕೃ ಷ್ಣಸ ಡೆ ಸಡಕ್ಟ ರಃ । 
ಸ್ಪಧರ್ಮಂ' ಪಾಲಯದ್ವಿಃ ಸವೆ ಕೇತ ಮ ನಧಿ | 


ಟಸ್‌ ವಾಸುದೇವೋ ಭಕ್ತ್ಯಾ ನಿಸ ಪಟಾಂತಕ್ಕಃ nen 
ಆದೌತುವೈ ಷ್ಣನೀಂ ದೀಕ್ಸಾಂಗೃ ಹ ಟೇಯಾತ್ಸ ದ್ದು ಕೋ ಪುಮಾನ್‌ । 

ಸಜೆ ಕಾಂತಿಕಥರ್ಮಸ್ಥಾದ್ಪ ಹ್ಮ ಜಾತೇರ್ದಯಾನಿಧೇಃ ॥ ೧೦ ॥ 

ಸಂಪನ್ಮೋ ಜ್ಞಾ ನಭಭ ಸ್ವಧರ್ಮರಹಿತಸ್ತು ಯಃ । 

ಸ ಗುರುರ್ಸೈೆನ ಕರ್ತವ್ಯಃ ಸ್ತ್ರೀಹೃತಾತ್ಮಾಚ ಕರ್ಹಿಚಿತ್‌ ॥ ೧೧॥ 


ಬಹುವಿಧಗಳಾಗಿರುವುದರಿಂದಲೂ, ಆ ಕ್ರಿಯಾಯೋಗವು ಬಹು ಪ್ರಕಾರವಾಗಿ 
ವಿಸ್ತರಿಸಲ್ಪಟ್ಟದೆ. 

೬, ಅದನ್ನೆ ಲ್ಲವನ್ನೂ ಹೇಳುತ್ತಾಹೋದರೆ ಅದಕ್ಕೆ ಪಾರವೇ (ಕೊನೆಯೇ) 
ಇಲ್ಲ. ಆದ್ದರಿಂದ ಭಕ್ತಿಯನ್ನು ವೃದ್ಧಿಗೊಳಿಸುವ ಆ ಪೂಜಾವಿಧಿಯನ್ನು 
ಸಂಕ್ಸೇಪವಾಗಿ ನಿನಗೆ ಹೇಳುತ್ತೇನೆ. 

೭. ನಾಲ್ಕುವರ್ಣಗಳವರೂ ನಾಲ್ಕುಆಶ್ರಮುಗಳವರೂ ನಾಲ್ಕುವರ್ಣಗಳ 

ಸ್ತ್ರೀಯರೂ ಯಾರು ವೈಷ್ಣವದೀಕ್ಷೆಯನ್ನು ಪಡೆದಿರುವರೋ ಅವರೆಲ್ಲರೂ 
ಈ ವಿಷಯದಲ್ಲಿ ಅಧಿಕಾರಿಗಳೆಂದು ಹೇಳಲ್ಪಟ್ಟಿದೆ. 

೮. ದೀಕ್ಸೆ ಹೊಂದಿರುವ ದ್ವಿಜರು ನೀವ, ತಂತ್ರ, ಪುರಾಣ ಇವುಗಳಲ್ಲಿ 
ಉಕ್ತವಾದ ಮಂತ್ರಗಳಿಂದಲೂ, ಮೂಲಮಂತ್ರಗಳಿಂದಲೂ ಪೂಜಿಸಬೇಕು. 
ಸ್ತ್ರೀಯರೂ ಶೂದ್ರರೂ ಮೂಲಮಂತ್ರದಿಂದ ಪೂಜಿಸಬೇಕು. ಮುಖ್ಯ ಮಂತ್ರ 
ವೆಂಬುದು ಶ್ರೀಕೃಷ್ಣನ ಷಡಕ್ಸರ ಮಂತ್ರವೆಂದು ತಿಳಿಯತಕ್ಕುದು. 

೯. ಸರ್ವರೂ ತಮ್ಮತಮ್ಮಧರ್ಮಗಳನ್ನು ಯಥಾವಿಧಿಯಾಗಿ ಪಾಲಿಸುತ್ತಾ, 
ನಿಷ್ಟಪಟವಾದ ಅಂತರಂಗವುಳ್ಳವರಾಗಿ ಶ್ರೀವಾಸುದೇವನನ್ನು ಪೂಜಿಸಬೇಕು. 

೧೦. ಸದಾ ಏಕಾಂತಿಕಧರ್ಮದಲ್ಲಿರುವವನ್ಕೂ ದಯಾನಿಧಿಯೂ, ಬ್ರಾಹ್ಮಣ 
ಜಾತಿಯಲ್ಲಿ ಹುಟ್ಟಿದವನೂ ಆದ ಸದ್ದುರುವಿನಿಂದ ಪುರುಷನು ಮೊದಲು ವೈಷ್ಣವ 
ದೀಕ್ಷೆಯನ್ನು ತೆಗೆದುಕೊಳ್ಳಬೇಕು. 

೧೧. ಜ್ಞಾನಭಕ್ತಿಗಳಿಂದ ಕೂಡಿದವನಾದರೂ, ಯಾವನು ಸ್ವಧರ್ಮ 


ಷಿಲ೨ ಶ್ರೀ ಸ್ಮಾಂದೆಮೆಹಾಪುರಾಣಂ 
ಪ್ರಾಸ್ತಾಸ್ತ್ರೈಣಾದ್ದುರೋರ್ದೀಕ್ಟ್ರಾ ಜ್ಞಾನಂ ಭಕ್ತಿಂ ಚೆ ಕರ್ಹಿಚಿತ್‌ । 
ಫಲೇನ್ಸೈವ ಯಥಾಂಪತ್ಯಂ ಯಂವತಿಃ ಷಂಢಸಂಗಿನೀ 
ಪ್ರಾಪ್ಯಾತೆಃ ಸದ್ಗುರೋರ್ದೀಕ್ಸಾಂ ತುಲಸೀಮಾಲಿಕಾಂ ಗಲೇ । 
ಲಲಾಟಾದೌ ಚೋರ್ಥ್ಯಪುಂಡ್ರಂ ಗೋಪೀಚೆಂದನತೋ ಥರೇತ್‌ ॥ ೧೩೫ 
ನಿಷ್ಣು ಪೂಜಾರುಚಿರ್ಭಕ್ಕೋ ಗುರೋರೇವಾಗಮೋಡಿತಂ ! 
ಪೂಜಾವಿಧಿಂ ಸುವಿಜ್ಞಾಂಯ ತತಃ ಪೂಜನಮಾರಭೇತ್‌ ॥ ೧೪ ॥ 
ರಾತ್ರ್ಯಂತಯಾಮ ಉತ್ಥಾಯ ಭಕ್ತೋ್ಯೋ ಬ್ರಾಹ್ಮೇ ಕೃಣೇಂಥನಾ । 
ಮುಹೂರ್ತಾರ್ಥಂ ಹೃದಿ ಧ್ಯಾಯೇತ್‌ ಕೇಶವಂ ಕ್ಲೇಶನಾಶನಂ ॥ ೧೫ ॥ 
ಕೀರ್ತಯಿತ್ವಾ€ಭಿಧಾಸ್ತಸ್ಯ ತದೀಯಾನಾಂ ಚ ನಾಡಿಕಾಂ । 

ತತಃ ಶೌಚವಿಧಿಂ ಕೃತ್ವಾ ದಂತಧಾವನಮಾಚರೇತ್‌ ॥ ೧೬ ॥ 
ಅಂಗಶುದ್ದಿಸ್ನಾನಮಾದ್‌ೌ ಕೃತ್ವಾ ಸ್ನಾಯಾತ್‌ ಸೆಮಂತ್ರಕೆಂ ! 

ಗೃಹೀತ್ವಾ ಶುಚಿಮೃತ್ಸ್ಟ್ಪಾದೀನ್‌ ಕುರ್ಯಾತ್‌ ಸ್ನಾನಾಂಗತರ್ಪಣಂ ॥ 


॥ ೧೨ ॥ 


ರಜತನಾಗಿರುವನೋ, ಸ್ತ್ರೀಗೆ ಮನತೆತ್ತಿರುವನೋ ಅಂಥವನನ್ನು ಎಂದಿಗೂ 
ಗುರುವಾಗಿ ಮಾಡಿಕೊಳ್ಳ ಬಾರದು. 

೧೨. ಷಂಡನ ಸಂಗಮಾಡುವ ಯುವತಿಯು ಮಗುವನ್ನು ಹೇಗೆ ಪಡೆಯ 
ಲಾರಳೋ, ಹಾಗೆಯೇ ಸ್ರೈಣನಾದ (ಸ್ತ್ರೀಯರಲ್ಲಿ ಸಕ್ತನಾದ) ಗುರುವಿನಿಂದ 
ದೀಕ್ಸೆಯೂ ಪಡೆದ ಜ್ಞಾನವನ್ನೂ ಭಕ್ತಿಯನ್ನೂ ಎಂದಿಗೂ ಪಡೆಯಲಾರದು. 

೧೩. ಆದುದರಿಂದ ಸಮ್ಮ ರುವಿನಿಂದ ದೀಕ್ಷೆಯನ್ನು ಪಡೆದು ಕೊರಳಲ್ಲಿ 
ತುಲಸೀಮಾಲಿಕೆಯನ್ನೂ, ಹಣೆ ಮೊದಲಾದುವುಗಳಲ್ಲಿ ಗೋಹೀಚಂದನದಿಂದ 
ಊರ್ಧ್ವಪುಂಡ್ರಗಳನ್ನೂ ಧರಿಸಬೇಕು. 

೧೪. ವಿಷ್ಣುಪೂಜೆಯಲ್ಲಿ ರುಚಿಯುಳ್ಳ ವನಾದ ಭಕ್ಕನು ಗುರುವಿನಿಂದಲೇ 
ಆಗಮೋಕ್ಕವಾದ ಪೂಜಾವಿಧಾನವನ್ನು ಚೆನ್ನಾಗಿ ತಿಳಿದುಕೊಂಡು ಆ ಬಳಿಕ 
ಪೂಜೆಮಾಡುವುದಕ್ಕೆ ಪ್ರಾರಂಭಿಸಬೇಕು. 

೧೫. ಭಕ್ತನು ರಾತ್ರಿಯ ಕೊನೆಯ ಜಾವದಲ್ಲಿ ಅಥವಾ ಬ್ರಾಹ್ಮ 
ಮುಹೂರ್ತದಲ್ಲಿ ನಿದ್ದೆಬಿಟ್ಟಿದ್ದು ಕ್ಲೇಶನಾಶಕನಾದ ಕೇಶವನನ್ನು ಅರ್ಧ 
ಮುಹೊರ್ತದವರೆಗೆ ಹೃದಯದಲ್ಲಿ ಧ್ಯಾನಮಾಡಬೇಕು. 

೧೬. ಅವನ (ವಾಸುದೇವನ) ಹೆಸರುಗಳನ್ನು ಅವನ ಭಕ್ತರ ನಾಡಿಕೆ 
ಯನ್ನೂ ಕೀರ್ತಿಸಿ ಆ ಬಳಿಕ ಶೌಚವಿಧಿಯನ್ನು ಮಾಡಿ ಹಲ್ಲುಜ್ಜಿಕೊಳ್ಳ ಬೇಕು. 

೧೭. ಮೊದಲು ಅಂಗಶುದ್ಧಿ ಸ್ನಾನವನ್ನು ಮಾಡಿ ಆಮೇಲೆ ಮಂತ್ರ 
ಪೂರ್ವಕವಾಗಿ ಸ್ನಾನಮಾಡಬೇಕು. ಶುಚಿಯಾದ ಮೃತ್ತಿಕೆ ಮೊದಲಾದುವನ್ನು 
ತೆಗೆದುಕೊಂಡು ಸ್ನಾನಾಂಗವಾದ ತರ್ಪಣವನ್ನು ಮಾಡಬೇಕು. 


ಸಡ್ವಿಂಶೋಕಿಭ್ಯಾಯಃ ಪ್ಠಿಲಪಿ 


ಪರಿಧಾಯಾಂಶುಳೇ ಧೌತೇ ಉಪವಿಶ್ಯಾಸನೇ ಶುಚೌ । 
ಕೃತ್ಕೋರ್ಥ್ಯಪುಂಡ್ರಂ ಕುರ್ವೀತ ಸಂಧ್ಯಾಂ ಹೋಮಂ ಜಪಾದಿ ಚೆ ॥ 
ವಸ್ತ್ರಚಂದಸಪು ಸ್ಟಾದೀನು ಪಹಾರಾಂಸ್ತಕೋ ಖಿಲಾನ್‌ । 


ಆಅಹೆರೇನ್ಮಾಂಸಮದಿರಾದ್ಯಶುಚಿಸ್ಪೈರ್ಶವರ್ಜಿತಾನ್‌ ॥೧೯॥ 
ದೇವೇಭ್ಯೋ ವಾ ಪಿತೃಭ್ಯಶ್ಹಾಪ್ಯನ್ಯೇಭ್ಯೋ ನ ನಿವೇದಿತಾನ್‌ । 
ಅನಾಫ್ರಾತಾಂಶ್ಚ ಮನುಜೈಃ ಕರೀಬಾದಿವಿನರ್ಜಿತಾನ್‌ u ೨೦ ॥ 
ಸಂಸ್ಥಾಪ್ಯ ತಾನ್‌ ದಕ್ಸಪಾರ್ಶ್ರೇ ಪೂಜೋಪಕರಣಾನಿಚೆ। 

ಉದ್ದರ್ತ್ಯ ದೀಪಮಾಜ್ಯೇನ ಕುರ್ಯಾತ್ತೈಲೇನ ವಾ ತತಃ ॥೨೧॥ 
ಕೌಶೇಯಾೌರ್ಣೇಚೆ ವಸ್ತ್ರಾದೌ ವಿಕಾಷ್ಮೇ ಶುದ್ಧ ಆಸನೇ । 
ಉಸಾನಿಶೇದ್ವಾಸುದೇವಪ್ರತಿಮಾಸಸ್ನಿಧೌ ತತಃ ॥ ೨೨ ॥ 
ಶೈಲೀ ಧಾತುಮುಯಿಾ ದಾರ್ನೀ ಲೇಖ್ಯಾ ಮುಣಿಮಯಾ ಚ ವಾ। 
ಪ್ರತಿಮಾ ಸ್ಯಾತ್ಸಿತಾ ರಕ್ತಾ ಪೀತಾ ಕೃಷ್ಠಾಂಥವಾ ಮುನೇ WH ೨೩॥ 


೧೮. ಒಗೆದೆ ಬಟ್ಟೆಗಳೆರಡನ್ನುಟ್ಟು ಶುಚಿಯಾದ ಆಸನದಲ್ಲಿ ಕುಳಿತು 
ಊರ್ಧ್ವಪುಂಡ್ರಗಳನ್ಸಿಟ್ಟುಕೊಂಡು ಸಂಧ್ಯಾವಂದನೆ, ಹೋಮ, ಜಪ 
ಮೊದಲಾದುವನ್ನು ಮಾಡಬೇಕು. 

೧೯. ಬಳಿಕ ವಸ್ತ್ರ, ಚಂದನ, ಪುಷ್ಪ ಮೊದಲಾದ ಸಮಸ್ತ ಉಪಹಾರ 
ಗಳನ್ನೂ (ದೇವರಿಗೆ ಅರ್ಪಿಸಬಹುದಾದ ಕಾಣಿಕೆಗಳನ್ನೂ), ಮಾಂಸ, ಹೆಂಡ 
ಮೊದಲಾದ ಅಶುಚಿ ಪದಾರ್ಥಗಳ ಸ್ಪರ್ಶವಿಲ್ಲದುವನ್ನು ನೋಡಿ ತಂದುಕೊಳ್ಳ 
ಬೇಕು. 

೨೦. ದೇವತೆಗಳಿಗಾಗಲಿ, ಪಿತೃಗಳಿಗಾಗಲಿ, ಬೇರೆಯವರಿಗಾಗಲಿ ಅವನ್ನು 
ಕಿವೇದಿಸಬಾರದು; ಮನುಷ್ಯರು ಮೂಸಿರಬಾರದು; ಕೂದಲು ಕೇಟಿ 
ಮೊದಲಾದುವು ಅವುಗಳಲ್ಲಿ ಸೇರಿರಬಾರದು. ಇಂಥ ಉಪಕರಣಗಳನ್ನು 
ಸಂಗ್ರಹಿಸಿ ತರಬೇಕು. 

೨೧. ಆ ಪೂಜೋಪಕರಣಗಳನ್ನು ಬಲಭಾಗದಲ್ಲಿಟ್ಟುಕೊಂಡು ಬಳಿಕ 
ತುಪ್ಪದಿಂದಾಗಲಿ ಎಣ್ಣೆಯಿಂದಾಗಲಿ ದೀಪವನ್ನು ಹೊತ್ತಿ ಸಬೇಕು. 

೨೨. ಆಮೇಲೆ ವಾಸುದೇವನ ಪ್ರತಿಮೆಯ ಸನ್ನಿಧಿಯಲ್ಲಿ ರೇಷ್ಮೆಯ 
ಅಥವಾ ಉಣ್ಣೆಯ ಬಟ್ಟೆಯಿಂದ ಮಾಡಿದುದೂ, ಕಾಷ್ಮರಹಿತವಾದುದೂ ಆದೆ 
ಪೀಠದಲ್ಲಿ ಕುಳಿತುಕೊಳ್ಳಬೇಕು. 

೨೩. ಎಲ್ಫೈ ಮುನಿಯೇ! ಪ್ರತಿಮೆಯು ಕಲ್ಲಿನದೊ, ಧಾತುಗಳಿಂದ 
ಮಾಡಿದುದೊ, ಮರದ್ದೋ, ಬರೆದುದೂ ಅಥವಾ ಮಣಿಮಯವಾದುದೋ ಆಗಿರ 
ಬೇಕು. ಬಿಳುಪು, ಕೆಂಪು, ಹಳದಿ ಅಥವಾ ಕಪ್ಪು ಬಣ್ಣವುಳ್ಳುದಾಗಿರಬೇಕು. 

33 


ಷಿಲ೪ ಶ್ರೀ ಸ್ಯಾಂದಮಹಾಪುರಾಣಂ 


ಕೃಷ್ಣಸ್ಯ ಸಾತು ಕರ್ತವ್ಯಾ ದ್ವಿಭುಜಾ ವಾ ಚತುರ್ಭುಜಾ। 


ಮುರಲೀಂ ಧಾರಯೇತ್ತತ್ರ ದ್ವಿಭುಜಾಯಾಃ ಕರದ್ವಯೇ ॥ ೨೪ ॥ 
ಅಥವಾ ದಕ್ಷಹಸ್ತೇ ಸ್ಯಾಚ್ಹಕ್ರಂ ಶಂಖಂ ತಥೇತರೇ । 

ಪದ್ಮಂ ವಾ ಧಾರಯೇದ್ದಕ್ಸೇ ಪಾಣಾವಭಯಮುತ್ತರೇ 1 ೨೫ ॥ 
ದ್ವಿತೀಯಾಯಾಸ್ತು ಹಸ್ಕೇಷು ದಕ್ಷಿಣಾಧಃಕರಕ್ರಮಾತ್‌ । 
ಗದಾಬ್ದದರಚಕ್ರಾಣಿ ಧಾರಯೇನ್ಮುನಿಸತ್ತಮ ॥ ೨೬ ॥ 
ದ್ವಿನಿಧಾಯಾ ಅಪಿ ಹರೇರ್ಮೂರ್ತೇರ್ನಾಮೇ ಶ್ರಿಯಂ ನ್ಯಸೇತ್‌ । 
ಮುರಲೀಧರವಾಮೇ ತು ರಾಧಾಂ ರಾಸೇಶ್ವರೀಂ ನ್ಯಸೇತ್‌ ॥ ೨೭ 0 
ಅಸ್ಯೇಷಾ ದ್ವಿನಿಧಾ ಮೂರ್ತಿರಖಂಡಾ ಶುಭಲಕ್ಷ್ಮಣಾ | 
ಸರ್ನಾವಯವಸಂಪನ್ನಾ ಭವೇದರ್ಚಕಸಿದ್ಧಿದಾ ॥ ೨೮ ॥ 
ಲಕ್ಷ್ಮೀಸ್ತು ದ್ವಿಭುಜಾ ಕಾರ್ಯಾ ವಾಸುದೇವಸ್ಯ ಸನ್ನಿಧೌ । 

ದಧತೀ ಪಂಕಜಂ ಹಸ್ತೇ ವಸ್ಟ್ರಾಲಂಕಾರಶೋಭನಾ ॥೨೯॥ 





೨೪. ಶ್ರೀಕೃಷ್ಣನ ಪ್ರತಿಮೆಯನ್ನು ಎರಡು ಭುಜವುಳ್ಳು ದಾಗಿಯೊ ನಾಲ್ಕು 
ಭುಜವುಳ್ಳು ದಾಗಿಯೊ ಮಾಡಬೇಕು. ಎರಡು ಭುಜಗಳುಳ್ಳ ಮೂರ್ತಿಯ ಕೈಗಳೆರ 
ಡರಲ್ಲಿಯೂ ಮುರಳಿಯನ್ನು (ಕೊಳಲನ್ನು) ಧರಿಸಬೇಕು. 

೨೫. ಅಥವಾ ಆ ಮೂರ್ತಿಯ ಬಲಗೈಯಲ್ಲಿ ಚಕ್ರವನ್ನೂ, ಎಡಗೈಯಲ್ಲಿ 
ಶಂಖವನ್ನೂ ಧರಿಸಬೇಕು. ಅದೂ ಇಲ್ಲದಿದ್ದರೆ ಬಲಗೈಯಲ್ಲಿ ಪದ್ಮನನ್ನ್ಯೂ 
ಎಡಗೈ ಯಲ್ಲಿ ಅಭಯಮುಪ್ರೆಯನ್ನೂ ಧರಿಸಬೇಕು. 

೨೬. ಎಲ್ಫೈ ಮುನಿಶ್ರೇಷ್ಠನೇ! ಎರಡನೆಯ ಬಗೆಯ (ಚತುರ್ಭುಜ) 
ಮೂರ್ತಿಯ ಕೈಗಳಲ್ಲಿ ಬಲಭಾಗದ ಕೆಳಗಡೆಯ ಕೈಯಿಂದ ಮೊದಲುಮಾಡಿ 
ಕೊಂಡು ಕ್ರಮವಾಗಿ ಗದೆ, ಪದ್ಮ, ಶಂಖ, ಚಕ್ರಗಳನ್ನು ಧರಿಸಬೇಕು. 

೨೭, ಎರಡೂ ಬಗೆಯ ಹರಿಮೂರ್ತಿಯ ಎಡಭಾಗದಲ್ಲಿ ಶ್ರೀಯನ್ಸಿರಿಸ 
ಬೇಕು. ಮುರಲೀಧರಮೂರ್ತಿಯ ಎಡಪಕ್ಕದಲ್ಲಿ ರಾಸೇಶ್ವರಿಯಾದ ರಾಧೆ 
ಯೆನ್ನಿರಿಸಬೇಕು. 

೨೮. ಈ ಎರಡೂ ಬಗೆಯ ಮೂರ್ತಿಯು ಅಖಂಡವಾಗಿಯೂ, ಶುಭಲಕ್ಬಣ 
ವುಳ್ಳುದಾಗಿಯೂ, ಸಮಸ್ತ್ಯಾವಯವಗಳಿಂದ ಕೂಡಿದುದಾಗಿಯೂ ಇದ್ದಲ್ಲಿ 
ಅರ್ಚಕರಿಗೆ ಸಿದ್ಧಿದಾಯಕನಾಗುವುದು. 

೨೯. ವಾಸುದೇವನ ಸನ್ನಿಧಿಯಲ್ಲಿ ಲಕ್ಷ್ಮಿಯನ್ನು ಎರಡು ಭುಜವುಳ್ಳ 
ವಳನ್ನಾಗಿ ಮಾಡಿಡಬೇಕು. ಅದನ್ನು ಕೈಯಲ್ಲಿ ತಾವರೆಯನ್ನು ಹಿಡಿದು ವಸ್ತ್ರಾ 
ಲಂಕಾರಗಳಿಂದ ಶೋಭಿಸುತ್ತಿರುವಂತೆ ನಿರ್ಮಿಸಬೇಕು. 


ಸಡ್ವಿಂಶೋಳಧ್ಯಾಯಃ 


೨೩೮೫ 
ಲಕ್ಸ್ಷ್ಮೀನದ್ರಾಧಿಕಾಪಿ ಸ್ಯಾದ್ದಿಭುಜಾ ಚಾರುಹಾಸಿನೀ । 
ಪಂಕಜಂ ಪ್ರಷ್ಪಮಾಲಾಂ ವಾ ದಧತೀ ಪಾಣಿಪಂಕಜೇ ॥೩೦॥ 
ಅಚಲಾ ಚ ಚಲಾ ಜೇತಿ ದ್ವಿವಿಧಾ ಪ್ರತಿಮಾ ಹರೇಃ । 
ತತ್ರಾದ್ಯಾಯಾಂ ನ ಕರ್ತವ್ಯಮಾವಾಹನನಿಸರ್ಜನಂ ॥ ೩೧॥ 


ತದಂಗದೇವತಾನಾಂ ಚ ಕಾರ್ಯಂ ನಾವಾಹನಾದ್ಯಪಿ | 
ನ ಚ ದಿಜಿಯನೋಂರ್ಚಾಯಾಂ ತಸ್ಯಾಂ ಸೇಯಂ ತು ಸಮ್ಮುಖೇ ॥ 
ಶಾಲಗ್ರಾಮೇಷ್ಯೇನಮೇವ ಕಾರ್ಯಮಾವಾಹನಾದಿ ಚ। 
ಅನ್ಯತ್ರ ಚಲಮೂಲೌ ತು ಕರ್ತವ್ಯಂ ತತ್ತದರ್ಚಕ್ಕೆಃ 


॥! ೩೩೩1 
ತತ್ರಾಪಿ ದಾರ್ವ್ಯಾಂ ಲೇಖ್ಯಾಯಾಂ ಜಲಸ್ಪಶೋನುಲೇಪನಂ । 

ನೈನ ಕಾರ್ಯಂ ಪೂಜಕೇನ ಕರ್ತವ್ಯಂ ಪರಿಮಾರ್ಜನಂ ॥ ೩೪॥ 
ಉದಜ್‌ಮುಖಃ ಪ್ರಾಜ್‌ಮುಖೋವಾ ಚಲಾಯಾಂ ಸಮ್ಮುಖೋವಾ 
ಯಥಾಶಕ್ತಿ ಯಥಾಲಜೈ 4ರುಪಹಾಕೈರ್ಯಜೇದ್ಧರಿಂ ॥ ೩೫ ॥ 





೩೦. ಲಕ್ಷ್ಮಿಯಂತೆಯೇ ರಾಧಿಕೆಯು ಕೂಡ ಎರಡು ಭುಜಗಳುಳ್ಳವಳಾ 
ಗಿರಬೇಕು. ಮನೋಹರವಾದ ನಸುನಗೆಯಿಂದ ಕೂಡಿರಬೇಕು. ಕರಕಮಲದಲ್ಲಿ 
ಕಮಲವನ್ನಾಗಲಿ, ಪುಷ್ಪ ಮಾಲೆಯನ್ನಾಗಲಿ ಹಿಡಿದಿರಬೇಕು. 

೩೧. ಶ್ರೀಹರಿಯ ಪ್ರತಿಮೆಯು ಅಚಲವೆಂದೂ, ಚಲನೆಂದೂ ಎರಡು 
ಬಗೆಯಾಗಿರುವುದು. ಅದರಲ್ಲಿ ಮೊದಲನೆಯದಕ್ಕೆ ಆವಾಹನವಿಸರ್ಜನಗಳನ್ನು 
ಮಾಡಲಾಗದು. 

೩೨. ಆ ಮೂರ್ತಿಯ ಅಂಗದೇವತೆಗಳಿಗೂ ಕೂಡ ಆವಾಹನಾದಿಗಳನ್ನು 
ಮಾಡಬಾರದು. ಆ ಮೂರ್ತಿಯ ಅರ್ಚನೆಗೆ ದಿಕ್ಕಿನ ನಿಯಮವೂ ಇಲ್ಲ. 
ಅಭಿಮುಖವಾಗಿಯೆ ಕುಳಿತು ಪೂಜಿಸಬೇಕು. 

೩೩. ಇದೇ ರೀತಿ ಸಾಲಗ್ರಾಮದಲ್ಲಿ ಕೂಡ ಆವಾಹನಾದಿಗಳನ್ನು ಮಾಡ 
ಬಾರದು. ಇವು ಹೊರತು ಬೇರೆಕಡೆ ಚಲಮೂರ್ತಿಗಾದರೊ ಅರ್ಚಕರು 
ಆವಾಹನವಿಸರ್ಜನಗಳನ್ನು ಮಾಡಬೇಕು. 

೩೪. ಅದರಲ್ಲೂ ಮರದಿಂದ ಮಾಡಿದ ಅಥವಾ ಚಿತ್ರದಲ್ಲಿ ಬರೆದ ಮೂರ್ತಿಗೆ 
ಪೂಜಕನು ಜಲಸ್ಪರ್ಶ, ಅನುಲೇಪನಗಳನ್ನು ಮಾಡಲೇಬಾರದು. ಸುಮ್ಮನೆ 
ಮಾರ್ಜನ ಮಾಡಬೇಕು. 

೩೫. ಚಲಮೂರ್ತಿಯ ಪೂಜೆಯಲ್ಲಿ ಉತ್ತರಮುಖನಾಗಿ, ಪೂರ್ವ 
ಮುಖನಾಗಿ ಆಥವಾ ಅಭಿಮುಖನಾಗಿ ಕುಳಿತುಕೊಂಡು ತನ್ನ ಶಕ್ತಿಗೆ ತಕ್ಕಂತೆ, 
ದೊರೆತಷ್ಟು ಉಪಕರಣಗಳಿಂದ ಶ್ರೀಹರಿಯನ್ನು ಪೂಜಿಸಬೇಕು 


ಜಳ ಶ್ರೀ ಸ್ಕಾಂದಮಹಾಪುರಾಣಂ 


ಶ್ರದ್ಧಾನಿಶ್ಚದ್ಮಭಕ್ತಿಭ್ಯಾಮರ್ಪಿತೇನಾಂಬುನಾಪಿ ಸಃ । 

ಪ್ರೀತಸ್ತುಷ್ಯತಿ ವಿಶ್ವಾತ್ಮಾ ಕಿಮುತಾಂಖಲಪೂಜಯಾ ॥ ೩೬ ॥ 
ಪುಂಸಾ ಶ್ರದ್ಧಾದಿಹೀನೇನ ರತ್ನಹೇಮಾದ್ಯಲಂಕ್ರಿಯಾಃ । 

ಚತುರ್ವಿಧಂ ಚಾಪ್ಯನ್ನಾದ್ಯಂ ದತ್ತಂ ಗೃಹ್ಹಾತಿ ನೋ ಮುದಾ ॥ ೩೭೫ 
ತಸ್ಮಾದ್ಭಕ್ತಿಮತಾ ಕಾರ್ಯಂ ಪುಂಸಾ ಸ್ವಶ್ರೇಯಸೇ ಮುನೇ । 

ಶ್ರೀ ಶೃಷ್ಣಸ್ಯಾರ್ಚನಂ ನಿತ್ಯಂ ಸರ್ವಾಭೀಷ್ಟಾಶುದಾಯಿ ಸಃ u ೩೮ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಸ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಶ್ರೀವಾಸುದೇವಮಾಹಾತ್ಮ್ಯೇ 646 ಕ್ರಿಯಾಯೋಗಾಧಿಕಾರ 
ನಿರೂಪಣಂ ನಾಮ ಷಡ್ವಿಂಶೋಂಧ್ಯಾಯಃ 





೩೬. ಶ್ರದ್ಧೆ ಮತ್ತು ನಿಷ್ಕಪಟವಾದ ಭಕ್ತಿಗಳಿಂದ ಕೂಡಿ ಅರ್ಪಿಸಿದ 
ನೀರಿನಿಂದಲಾದರೂ ಆ ವಿಶ್ವಾತ್ಮನು ಪ್ರೀತನಾಗಿ ತೃಪ್ಲಿಹೊಂದುತ್ತಾನೆ. ಅಖಿಲ 
ಸಾಮಗ್ರಿಗಳಿಂದೊಡಗೂಡಿದ ಪೂಜೆಯಿಂದ ಸಂತುಷ್ಟನಾಗುವನೆಂದು ಹೇಳ 
ಬೇಕಾದುದೇನು. 

೩೭. ಶ್ರದ್ಧಾದಿಗಳಿಲ್ಲದ ಪುರುಷನು ಅರ್ಪಿಸಿದ ರತ್ನ, ಹೇಮ (ಚಿನ) 
ಮೊದಲಾದ ಅಲಂಕಾರಗಳನ್ನೂ, ಚತುರ್ವಿಧವಾದ ಅನ್ನವನ್ನೂ ಶ್ರೀಹರಿಯು 
ಸಂತೋಷದಿಂದ ಸ್ವೀಕರಿಸುವುದಿಲ್ಲ. 

೩೮. ಆದುದರಿಂದ ಎಲ್ಫೈ ಮುನಿಯೇ! ಭಕ್ತನಾದವನು ಸರ್ವಾಭೀಷ್ಟ 
ಗಳನ್ನೂ ಬೇಗನೆಯೆ ನೆರವೇರಿಸಿಕೊಡುವವನಾದ ಶ್ರೀಕೃಷ್ಣನ ಅರ್ಚನೆಯನ್ನು 


ಲಾ 


ಶ್ರೇಯಸ್ಸಾಧನೆಗಾಗಿ ನಿತ್ಯವೂ ಭಕ್ತಿಯಿಂದ ನಡೆಸಬೇಕು.” 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದೆ 
ಶ್ರೀ ಸ್ಕಾಂದಮಹಾಪುರಾಣದೆ ಎರಡನೆಯ ವೈಷ್ಠವಖಂಡದ ಶ್ರೀವಾಸುದೇವ 
ಮಾಹಾತ್ಮ್ಮ್ಯದಲ್ಲಿ $$ ಕ್ರಿಯಾಯೋಗಾಧಿಕಾರನಿರೂಪಣ''ವೆಂಬ 
ಇಪ್ಪತ್ತಾರನೆಯ ಅಧ್ಯಾಯವು ಮೊಗಿದುದು 


॥ ಶ್ರೀಃ ! 
ಅಥ ಸಪ್ತನಿಂಶೋಧ್ಯಾಯಃ 
ಪೊಜಾಮಲಂಡೆಲವಿಧಿನಿರೂಸಣಂ 
ಶ್ರೀ ನಾರಾಯಣ ಉವಾಚ:- 
ಖುನನೋಕ್ಸ ಣಲೇಪಾದ್ಯೈಃ ಶೋಧಿತೈರ್ಧರಣೀತಲೇ । 
ಚತುಸ್ಟಾದಂ ನ್ಯಸೇಶ್ಸೀಠಂ ನಾನಾರಂಗಸುಶೋಭಿತೇ ॥೧॥ 
ಅರ್ಚಕಃ ಪ್ರಾಜತ್‌ ಮುಖಃ ಪೀಠಪಾದಾನ್‌ ಕೋಣೇಷು ಕಾರಯೇತ್‌ । 
ಚತುರ್ಷು ತೇಷು ಧರ್ಮಾದೀನ್‌ ಸ್ಮಾಪಯೇತ್ಸಿಂಹರೂಪಿಣಃ ॥೨॥ 
ಅಗ್ನೌ ಧರ್ಮಂ ನ್ಯಸೇಚ್ಛೆ ಸೋಂ ಜ್ಞಾ ನಂ ಕಹೀಂ ಚ ನೈರ್ಬುತೇ 1 
ಎ ತು ಸಂ ವೈರಾಗ್ಯ ೦ ಶ್ಯಾಮಮೈಶ್ವರ್ಯಮೈಶಳೇ Haun 
ಮನೋಧೀಚಿತ್ತಾಹಂಕಾರಾನ್‌ ಕ್ರಮಾತ್ಪೂರ್ವಾದಿದಿಕ್ಸ್ಟಥ । 





ವಿನ್ಯಸೇತ್ರೀತಗಾತ್ರೇಷು ಹರಿದ್ರಕ್ಷ ಸಿತಾಸಿತಾನ್‌ ॥1೪॥ 
ಸ್ಥಾಪ್ಯಾ ರಕ್ತಸಿತಶ್ಯಾಮಾ ರಜಃಸತ್ವೃತಮೋಗುಣಾಃ । 
ಪೀಠಸ್ಯ ಪಟ್ಟಿಕಾಯಾಂ ತು ತ್ರಯೋಪಿ ಮುಸಿಸತ್ತಮ ॥೫॥ 
ಕನ್ನಡದ ಅನುವಾದ 
ಪೂಜಾಮಂಡಲವಿಧಿನಿರೂಪಣ 


. ಶ್ರೀನಾರಾಯಣನು ಹೇಳುತ್ತಾನೆ ಅಗೆಯುವುದು, ಸಾರಿಸುವುದು 
Po ಶೋಧಿಸಿದುದೂ, ನಾನಾ ಬಗೆಯ ಅಲಂಕಾರಗಳಿಂದ 
ಶೋಭಿಸುತ್ತಿರುವ ಭೂಮಿಯ ಮೇಲೆ ನಾಲ್ಕು ಕಾಲುಗಳುಳ್ಳ ನೀಠವನ್ಸಿಡಬೇಕು. 

೨. ಅರ್ಚಕನು ಪೂರ್ವಾಭಿಮುಖನಾಗಿ ಕುಳಿತುಕೊಳ್ಳಬೇಕು. ನಾಲ್ಕು 
ಮೂಲೆಗಳಲ್ಲಿಯೂ ಸಿಂಹದ ರೂಪ ಪವುಳ್ಳ ಪೀಠಪಾದಗಳನ್ನು ಮಾಡಿಸಿಡಬೇಕು. 
ಅವುಗಳಲ್ಲಿ 'ಧರ್ಮಾದಿಗಳನ್ನು, ಸ್ದಾ ನಿಸಬೇಕು. 

೩. ಆಗ್ಗೆ ನೀಯಮೂಲೆಯಲ್ಲಿ ಬಿಳಿಯ ಬಣ್ಣವುಳ್ಳುದಾದ ಧರ್ಮಮೂರ್ತಿ 
ಯನ್ನು ಸ್ಥಾಪಿಸ ಸಬೇಕು. ನೈರ್ಜುತ್ಯಮೂಲೆಯಲ್ಲಿ ಕೆಂಪುಬಣ್ಣದ ಜ್ಞಾನಮೂರ್ತಿ 
ಯನ್ನು ನೆಲೆಗೊಳಿಸಬೇಕು. ವಾಯುವ್ಯಮೂಲೆಯಲ್ಲಿ ಹಳೆದಿಬಣ್ಣದ್ದಾದ 
ವೈರಾಗ್ಯಮೂರ್ತಿಯನ್ನು ಇಡಬೇಕು. ಈಶಾನ್ಯಮೂಲೆಯಲ್ಲಿ ಶ್ಯಾಮಲವರ್ಣದ 
ಐಶ್ವರ್ಯಾಭಿಮಾನದೇವತೆಯನ್ನು ಸ್ಥಾಪಿಸಬೇ ಕು. 

೪. Kd ಕೆಂಪು, ಬಿಳುಪು ಮತ್ತು ಕಪ್ಪು ಬಣ್ಣದುವಾದ ಮನಸ್ಸು, 
ಧೀ (ಬುದ್ಧಿ » ಚಿ » ಅಹಂಕಾರಗಳನ್ನು ಪೂರ್ವವೇ ಮೊದಲಾದ ದಿಕ್ಕುಗಳಲ್ಲಿ 
ಕ್ರಮವಾಗಿ ಗ  ಮೈಗಳಲ್ಲಿ ಭೂಃ 

೫. ಎಲೈ ಮುನಿಶ್ರೇಷ್ಠನೇ! ಪೀಠದ ಪಟ್ಟ ಕೆಯಲ್ಲಿ ಕ್ರಮವಾಗಿ ರಕ್ತವರ್ಣ 


ತಿಲಲ ಶ್ರೀ ಸ್ಕಾಂದಮಹಾಪುರಾಣಂ 


ಅಂತಃಕರಣರೂಪೇಷು ಗಾತ್ರೇಷ್ಟಥ ಚತುರ್ಷ್ವಸಿ । 


ವಿಮಲಾದ್ಯಾನ್ನ ಕಿಸೇಚ್ಛೆಕ್ತೀರ್ದ್ವೇ ದ್ವೇ ಏಕೈಕಗಾತ್ರಕೇ ॥೬॥ 
ವಿಮಲೋತ್ಕರ್ಷಿಜೇತಿ ದ್ವೇ ಗೌರಾಂಗ್ಕೌ ಸ ನ್ಯಸೇತ್‌ । 
ನಾದೆಯಂತನಿ ಶುಭಾಂ ವೀಣಾ ಹರಿದ್ದ ಸೆ ಸ್ರೇಸ್ಸ ಲಂಕ ತೇ ॥೭॥ 
ಜ್ಞಾನಕ್ರಿ ಯೀ ನ್ಯಸೇದ್ಯಾಮ್ಯೇ ನೀತನಸ್ಪೆಛರುಣಮ್ಯುತೀ | 

ಏಕಾ ತಾಲಂ ಅಜಬ್‌ ಮೃದಂಗಮಪರಾ ತಥಾ ॥೮॥ 


ಯೋಗಾಪ ಶ್ರಧ್ಯೌ ನ್ಯಸೇತ್‌ ಪಶ್ಚಾತ್‌ ಶ್ಯಾಮೇ ಅರುಣವಾಸಸೌ । 
ಸಹೈವ ಮುರಲೀ. ಚೋಭೇ ವಾದಯಂತ್ಕೌ ಪೃಥಕ್‌ ಪೃಫಕ್‌ ೯ ॥ 
ಸತ ್ಯೇಶಾನೇ ಹೇಮನರ್ಣೇ ಉತ್ತ ತ್ರೃರಸ್ಕಾಂ ತೋ ನ್ಯಸೇತ್‌ । 


ಶ್ಯಾಮಾಂಶುಕೇ ವಾದಯಂತ್ಯಾವುಭೇ ತೇ ಪರಿವಾದಿನೀಂ Hoon 
ಅನುಗೆ ್ರೈಹಾಖ್ಯಸಟ್ಟಕಾಯಾಂ ಸ್ಥಾಸ್ಕೈಕಾ ಚ ಕೃತಾಂಜಲಿಃ । 
ಸರ್ವಾ ಏತಾಸ್ತು ಕರ್ತವ್ಯಾ ದಿ ಭುಜಾಃ ಸುವಿಧೂಷನಾಃ 1 ೧೧ 


ಬಿಳುಪು ಮತ್ತು ಶ್ಯಾಮಲವರ್ಣಗಳಿಂದ ಕೂಡಿದೆ ಸತ್ತ್ವ, ರಜಸ್‌, ತಮೋ 
ಗುಣಗಳು ಮೂರನ್ನೂ ಸ್ಥಾಪಿಸ ಸಬೇಕು. 

೬. ಅಂತಃ ಕರಣರೂಪಗಳಾದ ನಾಲ್ಕುಮೈಗಳಲ್ಲಿಯೂ ಕೂಡ ಒಂದೊಂದು 
ಮೈಯಲ್ಲಿ ಎರಡೆರಡರಂತೆ ವಿಮಲಾ ಮೊದಲಾದ ಶಕ್ತಿ ಗಳನ್ನು ಸ ಸ್ಥಾ ಪನೆಮಾಡ 
ಬೇಕು. 

೭. ಗೌರಾಂಗಿಯರೂ, ಶುಭಕರವಾದ ವೀಣೆಯನ್ನುನುಡಿಸುತ್ತಿರುವವರೂ, 
ಹಳದಿ ಬಟ್ಟೆಗಳನ್ನು ಧರಿಸಿ ಚೆನ್ನಾಗಿ ಅಲಂಕರಿಸಿಕೊಂಡಿರುವವರೂ ಆದ ವಿಮಲಾ, 
ಉತ್ಕರ್ಷಿಣೀ ಎಂಬ ಇಬ್ಬರು ಶಕ್ತಿಯರನ್ನು ಪೂರ್ವದಿಕ್ಕಿನಲ್ಲಿ ಇಡಬೇಕು. 

ಆ. ಹಳದಿ ವಸ್ತ್ರಗಳನ್ನುಟ್ಟು ಅರುಣವರ್ಣದಿಂದ ಬೆಳಗುವವರಾದೆ ಜ್ಞಾ ನ 
ಮತ್ತು ಕ್ರಿಯಾಶಕ್ತಿಗಳನ್ನು ದಕ್ಸಿಣದಿಕ್ಕಿನಲ್ಲಿ ಸ್ಥಾಪಿಸಬೇಕು. ಅವರಲ್ಲಿ ಒಬ್ಬ ಳು 
ಭಾ ಮತ್ತೊಬ್ಬ ಳು ಮ ) ದಂಗವನ್ನೂ ಬಾಜಿಸುತ್ತಿ ರಬೇಕು. 

ಪಶ್ಠಿ ) ಮದಿಕ್ಕಿನಲ್ಲ ಯೋಗಾ ಮತ್ತು ಪ್ರಧ್ಯಾ ಎಂಬ ಶಕ್ತಿಯರನ್ನು 
ಸಾ ೫೭ ಅವರಿಬ್ಬರೂ ಶ್ಯಾಮಲವರ್ಣದವರು. ಅರುಣ (ಕೆಂಪು)ವರ್ಣದ 
ಪಡ ಸನ್ನು ಧರಿಸಿದವರು. ಇಬ್ಬರೂ ಬೇಕೆ ಬೇರೆಯಾಗಿ ಕೊಳಲನ್ನು ನುಡಿಸು 
ರಬೇಕು.. 

೧೦. ಬಳಿಕ ಉತ್ತರದಿಕ್ಕಿನಲ್ಲಿ ಸತ್ಯಾ ಮತ್ತು ಈಶಾನವೆಂಬ ಶಕ್ತಿಯರನ್ನು 
ಸ್ಥಾ ಫಿಸಬೇಕು. ಅವರು ಹೊಂಬಣ್ಣ ವುಳ್ಳ ವರು; ಶ್ಯಾಮಲವರ್ಣದ ಬಟ್ಟೆ 
ಯುಟ ಸವರು ; ಅವರಿಬ್ಬ ರೂ ಪರಿವಾದಿಫಿಯನ್ನು ಬಾಜಿಸುತ್ತಿ ರಬೇಕು. 

೧೧. ಪಟ್ಟ ಕೆಯ ಕ್ಕ ಮುಗಿದುಕೊಂಡು ಒಂಬಿಯಾಗಿರುವ ಅನುಗ್ರಹಾ 


ಕ 


ಸಪ್ತವಿಂಶೋ9ಧ್ಯಾಯ॥ ೩ರ 


ಪೀಶೋಪರಿ ಸಿತದ್ವೀಪೆಂ ಕುರ್ವೀತ ಶೆ ಕ್ರೇತವಾಸಸಾ । 


ತನ್ಮದ್ಯೇಂಷ್ಟ ದಲಂ' ಪದ್ಮಂ ಕುರ್ವೀತೋಜ್ಜ 3ಲಕರ್ಚಿಕಂ ॥ ೧೨ ॥ 
ದ್ವಾದಶಾಂಶಂ ಪರಿತ ಜ್ಯ ಪದ್ಮಕ್ಸೇತ್ರಸ ಸ್ಯ ಬಾಹ್ಯ ತಃ । 
ವೃತ್ತೈಸ್ತ್ರಿಭಿಸ್ತಸ್ಯ ಮಧ್ಯಂ ನಿಭೆಜೀತ್ಸ: ಮಭಾಗತಃ ॥ ೧೩ ॥ 


ತತಾ ್ರ್ರಿದ್ಯಂ ಕರ್ಣಿಕಾಸ್ಥಾ ್ಲಿನಂ ಕೇಸರಾಣಾಂ ತು ಮಧ್ಯಮಂ । 

ಪತ್ರಾಣಾಂ ತುತ್ತ ಫತೀಯಂ ಸ್ಯಾತ್‌ ದಲಾಗ್ರಾಣಿತು pe ತಃ ॥ ೧೪ ॥ 
ಪರಿತಸ್ತ ಸ್ಕಚ ಹ ಚತುರ್ದ್ವಾರಂ ಪ್ರಕಲ್ಲ ಯೇತ್‌ I 

ರಂಗದ್ರ ವೆ ಸ ಂರ್ಜಹುವಿಧೈರ್ಹರಿದ್ರಾ ಚಕಕತಮಾದಿವಿಃ ॥ ೧೫ ॥ 
ಕುರ್ನೀತ ತಂಡುಲೈ ರ್ವಾಪಿ ತತ್ರ ಪದ್ಮಾದಿಶೋಭನಂ । 

ಪದ್ಮಸ್ಯ ಕಣಿಕಾಂ ಮಧ್ಯೇ ಹೇಮು ಎನಿ ಸುಶೋಭಯೇತ್‌ ॥ ೧೬ ॥ 
ಶೋಣವರ್ಣಾನಿ ಪತ್ರಾಣಿ ಪರಿತಸ್ತಸ್ಯ ಚಾರ್ಚಕಃ । 
ಕುರ್ಯಾವಷ್ಟಾಪ್ಯಷ್ಟದಿಕ್ಟು ಸ್ವರ್ಜವರ್ಣಾನಿ ವಾ ಮುನೇ ॥ ೧೭ ॥ 
EE ಯವನ ಭವ ನರಾ ARLES 
ಎಂಬ ಹೆಸರಿನ ಶಕ್ತಿಯನ್ನು ಸ್ಥಾ ಸಹಿಸಬೇಕು. ಈ ಎಲ್ಲರನ್ನೂ ಎರಡು ತೋಳುಳ್ಳ 
ವರನ್ನಾಗಿಯೂ, ಚೆನ್ನಾಗಿ. ಅಲಂಕರಿಸಿಕೊಂಡವರನ್ನಾಗಿಯೂ ನಿರ್ಮಿಸಬೇಕು. 

೧೨, ನೀಠದ ಮೇಲೆ ಬಿಳಿಯ ಬಟ್ಟಿ ಯಿಂದ ಶೆ ಶೀ ತದ್ವೀಸವನ್ನು ನಿರ್ಮಿಸ 
ಬೇಕು. ಅದರ ಮಧ್ಯದಲ್ಲಿ ಉಜ್ವಲವಾಗಿ ಗುತ ಕರ್ಣಿಕೆಯಿಂದೊಡಗೂಡಿದ 
ಅಷ್ಟದಲಪದ್ಮನನ್ನು ರಚಿಸಬೇಕು. 

SS ಹೇತ್ರದಡ ಹೊರಭಾಗದಲ್ಲಿ ಹನ್ನೆರಡನೆಯ ಒಂದು ಅಂಶವನ್ನು 
ತೃಜಿಸಿಬಿಟ್ಟು, ಅದರ ಮಧ್ಯಭಾಗವನ್ನು ಸಮಭಾಗವಾಗುವಂತೆ ಮೂರು 
ವೃತ್ತ ಗಳನ್ನು ರಚಿಸಿ ವಿಭಾಗಿಸಬೇಕು. 

೧೪-೧೫. ಅದರಲ್ಲಿ ಮೊದಲನೆಯದು ಕರ್ಣಿಕೆಯ ಸ್ಥಾನ. ಮಧ್ಯದ್ದು 
ಕೇಸರಗಳ ಸ್ಥಾನವೆನಿಸುವುದು. ಮೂರನೆಯದು ಪತ್ರ ಗಳಸಾ ಸ್ನಾನವು. ಹೊರಗಿನದು 
ದಳದ ಅಗ್ರಭಾಗಗಳು. ಅದರ ಸುತ್ತಲೂ ಅರಿಸಿನ ಕುಂಕುಮ ಮೊದಲಾದ 
ಬಹು ಬಗೆಯ ರಂಗದ್ರವ್ಯಗಳಿಂದ ನಾಲ್ಕು (ಹೊರ) ಬಾಗಿಲುಗಳಿಂದೊಪ್ಪುವ 
ಪಟ್ಟಣವನ್ನು ರಚಿಸಬೇಕು. 

೧೬. ಬೇರೆ ಬೇರೆ ಬಣ್ಣದ ಅಕ್ಕಿಗಳಿಂದಲಾದರೂ ಆ ಪದ್ಮಾದಿಗಳನ್ನು 
ಸೊಗಸುಮಾಡಬೇಕು. ಪದ್ಮದ ಕರ್ಣಿಕೆಯನ್ನು ಮಧ್ಯದಲ್ಲಿ ಹೇಮವರ್ಣ 
ದಿಂದೆಸೆಯುವಂತೆ ಮನೋಹರಗೊಳಿಸಬೇಕು. 

೧೭. ಅರ್ಚಕನು ಅದರ ಸುತ್ತಲೂ ಶೋಣ (ಕೆಂಪು)ವರ್ಣದ ಪತ್ರಗಳನ್ನು 
ನಿರ್ಮಿಸಬೇಕು. ಅಥವಾ ಎಂಟು ದಿಕ್ಬುಗಳಲ್ಲಿಯೂ ಸರ್ವವರ್ಣದಿಂದೆಸೆಯುವ 
ಎಂಟು ಪತ್ರಗಳನ್ನು ರಚಿಸಬೇಕು. 


೩೯೦ ಶ್ರೀ ಸ್ಮಾಂದೆಮೆ ಹಾಪುರಾಣಂ 

ಪೂರ್ವಂ ತು ಗೋಪುರಂ ಶೋಣಂ ಶ್ಯಾಮಂ ಕುರ್ಯಾಚ್ಚ್ಞೆದಕ್ಸಿಣಂ ! 
ಪೀತನರ್ಣಂ ಪಶ್ಲಿಮಂ ಚ ಸ್ಪಟಿಕಾಭಂ ತಥೋತ್ತರೆಂ ॥ ೧೮ ॥ 
ಅಂತರಾಲೇ ಚ ಪುಷ್ಪಾಣಿ ಚಿತ್ರಾಣಿ ಪುರಪದ್ಮಯೋಃ 1 

ಕೃತ್ವಾ ಮಧ್ಯೇಂಥೆ ಶ್ರೀಕೃಷ್ಣಂ ತದ್ವಾಮೇ ರಾಧಿಕಾಂ ನ್ಯಸೇತ್‌ ॥ ೧೯॥ 
ರಾಧಾಕೃಷ್ಣಸ್ಯಾಸ್ಯ ತತಃ ಪೃಷ್ಠೇ ಸಂಕರ್ಷಣಂ ನ್ಯಸೇತ್‌ । 


ಚತುರ್ಬಾಹಂಂ ಧೃತಚ್ಛೆ ತ್ರಂ ಗೌರಾಂಗಂ ನೀಲವಾಸಸಂ ಟ೨೦॥ 
ದಕ್ಸೇ ನೈಸೇವೃಗವತಃ ಪ್ರಮ್ಯಮ್ಮಂ ಹೀತವಾಸಸಂ । 

ಚತುರ್ಭುಜಂ ಘನಶ್ಯಾವಂಂ ಧೃತ್ವಾ ಚಾಮರನಮಾಸ್ಥಿತಂ 1೨೧॥ 
ವಾಮೇಃನಿರುವ್ಧಂ ಚ ಹರೇರ್ನ್ಯ ಸೇದರುಣವಾಸಸಂ । 
ಇಂದ್ರನೀಲಮಣಿಶ್ಯಾಮಂ ಸಂಸ್ಥಿತಂ ಧೃತಚಾಮರಂ ॥ ೨೨ ॥ 
ತ್ರಯೋಪ್ಯೇತೇ ತು ಕರ್ತವ್ಯಾ ನಾನಾಲಂಕಾರಶೋಭಿತಾಃ । 
ಅನರ್ಫ್ಥ್ಯರತ್ತ್ನಮಕುಟಾಸ್ತಾರುಣ್ಯೇನ ಮನೋಹರಾಃ ॥ ೨೩1 


೧೮. ಎಲ್ಲೆ ಮುನಿಯೇ! ಪೂರ್ವದ ಗೋಪುರವನ್ನು ಶೋಣ (ಕೆಂಪು) 
ವರ್ಣವಾಗಿಯೂ, ದಕ್ಷಿಣ ಗೋಪುರವನ್ನು ಶ್ಯಾಮಲವರ್ಣವುಳ್ಳುದಾಗಿಯೂ, 
ಪಶ್ಚಿಮ ದಿಕ್ಕಿನ ಗೋಪುರವನ್ನು ಹಳದಿಬಣ್ಣದ್ದನ್ನಾಗಿಯೂ, ಉತ್ತರ ಗೋಪುರ 
ವನ್ನು ಸ್ಪಟಕವರ್ಣವುಳ್ಳುದನ್ನಾಗಿಯೂ ನಿರ್ಮಿಸಬೇಕು. 

೧೯. ಪುರ ಮತ್ತು ಪದ್ಮಗಳೆ ನಡುವಣೆಡೆಯಲ್ಲಿ ಬಗೆ ಬಗೆಯ ಪುಷ್ಪಗಳನ್ನು 
ರಚಿಸಬೇಕು. ಆಮೇಲೆ ಮಧ್ಯದಲ್ಲಿ ಶ್ರೀಕೃಷ್ಣ ನನ್ನೂ, ಅವನ ವಾಮಭಾಗದಲ್ಲಿ 
ರಾಧಿಕೆಯನ್ನೂ ಸ್ಥಾಪಿಸಬೇಕು. 

೨೦. ಬಳಿಕ ಆ ರಾಧಾಕೃಷ್ಣರ ಹಿಂಭಾಗದಲ್ಲಿ ನಾಲ್ದುಬಾಹುಗಳುಳ್ಳವನೂ, 
ಛತ್ರಿಯನ್ನು ಹಿಡಿದಿರುವವನೂ, ಗೌರವರ್ಣನೂ, ನೀಲವಸ್ತ್ರಧಾರಿಯೂ ಆದ 
ಸಂಕರ್ಷಣನನ್ನು ಸ್ಥಾಪಿಸಬೇಕು. 

೨೧. ಆ ಭಗವಂತನ ಬಲಭಾಗದಲ್ಲಿ ಪೀತಾಂಬರಧಾರಿಯೊ, ಚತುರ್ಭು 
ಜನೂ, ಮೇಘದಂತೆ ಶ್ಯಾಮವರ್ಣನೂ ಆಗಿ ಚಾಮರವನ್ನು ಹಿಡಿದು ನಿಂತಿರುವ 
ಪ್ರದ್ಯುಮ್ಹನನ್ನು ನೆಲೆಗೊಳಿಸಬೇಕು. 

೨೨. ಹರಿಯ ಎಡಪಕ್ಕದಲ್ಲಿ ಅರುಣ ವಸ್ತ್ರಗಳನ್ನು ಧರಿಸಿದವನೂ, ಇಂದ್ರ 
ನೀಲಮಣಿಯಂತಹೆ ಶ್ಯಾಮಲವರ್ಣವುಳ್ಳವನೂ, ಚಾಮರವನ್ನು ಹಿಡಿದು 
ನಿಂತವನೂ ಆದ ಅನಿರುದ್ಧನನ್ನು ಸ್ಥಾಪಿಸಬೇಕು. 

೨೩. ಈ ಮೂರು ಮೂರ್ತಿಗಳನ್ನೂ ನಾನಾಲಂಕಾರಗಳಿಂದ ಶೋಭಿತ 
ರನ್ನಾಗಿಯೂ, ಅನರ್ಫ್ಯವಾದ ರತ್ಸಕಿರೀಟಿವುಳ್ಳವರನ್ನಾಗಿಯೂ, ತಾರುಣ್ಯದಿಂದ 
ಮನೋಹರರನ್ನಾಗಿಯೂ ರಚಿಸಬೇಕು. 


ಸಪ್ತವಿಂಶೋಳ9ಧ್ಯಾಯ।॥ ೩೯೧ 


ತತೋಇವತಾರಾಂಸ್ತು ಹರೇಃ ಕೇಸರೇಷ್ಟಷ್ಟಸು ಕ್ರಮಾತ್‌ । 


ಏಕೈಕಸ್ಮಿನ್ಸ್ಯಸೇದ್‌ ದೌದ್ವಾವಷ್ಟಷ್ಟೇವಂ ಹಿ ಷೋಡಶ ॥ ೨೪ ॥ 
ಸ್ಥಾಸಯೇದ್ಭಾಮನಂ ಬುದ್ಧಂ ಪೂರ್ವಸ್ಮಿನ್‌ ಕೇಸರೇಂಗ್ರತಃ । 
ಘನಶ್ಯಾಮಾವುಭೌ ಹ್ಯೇತೌ ತರುಣೌ ಬ್ರಹ್ಮಜಾರಿಣೌ ॥ ೨೫ ॥ 
ಶಿತಾಂಶುಕೌ ಕರೇ ದಕ್ಬೇ ಬಿಭ್ರತೌ ಫ್ರಲ್ಲಪಂಕಜಂ । 

ಅಭಯಂ ವಾಮಹಸ್ತೇ ಚ ಶಾಂತೌ ಯಜ್ಜೋಪವೀತಿನೌ ॥ ೨೬ ॥ 
ಕಲ್ಕಿನಂ ಪರಶುರಾಮಂ ಚ ವಹ್ಟಿಕೋಣೀಥ ವಿನ್ಯಸೇತ್‌ । 
ಖಡ್ಗಪಾಣಿಸ್ತತ್ರಕಲ್ಕೀ ಪರ್ಶುಪಾಣಿಸ್ತಥಾಂಪರಃ ॥ ೨೭ ॥ 


ಉಭೌ ಗೌರೌ ಚ ತಾಮ್ರಾಕ್ಸೌ ಜಹಿಲೌ ಸಿತವಾಸಸೌ । 
ಯಜ್ಞೋಪವೀತಿನೌ ಕಾರ್ಯೌ ತ್ಯಕ್ತಕ್ರೋಧಮಹಾರಯಕೌ ॥ ೨೮ ॥ 
ಹೆಯಗ್ರೀವವರಾಹೌ ಚ ಸ್ಥಾಪಯೇದ್ಯಾಮ್ಯುಕೇಸರೇ | 
ಹಯಗ್ರೀವೋ ಹಯಾಸ್ಯಃ ಸ್ವಾನ್ನರಾಂಗಶ್ಚ ಚತುರ್ಭುಜಃ ॥ ೨೯॥ 





೨೪. ಬಳಿಕ ಪದ್ಮದ ಎಂಟು ಶೇಸರಗಳಲ್ಲಿಯೂ ಒಂದೊಂದರಲ್ಲಿ 
ಎರಡೆರಡರಂತೆ ಶ್ರೀಹರಿಯ ಅವತಾರಗಳನ್ನು ಸ್ಥಾಪಿಸಬೇಕು. ಹೀಗೆ ಎಂಟು 
ದಳಗಳಲ್ಲಿ ಒಟ್ಟು ಹದಿನಾರು ಅವತಾರಗಳಾಗುತ್ತವೆ. 

೨೫. ಪೂರ್ವಭಾಗದ ಕೇಸರದ ಅಗ್ರಭಾಗದಲ್ಲಿ ವಾಮನನನ್ನೂ 
ಬುದ್ಧನನ್ನೂ ಸ್ಥಾಪಿಸಬೇಕು. ಇವರಿಬ್ಬರೂ ಮೇಘಶ್ಯಾಮಲವರ್ಣವುಳ್ಳವರು; 
ತರುಣರು ಮತ್ತು ಬ್ರಹ್ಮಚಾರಿಗಳು. 

೨೬. ಇವರು ಬಿಳಿಯ ಬಟ್ಟಿ ಯನ್ನುಟ್ಟಿರುವರು; ಬಲಗೈಯಲ್ಲಿ ಅರಳಿದ 
ತಾವರೆಯನ್ನೂ, ಎಡಗೈಯಲ್ಲಿ ಅಭಯಮುದ್ರೆಯನ್ನೂ ತಾಳಿರುವವರು. 
ಶಾಂತರು ಮತ್ತು ಯಜ್ಞೋಪವೀತವನ್ನು ಧರಿಸಿರುವವರು. 

೨೭. ಆಮೇಲೆ ಆಗ್ನೇಯಕೋಣದಲ್ಲಿ ಕಲ್ಕಿಯನ್ನೂ , ಪರಶುರಾಮನನ್ನೂ 
ಇಡಬೇಕು. ಕಲ್ಫಿಯು ಖಡ್ಗ ಪಾಣಿಯೂ, ಪರಶುರಾಮನು ಪರಶುಪಾಣಿಯೂ 
(ಕೈಯಲ್ಲಿ ಕೊಡಲಿಯನ್ನು ಧರಿಸಿದವನೂ) ಆಗಿರುವರು. 

೨೮. ಇಬ್ಬರೂ ಗೌರವರ್ಣದವರು; ಕೆಂಗಣ್ಣುಗಳುಳ್ಳವರು; ಜಡಿ 
ಧರಿಸಿದವರು; ಬಿಳಿಯ ಬಟ್ಟೆಗಳನ್ನು ಟ್ವಿರುವವರು ; ಯಜ್ಞೋಪವೀತವನ್ನು 
ಧರಿಸಿರುವವರಲ್ಲದೆ, ಕ್ರೋಧದ ಮಹಾವೇಗವನ್ನು ತ್ಯಜಿಸಿರುವವರು. ಇವರನ್ನು 
ಈ ರೀತಿ ರಚಿಸಬೇಕು. 

೨೯. ದಕ್ಷಿಣದಿಕ್ಕಿನ ಕೇಸರದಲ್ಲಿ ಹಯಗ್ರೀವ ಮತ್ತು ವರಾಹರನ್ನು 
ಸಾ ಫಿಸಬೇಕು. ಹಯಗ್ರೀವನು ಮನುಷ್ಯಶರೀರ ಮತ್ತು ಕುದುರೆಯ ಮುಖ 


ಟು 
ಅ 


ಗಳಿಂದ ಕೂಡಿ ಚತುರ್ಭುಜಗಳುಳ್ಳವನಾಗಿರಬೇಕು. 
ನ 


ಷೀ ಶ್ರೀ ಸ್ಕಾಂಹಮಹಾಪುರಾಣಂ 


ಶಂಖಾದಿಭೃತ್ಸ್ವರ್ಣವರ್ಣೋ ಧೃತದಿವ್ಯಸಿತಾಂಬರಃ । 


ವರಾಹಸ್ತು ನರಾಹಾಸ್ಕೋ ನರಾಂಗೆಃ ಸ್ಯಾಚ್ಚತುರ್ಭುಜಃ ॥೩೦॥ 
ಶಂಖಚಕ್ರಗದಾಬ್ದಾನಿ ದಧಶ್ಚೀತಾಂಬರಂ ತಥಾ । 
ಮಧುಪಿಂಗಲವರ್ಣಶ್ಚ ಕರ್ತವ್ಯೋ ದ್ವಿಭುಜೋಥವಾ ॥೩೧॥ 
ಮತ್ಸ್ಯಕೂವರ್ತೌ ನೈರ್ಜುತೇಚ ಸ್ಥಾಪಯೇತ್ಕೇಸರೇ ತತಃ । 
ಕಟೇರಧಸ್ತದಾಕಾರಾವೂರ್ಥ್ಯಂ ತೌ ತು ನರಾಕೃತೀ 1 ೩೨ 
ವಾಮೇ ಶಂಖಂ ಗದಾಂ ದಕ್ಬೇ ಪಾಣೌ ಚ ದಧತಾವುಭೌ । 
ಶ್ಯಾಮಸುಂದರದೇಹೌ ಚ ಕರ್ತವ್ಯ ಧೃತಭೂಷಣೌ ॥ ೩೩ ॥ 
ಧನ್ನಂತರಿಂ ನೃಸಿಂಹಂ ಚ ಪಶ್ಚಿಮೇ ಕೇಸರೇ ನ್ಯಸೇತ್‌ । 

ಧನ್ವಂತರಿಃ ಶುಕ್ಲ ವಾಸಾ ಗೌರಾಂಗೋಮೃುತಕುಂಭಧೃತ್‌ 1 ೩೪ ॥ 


ಸಿಂಹವಕ್ಕ್ರೋ ನೃಸಿಂಹಸ್ತು ನೃದೇಹಃ ಕೇಸರಾಸ್ಚಿತಃ । 
ಸನೀಲೋತ್ಸಲಾಭೋ ದ್ವಿಭುಜೋ ಗದಾಚಕ್ರಧರೋ ಭವೇತ್‌ ॥ ೩೫ ॥ 

೩೦. ಆ ನಾಲ್ಕು ಕೈಗಳಲ್ಲಿ ಶಂಖ ಮೊದಲಾದುವನ್ನು ಧರಿಸಿರಬೇಕು. 
ಹೊಂಬಣ್ಣ ವುಳ್ಳ ವನಾಗಿ ದಿವ್ಯವಾದ ಬಿಳಿಯ ಬಟ್ಟೆಗಳನ್ನುಟ್ಟರಬೇಕು. 
ವರಾಹನು ನರಶರೀರ ಮತ್ತು ವರಾಹ ( ಹಂದಿ)ಮುಖವುಳ್ಳವನಾಗಿ ಚತುರ್ಭುಜ 
ನಾಗಿರಬೇಕು. 

೩೧. ಶಂಖ, ಚಕ್ರ, ಗದೆ, ಪದ್ಮಗಳನ್ನು ಕೈಗಳಲ್ಲಿ ಹಿಡಿದು ಪೀತಾಂಬರ 
ವನ್ನುಟ್ಟು ಮಧುವಿನಂತೆ (ಜೇನಿನಂತೆ) ಹಿಂಗಳವರ್ಣವುಳ್ಳಪವನಾಗಿರಬೇಕು. 
ಅಥವಾ ಎರಡು ಭುಜಗಳುಳ್ಳ ವನನ್ನಾಗಿ ರಚಿಸಬೇಕು. 

೩೨. ನೈರ್ಯುತ್ಯಮೂಲೆಯ ಕೇಸರದಲ್ಲಿ ಮತ್ಸ್ಯಕೂರ್ಮರನ್ನು ಸ್ಥಾಪಿಸ 
ಬೇಕು. ಅವರು ಸೊಂಟದಿಂದ ಕೆಳಕ್ಕೆ ಮತ್ಸ್ಯಕೂರ್ಮಾಕೃತಿಗಳುಳ್ಳವರು, 
ಸೊಂಟದಿಂದ ಮೇಲಕ್ಕೆ ನರಾಕೃತಿಯುಳ್ಳವರು. 

೩೩. ಎಡಗೈಯಲ್ಲಿ ಶಂಖವನ್ನೂ, ಬಲಗೈಯಲ್ಲಿ ಗದೆಯನ್ನೂ ಧರಿಸಿರುವ 
ವೆರಾಗಿಯೂ, ಶ್ಯಾಮಲವರ್ಣದಿಂದೆಸೆಯುತ್ತ ಸುಂದರವಾದ ದೇಹೆವುಳ್ಳವರಾ 
ಗಿಯೂ, ಭೂಷಣಗಳನ್ನು ಧರಿಸಿದವರಾಗಿಯೂ ಇರುವಂತೆ ಅವರಿಬ್ಬರನ್ನೂ 
ನಿರ್ಮಿಸಬೇಕು. 

೩೪. ಪಶ್ಚಿಮಕೇಸರದಲ್ಲಿ ಧನ್ವಂತರಿಯನ್ನೂ ನೃಸಿಂಹೆನೆನ್ನೂ ಸ್ಥಾಪಿಸ 
ಬೇಕು. ಧನ್ವಂತರಿಯು ಬಿಳಿಯ ಬಟ್ಟೆಯನ್ನು ಟ್ಟಿರುವವನು; ಗೌರಾಂಗನು 
ಅಮೃತಕುಂಭವನ್ನು ಧರಿಸಿರುವವನು. 

೩೫. ನೃಸಿಂಹನಾದರೋ, ಸಿಂಹದ ಮುಖ ಮತ್ತು ಮನುಷ್ಯದೇಹ 
ಗಳಿಂದ ಕೂಡಿದವನು; ಕೇಸರಗಳಿಂದ ಆವೃತನಾದವನು; ನೀಲೋತ್ಪಲದಂತೆ 


ಸಪ್ತವಿಂಶೋ$ಧ್ಯಾಯಃ 


ರ್ಕ್ಗಿತ್ನಿ 
ವಾಯೌ ನ್ಯಸೇದುಭೌ ಹಂಸದತ್ತಾತ್ರೇಯೌ ಜಟಾಧರೌ । 
ಯೋಗಿವೇಷೌಸಿತೌ ದಂಡಕಮಂಡಲುಕರೌ ತಥಾ ॥ ೩೬ ॥ 
ಉತ್ತರೇ ಕೇಸರೇ ವ್ಯಾಸಂ ನ್ಯಸೇದ್ಗಣಪತಿಂ ತತಃ । 

ತತ್ರ ವ್ಯಾಸೋ ವಿಶಾಲಾಕ್ಷ ಕೃಷ್ಣವರ್ಣಃ ಸಿತಾಂಬರಃ ॥ ೩೭॥ 
ದ್ವಿಭುಜೋ ಧೃತವೇದಶ್ಚ ಸುಪಿಶಂಗಜಟಾಧರಃ । 
ಸಿತಯಜ್ಜೋಷವೀತಶ್ಚ ಕರ್ತವ್ಯಃ ಸಪವಿತ್ರಕಃ ॥ ೩೮॥ 
ಗಜಾಸ್ಯ ಏಕದಂತಶ್ಚ ರಕ್ತೋ ಗಣಪತಿರ್ಭವೇತ್‌ । 

ರಕ್ತಾಂಬರಧರಶ್ಚೈವ ನಾಗಯಜ್ಹ್ಜೋಸನೀತವಾನ್‌ ॥೩೯॥ 
ತುಂದಿಲಶ್ಹ ಚತುರ್ಬಾಹುಃ ಸಾಶಾಂಕುಶವರಾನ್‌ ದಧತ್‌ । 
ಕರೇಣೈಕೇನ ಚ ದಧತ್‌ ರಮ್ಯಾಂ ಪುಸ್ತಕಲೇಖನೀಂ ॥೪೦॥ 
ನ್ಯಸೇತ್ಕೇಸರ ಈಶಾನೇ ಕಪಿಲಂ ಪೂಜಕಸ್ತತಃ । 

ಸನತ್ಯುಮಾರಂ ಚ ಮುನಿಂ ನೈಹ್ಮಿಕಬ್ರಹ್ಮಚಾರಿಣಂ ॥ ೪೧॥ 





ಮೈಬಣ್ಣ ವುಳ್ಳವನು ಮತ್ತು ಎರಡು ಭುಜಗಳುಳ್ಳವನಾಗಿ ಗದಾ ಚಕ್ರಗಳನ್ನು 
ಹಿಡಿದಿರುವವನು. 

೩೬. ವಾಯವ್ಯದಳದಲ್ಲಿ ಜಟಾಧಾರಿಗಳಾಗಿ ಯೋಗಿವೇಷವನ್ನು ತಳೆದು 
ಬಿಳಿಯ ಬಣ್ಣದಿಂದ ಬೆಳಗುತ್ತ ಕೈಯಲ್ಲಿ ದಂಡಕಮಂಡಲುಗಳನ್ನು ಹಿಡಿದವ 
ರಾದ ಹಂಸ ಮತ್ತು ದತ್ತಾತ್ರೀಯರನ್ನೂ ಸ್ಥಾಪಿಸಬೇಕು. 

೩೭-೩೮. ಉತ್ತರಕೇಸರದಲ್ಲಿ ವ್ಯಾಸನನ್ನೂ, ಗಣಪತಿಯನ್ನೂ ನೆಲೆಗೊಳಿಸ 
ಬೇಕು. ಅವರಲ್ಲಿ ವ್ಯಾಸನು ವಿಶಾಲಾಕ್ಸನೂ, ಕೃಷ್ಣವರ್ಣ (ಕಪ್ಪು ಬಣ್ಣ) 
ವುಳ್ಳವನೂ, ಬಿಳಿಯ ಬಟ್ಟಿ ಯನ್ನುಟ್ಟಿವನೂ, ಎರಡು ತೋಳುಗಳುಳ್ಳವನೂ, 
ವೇದಗಳನ್ನು ಧರಿಸಿದವನೂ, ಪಿಶಂಗ (ಮಾಸಲು ಹಳದಿ)ವರ್ಣದ ಜಡೆಗಳನ್ನು 
ತಳೆದವನೂ, ಪವಿತ್ರದಿಂದೊಡಗೂಡಿ ಯಜ್ಞೋಪವೀತವನ್ನು ಧರಿಸಿದವನೂ 
ಆಗಿರುವಂತೆ ನಿರ್ಮಿಸಬೇಕು. 

೩೯-೪೧. ಗಣಪತಿಯು ಆನೆಯ ಮುಖವುಳ್ಳವನು ; ಏಕದಂತನು 
(ಒಂಟ ಹಲ್ಲುಳ್ಳವನು); ರಕ್ತವರ್ಣನು; ರಕ್ತವರ್ಣದ ಬಟ್ಟೆ ಯುಟ್ಟಿ ವನು ; 
ನಾಗಯಜ್ಞೋಪವೀತಿಯು (ಹಾವನ್ನೆ ಯಜ್ಞೋಪವೀತವಾಗಿ ಹಾಕಿಕೊಂಡಿರು 
ವವನು); ಸೊಂಡಿಲಿರುವವನು; ಚತುರ್ಭುಜಗಳುಳ್ಳವನು; ಮೂರು ಕೈಗಳಲ್ಲಿ 
ಪಾಶ, ಅಂಕುಶ, ವರದಮುದ್ರೆ--ಇವನ್ನೂ, ಮತ್ತೊಂದು ಕೈಯಲ್ಲಿ ರಮ್ಯವಾದ 
ಪುಸ್ತಕವನ್ನೂ, ಲೇಖನಿಯನ್ನೂ ಧರಿಸಿರುವನು. ಈರೀತಿ ಗಣಪತಿಯನ್ನು 
ರಚಿಸಿಡಬೇಕು. ಬಳಿಕ ಪೂಜಕನು ಈಶಾನ್ಯಭಾಗದ ಕೇಸರದಲ್ಲಿ ಕಪಿಲನನ್ರೂ 
ನೈಷ್ಠಿಕ ಬ್ರಹ್ಮಚಾರಿಯಾದ ಸನತ್ಯುಮಾರಮುಥಿಯನ್ನೂ ಸ್ಥಾಪಿಸಬೇಕು. 


೩೯೪ ಶ್ರೀ ಸ್ಕಾಂದೆಮೆಕಾಫುರಾಣಂ 


ಶುಕ್ಲಾಂಗಃ ಕಪಿಲಃ ಕಾರ್ಯೋ ಧೃತಚಾರುಸಿತಾಂಬರಕ । 


ದಧತ್ಕರಾಭ್ಯಾಮಂಭೋಜಮಭಂಯಂ ಶಾಂತನಿಗ್ರಹೆಂ 1 ೪೨ ॥ 
ಪಂಚವಾರ್ಷಿಕಬಾಲಾಭೋ ದಿಗ್ವಸ್ತ್ರೋಲ್ಪಜಟಾಧರಃ । 
ಸನತ್ಯುಮಾರಶ್ಚ ಮಂನಿಃ ಕರ್ತವ್ಯಃ ಪೂಜಕೇನ ತು ॥ ೪೩ ॥ 
ಸಂಸ್ಥಾ ಪ್ಯಕೇಸರೇಷ್ವಿತ್ನಂ ದೇವತಾಃ ಪಂಕಜಸ್ಯ ತು 

ನ್ಯಸೇಚ್ಚ ದಲಮಧ್ಯೇಷು ಪಾರ್ಷದಾನರ್ಚಕೋಂಷ್ಟಸು ॥ ೪೪ ॥ 
ವಿಷ್ಠಕ್ಸೇನಂ ಚ ಗರುಡಂ ತತ್ರಾದೌ ಪೂರ್ವತೋ ನ್ಯಸೇತ್‌ 1 

ತತೋ ದಕ್ಸಕ್ರಮೇಣೈೆನ ಪ್ರಬಲಂ ಚ ಬಲಂ ನ್ಯಸೇತ್‌ ॥ ೪೫ ॥ 
ಕುಮುದಂ ಕುಮಂದಾಕ್ಟಂ ಚ ಸುನಂದಂ ನಂದಮೇನ ಚ । 
ಶೃತದೇವಂ ಜಯಂತಂ ಚ ವಿನ್ಯಸೇದ್ವಿಜಯಂ ಜಯಂ ॥ ೪೬ ॥ 
ತತಃ ಪ್ರಚಂಡಂ ಚಂಡಂ ಚೆ ಪುಷ್ಪದಂತಂ ಚ ಸಾತ್ವತಂ 1 

ದ್ಕೌದ್ಧಾ ಹೇವಂ ಸ್ರಮೇಣೈನ ಸ್ಥಾ ನೇಷ್ಟಷ್ಟಸು ನಿನ್ಯಸೇತ್‌ ॥ ೪೭॥ 


ತುದ ಸರ್ನ ಏತೇ ಕಂಖಾರ್ಯಬ್ದ ಗದಾಧರಾಃ । 

ಕಾರ್ಯಾಃ ಕಿರೀಟನಃ ಶ್ಯಾಮಾಃ ಪೀತವಸ್ವ್ರಾಃ ಸಂಭೂಷಣಾಃ ॥ ೪೮॥ 
೪೨. ಕಪಿಲನು ಬಿಳಿಯ ಮೈ ಯುಳ್ಳ ವನಾಗಿಯೂ, ಮನೋಹರವಾದ 
ಬಿಳಿಯ ಬಟ್ಟೆಯನ್ನುಟ್ಟಿವನಾಗಿಯೂ, ಕೈಗಳಲ್ಲಿ ಕಮಲ ಮತ್ತು ಅಭಯ 
ಮುದ್ರೆಗಳ ನನ್ನು ತಳೆದವನಾಗಿಯೂ, ಶಾಂತವಾದ ಶರೀರವುಳ್ಳವನಾಗಿಯೂ 
ನಡುವ ನಮಲ. 

೪೩. ಐದು ವರ್ಷದ ಬಾಲಕನಂತೆಸೆಯುತ್ತ ದಿಗಂಬರನಾಗಿ ಸ ಶೈಲ್ಪಮಾತ್ರ 
ಜಡೆಯನ್ನು ಧರಿಸಿದವನಾಗಿರುವಂತೆ ಸನತ್ಬುಮಾರಮುನಿಯನ್ನು “ ಫೂಜಕನು 
ನಿರ್ಮಿಸಬೇಕು. 

೪೪. ಈ ರೀತಿಯಾಗಿ ಅರ್ಚಕನು ತಾವರೆಯ ಕೇಸರಗಳಲ್ಲಿ ದೇವತೆ 
ಗಳನ್ನು ಸ್ಕಾ ಪಿಸಿ, ದಳಮಧ್ಯಗಳೆಂಟರಲ್ಲಿಯೂ ಪಾರ್ಷದರನ್ನು ಸ್ಟಾ ಪಿಸಬೇಕು. 

೪೫-೪೭. ಮೊದಲು ಪೂರ್ವದಿಕ್ಕಿನ ದಳಮಧ್ಯದಲ್ಲಿ ವಿಷ್ವ ಕ್ಲೇನನನ್ನೂ 
ಗರುಡನನ್ನೂ ಇಡಬೇಕು. ಬಳಿಕ ಪ್ರದಕ್ಸಿಣಕ್ರಮವಾಗಿ ಈ ಮುಂದೆ ಹೇಳು 
ವವರನ್ನು ಕ್ರಮವಾಗಿ ಸ್ಥಾಪಿಸಬೇಕು. ಪ್ರಬಲ, ಬಲ; ಕುಮುದ, ಕುಮು 
ದಾಳ; ಸುನಂದ, ನಂದ; ಶ್ರುತದೇವ, ಜಯಂತ; ವಿಜಯ್ಕ ಜಯ; ಬಳಿಕ 
ಪ್ರಚಂಡ, ಚಂಡ; ಪುಷ್ಪದಂತ, ಸಾತ್ವತ-- ಇವರನ್ನು ಇಬ್ಬಿಬ್ಬರನ್ನು 
Ree ಕಡೆಯಂತೆ ಕ್ರಮವಾಗಿ ಎಂಟು 'ಸ್ಯಾನಗಳಲ್ಲಿಯೂ ಸ್ದಾ ಸಬೇಕು. 

೪೮. ಇವರೆಲ್ಲರನ್ನೂ pS ಶಂಖಚಕ್ರ ಗದಾಧಾರಿಗಳೂ, ಕಿರೀಟ 
ವನ್ನು ಧರಿಸಿದವರೂ, ಶ್ಯಾಮಲವರ್ಣವುಳ್ಳವರೂ, ಪೀತ(ಹಳದಿ) ವಸ್ತ್ರವನ್ನುಟ್ಟ 


ಸಪ್ತೆವಿಂಶೋ8ಧ್ಯಾಯಃ ೩೫ 


ದಲಮಧ್ಯಾಂತರಾಲೇಷು ಸಿದ್ಧೀರಷ್ಟಸು ವಿನೈಸೇತ್‌ | 


ನಾನಾಮಂಗಲವಾದ್ಯಾನಾಂ ವಾದನೇ ನಿಪುಣಾಃ ಕ್ರಮಾತ್‌ ॥೪೯॥ 
ಅಣಿಮಾ ಲಘಿಮಾ ಪ್ರಾಪ್ತಿಃ ಪ್ರಾಕಾಮ್ಯಂ ಮಹಿಮಾ ತಥಾ । 
ಈಶಿತಾ ವಶಿತಾ ಚೈವಾಷ್ಟನಿಾ ಕಾಮಾವಸಾಯಿಕಾ ॥ #೦ n 


ಏತಾಃ ಸುವರ್ಣವರ್ಣಾಭಾಃ ಸರ್ವಾಭರಣಭೊೂಷಿತಾಃ । 
ವೇಣುನೀಣಾದಿ ಹಸ್ತಾಶ್ಚ ಕರ್ತವ್ಯಾಶ್ಚಿತ್ರವಾಸಸಃ 


H RON 
ದಲಾಗ್ರೇಷ್ಟಷ್ಟಸು ತತೋ ಮೇದಾನ್‌ ಶಾಸ್ತ್ರಾಣಿ ಚ ನ್ಯಸೇತ್‌ । 
ತತ್ರ ವೇದಾನ್ಮ್ಯಸೇದ್ದಿಕ್ಚು ಶಾಸ್ತ್ರಾಣಿ ತು ವಿದಿಕ್ಸು ಸಃ 1 ೫೨॥ 
ಪೂರ್ವೇ ನೈಸೇತ್ತು ಖುಗ್ಗೇದಮಕ್ಷಮಾಲಾಧರಂ ಸಿತಂ । 
ಖರ್ನಂ ಲಂಬೋದರಂ ಸೌಮ್ಯಂ ಪದ್ಮನೇತ್ರಂ ಸಿತಾಂಬರೆಂ ॥ ೫೩! 
ಯಾಮೈೇ ನ್ಯಸೇದ್ಯಜುರ್ವೇದಂ ಮಧ್ಯಮಾಂಗಂ ಕೈಶೋದರಂ । 
ಹಿಂಗಾಕ್ಸಂ ಸ್ಥೂಲಕಂಠಂ ಚ ಸೀತಂ ಚಾರುಣವಾಸಸಂ ॥ ೫೪ ॥ 








ವರೂ, ಒಳ್ಳೆಯ ಭೂಷಣಗಳಿಂದ ಅಲಂಕೃತರಾದವರೂ ಆಗಿರುವಂತೆ ರಚಿಸ 
ಬೇಕು. 

೪೯-೫೦. ದಳಮಧ್ಯದ ಅಂತರಾಳಗಳೆಂಟರಲ್ಲಿಯೂ ಬಗೆ ಬಗೆಯ ಮಂಗಳ 
ವಾದ್ಯಗಳನ್ನು ಬಾಜಿಸುವುದರಲ್ಲಿ ನಿಪುಣೆಯರಾದ ಅಣಿಮಾ, ಲಘಿಮಾ, ಪ್ರಾಪ್ತಿ, 
ಪ್ರಾಕಾಮ್ಯ, ಮಹಿಮಾ, ಈಶಿತಾ ವಶಿತಾ, ಕಾಮಾವಸಾಯಿಕಾ-- ಎಂಬ 
ಈ ಸಿದ್ಧಿದೇವತೆಗಳನ್ನು ಕ್ರಮವಾಗಿ ಸ್ಥಾಪನೆ ಮಾಡಬೇಕು. 

೫೧. ಇವರನ್ನು ಸುವರ್ಣವರ್ಣದ ಶರೀರಕಾಂತಿಯುಳ್ಳ ವರನ್ನಾಗಿಯೂ, 
ಸರ್ವಾಭರಣಗಳಿಂದ ಭೂಷಿತರನ್ನಾಗಿಯೂ, ಕೊಳಲು ವೀಣೆ ಮೊದಲಾದುವನ್ನು 
ಕೈಯಲ್ಲಿ ಹಿಡಿದಿರುವವರನ್ನಾಗಿಯೂ, ಬಗೆ ಬಗೆಯ ಚಿತ್ರವರ್ಣದ ಬಟ್ಟೆ ಯುಟ್ಟ 
ವರನ್ನಾಗಿಯೂ ನಿರ್ಮಿಸಬೇಕು. 

೫೨. ಬಳಿಕ ಎಂಟು ದಳಾಗ್ರಗಳಲ್ಲಿಯೂ ವೇದಗಳನ್ನೂ ಶಾಸ್ತ್ರಗಳೆನ್ನೂ 
ಇಡಬೇಕು. ವೇದಗಳನ್ನು ದಿಕ್ಕುಗಳಲ್ಲಿಯೂ, ಶಾಸ್ತ್ರಗಳನ್ನು ವಿದಿಕ್ಕುಗಳಲ್ಲಿಯೂ 
ನೆಲೆಗೊಳಿಸಬೇಕು. 

೫೩. ಪೂರ್ವದಲ್ಲಿ ಅಕ್ಚಮಾಲಾ (ಜಪಸರ) ಧರನಾಗಿ, ಬಿಳಿಯ ಬಣ್ಣ 
ವುಳ್ಳವನಾಗಿ, ಕುಳ್ಳನ್ಕೂ ಲಂಬೋದರೂ, ಸೌಮ್ಯನೂ, ಪದ್ಮದಂತಿರುವ ನೇತ್ರ 
ಗಳುಳ್ಳವನೂ, ಬಿಳಿಯ ಬಟ್ಟೆ ಯನ್ನುಟ್ಟವನೂ ಆಗಿರುವ ಖುಗ್ರೇದಮೂರ್ತಿ 
ಯನ್ನು ಸ್ವಾಪಿಸಬೇಕು. 

೫೪-೫೬. ದಕ್ಷಿಣದಿಕ್ಕಿನಲ್ಲಿ ಮಧ್ಯಮಾಂಗವುಳ್ಳವನೂ, ಕೃತೋದರನೂ 
(ತೆಳುಹೊಟ್ಟಿಯವನು) ಕೆಂಗಣ್ಣುಗಳುಳ್ಳವನೂ, ದಪ್ಪವಾದ ಕುತ್ತಿಗೆಯುಳ್ಳ 


೩೯೬ ಶ್ರೀ ಸ್ಕಾಂದೆಮಹಾಪುರಾಣಂ 


ಅಕ್ಬಸ್ರಜಂ ಕರೇ ನಾಮೇ ದಕೆ ಕ್ಸೀ ವಜ್ರಂ ಚೆ ಬಿಭ್ರತಂ । 


ಪಶಿ ಹಮೇ ಸಾಮವೇದಂ ಚ ಹಾ ತ್ರಂಶುಮಾದಿತ್ಯ ವರ್ಚಸಂ 1 ೫೫ ॥ 
ದಕ್ಷ €6ಕ್ಲೆಮಾಲಾಂ ವಾಮೇ ಧೃತವಂತಂ. ಕರೇ ದರಂ । 
ಸ್ಯ ರ್ಣವಸ್ತ್ರ 0 ವಿಶಾಲಾಕ್ಟಂ ವಿನ್ಯ ಸೇದ್ಗಾ ಯನೋದ್ಯ ತಂ ॥ ೫೬ ॥ 


ಭರ“ ನ್ಯಸೇತೌ ನೋ ಸಗ ನೀಲವಾಸಸಂ | 

ನಾಮೇಂಕ್ಟ ಸೂತ್ರ ೦ ದಕ್ಬೇ ಚ ಖಟ್ವಾಂಗಂ ಬಿಭ್ರತಂ ಕರೇ । 

ವಹೊ ಜಸ ಚ ಜಾ ್ರಾಕ್ಲೆಂ ವಯಸಾ ಸ್ಥ ವಿರಂ ತಥಾ ॥ ೫೭ ॥ 
ಅಗ್ನಿಕೋಣೇ ಧರ್ಮಶಾಸ್ತ್ರ 9 ನ್ಯಸೇಚ್ಚ ಕಮಲಾಸನಂ | 

ಶೈ ಫಂ ಚೆ ಬಿಭ್ರತಂ ದೋರ್ಭ್ಯಾಂ ಮುಕ್ತಾ ಮಾಲಾಂ ತಥಾತುಲಾಂ ॥ 
ಹರೀ ಸಾಂಖ್ಯಂ ನೈರ್ಬುತೇ ತುಂದಿಲಂ ನ್ಯಸೇತ್‌ । 


ಜಪಮಾಲಾಂ ಚ ದಂಡಂ ಜ್‌ ಕರಾಭಾ ಂ ಬಿಭ್ರತಂ ಸಿತಂ ॥೫೯॥ 
ನ್ಯಸೇದ್ವಾಯರೌ ತತೋ ಯೋಗಂ ಸ್ಪರ್ಣಾವರ್ಣಂ ಕೃಶೋದರಂ । 
ಊರುನ್ಯಸ್ತಕರದ್ವಂದ್ವಂ ಸ್ವನಾಸಾಗ್ರಕೃತೇಕ್ಚಣಂ ॥೬೦॥ 





ವನೂ, ಹಳದಿ ಬಣ್ಣ ದವನೂ, ಅರುಣವರ್ಣದ ವಸ್ತ್ರಗಳನ್ನು ಧರಿಸಿರುವವನೂ, 
ಎಡಗೈ ಯಲ್ಲಿ ಜಪಸರವನ್ನೂ ಬಲಗೈ ಯಲ್ಲಿ ವಜ್ರವನ್ನೂ ಹಿಡಿದಿರುವವನೂ ಆದ 
ಯಜುರ್ವೇದ ಪುರುಷನನ್ನು ಸ್ಥಾ ನಟಕ. "ಸಶಿ ಶಿಮದಿಕ್ಟಿನಲ್ಲಿ ಬಹು ಎತ್ತರ 
ವಾದವನೂ, ಆದಿತ್ಯನಂತೆ. ವರ್ಚಸ್ಸುಳ್ಳವನೂ, ಬಲಗೈಯಲ್ಲಿ ಜಪಸರವನ್ನೂ 
ಎಡಗೈಯಲ್ಲಿ ಶಂಖವನ್ನೂ ಧರಿಸಿ, ಹೊಂಬಣ್ಣ ದ ವಸ್ತ್ರಗಳನ್ನು ಟ್ರ ವಿಲಾಶಾಕ್ಸ 
ನಾಗಿಯೊ, ಗಾಯನದಲ್ಲಿ ತೊಡಗಿರುವವನೂ . ಆದ ಇತುತ ಪುರುಷನನ್ನು. 
ಸ್ಥಾಪಿಸಬೇಕು. 

೫೭. ಉತ್ತರದಿಕ್ಕಿನಲ್ಲಿ ಬಿಳಿ ಮೈಯಿನವನೂ, ನಿ ನೀಲವಸ್ತ್ರಗಳನ್ನುಟ್ಟವನೂ, 
ಎಡಗೈ ಯಲ್ಲಿ ಅಕ್ಸುಮಾಲೆಯನ್ನೂ, ಬಲಗೈಯಲ್ಲಿ ಖಟಾ ಂಗವನ್ನು ಧರಿಸಿದವನೂ, 
ಬೆಂಕಿಯಂತೆ ಕೆಂಪುಕಾಂತಿಯುಳ್ಳವನೂ, ತಾಮ್ರವರ್ಣದ ಕಣ್ಣುಗಳುಳ್ಳವನೂ, 
ವಯಸ್ಸಿನಲ್ಲಿ ಮುಪ್ಪಡಸಿದವನೂ ಆಗಿರುವ ಅಥರ್ವಪುರುಷನನ್ನು, ್ಯಾಪಿಸಬೇಕು. 

೫೮. ಆಗೆ ಸ್ಲೀಯಮೂಲೆಯ ಕಮಲಸೀಶದಲ್ಲಿ ಕುಳಿತು ಬಿಳಿಯ ಬಣ್ಣ ವುಳ್ಳ 
ವನಾಗಿ, ತೋಳುಗಳಲ್ಲಿ ಎಣೆಯಿಲ್ಲದ ಮುತಿ ತ್ರಿನಮಾಲೆಯನ್ನು ತಳೆದು ಬೆಳಗುವ 
ಧರ್ಮಶಾಸ್ತ್ರ ಮೂರ್ತಿಯನ್ನು ಸ್ಥಾಪಿಸಬೇಕು. 

೫೯. ಉದ್ದವಾದ ಕೂದಲು ಮತ್ತು ಉಗುರುಗಳನ್ನು ತಳೆದು ಕೈಗಳಲ್ಲಿ ಜನ 
ಮಾಲೆಯನ್ನೂ, ದಂಡವನ್ನೂ ಹಿಡಿದು, ಬಿಳಿಯ ಬಣ್ಣವುಳ್ಳವನೂ, ದೊಡ್ಡ 
ಡೊಳ್ಳುವನೂ ಆದ ಸಾಂಖ್ಯಪ್ರರುಷನನ್ನು ನೈರ್ಜುತ್ಯಕೋಣಿದಲ್ಲಿ ಸ್ಥಾಪಿಸ ಸಬೇಕು. 

೬೦. ಬಳಿಕ ವಾಯವ್ಯಮೂಲೆಯಲ್ಲಿ ಹೊಂಬಣ್ಣ ವುಳ್ಳವನೂ, ತೆಳುಹೊಟ್ಟಿ 


ಸಪ್ತ ವಿಂಶೋ$ಧ್ಯಾಯಃ ಎ೯ 


ಪಂಚರಾತ್ರಂ ತಥೇಶಾನೇ ಧವಲಂ ವನಮಾಲಿನಂ । 


ನೈಸೇತ್‌ ಕರಾಭ್ಯಾಂ ದಧತಮಕ್ಟಮಾಲಾಂ ಚೆ ಲಾಂಗಲಂ 1೬೧॥ 
ಏಷಾಂ ಚತುರ್ಣಾಂ ವಾಸಾಂಸಿ ಶ್ಲೇತಸೂಕ್ರ್ಮಘನಾನಿ ಚೆ। 
ಕರ್ತವ್ಯಾನಿ ತಥಾಕ್ಸೀಣಿ ಪದ್ಮಪತ್ರಾಯತಾನಿ ಚ ೬&೨ ॥ 


ಅಗ್ರಾಣಾಮಂತರಾಲೇಷು ಮಹರ್ಷಿೀಂಶ್ಚ ಸಯೋಷಿತಃ । 
ವಿನ್ಯಸೇತ್ರತತೋ ಮೇದಾನ್‌ ಪೂರ್ನಾಗ್ಸೇಯಾದ್ಯನುಕ್ರಮಾತ್‌ ॥ ೬೩॥ 


ಮರೀಚಿಂ ಕಲಯಾ ಯುಕ್ತಮತ್ರಿಂ ಚಾಪ್ಯನಸೂಯಯಾ । 


ಶ್ರದ್ಧಯಾಂಗಿರಸಂ ಸಾಕಂ ಪುಲಸ್ವ್ಯಂ ಚ ಹನಿರ್ಭುವಾ ॥೬೪॥ 
ಗತ್ಯಾ ಯುಕ್ತಂ ಚೆ ಪುಲಹಂ ಕ್ರಿಯಯಾ ಚ ಸಹ ಕ್ರತುಂ ! 
ಖ್ಯಾತ್ಯಾ ಭೈಗುಮುರುಂಧತ್ಕಾ ವಸಿಷ್ಠಂ ಸಹ ವಿನ್ಯಸೇತ್‌ ॥ ೬೫ ॥ 


ದ್ವಿಭುಜಾಃ ಸರ್ವ ಏವೈತೇ ಜಟಾಶ್ಮಶೃಧರಾಃ ಕೃಶಾಃ । 
ಕಾರ್ಯಾಸ್ತಪಸ್ವಿನೋ ದಂಡಾನ್‌ ದಧತಶ್ಹ್ಚ ಕಮಂಡಲೂನ್‌ ॥ ೬೬॥ 
ಯವನೂ, ತೊಡೆಯ ಮೇಲೆ ಕೈಗಳೆರಡನ್ನೂ ಇಟ್ಟುಕೊಂಡಿರುವವನೂ, ತನ್ನ 
ಮೂಗಿನ ತುದಿಯ ಮೇಲೆಯೇ ನೋಟವನ್ನು ನೆಟ್ಟಿರುವವನೂ ಆದ ಯೋಗ 
(ಪುರುಷ)ನನ್ನು ಸ್ಥಾಪನೆಮಾಡಬೇಕು. 

೬೧೨೬೨, ಈಶಾನ್ಯಮೂಲೆಯಲ್ಲಿ ಧವಳವರ್ಣನೂ, ವನಮಾಲೆಯನ್ನು 
ತಳೆದವನೂ, ಕೈಗಳಲ್ಲಿ ಜಪಸರ ಮತ್ತು ನೇಗಿಲುಗಳನ್ನು ಧರಿಸಿದವನೂ ಆದ 
ಪಂಚರಾತ್ರಪುರುಷನನ್ನು ಸ್ಥಾಪಿಸಬೇಕು. ಈ ನಾಲ್ವರಿಗೂ ಬಟ್ಟೆಗಳನ್ನು ಬಿಳಿಯ 
ವಾಗಿಯೂ, ತೆಳ್ಳಗೂ, ಗಟ್ಟಿಯಾಗಿಯೂ ಇರುವಂತೆ ಮಾಡಬೇಕು. ಕಣ್ಣು 
ಗಳನ್ನು ಪದ್ಮಸತ್ರಗಳಂತೆ ವಿಶಾಲವಾಗಿ ಮಾಡಬೇಕು. 

೬೩. ಅಗ್ರಗಳ ಅಂತರಾಳಗಳಲ್ಲಿ ವೇದಗಳನ್ನು ಪಠಿಸುತ್ತಿರುವ ಪತ್ನೀ 
ಸಮೇತರಾದ ಮಹರ್ಷಿಗಳನ್ನು ಪೂರ್ವ, ಆಗ್ನೇಯ ಮೊದಲಾದ ಅನುಕ್ರಮದಲ್ಲಿ 
ವಿನ್ಯಾಸಮಾಡಬೇಕು. 

೬೪೨೬೫, ಕಲೆಯಿಂದೊಡಗೂಡಿದ ಮರೀಚಿ, ಅನಸೂಯೆಯಿಂದೊಡ 
ಗೂಡಿದ ಅತ್ರಿ, ಶ್ರದ್ಧಾಸಮೇತನಾದ ಆಂಗಿರಸ್ಕ. ಹವಿರ್ಭೂಸಹಿತನಾದ 
ಪುಲಸ್ತ್ಯ, ಗತಿಯಿಂದೊಡಗೂಡಿದ ಪುಲಹ, ಕ್ರಿಯೆಯಿಂದೊಡಗೂಡಿದ ಕ್ರತು, 
ಖ್ಯಾತಿಯೊಡನೆ ಭೃಗು, ಅರುಂಧತಿಯೊಡನೆ ವಶಿಷ್ಠ--ಈ ಮಹರ್ಷಿಗಳನ್ನು 
ಸ್ರಮವಾಗಿ ವಿನ್ಯಾಸಮಾಡಬೇಕು. 

೬೬, ಈ ಎಲ್ಲರನ್ನೂ ಎರಡು ಭುಜಗಳುಳ್ಳವರೂ, ಜಡೆ ಮತ್ತು ಗಡ್ಡಮಾಸೆ 
ಗಳನ್ನು ಧರಿಸಿದವರೂ, ಕೃಶರೂ, ದಂಡಕಮಂಡಲಗಳನ್ನು ಧರಿಸಿದವರೂ, ತಪಸ್ವಿ 
ಗಳೂ ಆಗಿರುವಂತೆ ಶಿರ್ಮಿಸಬೇಕು. 








ತ ಶ್ರೀ ಸ್ಕಾಂದಮುಹಾಪುರಾಣಂ 


ಪದ್ಮಾದ್ಬಹಿರ್ನ್ಯಸೇಚ್ಹಾಹ್ಟ್‌ ದಿಶಾಸು ವಿದಿಶಾಸು ಚ । 


ದಿಕ್ಬಾಲಾನಿಂದ್ರಪ್ರಮುಖಾನ್‌ ಸಹಯಾನಾನ್ಯಥಾ ದಿಶಂ 1೬೭ ॥ 
ಪ್ರಾಜ್ಯಾಮೈರಾವತಾರೂಢಂ ನ್ಯಸೇದಿಂದ್ರಂ ಚತುರ್ಭುಜಂ । 
ವಜ್ರಾಂಕುಶಾಂಬುಜವರಾನ್‌ ದಧತಂ ಸ್ಪರ್ಣಸನ್ನಿಭಂ ॥೬೮॥ 
ಕೌಸುಂಭರಮ್ಯವಸನಂ ನಾನಾಲಂಕಾರಶೋಭಿತಂ । 

ಶೋಣಾಪಾಂಗಂ ವಿಶಾಲಾಕ್ಸಂ ಸರ್ವಲಕ್ಪಣಲಕ್ಷ್ಮಿತಂ PAF 
ಅಗ್ನಿಕೋಹೇ ನ್ಯಸೇದಗ್ನಿಂ ತಾಮ್ರವರ್ಣಂ ಚತುರ್ಭುಜಂ । 

ದಧಾನಂ ಪಾಣಿಭಿಶ್ಚೈನ ಶೂಲಂ ಶಕ್ತಿಂ ಸೃಚಂ ಸೃವಂ ॥೭೦॥ 
ಚತುಃಶುಕೇ ಹೈಮರಥೇ ನಿಷಣ್ಣಂ ವಾಯುಸಾರಥಿಂ । 

ತ್ರಿನೇತ್ರಂ ಧೂಮ್ರನಸನಂ ಪಿಂಗಶ್ಮಶೃಜಟೇಕ್ಬಣಂ ॥೭೧॥ 


ಯಮಂ ನೈಸೇದ್ದಕ್ಸಿಣತಃ ಶ್ಯಾಮಂ ಚಾಮಾಕರಾಂಬರಂ । 
ಚತುರ್ಭುಜಂ ದಂಡಖಡ್ಗಪರಶುಂ ಪಾಶಧಾರಿಣಂ । 
ಉನ್ಮತ್ತಮುಹಿಸಾರೂಢಂ ನಾನಾಭೂಷಣಭೂಷಿತಂ ॥೭೨॥ 








೬೭. ಪದ್ಮದ ಹೊರಗಡೆಯಲ್ಲಿ ಅಷ್ಟದಿಕ್ಕುಗಳಲ್ಲಿಯೂ ವಿದಿಕ್ಕುಗಳಲ್ಲಿಯೂ 
ಇಂದ್ರಾದಿ ಅಷ್ಟದಿಕ್ಬಾಲಕರನ್ನು ವಾಹನ ಸಮೇತರಾಗಿ ಅವರವರ ದಿಕ್ಕುಗಳಿಗೆ 
ಸರಿಯಾಗಿ ಸ್ಥಾಪಿಸಬೇಕು. 

೬೮-೬೯. ಪೂರ್ವದಿಕ್ಕಿನಲ್ಲಿ ಐರಾವತಾರೂಢನಾಗಿ ಇತುತ 
ವನೂ, ವಜ್ರ, ಅಂಕುಶ, ಪದ್ಮ, ವರದಮುದ್ರೆಗಳನ್ನು ಧರಿಸಿದವನೂ, ಸ್ವರ್ಣ 
ಸಮಾನವಾದ ದೇಹಕಾಂತಿಯುಳ್ಳವನ್ಕೂ ರಮ್ಯವಾದ ಕೌಸುಂಭವಸ ಸ್ರ್ರವನ್ನು 
ಧರಿಸಿದವನೂ, ನಾನಾಲಂಕಾರಗಳಿಂದ ರಂಜಿಸುತ್ತಿರುವವನೂ, ಕೆಂಪಗಿರುವ 
ಕಡೆಗಣ್ಣುಗಳುಳ್ಳವನೂ, ನಿಶಾಲಾಕ್ಸನೂ, ಸರ್ವಲಕ್ಸಣಸಂಪನ್ನನೂ ಆದ ಇಂದ್ರ 
ನನ್ನು ನೆಲೆಗೊಳಿಸಬೇಕು. 

೭೦-೭೧. ಆಗ್ಲೇಯಮೂಲೆಯಲ್ಲಿ ತಾಮ್ರವರ್ಣನೂ, ಚತುರ್ಭುಜನೂ, 
ಕೈಗಳಲ್ಲಿ ಶೂಲ, ಶಕ್ತಿ, ಸೃಚ ಮತ್ತು "ಸ್ರುವಗಳನ್ನು ಧರಿಸಿದವನೂ, ನಾಲ್ಕು 
ಗಿಣಿಗಳನ್ನು ಹೂಡಿದ ಹೊನ್ನರಥದಲ್ಲಿ ಕುಳಿತಿರುವವನೂ, ವಾಯುವೇ ಸಾರಥಿ 
ಯಾಗಿರುವವನೂ, ಮೂರು ಕಣ್ಣುಗಳುಳ್ಳ ವನೂ, ಧೂಮ್ರವರ್ಣದ ವಸ್ತ್ರಗಳನ್ನು 
ಧರಿಸಿದವನೂ, ಮಾಸಲು ಕೆಂಪುಬಣ್ಣದ ಗಡ್ಡ ನಾಸೆಗಳೂ, ಜಡೆಯೂ, ಕಣ್ಣು 
ಗಳೂ ಉಳ್ಳವನೂ ಆದ ಅಗ್ಲಿಯನ್ನು ಸ್ಥಾಪಿಸಬೇಕು. 

೭.೨. * ಶ್ಯಾಮಲವರ್ಣಸ್ರಳ್ಳವನಾಗಿಯೂ, ಸುವರ್ಣವಸ್ತ್ರಗಳನ್ನು ಧರಿಸಿದವ 
ನಾಗಿಯೂ, ಚತುರ್ಭುಜನಾಗಿಯೂ, ದಂಡ, ಖಡ್ಗ ಪರಶು, ಪಾಶಗಳನ್ನು 
ಹಿಡಿದವನಾಗಿಯೂ, ನಾನಾ ಭೂಷಣಗಳಿಂದ ಭೂಷಿತನಾಗಿಯೂ, ಮದಿಸಿದ 
ಕೋಣವನ್ನೇರಿದವನಾಗಿಯೂ ಇರುವ ಯಮನನ್ನು ದಕ್ಷಿಣದಲ್ಲಿ ಸ್ಥಾಪಿಸಬೇಕು. 


ಸಪ್ತ ನಿಂಶೋತಧ್ಯಾಯಃ ೩೯೯ 


ಊರ್ಧ್ಯಕೇಶಂ ವಿರೂಪಾಕ್ಟಂ ನೈರ್ಯತಂ ನೈರ್ಜುತೇ ನ್ಯಸೇತ್‌ । 


ಖಡ್ಗೆಂ ಪಾಶಂ ಚ ದಧತಂ ದ್ವಿಭುಜಂ ನರವಾಹನಂ ॥ ೭೩ ॥ 
ಹರಿಶ್ಶಶೃಂಧೂಮ್ರನರ್ಣಂ ಪರಿನೀತಂ ಸಿತಾಂಬರಂ । 
ಹಾಟಕಾನೇಕಭೂಷಾಢ್ಯಮನೈಷ್ಣನಭಯಂಕರಂ ॥ ೭೪॥ 
ತತಃ ಪ್ರತೀಜ್ಯಾಂ ನರುಣಮಿಂದ್ರನೀಲಮಣಿಪ್ರಭಂ | 

ಶ್ವೇತಾಂಬರಂ ಚತುರ್ಬಾಹುಂ ಮುಕ್ತಾಹಾರವಿಭೂಸಿತಂ ॥ ೭೫೫ 
ಸಪ್ತಹಂಸರಥಾರೂಢಂ ದೋರ್ಭ್ಯಾಂ ಪಾಶಂ ಚ ಬಿಭ್ರತಂ।॥ 

ಅನ್ಯಾಭ್ಯಾಂ ರತ್ನಪಾತ ಶಂ ಚೆ ಶಂಖಂ ಚೆ ದಧತಂ ನ್ಯಸೇತ್‌ ॥೭೬॥ 
ವಾಂಚ್‌ ಮಾಯೊಂಂ ಹೆರಿದ್ವರ್ಣಂ ದ್ವಿಭುಜಂ ಕೃಷ್ಣವಾಸಸಂ | 
ಪೃಷತಸ್ಥಂ ಮುಕ್ತಳೇಶಂ ವ್ಯಾತ್ತಾಸ್ಯಂ ಧ್ವಜಿನಂ ನ್ಯಸೇತ್‌ ॥1೭೭॥ 
ಸೌಮ್ಯೇ ನೈಸೇತ್ಕುಬೀರಂ ಚ ಸ್ವರ್ಣವರ್ಣಂ ಚತುರ್ಭುಜಂ 1 
ಗದಾಶಕ್ತಿತ್ರಿಶೂಲಾನಿ ರತ್ನಸಾತ್ರಂ ಚ ಬಿಭ್ರತಂ ॥೭೮॥ 
ನೀಲಾಂಬರಂ ಶ್ಮಶೃಲಂಚ ಶಿಬಿಕಾಯಾಂ ಸಮಾಸ್ಥಿತಂ | 
ಪಿಶಂಗವಾನುನಯನಂ ನೈಕಭೂಸಂ ಚ ವರ್ಮಿಣಂ un 


ee 





೭೩-೭೪. ಮೇಲೆ ನಿಮಿರೆದ್ದ ಕೂದಲುಗಳುಳ್ಳವನೂ, ವಿರೂಪಾಕ್ಟೃನೂ, 
ಎರಡು ಭುಜಗಳುಳ್ಳವನೂ, ಖಡ್ಗ ವನ್ನೂ ಪಾಶವನ್ನೂ ಧರಿಸಿದವನೂ, ನರವಾಹ 
ನನೂ, ಹಸುರು ಮಾಸೆಯುಳ್ಳ ವನ ಧೂಮ್ರ ವರ್ಣನೂ, ಕಪ್ಪು ಬಟ್ಟಿ ಯನ್ನು 
ಟ್ಟವನೂ, ಅನೇಕ ಹೊಂದೊಡವುಗಳಿಂದ ಅಲಂಕೃತನೂ, ವೈಷ್ಣವರಭ್ಲದವರಿಗೆ 
ಭಯಂಕರನೂ ಆದ ನೈರ್ಜತ್ಯನನ್ನು ನೈರ್ಬುತ್ಯಮೂಲೆಯಲ್ಲಿ ಸ್ಥಾಪಿಸಬೇಕು. 

೭೫-೭೬. ಬಳಿಕ ಪಶ್ಚಿಮದಿಕ್ಕಿನಲ್ಲಿ ಇಂದ್ರನೀಲಮಣಿಯಂತೆ ದೇಹಕಾಂತಿ 
ಯುಳ್ಳ ವನೂ, ಬಿಳಿಯ ಬಟ್ಟೆಯನ್ನು ಟ್ಟಿ ವನೂ, ನಾಲ್ಕು ತೋಳುಗಳುಳ್ಳವನೂ, 
ಮುತ್ತಿನಹಾರಗಳಿಂದ ಅಲಂಕಾರಗೊಂಡವನೂ, ಏಳುಹೆಂಸಗಳನ್ನು ಹೂಡಿದ 
ರಥಪನ್ನೇರಿದವನೂ, ಎರಡು ಕೈಗಳಲ್ಲಿಯೂ ಪಾಶವನ್ನೂ, ಮತ್ತೆರಡರಲ್ಲಿ ರತ್ಟ 
ಪಾತ್ರೆ ಮತ್ತು ಶಂಖಗಳನ್ನು ಧರಿಸಿದವನೂ ಆದ ವರುಣನನ್ನು ಸ್ಥಾಪಿಸಬೇಕು. 

೭೭. ವಾಯವ್ಯಮೂಲೆಯಲ್ಲಿ ವಾಯುವನ್ನಿಡಬೇಕು. ಅವನು ಹಸುರು 
ಬಣ್ಣದವನು; ಎರಡು ಭುಜಗಳುಳ್ಳವನು; ಕೃಷ್ಣವಸ್ತ್ರಗಳನ್ನು ಧರಿಸಿದವನು; 
ಬಂಡೆಯಮೇಲೆ ನೆಲಸಿದವನು; ಬಿಚ್ಚಿದ ಕೂದಲುಳ್ಳವನು; ತೆರೆದ ಬಾಯುಳ್ಳ 
ವನು ಮತ್ತು ಧ್ವಜವನ್ನು ಹಿಡಿದಿರುವವನೂ ಆಗಿರಬೇಕು. 

೭೮-೭೯. ಉತ್ತರದಿಕ್ಕಿನಲ್ಲಿ ಕುಬೇರನಸ್ಸ್ಟಿಡಬೇಕು. ಅವನು ಹೊಂಬಣ್ಣ 
ದವನು; ಚತುರ್ಭುಜಗಳುಳ್ಳವನು; ಕೈಗಳಲ್ಲಿ ಗದೆ, ಶಕ್ತಿ, ತ್ರಿಶೂಲ, ರತ್ನ 


೪೦೦ ಶ್ರೀ ಸ್ಕಾಂದಮಹಾಪುರಾಣಂ 


ಈಶಾನೇಥ ಮಹಾರುದ್ರಮರ್ಥನಾರೀಶ್ವರಂ ನ್ಯಸೇತ್‌ । 
ವಾಮಾರ್ಧೇ ಪಾರ್ವತೀ ಕಾರ್ಯಾ ದಕ್ಬಾರ್ಥೇ ತತ್ರ ಶಂಕರಃ ॥ ೮೦॥ 
ಈಶ್ವರಾರ್ಥ್ಧೇ ಜಟಾಜೂಟಿಂ ಕರ್ತವ್ಯಂ ಚಂದ್ರಭೂಷಿತಂ । 


ಉಮಾರ್ಥೇ ತಿಲಕಂ ಕಾರ್ಯೆಂ ಸೀಮುಂತಮಲಿಳೇ ತಥಾ H ೮೧॥ 
ಭಸ್ಮನೋದ್ಧೂಲಿತಂ ಚಾರ್ಧಂ ಅರ್ಧಂ ಕುಂಕುಮಭೂಷಿತಂ । 
ನಾಗೋಪನೀತಂ ಚಾಪ್ಯರ್ಧಮರ್ಧಂ ಹಾರವಿಭೂಷಿತಂ ॥ ೮೨ ॥ 
ವಾಮಾರ್ಥೆೇ ಚ ಸ್ತನಃ ಪೀನಃ ಕರ್ತವ್ಯಃ ಕಂಚುಕೀವೃತಃ । 

ಕಟ್ಯಾಂ ಚ ರಶನಾ ಹೈನಾ ಪಾದೇ ಕಾಂಚನನೂಪುರಂ ॥ ೮೩ ॥ 
ಕೌಸುಂಭಂ ವಸನಂ ಚೈವ ಕರೌ ಕಂಕಣಭೂಷಿತೌ । 
ತ್ರಿಶೂಲಮಕ್ಸೃಸೂತ್ರಂ ಚ ದೆಧತೌ ರತ್ತಮಂದ್ರಿಕೌ ॥ ೮೪ ॥ 
ದಕ್ಸಾರ್ಥೇ ರಶನಾ ಸಾರ್ಪೀ ಕಾರ್ಯಾ ವಸ್ತ್ರಂ ಗಜಾಜಿನಂ । 

ಕರೌ ಚ ನಾಗವಲಯತೌ್‌ ದರ್ಪಣೋತ್ಪಲಧಾರಿಣೌ ॥ ೮೫ ॥ 





ಪಾತ್ರೆ ಇವನ್ನು ಹಿಡಿದಿರುವನು; ನೀಲಿಯ ಬಣ್ಣದ ಬಟ್ಟಿಗಳನ್ನುಟ್ಟವನು ; 
ಗಡ್ಡ ಮಾಸೆಗಳುಳ್ಳವನು; ಪಲ್ಲಕ್ಕಿಯಲ್ಲಿ ಕುಳಿತಿರುವವನು; ಪಿಶಂಗ (ಮಾಸಲು 
ಕೆಂಪು)ವರ್ಣದ ಎಡಗಣ್ಣುಳ್ಳೆ ವನು; ಅನೇಕ ಭೂಷಣಗಳನ್ನು ಧರಿಸಿದವನು 
ಮತ್ತು ಮೈಗಾಪು ತೊಟ್ಟವನು. 

೮೦. ಬಳಿಕ ಈಶಾನ್ಯದಿಕ್ಕಿನಲ್ಲಿ ಅರ್ಧನಾರೀಶ್ವರನಾದ ಮಹಾರುದ್ರನನ್ನಿಡ 
ಬೇಕು. ಆ ಮೂರ್ತಿಯ ಎಡಗಡೆಯ ಅರ್ಧದಲ್ಲಿ ಪಾರ್ವತಿಯನ್ನು ರಚಿಸಬೇಕು. 
ಬಲಗಡೆಯ ಅರ್ಧದಲ್ಲಿ ಶಂಕರನನ್ನು ರಚಿಸಬೇಕು. 

೮೧. ಈಶ್ವರಾರ್ಧದಲ್ಲಿ ಚಂದ್ರನಿಂದ ವಿಭೂಷಿತವಾದ ಜಬಾಜೂಟವನ್ನು 
ನಿರ್ಮಿಸಬೇಕು. ಉಮಾರ್ಧದಲ್ಲಿ ತಿಲಕವನ್ನಿಡಬೇಕು ಮತ್ತು ಜೈತಲೆಯನ್ನು 
ತಿದ್ದಬೇಕು. 

೮೨-೮೪. ಅರ್ಧಭಾಗವು ಭಸ್ಮೋದ್ಧೂಲಿತವಾಗಿರುವುದು ; ಅರ್ಧಭಾಗವು 
ಕುಂಕುಮದಿಂದ ಭೂಷಿತವಾಗಿರುವುದು. ಇನ್ನರ್ಧಭಾಗದಲ್ಲಿ ನಾಗೋಪವೀತವು 
(ಹಾವಿನ ಜನಿವಾರ) ಮೆರೆಯುವುದು, ಇನ್ನರ್ಧಭಾಗವು ಹಾರದಿಂದ ರಂಜಿಸು 
ತ್ತಿರುವುದು. ಎಡಗಡೆಯ ಅರ್ಧದಲ್ಲಿ ರವಿಕೆಯಿಂದ ಮುಚ್ಚಿರುವ ದಪ್ಪವಾದ 
ಸ್ತನವನ್ನು ನಿರ್ಮಿಸಬೇಕು; ಸೊಂಟದಲ್ಲಿ ಚಿನ್ನದ ಡಾಬನ್ನೂ, ಪಾದದಲ್ಲಿ 
ಕಾಂಚನನೂಪುರವನ್ನೂ ರಚಿಸಬೇಕು. ಕಂಕಣಗಳಿಂದ ಅಲಂಕರಿಸಿರಬೇಕು ; 
ಅವು ರತ್ನದುಂಗುರಗಳನ್ನು ಹಾಕಿಕೊಂಡು ತ್ರಿಶೂಲವನ್ನೂ, ಅಕ್ಸಮಾಲೆ ಜಪ 
ಮಾಲೆಗಳನ್ನೂ ಹಿಡಿದಿರಬೇಕು. 

೮೫, ಬಲಗಡೆಯ ಅಧೆದಲ್ಲಿ ಸರ್ವದ ಉಡಿದಾರವನ್ನು ಮಾಡಬೇಕು; 


ಸಪ್ತವಿಂಶೋ$ಧ್ಯಾಯಃ ೪೦೧ 


ಏವಂ ವಿಧಂ ಮಹಾದೇವಂ ನ್ಯಸೇದ್ವೈಷಭವಾಹನಂ । 

ಇತ್ತ ಮಷ್ಟದಿಗೀಶಾನಾಂ ಕುರ್ಯಾತ್‌ ಸ್ಥಾ ಪನವಾರ್ಚಕಃ ॥ ೮೬ ॥ 
ಪುರಾದ್ಪ ಹಸ್ತ ತಶ್ಚಾಷ್ಟ್‌ ಸ್ಥಾ ) ಪಯೋಹರ್ಚಕೋ ಗ್ರಹಾನ್‌ । 

ಸ್ವಸ್ಥ ದಿಕ್ಬು ಸಿ ತಾನ್‌ FY ಸಸ ನ್‌ SNR ಸ್ಯಂದನಾನಿ ಚ ॥ 
ಪ್ರಾಚ್ಯಾಂ ಶಿ” ನ್ಯ ಸೇತ್ರ ತ್ರ ಭಾಸ್ಯ ಸ್ನರಂ ಪೀತವಾಸಸಂ । 


ಹೂ ರಂ ತೆ ಭಂಜಂ ಸದ್ಯ ಹಸ್ತಂ ರಥೇ ಸ್ಥಿತಂ ॥ ೮೮ ॥ 
ಏಕಂ ಚಕ್ರಂ ದ್ವಾದಶಾರಂ ರಥಸ್ಕಾಸ್ಯಾತಿತೇಜಸಃ | 
ಸಪ್ತಾಶ್ಚಾಶ್ಚ ಹರಿದ್ದರ್ಣಾ ವಾಮೇ ಸಂತಿ ನಿಯೋಜಿತಾಃ ॥೮೯॥ 


ಅಗ್ಕಿಕೋಣೇ ತತಃ ಸ್ಥಾಪ್ಯೋ ಭೃಗುಃ ಶ್ವೇತಃ ಸಿತಾಂಬರಃ । 

ದಂಡಂ ಕಮಂಡಲುಂ ಬಿಭ್ರತ್‌ ದ್ವಿಬಾಹುಃ ಸೌಮ್ಯದರ್ಶನಃ ॥೯೦॥ 
ಗಜಚರ್ಮವನ್ನು ಬಟ್ಟಿಯಾಗಿ ಉಡಿಸಬೇಕು. ಎರಡು ಕೈಗಳಿಗೂ ಹಾವುಗಳ 
ಕಂಕಣಗಳನ್ನಿಡಬೇಕು. ಕನ್ನಡಿ ಮತ್ತು ಉತ್ಸಲ (ನೈದಿಲೆ ಹೂವು)ಗಳನ್ನು 
ಹಿಡಿದಿರಬೇಕು. 

೮೬. ಈ ರೀತಿಯಾದ. ಮಹಾದೇವನನ್ನು ವೈ ಕಷಭವಾಹನವನ್ನೇರಿದವ 
ನನ್ನಾಗಿ ಸ್ಥಾಪಿಸ ಸಬೇಕು. ಹೀಗೆ ಅರ್ಚಕನು ಅಷ್ಟ ದಿಕ್ಬಾ ಲಕರ ಸ್ಥಾ ಪನೆಯನ್ನು 
ಮಾಡಬೇಕು. 

೮೭. ಬಳಿಕ ಅರ್ಚಕನು ಪುರದ ಹೊರಗಡೆಯಲ್ಲಿ ಎಂಟು ಗ್ರಹಗಳನ್ನು 
ತಮ್ಮ ತಮ್ಮ ದಿಕ್ಕುಗಳಲ್ಲಿ ತಮ್ಮ ತಮ್ಮ ರಥಗಳನ್ನು ಹತ್ತಿ ನಿಂತವರಾಗಿ 
ಸ್ಥಾ ಪನೆಮಾಡಬೇಕು. 

೮೮. ಪೂರ್ವದಿಕ್ಕಿನಲ್ಲಿ ಭಾಸ್ಕರ (ಸೂರ್ಯ)ನನ್ನು ಸ್ಥಾಪಿಸಬೇಕು. ಅವನು 
ಹಳದಿ ಬಟ್ಟಿ ಯನ್ನು ಬ್ರ ಸವನು ; ಸಿಂಧೂರದಂತೆ ಮೈಬಣ್ಣ ವುಳ್ಳ ವನು; ಎರಡು 
ತೋಳುಗಳುಳ್ಳವನು 1. ಕೈಯಲ್ಲಿ ಪದ, ವನ್ನು ಹಿಡಿದಿರುವವನು; ರಥದಲ್ಲಿ ನೆಲಸಿ 
ರುವವನು. 

೮೯. ಅತಿ ತೇಜಶ್ಯಾಲಿಯಾದ ಅವನ ರಥಕ್ಕೆ ಹನ್ನೆರಡು. ಆರೇಕಾಲು 
ಗಳುಳ್ಳ ಒಂದೇ ಗಾಲಿಯಿರುವುದು. ಹಸುರುಬಣ್ಣ ದ ಏಳು ಕುದುರೆಗಳ ನನ್ನು 
ಎಡಗಡೆಯಲ್ಲಿ ಹೊಡಿರುವುದು. 

೯೦-೯೨. ಆಗ್ಗೆ 'ಯಮೂಲೆಯಲ್ಲಿ ಬಿಳಿಯ: ಬಣ್ಣ ದವನೂ, ಬಿಳಿಯ ಬಟ್ಟಿ 
ಯನ್ನುಟ್ಟವನೂ, ದಂಡಕ ಮಂಡಲುಗಳನ್ನು ಧರಿಸಿದವನೂ, ಎರಡು ತಟ 
ಳುಳ್ಳವನ್ಕೂ ಸೌಮ್ಯವಾದ ನೋಟವುಳ್ಳ ವನೂ, ಚಿತ್ರವರ್ಣದ ಹತ್ತುಕುದುರೆ 
ಗಳನ್ನು ಹೂಡಿದ ಹೊಂದೇರಿನ Pe ಆದ ಭೃಗುವನ್ನು (ಶುಕ್ರ 
ನನ್ನು) ಸ್ಕಾ ಫಿಸಬೇಕು. ದಕ್ಷಿಣಕ್ಕಿನಲ್ಲಿ ರಕ್ತವರ್ಣನೂ ರಕ್ಷಾ ಳಾ ಯೂ 


೪೦೨ ಶ್ರೀ ಸ್ಯಾಂದಮಹಾಪುರಾಣಂ 


ಚಿತ್ರವರ್ಣಾಶ್ಚದಶಕೇ ಸ್ಥಿತೋ ಹೇಮಮಯೇ ರಥೇ । 


ದಕ್ಷಿಣೇ ಚ ನ್ಯಸೇದ್ಭೌಮಂ ರಕ್ತಂ ರಕ್ತಾಂಬರಂ ತಥಾ ॥೯೧॥ 
ಚತುರ್ಭುಜಂ ಗೆದಾಶಕ್ತಿತ್ರಿಶೂಲವರಧಾರಿಣಂ । 

ತಸ್ಯ ಹೈಮಂ ರಥಂ ಕುರ್ಯಾದರುಣಾಷ್ಟಹಯಾಸ್ಚಿತಂ 1 ೯೨॥ 
ರಾಹುಶ್ಚ ನೈರ್ಜ್ಯತೇ ಕೋಣೇ ನೀಲವಾಸಾಶ್ಚತುರ್ಭುಜಃ | 
ಕರಾಲಾಸ್ಯಸ್ತಮೋರೂಪಶ್ಚರ್ಮಾಸಿಶಕ್ತಿಶೂಲಧೃತ್‌ ॥೯೩॥ 
ಭೃಂಗವರ್ಣಾಷ್ಟತುರಗೇ ಸ್ಥಿತಃ ಕಾರ್ಯುಸ್ತ್ಯ್ಯಂಯೋ ರಥೇ । 

ಸೌರಿಶ್ಚ ಪಶ್ಚಿಮೇ ಸ್ಥಾಪ್ಯ ಇಂದ್ರನೀಲಸಮದ್ಯೂತಿಃ 1 ೯೪॥ 
ಧನ್ನೀ ತ್ರಿಶೂಲೀ ದ್ವಿಭುಜೋ ಮಂದಾಕ್ಪಶ್ಚ್ವಾಸಿತಾಂಬರಃ । 
ಶಬಲಾಷ್ಟ್ಬಾಶ್ಚಸಂಯುಕ್ತೇ ಸ್ಥಿತಃ ಕಾರ್ಷ್ಲಾಯಸೇ ರಥೇ ॥ ೯೫॥ 
ವಾಯುಕೋಣೇ ತತಶ್ಚಂದ್ರಂ ಸ್ಥಾ ಸಯೇಚ್ಚ ಸಿತಾಂಬರಂ । 
ಶ್ರೇತವರ್ಣಂ ಗದಾಹಸ್ತಂ ದ್ವಿಭುಜಂ ಚ ರಥೇ ಸ್ಥಿತಂ ॥ ೯೬॥ 
ಶತಾರಚಕ್ರಸಿತಯೇ ಸ್ಯಂದನೇ ತಸ್ಯ ಚಾಮ್ಮಯೇ 1 

ಕುಂದಾಭಾಃ ಸಂತ್ಯುಭಯತೋ ಯೋಜಿತಾಸ್ತುರಗಾ ದಶ ॥೯೭॥ 








ಚತುರ್ಭುಜಗಳುಳ್ಳವನೂ, ಅವುಗಳಲ್ಲಿ ಗಡೆ, ಶಕ್ತಿ, ತ್ರಿಶೂಲ ಮತ್ತು ವರದಮುದ್ರೆ 
ಗಳನ್ನು ಧರಿಸಿರುವವನೂ ಆದ ಕುಜನನ್ನು ಸ್ಥಾಪಿಸಬೇಕು. ಅವನಿಗೆ ಅರುಣ 
ವರ್ಣದ ಎಂಟು ಕುದುರೆಗಳನ್ನು ಹೊಡಿದ ಚಿನ್ನದ ರಥವನ್ನು ಮಾಡಬೇಕು. 

೯೩-೯೫. ನೈರುತ್ಯಮೂಲೆಯಲ್ಲಿ ರಾಹುವನ್ನು ನಿರ್ಮಿಸಬೇಕು. ಅವನು 
ನೀಲವಸ್ತ್ರಗಳನ್ನುಟ್ಟಿವನು ; ಚತುರ್ಭುಜಗಳುಳ್ಳವನು; ಕರಾಳವಾದ ಮುಖ 
ವುಳ್ಳವನು ; ತಮೋರೂಪನಾದವನು; ಕೈಗಳಲ್ಲಿ ಗುರಾಣಿ, ಕತ್ತಿ, ಶಕ್ತಿ ಮತ್ತು 
ಶೂಲಗಳನ್ನು ಹಿಡಿದಿರುವವನು. ಈ ರಾಹುವನ್ನು ಭೃಂಗವರ್ಣದ ಎಂಟು 
ಕುದುರೆಗಳು ಕಟ್ಟದ ಕಬ್ಬಿಣದ ರಥದಲ್ಲಿ ಕುಳಿತವನಂತೆ ನಿರ್ಮಿಸಬೇಕು. ಪಶ್ಚಿಮ 
ದಿಕ್ಕಿನಲ್ಲಿ ಸೂರ್ಯಪುತ್ರನಾದ ಶನಿಯನ್ನು ಸ್ಥಾಪಿಸಬೇಕು. ಅವನು ಇಂದ್ರ 
ನೀಲಕ್ಕೆ ಸಮನಾದ ದೇಹೆಕಾಂತಿಯುಳ್ಳವನು, ಎರಡು ಭುಜಗಳುಳ್ಳವನು, 
ಧನುಸ್ಸನ್ನೂ ತ್ರಿಶೂಲವನ್ನೂ ಧರಿಸಿರುವವನು, ಮಂದವಾದ ಕಣ್ಣುಗಳುಳ್ಳವನು, 
ಕಪ್ಪು ಬಟ್ಟಿಯನ್ನುಟ್ಟಿವನು, ಶಬಲವರ್ಣದ ಎಂಟು ಕುದುರೆಗಳು ಕಟ್ಟದ ಕರಿ 
ಕಬ್ಬಿಣದ ರಥದಲ್ಲಿ ನೆಲಸಿದವನು. 

೯೬. ವಾಯುವ್ಯಕೋಣದಲ್ಲಿ ಶ್ರೇತಾಂಬರನೊ, ಶ್ರೇತವರ್ಣನೂ, 
ಗದೆಯನ್ನು ಕೈಯಲ್ಲಿ ಹಿಡಿದವನೂ, ಎರಡು ಭುಜಗಳುಳ್ಳ ವನೂ, ರಥಾರೂಢನೂ 
ಆದ ಚಂದ್ರನನ್ನು ಸ್ಥಾಪಿಸಬೇಕು. 

೯೭. ನೂರು ಆರೇ ಕಾಲುಗಳಿಂದ ಕೂಡಿದೆ ಮೂರು ಚಕ್ರಗಳ ಳ್ಳ 


ಸಪ್ಪವಿಂಶೋ8ಧ್ಯಾಯಃ ೪೦ಕ್ನಿ 


ಉತ್ತರೇ ದ್ವಿಭುಜಃ ಸೌಮ್ಯೋ ವರಾಭಯಕರೋರುಣಃ । 

ಹರಿದ್ವಾ ಸಾಷ್ಟ ಪಿಂಗಾಶ್ವೇ KR ಹೈಮರಥೇ ಸಿ ತಃ ॥ ೯೮ ॥ 
ಈಶಾನೇ ಚೆ ಗುರಿ ಸ್ಥಾಪ್ಯೋ ಷಸ ಸಿತಾಂಬರಃ I 

ದ್ವಿಭುಜಃ ಪದ್ಮನಯನೋ ಸುಕಢರಥಕನುಂಡಲುಃ | 


ಷಪಾಂಡುರಾಷ್ಟ್ರಹಯೇ ಹೈಮೇ ನಿಷಣ್ಣಃ ಸಂದನೋತ್ತವೇ ॥೯೯॥ 
ಅಂಗದೇವಾನ್‌ ಭಗವತಃ ಸಾ )ಪಯೇದಿತ್ಸ ಮ [ 

ಕರ್ಣಿಕಾದ್ರಿ ಪುರಾಂತಾತಸ್ಥಾ ನೇಷು ಕೆ ಕ್ರಮಶೋಂಖಲಾನ್‌ ॥ ೧೦೦ ॥ 
ವಾಸುದೇನಾ ಂಗೆದೇವಾನಾಂ ನ್ಯ ಸೇನೂ ್ಮರ್ತಿಸು, ವೈಭವೀ । 
ಪೂಗಫಲಾನೀತರಸ್ತು ನ್ಯ ಸೇತ್ತು ಷ್ಟಾಕ್ಸತಾದಿ ವಾ ॥ ೧೦೧॥ 


ಇತಿ ಶ್ರೀ ಸ್ವಾಂದೇ AA ಸುವ $೦ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಶ್ರೀವಾಸುದೇವಮಾಹಾತ್ಮೆ “ಹ 4 ಪೂಜಾಮಂಡಲವಿಧಿ 
ನಿರೂಪಣಂ `ನಾವು ಸಹ ್ರ ವಿಂಶೋರಿಢ್ಯಾ ಯಃ 


ಜಲಮಯವಾದ ಅವನ ರಥಕ್ಕೆ ಕುಂದಪುಷ್ಟ ಸಮಾನವಾದ ಹತ್ತು ಕುದುರೆ 
ಗಳನ್ನು ಎರಡು ಕಡೆಗಳಲ್ಲೂ ಹೂಡಲಾಗಿರಬೇಕು. 

೯೮. ಉತ್ತರದಿಕ್ಕಿನಲ್ಲಿ ಎರಡು ರುಸ ಮಾ ವರ ಮತ್ತು ಅಭಯ 
ಮುದ್ರೆ ಗಳನ್ನು ತಳೆದವನೂ, ಅರುಣವರ್ಣನೂ, ಹಸುರುಬಟ್ಟಿ ಯುಟ್ಟಿ _ವನ್ಮೂ 
ನಿಂಗವರ್ಣದ ಎಟ ಕುದುರೆಗಳನ್ನು ಹೂಡಿದ ಚಿನ್ನ ಇ ತೇರಿನಲ್ಲಿ ನೆಲನಿದವನೂ 
ಆದ ಬುಧನನ್ನು ಸ್ಥಾ ಪಿಸಬೇಕು. 

೯೯. ಈಶಾನ್ಸ ಮೂಲೆಯಲ್ಲಿ ಹೊಂಬಣ್ಣ ವುಳ್ಳ ವನೂ, ಬಿಳಿಯ ಬಟ್ಟೆ ಯ 

ಟ್ಚವನೂ, ನೀಡು ಭುಜಗಳುಳ್ಳ ವನೂ ದಂಡಕಮಂಡಲುಗಳನ್ನು ಧರಿಸಿ 
ದವನ್ನೂ ಪದ್ಮದಂತೆಸೆಯುವ ಕಣ್ಣು ಗಳುಳ್ಳ ವನೂ, ಪಾಂಡುರ (ಸ್ವಲ್ಪ )) ಬಿಳಿಯ) 
ವರ್ಣದ ಸ ಕುದುರೆಗಳು ಕಟ್ಟ ದ ಅತ್ಯುತ್ತ ಮವಾದ ಹೊನ್ನ. ತೇರಿನಲ್ಲಿ ಕುಳಿತಿ 
ರುವವನೂ ಆದ ಗುರುವನ್ನು ಸ ಸ್ಥಾಪಿಸಬೇಕು. 

೧೦೦-೧೦೧. ಈ ರೀತಿಯಾಗಿ ಅರ್ಚಕನು ಕರ್ಣಿಕೆ, ಅದ್ರಿ (ಬೆಟ್ಟ), ಪುರ 
(ಪಟ್ಟಣ), ಇವುಗಳ ಅಂತ ರ ಮತ್ತು ಅಂತಸ್ಥಾನಗಳು (ನಡುವಣ 
ಪ್ರದೇಶಗಳು) ಇವುಗಳಲ್ಲಿ ಕ್ರಮವಾಗಿ ಭಗವಂತನ ಅಂಗದೇವತೆಗಳೆಲ್ಲ ರನ್ನೂ 
ಸ್ಥಾಪಿ ಪಿಸಬೇಕು. ವಾಸುದೇವನ ಅಂಗದೇವತೆಗಳಿಗೆ ಬಹಳ ವೈ ಭವದ ತ 
ಗಳನ್ನೂ ಇಡಬೇಕು. ಇಲ್ಲವಾದರೆ ಪೂಗಫಲಗಳನ್ನು (ಅಡಕೆಕಾಯಿಗಳನ್ನು ) 
ಇಡಬೇಕು. ಅಥವಾ ಪುಷ್ಪ ಅಕ್ಬತೆ ಮೊದಲಾದುವನ್ನಾದರೂ ಇಡಬೇಕು.” 

ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 

ಶ್ರೀ ಸ್ಕಾಲಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಶ್ರೀವಾಸುದೇವ 

ಮಾಹಾತ್ಮ್ಯ್ಯದಲ್ಲಿ " ಪೂಜಾಮಂಡಲವಿಧಿನಿರೂಪಣಕ'ವೆಂಬ 
ಇಪ್ಪತ್ತೇಳನೆಯ ಅಧ್ಯಾಯವು ಮುಗಿದುದು 





| ಶ್ರೀಃ ॥ 
ಅಥಾಷೃವಿಂಶೋಧ್ಯಾಯಃ 
ಶ್ರೀರಾಧಾಕೃಷ್ಣ ಸ್ವ ರೂಪಧ್ಯಾನನಿರೂಪಣಂ 
ಶ್ರೀ ನಾರಾಯಣ ಉವಾಚ: 
ಆಚಮ್ಯ ಪ್ರಾಣಾನಾಯಮ್ಯ ತತೋಸೌ ಸ್ವಸ್ಥ ಮಾನಸಃ । 


ನಮಸ್ಕತ್ಯೇಷ್ಟದೇವಾದೀನ್‌ ದೇಶಕಾಲೌ ಚ ಕೀರ್ತಯೇತ್‌ Hon 
ಏಕಾಂತಧರ್ಮಸಿದ್ಧ ಹರ್ಹಂ ವಾಸುದೇವಸ್ಯ ಪೂಜನೆಂ 1 

ಕರಿಷ್ಯ ಇತಿ ಸಂಕೆಲ್ಪ್ಯ ಕುರ್ಯಾನ್ನ್ಯಾಸವಿಧಿಂ ತತಃ non 
ನ್ಯಾಸೇ ಮಂತ್ರಾ ದ್ವಾದಶಾರ್ಣೋ ಗಾಯತ್ರೀ ವೈಷ್ಣವೀ ತಥಾ । 
ನಾರಾಯಣಾಷ್ಟಾಕ್ಸರಶ್ಚ ಜ್ಞೇಯಾ ವಿಷ್ಣುಷಡಕ್ಟರಃ nan 


ಏತೇ ದ್ವಿಜಾನಾಂ ವಿಹಿತಾಃ ತದನ್ಯೇಷಾಂ ತ್ವಿಹ ತ್ರಯಃ 1 
ವಾಸುದೇವಾಷ್ಟಾಕ್ಸರಶ್ಚ ಹರಿಪಂಚಾಕ್ಟರಸ್ತಥಾ । 

ಷಡರ್ಣಃ ಕೇಶವಸ್ಯೇತಿ ನ್ಯಾಸೇ ಹೋಮೇ ಚ ಸಮ್ಮತಾಃ "Yn 
ಶ್ರೀವಿಷ್ಣು ಪ್ರತಿಮಾಂಗೇಷು ಸ್ವಾಂಗೇಷ್ಟಿನ ತತೋ ಖಿಲಾನ್‌ । 
ಕುರ್ಯಾನ್ನ್ಯಾಸಾಂಶ್ಚ ತೈರ್ಮಂತ್ರೈಃ ತತೋಂರ್ಚಾಂ ವಾಸಸಾಂ9 ಮೃಜೇತ್‌ 


ಕನ್ನಡದ ಅನುವಾದ 
ಶ್ರೀರಾಧಾಕೃಷ್ಣ ಸ್ವರೂಪಧ್ಯಾನನಿರೂಪಣ 

೧. ಶ್ರೀನಾರಾಯಣನು ಹೇಳುತ್ತಾನೆ: ಆ ಬಳಿಕ ಅರ್ಚಕನು 
ಆಚಮನಮಾಡಿ ಪ್ರಾಣಾಯಾಮಮಾಡಿ ಸ್ವಸ್ಥವಾದ ಮನಸ್ಸುಳ್ಳ ವನಾಗಿ 
ಇಷ್ಟದೇವತೆ ಮೊದಲಾದವರಿಗೆ ನಮಸ್ಕಾರಮಾಡಿ ದೇಶ ಕಾಲಗಳನ್ನು 
ಹೇಳಬೇಕು (ಘೋಷಿಸಬೇಕು). 

೨. "ಏಕಾಂತಧರ್ಮದ ಸಿದ್ಧಿಗೋಸ್ಕರವಾಗಿ ವಾಸುದೇವನ ಪೂಜೆಯನ್ನು 
ಮಾಡುತ್ತೇನೆ ಎಂದು ಸಂಕಲ್ಪಮಾಡಿ ಬಳಿಕ ನ್ಯಾಸವಿಧಿಯನ್ನು ಮಾಡಬೇಕು. 

೩. ದ್ವಾದಶಾಕ್ಬರ, ವಿಷ್ಣುಸಂ ಬಂಧವಾದ ಗಾಯತ್ರಿ, ನಾರಾಯಣಾ 
ಷ್ಟಾಕ್ಸರ ಮತ್ತು ವಿಷ್ಣುಷಡಕ್ಸರ ಇವು ನ್ಯಾಸದಲ್ಲಿ ಉಪಯೋಗಿಸಬೇಕಾದ 
ಮಂತ್ರಗಳೆಂದು ತಿಳಿಯತಕ್ಕುದು. 

೪. ಇವು ದ್ವಿಜರಿಗೆ ವಿಧಿಸಿರುವವುಗಳು. ದ್ವಿಜರಲ್ಲದ ಇತರರಿಗೆ ವಾಸು 
ದೇವನ ಅಷ್ಟಾಕ್ಸರ, ಹರಿಪಂಚಾಕ್ಸರ, ಕೇಶವನ ಷಡಕ್ಸರ ಈ ಮೂರೂ ನ್ಯಾಸ 
ದಲ್ಲಿಯೂ, ಹೋಮದಲ್ಲಿಯೂ ಸಮ್ಮತಗಳಾಗಿರುವುವು. 

೫. ತನ್ನ ಅಂಗಗಳಲ್ಲಿ ಹೇಗೋ ಹಾಗೆಯೇ ಶ್ರೀನಿಷ್ಣುಪ್ರತಿಮೆಯ ಅಂಗ 
ಗಳಲ್ಲಿಯೂ ಆ ಆ ಮಂತ್ರಗಳಿಂದ ನ್ಯಾಸವನ್ನು ಮಾಡಬೇಕು. ಬಳಿಕ ಅರ್ಚನೆ 
ಮಾಡಬೇಕು. ತರುವಾಯ ವಸ್ತ್ರದಿಂದ ಆ ಮೂರ್ತಿಯನ್ನು ಒರಿಸಬೇಕು. 


ಆಷ್ಟ್ರವಿಂಶೋ9ಧ್ಯಾಯಃ ೪೦೫ 


ಕಲಶಂ ವಾಮಭಾಗೇ ಸ್ವೇ ಸಂಸ್ಥಾಪ್ಯಾವಾಹ್ಯ ತತ್ರ ಚೆ। 

ತೀರ್ಥಾನಿ ಗಂಧಪುಷ್ಪಾದ್ಯೈರುಪಚಾರೈಸ್ತಮರ್ಚೆಯೇತ್‌ Hen 
ಪೂಜಾದ್ರವ್ಯಾಣಿ ಚಾತ್ಮಾನಂ ಪ್ರೋಕ್ಸಯಿತ್ವಾ ತದಂಬುನಾ । 

ಶಂಖಂ ಘಂಟಾಂ ಚೆ ಸಂಪೂಜ್ಯ ಭೂತಶುದ್ಧಿಂ ಸಮಾಚರೇತ್‌ 10೭॥ 
ಆಭ್ಯಂತರಾಗ್ನಿವಾಯುಭ್ಯಾಂ ದಗ್ಗ್ಯ್ಯಾ ಪಾಷಾತ್ಮೆಕೆಂ ವಪುಃ । 


ಶುದ್ಧಸ್ಯ ಸ್ವಾತ್ಮನಸ್ಟೈಕ್ಯಂ ಭಾವಯೇದ್ಪಾ ೨ಹ್ಮಣೋ ಸ್ಥಿರಃ ॥೮॥ 
ತತೋಕ್ಟರಬ್ರಹ್ಮರೂಸಪೋ ರಾಧಾಕೃಷ್ಣಂ ಹೃದಿ ಪ್ರಭುಂ ! 
ಧ್ಯಾಯೇದನ್ಯಗ್ರಮನಸಾ ಪ್ರಾಣಾಯಾನುಂ ಸಮಾಚರನ್‌ ॥೯॥ 
ಅಥೋಮುಖಂ ನಾಭಿಪದ್ಮಂ ಕದಲೀಪುಷ್ಪನತ್ನ್ನಿತಂ | 
ನಿಭಾವ್ಯಾಹಾನಪನನಂ ಪ್ರಾಣೇನೈಕ್ಯನುಷಾನಯೇತ್‌ ॥೧೦॥ 


ಪದ್ಮನಾಲೇ ತಮಾನೀಯ ಸಹತೇನ ತದಂಬುಜಂ । 
ಆಕರ್ಷೇದೂರ್ಥ್ವಮಥ ತನ್ನದತ್ತೀವ್ರಮುೈತಿಹೃತ್‌ । 
ಪ್ರಫುಲ್ಲತಿ ಚ ತತ್ಪೈತತ್‌ ಹೃದಯಾಕಾಶ ಉಲ್ಲಸತ್‌ ॥ ೧೧॥ 





೬. ಮೊದಲು ಕಲಶವನ್ನು ತನ್ನ ಎಡಭಾಗದಲ್ಲಿ ಇಟ್ಟುಕೊಂಡು ಅದರಲ್ಲಿ 
ತೀರ್ಥಗಳನ್ನು ಆವಾಹನೆಮಾಡಿ ಆ ಕಲಶವನ್ನು ಗಂಧಪುಷ್ಬಾದಿ ಉಪಚಾರ 
ಗಳಿಂದ ಅರ್ಥಿಸಬೇಕು. 

೭. ಆ ನೀರಿನಿಂದಲೇ ಪೂಜಾವ್ರವ್ಯಗಳನ್ನೂ, ತನ್ನನ್ನೂ ಪ್ರೋಕ್ಸಿಸಿ, 
ಶಂಖವನ್ನೂ ಘಂಟೆಯನ್ನೂ ಪೂಜಿಸಿ ಭೂತಶುದ್ಧಿಯನ್ನು ಮಾಡಬೇಕು. 

೮. ಆಭ್ಯಂತರವಾದ ಅಗ್ನಿ ಮತ್ತು ವಾಯುಗಳಿಂದ ಪಾಸರೂಸವಾದ 
ಶರೀರವನ್ನು ಸುಟ್ಟುಹಾಕಿ ಸ್ಥಿರನಾಗಿ ಕುಳಿತು, ಶುದ್ಧವಾದ ತನ್ನ ಆತ್ಮಕ್ಕೆ 
ಬ್ರಹ್ಮದೊಡನೆ ಐಕ್ಯವನ್ನು ಭಾವಿಸಬೇಕು. 

೯. ಬಳಿಕ ಅಕ್ಸರಬ್ರಹ್ಮರೂಪನಾಗಿ ಮನಸ್ಸಿನ ಕಳವನ್ನು ತೊರೆದು 
ಪ್ರಾಣಾಯಾಮವನ್ನು ಮಾಡುತ್ತ ಹೃದಯಕಮಲದಲ್ಲಿ ಪ್ರಭುವಾದ 
ರಾಧಾಕೃಷ್ಣನನ್ನು ಧ್ಯಾನಮಾಡಬೇಕು. 

೧೦. ನಾಭಿಕಮಲವು ಬಾಳೆಯ ಹೂವಿನಂತೆ ಅಧೋಮುಖವಾಗಿರುವುದು. 
ಅಪಾನವಾಯುವನ್ನು ಬಂಧಿಸಿ ಅದನ್ನು ಪ್ರಾಣವಾಯುವಿನೊಡಕನೆ ಐಕ್ಯಗೊಳಿಸ 
ಬೇಕು. 

೧೧. ಪದ್ಮನಾಳದ ಮೂಲಕವಾಗಿ ವಾಯುವನ್ನು ತಂದು ಅದರಿಂದ 
ಆ ಹೃತ್ಸದ್ಮನನ್ನು ಮೇಲಕ್ಕೆ ಆಕರ್ಷಿಸಬೇಕು. ಆಗ ಅದು ತೀವ್ರವಾದ 
ನಾದವನ್ನುಂಟುಮಾಡುತ್ತ ಹೃದಯವನ್ನು ಸೇರುತ್ತದೆ. ಅಲ್ಲಿ ಹೈದಯಾಶಯ 
ದಲ್ಲಿ ಬೆಳಬೆಳಗುತ್ತ ಪ್ರಫುಲ್ಲವಾಗುತ್ತದೆ. 


೪೦೬ ಶ್ರೀಸಾ ಹ೦ದಮಹಾಪುರಾಣಂ 


ತೇಜೋರಾಶಿಮಯೇ ತತ್ರ ತತೋಪ್ರ ್ಯಧಿಕತೇಜಸಾ । 


ದರ್ಶನೀಯತಮಂ a ಧ್ಯಾಯೇ್ಛಿ ಪೀರಾಧಿಕಾಪತಿಂ ॥ ೧೨ ॥ 
ಉಪೆವಿಷ್ಠ ಸ್ಥಿತಂ ಮಾ ತಂ ದಿವ ಜನ್ಮ! ಯೆವಿಗ್ರ ಹಂ । 

ಧ್ಯಾಯಿಲ್ಲಿ ಶೋರವಯಸಂ ಕೋಟಕಂವರ್ಸ ಸುಂದ HAN 
ರೂಪಾನುರೊಸಸಂಪೊರ್ಣವಿವ್ಯಾನಯನಲಕ್ಷಿ ತೆಂ | 
ಶರಚ್ಚಂದ್ರಾವದಾತಾಂಗಂ ದೀರ್ಥಚಾರುಭುಜದ್ವ ಯಂ ॥ ೧೪ ॥ 
ಆರಕ್ಸ Sd ಂಗುಲಿಪೆದಾಂಬುಜಂಿ | 
ತುಂಗಾರುಣಸ್ನಿಗ್ಗನಖದು ತಿಲಜ್ಜಾ ಯಿಶೋಡುಪಂ ॥ ೧೫ ॥ 
ಶಿಂಜತ್ಯಿಂಕಿಣಿಮಂಜೀರ ಹಂಸಕಾಂಘಿಯುಗಶ್ರಿಯಂ । 

ಸುವೃತ್ತ ಜಂಘಾಯುಗಲಂ ಸಮಜಾನೂರು ಶೋಭನಂ ॥ ೧೬॥ 
ಸದ್ರತ್ನರಶನಾಬದ್ಧಪೀತಾಂಬರಕಟಶ್ರಿಯಂ । 
ಉತ್ತುಂಗಕುಕ್ಸಿನಾಭ್ಯಂತರ್ನ್ನಿಮ್ಮನಾಭಿವಲಿತ್ರಯಂ ॥ ೧೭ ॥ 








೧೨. ತೇಜೋರಾಶಿಮಯವಾದ ಆ ಹೈದೆಯಪದ್ಮದಲ್ಲಿ ಅದಕ್ಕಿಂತಲೂ 
ಅಧಿಕವಾದ ತೇಜಸ್ಸಿನಿಂದ ಬೆಳಗುತ್ತ ದರ್ಶನೀಯತಮನಾಗಿರುವ ಶಾಂತ 
ಸ್ವರೂಪಿಯಾದ ಶ್ರೀರಾಧಾರಮಣನನ್ನು ಧ್ಯಾನಿಸಬೇಕು. 

೧೩. ದಿವ್ಯಚಿನ್ಮ[ ಯದೇಹವುಳ್ಳ ವನಾಗಿ ಕೋಟವ ಮನ್ಮಥರಂತೆ ಸುಂದರ 
ನಾಗಿ ಕಿಶೋರವಯಸ್ಸಿನವನಾದ My ರಾಧಿಕಾಸತಿಯು ಕುಳಿತಿರುವಂತಾಗಲಿ, 
ನಿಂತಿರುವಂತಾಗಲಿ ಧ್ಯಾನಿಸಬೇಕು. 

೧೪. ಆ ರಾಧಾರಮಣನು ತನ್ನ ರೂಪಕ್ಕೆ ಅನುರೂಪವೂ ಸಂಪೂರ್ಣವೂ 
ಆದ ದಿವ್ಯಾವಯವಗಳನ್ನು ತಳೆದಿರುವನು. ಶರಚ್ಚಂದ್ರನಂತೆ ಬೆಳ್ಳಗೆ ಬೆಳಗುವ 
ಅಂಗಗಳುಳ್ಳವನು. ಮನೋಹರವಾದ ದೀರ್ಫಭುಜದ್ವಯಗಳುಳ್ಳವನು. 

೧೫. ಕೆಂಪೇರಿ ಕೋಮಲವಾಗಿರುವ ಅಂಗಾಲುಗಳಿಂದಲ್ಕೂ ರಮ್ಯವಾದ 
ಬೆರಳುಗಳಿಂದಲೂ ಅವನ ಪಾದಸದ್ಮವು ರಂಜಿಸುತ್ತಿರುವುದು. ತನ್ನ ಉಗುರು 
ಗಳಿಂದ ಹೊರಹೊಮ್ಮುವ ಅರುಣವರ್ಣದ ಸ್ಲಿಗ್ಗಕಾಂತಿಯಿಂದ ನಕ್ಚತ್ರಪಾತಿ 
ಯಾದ ಚಂದ್ರನನ್ನು ಲಜ್ಜೆಗೀಡುಮಾಡುತ್ತಿರುವುದು. 

೧೬-೧೭. ಘಲುಫರುಕೆ ಇರಿದನಿಗೈ ಯುವ ಕಿರುಗೆಜ್ಜೆ ಗಳಿಂದ ಕೂಡಿದ 
ಮಂಜೀರ ಹಂಸಕಗಳನ್ನು ಧರಿಸಿ ಅವನ ಹೆಜ್ಜೆಗಳು ಕಳೆಯೆರಚುತ್ತಿರುವುವು. 
ದುಂಡಗಿರುವ ಜಂಘೆ (ಮಾನಖಂಡ)ಗಳಿಂದಲ್ಕೂ ಸಮವಾದ ಮೊಳಕಾಲು 
ತೊಡೆಗಳಿಂದಲೂ ಅವನು ಶೋಭಿಸುತ್ತಿರುವನು. ಶ್ರೇಷ್ಠ ರತ್ನದ ಉಡಿದಾರ 
ದಿಂದ ಕಟ್ಟ ನಿಲ್ಲಿಸಿದ ಪೀತಾಂಬರದಿಂದೆಸೆಯುವ ಕಟಪ್ಪ ದೇಶ (ಸೊಂಟ)ವುಳ್ಳ 
ವಕು ಎತ್ತ ರವಾಗಿರುವ ಹೊಟ್ಟೆಯ ನಡುವೆ ಒಳಗೆ EN ನ 
ಯಿಂದಲೂ, ವಲಿತ್ರ ಯದಿಂದಲೂ. ಪ್ರಕಾಶಿಸುತ್ತಿರುವನು. 


ಅಷ್ಟವಿಂಶೋ96ಧ್ಯಾಯಃ ೪೦೭೩ 


ವಿತತೋತ್ತುಂಗಹೃದಯಂ ಶ್ರೀನತ್ಸಾನರ್ತಶೋಭಿತಂ । 


ಲಲಂತೀಗುಚ್ಛೆಗುಚ್ಛಾರ್ಥದೇವಚ್ಛೆಂದಾದಿಭೂಷಿತಂ ॥ ೧೮॥ 
ನಾನಾಸುಗಂಧಿಪುಷ್ಟಸ್ರಕ್‌ಸ್ವರ್ಜಯಜ್ಜೋಪವೀತಿನಂ 
ಉನ್ನಿದ್ರಶೋಣಸದ್ಮಾಭಕೆರಕಂಕೆಣಭೂಷಣಂ ॥ ೧೯॥ 
ಸೊಕ್ಸ ಒಸರ್ವಾಂಗುಲಿಜ್ಕೋತನ್ಸೈಕಸೆದ್ರತ್ನಮಂದ್ಧಿಕೆಂ 1 

ನಿನಾದಯಂತೆಂ ಮಧುರಂ ಮೇಣುಂ ಸರ್ವಮನೋಹರಂ Hon 
ವಿಪುಲಾಂಸೆಂ ಗೂಢಜತೃಂ ಮಹಾಬಾಹ್ಹಂಗದದ್ಯುತಿಂ । 
ಭ್ರಮತ್ಸುಗಂಧಲುಬ್ಧಾಲಿರುಂಕಾರಿತವನಸ್ರಜಂ ॥೨೧॥ 
ಕೆಂಬೂಪಮಗಲಭ್ರಾಜತ್‌ ಸದ್ಸ್ಪೈನೇಯಕಕೌಸ್ತುಭಂ। 
ಶೋಭಮಾನಹನುಂ ಬಿಂಬೀಫಲಶೋಣಾಧರದ್ಯುತಿಂ ॥ ೨೨ ॥ 
ಸಿತಸ್ಮಿತಕಲಾರಾಜತ್‌ ಪೂರ್ಣಚಂದ್ರನಿಭಾನನಂ । 
ತಿಲಪುಷ್ಪಸಮಾಕಾರದರ್ಶನೀಯಸುನಾಸಿಕಂ ॥ ೨೩ ॥ 


೧೮. ವಿಸ್ತಾರವಾಗಿಯೂ ಎತ್ತರವಾಗಿ ಉಬ್ಬಿಯೂ ಇರುವ ವಕ್ತೆಸ್ಥಳ 
ವುಳ್ಳವನು, ಶ್ರೀವತ್ಸವೆಂಬ ಸುಳಿಯಿಂದ ಶೋಭಿಸುತ್ತಿರುವನು. (ಎದೆಯ 
ಮೇಲೆ ತೂಗಾಡುತ್ತಿರುವ) ಲಲಂತೀ, ಗುಚ್ಛ (ಗೊಂಡೆ), ಗುಚ್ಛಾರ್ಥ, 
ದೇವಚ್ಛಂದ ಮೊದಲಾದ ಭೂಷಣಗಳಿಂದ ಭೂಷಿತನಾಗಿರುವನು. 

೧೯. ಸುಗಂಧವನ್ನು ಬೀರುವ ನಾನಾಬಗೆಯ ಪುಷ್ಪಹಾರಗಳನ್ನು 
ಧರಿಸಿರುವನು. ಸ್ವರ್ಣಯಜ್ಜೋ ಪವೀತವನ್ನು ತಳೆದಿರುವನು. ಆಗತಾನೆ 
ತೆರದರಳುತ್ತಿರುವ ಕೆಂದಾವರೆಯಂತೆ ಮೆರೆಯುವ ಕೈಗಳಲ್ಲಿ ಕಂಕಣಾದಿ 
ಭೂಷಣಗಳನ್ನು ತಳೆದಿರುವನು. 

೨೦. ಸೂಕ್ಷ್ಮ್ಮನಾದ ಗಿಣ್ಣುಗಳುಳ್ಳ ಬೆರಳುಗಳಲ್ಲಿ ಥಳಥಳಿಸುತ್ತಿರುವ 
ಅನೇಕ ಶ್ರೇಷ್ಠರತ್ನಮುದ್ರಿಕೆಗಳನ್ನು ಧರಿಸಿ ಸರ್ವಮನೋಹರವಾಗಿ ಕೊಳಲನ್ನು 
ನುಡಿಸುತ್ತಿರುವನು. 

೨೧. ಉಬ್ಬಿದ ಹೆಗಲುಳ್ಳವನು ; ಒಳಗಡಗಿ ಮರೆಯಾಗಿರುವ ಹೆಗಲುಬ್ಬೆ 
ಯುಳ್ಳವನು. ತನ್ನ ನಿಡುತೋಳುಗಳಲ್ಲಿ ತಳೆದ ತೋಳ್ಪಳೆಗಳ ಬೆಳಗಿನಿಂದ ಬೆಳಗು 
ತ್ರಿರುವನು. ಸುತ್ತಿಸುತ್ತಿ ಬಂದು ಮುತ್ತುತ್ತಿರುವ ದುಂಬಿಗಳ ರುಂಕಾರದಿಂದ 
ನಾದಮಯವಾಗಿರುವ ವನಮಾಲೆಗಳನ್ನು ಧರಿಸಿರುವನು. 

೨೨. ಶಂಖಕೈಣೆಯಾದ ಕುತ್ತಿಗೆಯಲ್ಲಿ ಹೊಳೆಹೊಳೆಯುವ ಗ್ರೈವೇಯಕ 
(ಅಡ್ಡಿಕೆ) ಮತ್ತು ಕೌಸ್ತುಭಗಳನ್ನು ತಳೆದಿರುವನು. ಶುಭಕಪೋಲಗಳುಳ್ಳವನು. 
ತೊಂಡೆಹಣ್ಣಿನಂತೆ ಕೆಂಪಾದ ತುಟಗಳಿಂದ ರಂಜಿಸುತ್ತಿರುವನು. 

೨೩, ಬೆಳ್ಸೆರಚುವ ಮುಗುಳುನಗೆಯಿಂದ ಕೊಡಿ, ಕಲೆಗಳಿಂದ ರಂಜಿಸುವ 


೪೦೮ ಶ್ರೀ ಸ್ಯಾಂದಮಹಾಪುರಾಣಂ 


ಸಮಾನಶರ್ಣವಿಭ್ರಾಜನ್ಮಕರಾಕೃತಿಕುಂಡಲಂ | 


ಕರ್ಣೊೋಪರಿ ಲಸಜ್ಜಿತ್ರಪುಷ್ಪಗುಚ್ಛಾನತಂಸಕಂ ॥ ೨೪॥ 
ಸಮಸೂಕ್ಷ್ಮರದಜ್ಯೋತ್ಸೊ ೩ಛಸದ್ದಂಡಸ್ಥ ಲಶ್ರಿಯಂ । 
ಪದ್ಮಸತ್ರಾಯತಾರಕ್ತಪ್ರಾಂತರಮ್ಯನಿಲೋಚನಂ ॥ ೨೫ ॥ 
ಪೃಥುತುಂಗಲಲಾಟಂ ಚ ಕಾಮಚಾಪಾಯಿತಭೈವಂ । 
ವಕ್ರಸೂಕ್ಸ್ಟ್ಮಾಸಿತಸ್ತಿಗೃಮನೋಹರಶಿರೋರುಹಂ ॥ ೨೬ ॥ 
ನಾನಾಸದ್ರತ್ನ ಖಚಿತಕಿರೀಟಿಧೃತಶೇಖರಂ | 

ಸ್ರೇಮ್ಜಾ ನಿಜಂ ವೀಕ್ಸಮಾಣಂ ಪ್ರಸನ್ನಂ ಸ್ನಿಗ್ನಯಾ ದೃಶಾ ॥ ೨೭॥ 
ಧ್ಯಾತ್ವೇತ್ಮಂ ಕೃಷ್ಣಮಥ ತದ್ವಾಮೇ ರಾಧಾಂ ವಿಚಿಂತಯೇತ್‌ । 
ದ್ವಿಭುಜಾಂ ಸ್ಪರ್ಣಗೌರಾಂಗೀಂ ಕೌಸುಂಭಾಮಲವಾಸಸೆಂ ॥ ೨೮ ॥ 





ಪೂರ್ಣಚಂದ್ರನಿಗೆ ಸಮಾನವಾದ ಮುಖದಿಂದ ಶೋಭಿಸುತ್ತಿರುವನು. 
ತಿಲಪುಷ್ಪಕ್ಕೆ ಸಮಾನವಾದ ಆಕಾರವುಳ್ಳುದಾಗಿ ದರ್ಶನೀಯವಾದ ನಾಸಿಕವನ್ನು 
ತಳೆದಿರುವನು. 

೨೪. ಒಂದಕ್ಕೊಂದು ಸಮನಾಗಿರುವ ಕಿವಿಗಳಲ್ಲಿ ಹೊಳೆಹೊಳೆಯುವ 
ಮಕರಾಕಾರದ ಕುಂಡಲಗಳನ್ನು ಧರಿಸಿರುವನು. ಕಿವಿಗಳ ಮೇಲೆ ಚಿತ್ರವರ್ಣದ 
ಹೂಗೊಂಚಲಿನ ಅಲಂಕಾರಗಳಿಂದ ಭೂಷಿತನಾಗಿರುವನು. 

೨೫. ಒಂದೇ ಸಮನಾಗಿಯ್ಕೂ ಸೂಕ್ಸ್ಮ್ಮನಾಗಿಯೂ ಇರುವ ದಂತಪಂಕ್ತಿ 
ಯಿಂದ ಹೊರಹೊಮ್ಮುವ ಬೆಳುದಿಂಗಳಿನಿಂದ ಬೆಳಗುವ ಗಂಡಸ್ನಲದ ಸೊಗಸು 
ಳ್ಳವನು. ಪದ್ಮಸತ್ರದಂತೆ ವಿಸ್ತಾರವಾಗಿಯೂ, ಸುತ್ತಲೂ ಕೆಂಪಗಿರುವ ಅಂಚು 
ಗಳಿಂದ ರಮ್ಯವಾಗಿಯೂ ಇರುವ ನೇತ್ರಗಳುಳ್ಳವನು. 

೨೬. ದೊಡ್ಡದಾಗಿಯೂ, ಎತ್ತರವಾಗಿಯೂ ಇರುವ ಹಣೆಯುಳ್ಳವನು. 
ಕಾಮನಬಿಲ್ಲೋ ಎಂಬಂತಿರುವ ಹುಬ್ಬುಗಳುಳ್ಳ ವನು. ಸುರುಳಿ ಸುರುಳಿಯಾಗಿ 
ಸುತ್ತಿಕೊಂಡು ಸೂಕ್ಷ್ಮವಾಗಿ ಕಪ್ಪಾಗಿ ಮೃದುವಾಗಿರುವ ಮನೋಹರವಾದ 
ತಲೆಗೂದಲುಳ್ಳವನು. 

೨೭. ಬಗೆ ಬಗೆಯ ಉತ್ತಮರತ್ನಗಳನ್ನು ಕೆತ್ತಿರುವ ಕಿರೀಟವನ್ನು ಧರಿಸಿ 
ರುವನು. ಪ್ರೇಮಪೂರ್ಣವಾದ ಸ್ಲಿಗ್ಗದೃಷ್ಟಿಯಿಂದ ತನ್ನನ್ನು (ಅರ್ಚಕನನ್ನು) 
ನೋಡುತ್ತ ಪ್ರಸನ್ನನಾಗಿರುವನು. 

೨೮. ಈರೀತಿ ಆ ಶ್ರೀಕೃಷ್ಣನನ್ನು ಧ್ಯಾನಮಾಡಿದ ಬಳಿಕ ಅವನ ಎಡಗಡೆ 
ಯಲ್ಲಿ ರಾಧೆಯನ್ನು ಧ್ಯಾನಿಸಬೇಕು. ಆಕೆಯು ಎರಡು ಭುಜಗಳುಳ್ಳವಳು; 
ಚಿನ್ನದಂತೆ ಗೌರವರ್ಣದ ಅಂಗಗಳುಳ್ಳೆ ವಳು; ನಿರ್ಮಲವಾದ ಕೌಸುಂಭವಸ್ತ್ರ 
ವನ್ನುಟ್ಟಿರುವವಳು. 


ಆಷ್ಟ್ರನಿಂಶೋ9ಧ್ಯಾಯಃ ೪೦೯ 


ಸಮಕರ್ಣೋಲ್ಲಸದ್ರತ್ನ ಭೂಷಣಾಂ ಶುಕನಾಸಿಕಾಂ । 


ಕ*ಿಶೋರೀಂ ಮೃಗಶಾವಾಕ್ಸೀಂ ಪೀತೋನ್ನತಘನಸ್ತನೀಂ ॥೨೯॥ 
ಕೃಶಮಧ್ಯಾಂ ಪೃಥುಶ್ರೋಣಿಂ ರತ್ನಕಾಂಚೀನಿಭೂಷಿತಾಂ ! 
ಅನೇಕದಿನ್ಯಾಭರಣಾಂ ವಿಕಚಾಬ್ದಾನನಸ್ಮಿತಾಂ H ೩೦ 
ರತ್ನಾಂಗುಲೀಯಕೇಯೂರಕೆಂಕಣಾದಿಲಸತ್ವರಾಂ | 
ಶಿಂಜದ್ಧಂಸಕೆಮಂಜೀರ ಶೋಭಮಾನಾಂಘಿ)ಪಂಕಜಾಂ ॥೩೧॥ 
ವಿಶಾಲಭಾಲವಿಲಸತ್‌ ಸತ್ಯಾಶ್ಮೀರಲಲಾಟಕಾಂ | 

ಬಿಂಬೋಷ್ಮೀಂ ಸುಕಪೋಲಾಂ ಚೆ ವೇಣೀಗ್ರಧಿತಮಾಲತೀಂ ೫ ೩೨॥0 
ಪ್ರೇಕ್ಸಮಾಣಾಂ ಪ್ರಭುಂ ಪ್ರೇಮ್ಜಾ ದಧಾನಾಮಂಬುಜಂ ಕರೇ। 
ಧ್ಯಾತ್ಮೈವಂ ರಾಧಿಕಾಂ ತತ್ರ ಪ್ರಭುಮುರ್ಚ್ಛೇತ್ತಯಾಸಹ H ೩೩ ॥ 


ಇತಿ ಶ್ರೀ ಸ್ಯಾಂದೇ ಹ ಬಚಚ ಏಕಾಶೀತಿಸಾಹಸ್ಪ್ರ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಶ್ರೀ ವಾಸುದೇವಮಾಹಾಕ್ಮೆ Ks 4€ ಶ್ರೀರಾಧಾಕೃಷ್ಣ 
ಸ್ವರೊಪಧ್ಯಾನನಿರೊಪಣಂ 33ನಾಮಾಷ್ಠೃವಿಂ ಶೋಂಧ್ಯಾ ಘಃ 

೨೯, ಒಂದಕ್ಕೊಂದು ಎಣೆಯಾಗಿರುವ ಕಿವಿಗಳಲ್ಲಿ ಥಳಥಳಿಸುವ ರತ್ನ 
ಭೂಷಣಗಳನ್ನು ಧರಿಸಿರುವಳು ; ಗಿಚಿಮೂಗಿನವಳು ;. ಕಿಶೋರಾವಸ್ಥೆ ಯಲ್ಲಿ 
ರುವವಳು; ಜಿಂಕೆಮರಿಯಂತೆಸೆಯುವ ಕಣ್ಣುಗಳುಳ್ಳ ವಳು; ದಪ್ಪ ವಾಗಿ 
ಉಬ್ಬಿರುವ ಘನಸ್ತನಗಳುಳ್ಳವಳು. 

೩೦. ಬಡನಡು, ಮತ್ತು ದಸ್ಪಪೊರವಾರುಗಳುಳ್ಳವಳು. ರತ್ನದೊಡ್ಯಾಣ 
ದಿಂದಲಂಕೃತಳಾದವಳು. ಅನೇಕ ದಿವ್ಯಾಭರಣಗಳನ್ನು ತೊಟ್ಟವಳು. ಅರಳಿದ 
ತಾವರೆಯಂತೆಸೆಯುತ್ತಿರುವ ಮುಖದಲ್ಲಿ ಎಳನಗೆಯನ್ನು ಸೂಸುತ್ತಿರುವವಳು. 

೩೧. ರತ್ನದುಂಗುರ, ಕೇಯೂರ, ಕಂಕಣ ಮೊದಲಾದುವುಗಳಿಂದ 
ಮೆರೆಯುವ ಕೈಗಳುಳ್ಳವಳು. ಘಲ್‌ಫಲ್ಲೆಂದು ಧ್ವನಿಮಾಡುತ್ತಿರುವ ಹಂಸಕ 
ಮಂಜೀರ (ರುಳಿ)ಗಳಿಂದ ಶೋಭಿಸುತ್ತಿ ರುವ ಪಾದಕಮಲಗಳುಳ್ಳ ವಳು. 

೩೨. ವಿಶಾಲವಾದ ಹಣೆಯಲ್ಲಿ ಪ್ರಕಾಶಿಸುತ್ತಿರುವ ಕುಂಕುಮಕೇಸಂಡು 
ತಿಲಕವನ್ನಿಟ್ಟರುವವಳು ತೊಂಡೆಯ ಹಣ್ಣನ್ನು ಹೋಲುವ ತುಟಗಳುಳ್ಳವಳು ; 
ಸೊಗಸಾದ ಕಪೋಲಗಳಿಂದ ಶೋಭಿಸುತ್ತಿರುವವಳು. ಜಡೆಯಲ್ಲಿ ಮಾಲತಿ 
ಯನ್ನು ಸೇರಿಸಿ ಹೆಣೆದುಕೊಂಡಿರುವವಳು. 

೩೩. ಪ್ರೇಮದಿಂದ ಪ್ರಭುವನ್ನೇ ನೋಡುತ್ತ ಕೈಯಲ್ಲಿ ಕಮಲವನ್ನು 
ತಳೆದು ಶೃಂಗಾರದಿಂದ ಮೆರೆಯುವ ಆ ರಾಧಿಕೆಯನ್ನು ಧ್ಯಾನಮಾಡಿ, ಆಕೆಯೊಡ 
ಗೂಡಿದ ಶಿ ಶ್ರೀಕೃಷ್ಣ ಪ್ರಭುವನ್ನು ಅರ್ಚಿಸಬೇಕು. 

ಇಲ್ಲಿಗೆ ಎಂಬತ್ತೊ೦ದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರ ಪ್ರಸಿದ್ಧ ವಾದ 

ಶ್ರೀ "ಸ್ಕಾಂದಮಹಾಪುರಾಣದ ಎರಡನೆಯ ವೆ ಓೈಷ್ಣವಖಂಡದ ಶ್ರಿ pS 
ಮಾಹಾತ್ಮ್ಯ ದಲ್ಲಿ 54 ಶ್ರೀರಾಧಾಕೃಷ್ಣಸ್ವರೂಪಧ್ಯಾನನಿರೂಪಾ'' ವೆಂಬ 
ಇಪ್ಪತ್ತೆಂಟಿನೆಯ ಅಧ್ಯಾಯವು ಮಂಗಿದುದು 


” ಶ್ರೀಃ ॥ 
ಅಥೈಕೋನತ್ರಿಂಶೋಧ್ಯಾಯಃ 
ಶ್ರೀನಾಸುದೇವಪೂಜಾವಿಧಿನಿರೂಸಣಂ 
ಶ್ರೀ ನಾರಾಯಣ ಉವಾಚ :-- 
ಉಪಚಾರೈರ್ಬಹುನಿಧೈರ್ಮಾನಸೈಸ್ತಂ ಪ್ರಪೂಜ್ಯ ಸಃ । 
ಆವಾಹ್ಯಸ್ಥಾಸಯೇದ್ಭಕ್ತ್ಯೋ ಮೂರ್ತೌ ಸ್ಥಾಪನಮುದ್ರಯಾ ॥೧॥ 
ತತಸ್ತ್ಯದಂಗದೇವಾಂಶ್ಚ ತತ್ತನ್ಮಂತ್ರೈಃ ಪೃಥಕ್‌ ಪೃಥಕ್‌ । 


ಆವನಾಹ್ಯ ನಾನುಮಂತ್ರೈರ್ವಾ ಸುಪ್ರತಿಷ್ಮಾಪಯೇಚ್ಚಸಃ ॥೨॥ 
ಘಂಟಾದಿ ನಾದಯೇದ್ವಾದ್ಯಂ ಕುರ್ಯಾದ್ವಾ ತಾಲಿಕಾಧ್ವನಿಂ 
ಸುಪ್ತೋತ್ಠಿತಮಿವಾಂಥೈನಂ ಕಾರಯೇದ್ದಂತಧಾವನಂ nan 


ಶ್ಯಾಮಾಕನಿಷ್ಣುಕ್ರಾಂತಾಭ್ಯಾಂ ದೂರ್ವಾಬ್ದಾಭ್ಯಾಂ ಸಹೋದರಂ । 
ಪಾದ್ಯಮೇತತ್ಪಭೋರ್ದದ್ಯಾತ್‌ ತತೋರ್ಫ್ಯಾಚಮನೀಯಕೇ ॥೪॥ 
ಚಂದನಾಕ್ಸತಪುಷ್ಪಾಣಿ ದರ್ಭಾಗ್ರತಿಲಸರ್ಷಷಾನ್‌ । 
ಯವಾಸ್‌ ದೂರ್ವಾಂ ಚಾರ್ಥ್ಯಪಾತ್ರೇ ನಿಕ್ಸಿಸೇದಂಬುನಾ ಭೃತೇ॥ ೫॥ 
ಕನ್ನಡದ ಅನುವಾದ 
ಶ್ರೀನಾಸುದೇವಪೂಜಾವಿಧಿನಿರೂಪಣ 


೧. ಶ್ರೀನಾರಾಯಣನು ಹೇಳುತ್ತಾನೆ: "ಆ ತರುವಾಯ ಭಕ್ತನು 
ವಿವಿಧ ಉಪಚಾರಗಳಿಂದ ಶ್ರೀರಾಧಾಕೃಷ್ಣನನ್ನು ಪೂಜಿಸಿ ಮೂರ್ತಿಯಲ್ಲಿ 
ಆವಾಹನೆಮಾಡಿ ಸ್ಥಾಸನಮುದ್ರೆಯಿಂದ ಅಲ್ಲಿ ಸ್ಥಾಪಿಸಬೇಕು. 

೨. ಆಮೇಲೆ ಅಂಗದೇವತೆಗಳನ್ನೂ ಆಯಾ ಮಂತ್ರಗಳಿಂದ ಅಥವಾ 
ನಾಮಮಂತ್ರಗಳಿಂದ ಬೇರೆಬೇಕೆಯಾಗಿ ಆವಾಹನೆಮಾಡಿ ಪ್ರತಿಷ್ಠೆ ಮಾಡಬೇಕು. 

೩. ಘಂಬಾದಿವಾದ್ಯಗಳನ್ನು ಬಾಜಿಸಬೇಕು. ಅಥವಾ ತಾಳದ ಧ್ವನಿಯನ್ನು 
ಮಾಡಬೇಕು. ಆ ಬಳಿಕ ಮಲಗಿ ಎದ್ದವನಿಗೋ ಎಂಬಂತೆ ಆ ಪ್ರಭುವಿಗೆ 
ದಂತಧಾವನ ಮಾಡಿಸಬೇಕು. 

೪. ಶ್ಯಾಮಾಕ ಮತ್ತು ವಿಷ್ಣುಕ್ರಾಂತಗಳಿಂದಲೂ, ದೂರ್ವೆ (ಹುಲ್ಲುಗರಿಕೆ) 
ಮತ್ತು ಕಮಲಗಳಿಂದಲೂ ಕೂಡಿದ ನೀರನ್ನು ಪ್ರಭುವಿಗೆ ಪಾದ್ಯವಾಗಿ ಅರ್ಪಿಸ 
ಬೇಕು. ಆಮೇಲೆ ಅರ್ಫುವನ್ನು ಕೊಟ್ಟು ಆಚಮನಕ್ಕೆ ನೀರನ್ಲೀಯಬೇಕು. 

೫. ನೀರು ತುಂಬಿದ ಅರ್ಫಪಾತ್ರೆಯಲ್ಲಿ ಚಂದನ, ಅಕ್ಬತ (ಮುರಿಯದೆ 
ಇಡಿಯಾಗಿರುವ ದುಂಡಕ್ಕಿ), ಹೂವುಗಳು, ದರ್ಭೆಯ ಅಗ್ರ, ಎಳ್ಳು, ಸಾಸವೆ, 
ಯವ (ಜವೆ) ಮತ್ತು ದೂರ್ವೆ--ಇವನ್ನು ಹಾಕಬೇಕು. 


ಏಕೋನವಿಂಶೋರಿಧ್ಯಾಯಃ ೪೧೧ 


ಜಾತೀಫಲಲವಂಗೈಲಾ ಕಂಕೋಲೋಶೀರವಾಸಿತಂ । 


ದದ್ಯಾದಾಚಮನೀಯಾಂಬು ತತಃ ಸಂಸ್ಕೃಪಯೇದ್ಧರಿಂ ॥೬॥ 
ಸುಗಂಧಿಪುಷ್ಪತೈಲೇನ ಕುರ್ಯಾದಭ್ಯಂಗಮಾದಿತಃ । 
ಸುರಭಿದ್ರವ್ಯಕಲ್ಕ್ಯೇನ ಕುರ್ಯಾಚ್ಹೋದ್ವರ್ತನಂ ತತಃ nen 
ಕ್ಲೀರೇಣ ದಧ್ನಾ ಚಾಜ್ಯೇನ ಮಧುನಾ ಸಿತಯಾ ತಥಾ! 
ಸ್ಮಸಯೇದ್ಭರಿನುವ್ಯಗ್ರಸ್ತತ್ತನ್ಮಂತ್ರೈಃ ಪೃಥಕ್‌ ಪೃಥಕ್‌ ॥೮॥ 
ಸುಗಂಧಿನಾ ಚ ಶುದ್ಧೇನ ಸ್ನಾನಮುಷ್ಕೇನ ಚಾಂಬಂನಾ । 

ತಂ ಕಾರಯಿತ್ವಾ ಗಂಧಾದ್ಯೈಃ ಸ್ನಾನಪೀಠೇಂರ್ಚಯೇಲ್ಲಘು ॥೯॥ 
ನಿರ್ಮಾಲ್ಯಪುಷ್ಬಾದಿ ತತೋ ವಿಸೃಜ್ಯೋತ್ತರತೋ ದ್ವಿಜಃ । 
ರಾಜನಾದ್ಯೈಃ ಸಾಮಭಿರ್ವಾ ಮಹಾಪುರುಷ ವಿದ್ಯಯಾ ॥೧೦॥ 


ಶಿಲ್ರನಿಷ್ಣು ವಿಷ್ಣುಸೂಕ್ತಾಭ್ಯಾಮಭಿಷೇಕಂ ಸಮಾಚರೇತ್‌ । 
ನಾಮ್ನಾಂ ಸಹಸ್ರೇಣ ಹರೇರಷ್ಟೋತ್ತರಶತೇನ ವಾ । 
ಅಭಿಷೇಕೆಂ ತು ಕುರ್ವೀರನ್‌ ಸ್ತ್ರಿಯಃ ಶೂದ್ರಾಶ್ಚ ದೀಕ್ಸಿತಾಃ ॥ ೧೧॥ 


೬. ಜಾತೀಫಲ (ಜಾಯಿಕಾಯಿ), ಲವಂಗ, ಏಲಕ್ಕಿ, ಕಂಕೋಲ, 
ಉತಶೀರ--- ಇವುಗಳಿಂದ ವಾಸನೆಕಟ್ಟಿದ ನೀರನ್ನು ಆಚಮನಕ್ಕಾಗಿ ಕೊಡಬೇಕು. 
ಬಳಿಕ ಹರಿಗೆ ಅಭಿಷೇಕಮಾಡಬೇಕು. 

೭. ಮೊದಲು ಸುಗಂಧಯುಕ್ತವಾದ ಪುಷ್ಪತೈಲದಿಂದ ಅಭ್ಯಂಗಮಾಡಿಸ 
ಬೇಕು. ಬಳಿಕ ಪರಿಮಳದ್ರವ್ಯಗಳ ಕಲ್ಫದಿಂದ ಉದ್ವರ್ತನಮಾಡಬೇಕು 
(ತೊಳೆಯಬೇಕು). 

೮. ಹಾಲು, ಮೊಸರು, ತುಪ್ಪ, ಮಧು ಮತ್ತು ಸಕೃರಿ ಎಂಬ ಪಂಚಾ 
ಮೃತದಿಂದ ಅದದಕ್ಕೆ ತಕ್ಕ ತಕ್ಕ ಮಂತ್ರಗಳಿಂದ ಬೇರೆ ಬೇರೆಯಾಗಿ ಅತುರವಿಲ್ಲಜಿ 
ಶ್ರೀಹರಿಗೆ ಅಭಿಷೇಕಮಾಡಬೇಕು. 

೯. ಸುಗಂಧವುಳ್ಳ ಶುದ್ಧವಾದ ಬಿಸಿನೀರಿನಿಂದ ಸ್ನಾನಮಾಡಿಸಿ, ಸ್ನಾನ 
ಪೀಠದಲ್ಲಿ ಗಂಧಾದಿಗಳಿಂದ ಅವನನ್ನು ಲಘುವಾಗಿ ಪೂಜಿಸಬೇಕು. 

೧೦. ಆಮೇಲೆ ಆರಾಧನೆಮಾಡುವ ದ್ವಿಜನು ನಿರ್ಮಾಲ್ಯ ಪುಷ್ಪಾದಿ 
ಗಳನ್ನು ಉತ್ತರಕ್ಕೆ ಎತ್ತಿಹಾಕಿ, ನೀರಾಜನಾದಿಗಳಿಂದ ಅಥವಾ ಸಾಮಗಳಿಂದ, 
ಮಹಾ ಪುರುಷವಿದ್ಯೆಯಿಂದ ಶ್ರೀಸೂಕ್ತ ಪುರುಷಸೂಕ್ತಗಳಿಂದ ಅಭಿಷೇಕ 
ಮಾಡಬೇಕು. 

೧೧. ದೀಕ್ಸಿತರಾದ ಸ್ತ್ರೀಯರೂ, ಶೂದ್ರರೂ ಶ್ರೀಹರಿಯ ಸಹಸ್ರನಾಮ 
ಗಳಿಂದಲೋ, ಅಷ್ಟೋತ್ತರಶತನಾಮದಿಂದಲೋ ಅಭಿಷೇಕಮಾಡಬೇಕು. 


ps ಶ್ರೀ ಸ್ಕಾಂದೆಮ ಹಾಪುರಾಣಂ 


ತತಃ ಪ್ರಮಾರ್ಜ್ಯ ವಸ್ತ್ರೇಣ ತಮನರ್ಫ್ಯಾಂಶುಕಾನಿ ಚ । 
ಪರಿಧಾಸಯೇದತಿಪ್ರೇಮ್ಜಾ ರಾಧಾಂ ಚಾನ್ಯಾಂಶ್ಚ ಶಕ್ತಿತಃ 


॥ ೧೨ ॥ 
ಉಪವೀತಂ ಭಗವತೇ ದದ್ಯಾತ್ಸೂಕ್ಬಂ ಸಿತಂ ಶುಭಂ | 
ರತ್ನಹೇಮಾದ್ಯಲಂಕಾರಾನ್‌ ಸಂಗಾಯಾಸ್ಮೈ ಚ ಧಾರಯೇತ್‌ ೫ ೧೩॥ 
ಯಥಾ ಖಚುತು ಯಥಾ ಸ್ಥಾನಂ ಚೆಂದನೇನ ಯಥೋಚಿತಂ ! 
ತಿಲಕಾನುಲೇಷನೆಂ ಕುರ್ಯಾತ್‌ ಸಕೇಶರಘನಾದಿನಾ ॥ ೧೪ ॥ 
ಯಫಥೋಚಿತಮಲಂಕಾರಾನ್‌ ಧಾರಯಿತ್ವಾ ಚ ರಾಧಿಕಾಂ ಃ 
ಪತ್ರಲೇಖಾಂ ಚೆ ತಿಲಕಂ ವಿದಧ್ಯಾತ್ಕುಂಕುಮಾಕ್ಸ ತೈಃ 1೧೫ 
ಆದರ್ಶಂ ದರ್ಶಯಿತ್ವಾಂಥ ಪುಷ್ಪಸ್ಪಕ್ಳೇಖರಾದಿಭಿಃ ! 

ಪೂಜಯೇತ್ರಂ ಸಹಸ್ರೇಣ ತುಲಸೀಮಂಜರೀದಲೈಃ ॥ ೧೬ ॥ 


ತುಲಸ್ಯಾ ವಾ ಪುಷ್ಪೇಣ ಪ್ರತ್ಯೇಕಂ ನಾಮ ವೈಷ್ಣವಂ । 
ನಮಃಪ್ರಾಂತ ಚತುರ್ಥ್ಯಂತಂ ಕೀರ್ತಯನ್ನರ್ಚಯೇತ್ಛ್ರಭಂಂ 8 ೧೭॥ 


೧೨. ಆಮೇಲೆ ಶ್ರೀಹರಿಯ ಮೂರ್ತಿಯನ್ನು ಬಟ್ಟೆಯಿಂದ ಒರಸಿ ಅತಿ 
ಪ್ರೇಮದಿಂದ ಅನರ್ಫ್ಯವಾದ ವಸ್ತ್ರಗಳನ್ನು ಉಡಿಸಬೇಕು. ರಾಧಾಮೂರ್ತಿಗೂ 
ಇತರ ಮೂರ್ತಿಗಳನ್ನೂ ಶಕ್ಕನುಸಾರವಾಗಿ ಹೀಗೆಯೆ ಅರ್ಚಿಸಬೇಕು. 

೧೩. ಸೂಕ್ಷ್ಮವಾಗಿರುವ ಬೆಳ್ಳನೆಯ ಶುಭಕರವಾದ ಉಪವೀತವನ್ನು 
ಭಗವಂತನಿಗೆ ಅರ್ಪಿಸಬೇಕು. ಪರಿವಾರ ಸಮೇತನಾದ ಆತನಿಗೆ ಚಿನ್ನ ರನ್ನ 
ಮೊದಲಾದುವುಗಳ ಅಲಂಕಾರಗಳನ್ನು ಧರಿಸಬೇಕು. 

೧೪. ಆಯಾ ಖುತುವಿಗೆ ತಕ್ಕಂತೆ ಆಯಾ ಸ್ಥಾನಕ್ಕೊಪ್ಪುವಂತೆ ಕೇಸರಿ 
ಗಂಧ ಮೊದಲಾದುವುಗಳಿಂದ ಕೂಡಿದ ಚಂದನದಿಂದ ಉಚಿತವರಿತು ತಿಲಕವಿಟ್ಟು 
ಅನುಲೇಪನವನ್ನು ತೊಡೆಯಬೇಕು. 

೧೫. ರಾಧಿಕೆಗೆ ಯಥೋಚಿತವಾಗಿ ಅಲಂಕಾರಗಳನ್ನು ಧರಿಸಿ ಕುಂಕುಮಾ 
ಶ್ಪತೆಗಳಿಂದ ಪತ್ರಲೇಖೆಯನ್ನೂ, ತಿಲಕವನ್ನೂ ರಚಿಸಬೇಕು. 

೧೬. ಬಳಿಕ ಕನ್ನಡಿಯನ್ನು ತೋರಿಸಿ, ಹೂವು, ಮಾಲೆ, ಕಿರೀಟ ಮೊದ 
ಲಾದುವುಗಳಿಂದ ಅಲಂಕರಿಸಿ, ಆ ಭಗವಂತನನ್ನು ತುಳಸಿಯ ಒತ್ತುದಳಗಳಿಂದ 
ಪೂಜಿಸಬೇಕು. 

೧೭ ವಿಷ್ಣುವಿನ ನಾಮಗಳನ್ನು ಒಂದೊಂದನ್ನು ಬೇರೆಬೇರೆಯಾಗಿ 
ತೆಗೆದುಕೊಂಡು ಚತುರ್ಥೀ ವಿಭಕ್ತಿರೂಪಕ್ಕೆ ಕೊನೆಯಲ್ಲಿ "ನಮಃ? ಎಂದು 
ಸೇರಿಸಿ ಹೇಳುತ್ತಾ ತುಳಸಿಯಿಂದಾಗಲಿ, ಪುಷ್ಪದಿಂದಾಗಲಿ ಪ್ರಭುವನ್ನು ಅರ್ಚಿ? 
ಬೇಕು. 


ಏಕೋನನಿಂಶೋತಧ್ಯಾಯೆಃ ೪೧ಿತ್ಲಿ 


ಸುಗಂಧಿದ್ರವ್ಯಚೂರ್ಣಾನಿ ತತಃ ಸೌಭಾಗ್ಯವಂತಿ ಚ । 


ಸಮರ್ಪ್ಯ ಧೂಪಂ ಕಂರ್ವೀತ ದಶಾಂಗಂ ವಾಮೃತಾದಿಕಂ ॥ ೧೮ ॥ 
ದೀಪಂ ಫೃತೇನ ಕುರ್ನೀತ ವರ್ತಿಕಾದ್ವಯದೀಪಿತಂ । 
ಕೃತಂ ಸ್ಪಶಕ್ತಿತಃ ಶುದ್ಧಂ ಮಹಾನೈನೇದ್ಯಮರ್ಪಯೇತ್‌ ॥೧೯॥ 


ಸಂಯಾವಪಾಯಸಾಪೂಪ ಶಷ್ಕುಲೀಖಂಡಲಡ್ಲುಕಾನ್‌ ! 

ಪೂರಿಕಾಃ ಪೋಲಿಕಾ ನೌದ್ದನೋದನಂ ವ್ಯಂಜನಾನಿ ಚ । 

ವಧಿದುಗ್ಗೆ ಘೃತಾದೀನಿ ಚೆತುಷ್ಪದ್ಯಾಂ ನಿನೇದಯೇತ್‌ ॥ Sou 
ಭೋಜಯೇತ್ತಂ ತತಃ ಪ್ರೇಮ್ಡಾ ಮಧ್ಯೇ ಪಾನೀಯಮರ್ಪಯನ್‌ । 
ಮುಹೂರ್ತಾರ್ಜ್ಕೇ ಗತೇ ದದ್ಯಾತ್‌ ಹಸ್ತಪ್ರಕ್ಸಾಲನಾಂಬು ಚ ॥ ೨೧॥ 
ಉಚ್ಛೇಷಣಂ ಭಗವತೋ ವಿಷ್ಟಕ್ಸೇನಾದಿ ದೇವತಾಃ । 

ಉಪಕಲ್ಪ್ಯಾನ್ಯತಃ ಸ್ಥಾಸ್ಯ ಸ್ವಾರ್ಥಂ ತದ್ದು ನಮಾಮೃಜೇತ್‌ 1 ೨೨ ॥ 
ಮುಖವಾಸಂ ತತೋ ದದ್ಯಾತ್‌ ಕೃತಾಂ ತಾಂಬೂಲವೀಟಿಕಾಂ । 
ಪೂಗಚೂರ್ಣಲವಂಗೈಲಾಜಾತೀಜಾದಿಸಮನ್ವಿತಾಂ ॥ ೨೩॥ 


೧೮. ಬಳಿಕ ಸೌಭಾಗ್ಯವಂತಗಳಾದ ಸುಗಂಧದ್ರವ್ಯಗಳ ಚೂರ್ಣಗಳನ್ನು 
ಅರ್ಚಿಸಬೇಕು. ದಶಾಂಗ ಅಥವಾ ಅಮೃ ತಾದಿರೂಪವಾದ ಧೂಪವನ್ನರ್ಚಿಸ 
ಬೇಕು. 

೧೯. ಎರಡು ಬತ್ತಿಗಳನ್ನು ಹೊತ್ತಿಸಿದ ತುಪ್ಪದ ದೀಪವನ್ನಿಡಬೇಕು. 
ಶಕ್ತ್ಯನುಸಾರವಾಗಿ ಸಿದ್ಧಗೊಳಿಸಿದ ಶುದ್ಧವಾದ ಮಹಾನೈ ವೇದ್ಯವನ್ಸರ್ಪಿಸಬೇಕು. 

೨೦. ಸಂಯಾವ (ಸಜ್ಜಿಗೆ), ಪಾಯಸ, ಅಪೂಪ (ಕಡುಬು), ಚಕ್ಕುಲಿ, 
ಲಡ್ಡಿಗೆ (ಲಾಡು), ಪೂರಿ, ಹೋಳಿಗೆ, ಹೆಸರನ್ನ, ವ್ಯಂಜನಗಳು, ಹಾಲು, 
ಮೊಸರು, ತುಪ್ಪ ಮೊದಲಾದುವನ್ನು ನಾಗಾಲಿಯಮೇಲೆ ನೇನೇದ್ಯವಿಡಬೇಕು. 

೨೧. ಆಮೇಲೆ ಪ್ರೇಮದಿಂದ ಆ ಸ್ವಾಮಿಗೆ ಭೋಜನಮಾಡಿಸಬೇಕು. 
ಮಧ್ಯೇ ಮಧ್ಯೇ ಕುಡಿಯಲು ಸ್ವಾಜೋದಕವನ್ನು ಸಮರ್ಪಿಸಬೇಕು. ಅರ್ಧ 
ಮುಹೊರ್ತವು ಕಳೆದ ಬಳಿಕ ಕೈತೊಳೆದುಕೊಳ್ಳಲು ನೀರನ್ನು ಕೊಡಬೇಕು. 

೨೨. ಭಗವಂತನ ಭೋಜನದಲ್ಲಿ ಉಳಿದ ಶೇಷವನ್ನು ವಿಷ್ವಕ್ಸೇನ 
ಮೊದಲಾದ ಜೀವತೆಗಳನ್ನು ಕಲ್ಪಿಸಿ, ಅವರಿಗಾಗಿ ಬೇರೆಕಡೆ ತೆಗೆದಿಟ್ಟು ಅವರಿಗೆ 
ನಿವೇದಿಸಿದ ಬಳಿಕ ಆ ಸ್ಥಳವನ್ನು ಸಾರಿಸಬೇಕು. 

೨೩. ಬಳಿಕ ಅಡಕೆಪುಡಿ, ಲವಂಗ, ಏಲಕ್ಕಿ, ಜಾಯಿಕಾಯಿ ಮೊದಲಾ 
ದುವುಗಳನ್ನು ಸೇರಿಸಿ ರಚಿಸಿದ ತಾಂಬೂಲವನ್ನು ಬಾಯಪರಿಮಳಕ್ಕಾಗಿ ಶ್ರೀಹರಿಗೆ 
ಸಮರ್ಪಿಸಬೇಕು. 


೪೧೪ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಫಲಂ ಚೆ ನಾರಿಕೇಳಾದಿ ದತ್ತಾ ಶಕ್ತ್ಯಾ ಚೆ ದಕ್ಷಿಣಾಂ । 
ಮಹಾನೀರಾಜನಂ ಕುರ್ಯಾತ್‌ ಗೀತವಾದಿತ್ರ ಪೂರ್ವಕಂ ॥ ೨೪॥ 
ಸ್ತುಯಾತ್ಸುಷ್ಪಾಂಜಲಿಂದತ್ವಾ ತತ್ರ್ಕೋತ್ರೇಣೈವ ತಂ ತತಃ । 
ನಾಮಸಂಕೀರ್ತನಂ ಕುರ್ಯಾತ್‌ ಗಾಯನ್ನು ತ್ಯಂಶ್ಚ ತತ್ಪುರಃ ॥ ೨೫ ॥ 
ಮುಹೂರ್ತಂ ಸ ನಿಧಾಯೇತ್ಸೆಂ ಕೃತ್ವಾ ಚೈವ ಪ್ರದಕ್ಷಿಣಂ । 
ಪ್ರಣಾಮಂ ದಂಡವತ್ಕುರ್ಯಾತ್‌ ತಿರ್ಯಕ್ತದ್ದಕ್ಸಿಣೇ ಭುವಿ ॥ ೨೬॥ 
ಅಷ್ಟಾಂಗಂ ವಾಪಿ ಪಂಚಾಂಗಂ ಪ್ರಣಾಮಂ ಪುರುಷಶ್ಚರೇತ್‌ । 


ಪಂಚಾಂಗಮೇವ ನಾರೀ ತು ನಾನ್ಯಥಾ ಮುನಿಸತ್ತಮ ॥ ೨೭ ॥ 
ಪೆದ್ಭಾ $0 ಕರಾಭ್ಯಾಂ ಜಾನುಭ್ಯಾಂ ಉರಸಾ ಶಿರಸಾ ದೃಶಾ। 
ವಚಸಾ ಮನಸಾ ಚೇತಿ ಪ್ರಣಾಮೋಂಷ್ಟಾಂಗ ಈರಿತಃ ॥ ೨೮ ॥ 


ಬಾಹುಭ್ಯಾಂ ಚೈವ ಮನಸಾ ಶಿರಸಾ ನಚಸಾ ದೃಶಾ।॥ 
ಪಂಚಾಂಗೋಯಂ ಪ್ರಣಾಮಃ ಸ್ಯಾತ್‌ ಪೂಜಾಸು ಪ್ರವರಾವಿತಿ॥ ೨೯॥ 





೨೪. ತೆಂಗು ಮೊದಲಾದ ಫಲಗಳನ್ನೂ, ಶಕ್ರ್ಯನುಸಾರವಾಗಿ ದಕ್ಸಿಣೆ 
ಯನ್ನೂ ಕೊಟ್ಟು, ಗೀತವಾದ್ಯಸಮೇತವಾಗಿ ಮಹಾನೀರಾಜನವನ್ನು ಮಾಡ 
ಬೇಕು. 

೨೫. ಪುಷ್ಟ್ರಾಂಜಲಿಗಳನ್ನರ್ಪಿಸಿ ಆ ಸ್ವಾಮಿಯ ಸ್ತೋತ್ರದಿಂದಲೆ ಅವನನ್ನು 
ಸ್ತುತಿಸಬೇಕು. ಆ ತರುವಾಯ ಅವನೆದುರಿಗೆ ಗಾನಮಾಡುತ್ತಲೂ ನರ್ತಿಸು 
ತ್ತ್ರಲೂ ನಾಮಸಂಕೇರ್ತನಮಾಡಬೇಕು. 

೨೬. ಒಂದು ಮುಹೂರ್ತಕಾಲ ಹೀಗೆಮಾಡಿ, ಪ್ರದಕ್ಸಿಣೆಮಾಡಿ, ಅವನ 
ಬಲಭಾಗದಲ್ಲಿ ನೆಲದಮೇಲೆ ಅಡ್ಡಡ್ಡಲಾಗಿ ದಂಡವತ್ತಾಗಿ ಪ್ರಣಾಮಮಾಡ 
ಬೇಕು. 

೨೭. ಪುರುಷನು ಅಷ್ಟ್ರಾಂಗ ಅಥವಾ ಪಂಚಾಂಗಪ್ರಣಾಮಮಾಡಬೇಕು. 
ನಾರಿಯಾದರೊ ಸಂಚಾಂಗಪ್ರಣಾಮವನ್ನು ಮಾತ್ರವೇ ಮಾಡಬೇಕು. ಎಲೈ 
ಮುನಿಶ್ರೇಷ್ಠನೇ! ಅವರು ಬೇರೆ ರೀತಿ ಮಾಡಬಾರದು. 

೨೮. ಎರಡು ಪಾದಗಳು, ಎರಡು ಕೈಗಳು, ಎರಡು ಮೊಳಕಾಲುಗಳು, 
ಎಜೆ, ಶಿರಸ್ಸು, ದೃಸ್ಟಿ, ಮಾತು, ಮನಸ್ಸು ಇವುಗಳಿಂದ ಮಾಡುವ 
ನಮಸ್ಥಾರವು ಅಷ್ಟಾಂಗಪ್ರಣಾಮವೆನ್ಸ್ಟಿಸುವುದು. 

೨೯. ಕೈಗಳು, ಮನಸ್ಸು, ಶಿರಸ್ಸು, ಮಾತ್ಕು ದೃಷ್ಟಿ--ಇವುಗಳಿಂದ 
ಮಾಡುವ ಪ್ರಣಾಮವು ಪಂಚಾಂಗಪ್ರಣಾಮವೆಸ್ರಿಸುವುದು. ಪೂಜೆಗಳಲ್ಲಿ 
ಇವೆರಡು ಬಗೆಯ ಪ್ರಣಾಮಗಳೂ ಬಹು ಶ್ರೇಷ್ಠವಾದುವು. 


ಏಕೋನತ್ರಿಂಶೋರಿಧ್ಯಾಯಃ ೪೧೫ 


ಭೀತಂ ಮಾಂ ಸಂಸ್ಕೃತೇಃ ಪಾಹಿ ಪ್ಪ ಶ್ರಪನ್ನಂ ತ್ವಾಂ ಪ್ರಭೋ ಇತಿ । 

ತತಃ ಸಂಪಾ ರ್ಯ ಸಾ ಿಧ್ಯಾಯಂ ಶಕ್ತ್ಯಾ ರತ ಕ್ರ ತ್ಯ ಕೆಂ 1೩೦॥ 
ಧ್ಯಾತ್ವಾ ಶೇಷಾಂ ಚ ತದ್ದತ್ತಾಂ ಗ್ಗೆ ಹತ್ರಾ ಶಿರೆಸಾದೆರಾತ್‌ | 
ಆವಾಹಿತಂ ಯಥಾ ಪೂರ್ನಂ ರಾಧಾಕ ಷ್ಠ ಹೃದಂಬುಜೇ। 
ಸಂಸ್ಥಾಸಯೇಚ್ವಾಂಗದೇನಾನ್‌ ಸ್ವಸ್ವಸ್ಥಾನೇ ನಿಸರ್ಜಯೇ್‌ H 40 
ಕೆರಂಡಕೇ ನಾ ಶೆಯ್ಯಾಯಾಂ ಮಂದಿರೇ ಪ್ರತಿಮಾಂ ಹರೇಃ । 
ಶಾಯೆಯಿತ್ವಾ ಪಿಧಾಯ ದ್ಧ್ಯಾ ರ್ನ್ವೈಶ್ವದೇವಂ ಸಮಾಚರೇತ್‌ ॥೩೨॥ 
ಪ್ರಾಸಾದಿಕಂ ಹರೇರನ್ನುಂ ಸ್ನ ಕೈಪೋಷ್ಯೇಭ್ಯೋ ನಿಭಜ್ಯ ಸಃ । 


ಸ್ವಯಂ ಭುಕ್ತ್ವಾ ತತ್ಯಥಾದ್ಯೈರ್ದಿನಶೇಸಮತಿಕ್ರಮೇತ್‌ ॥ ೩೩॥ 
ಮಹಾಪೂಜಾವಿಕಾಶೇನ ಪ್ರೋಕ್ತೇನಾನೇನ ಯೋನ್ವಹಂ । 
ಭಕ್ತ್ಯಾಸ ಸಮರ್ಚಯೇದ್ವಿ ಷ್ಣ ೦ ಸ ಭವೇತ್ತ ಸ್ಯ ಷದ ॥ 4೪ 


ದಿವ್ಯಂ ನಿಮಾನಮಾರುಷ್ಯ ಭಾಸ್ವ ರಂ ದೇವತೇಷ್ಟಿ ತೆಂ | 
ಗೋಲೋಕಾಖ್ಯಂ He ನಿವ್ಯಾಂಗೋ. ಯಾತಿ ಪೂಜಕಃ ॥೩೫॥ 











೩೦. ಬಳಿಕ್ಕ *" ಎಲೈ ಪ್ರಭುವೇ! ಸಂಸಾರಕ್ಕೆ ಹೆದರಿ ನಿನ್ನನ್ನೆ ಆಶ್ರಯಿಸಿ 
ಬಂದಿರುವ ನನ್ನನ್ನು ಕಾಪಾಡು” ಎಂದು ಪ್ರಾರ್ಥನೆಮಾಡಿ. ಯಥಾಶಕ್ತಿಯಾಗಿ 
ನಿತ್ಯಗಟ್ಟ ಳೆಯ ಭು ಜಯಾ ಮಾಡಬೇಕು. 

೩೧. ಬಳಿಕ ಧ್ಯಾನಮಾಡಿ, ಆ ಭಗವಂತನು ಅನುಗ್ರ ಹಿಸಿಕೊಟ್ಟ, ಶೇಷ 
(ಪ್ರಸಾದ) ವನ್ನು ಆದರದಿಂದ ಶಿರಸಾವಹಿಸಿ ತೆಗೆದುಕೊಂಡು ಆನಾಹಿತನಾದ 
ಆ ರಾಧಾಕ ಕೃಷ್ಣನನ್ನು ಮೊದಲಿನಂತೆಯೇ ಹೃದ ದಯಕಮಲದಲ್ಲಿ ಸ್ಥಾಪಿಸಬೇಕು. 
ಅಂಗದೇವತೆಗಳನ್ನು ಅವರವರ ಸ್ಥಾನದಲ್ಲಿ ವಿಸರ್ಜನೆ ಮಾಡಬೇಕು. 

೩೨. ಶ್ರೀಹರಿಯ ಪ್ರತಿಮೆಯನ್ನು ಕರಂಡಕದಲ್ಲಿ (ನೆಟ್ಟಗೆಯಲ್ಲಿ) ಅಥವಾ 
ಮಂದಿರದಲ್ಲಿ ಸಜಾಸಿರುವ ಶಯ್ಯೆಯಲ್ಲಿ ಮಲಗಿಸಿ ಬಾಗಿಲು ಮುಚ್ಚಿ ವೈಶ್ವ 
ದೇವವನ್ನಾಚರಿಸ ಬೇಕು. 

೩೩. ಭಕ್ತನು ಶ್ರೀಹರಿಯ ಪ್ರಸಾದರೂಪವಾದ ಅನ್ನವನ್ನು ತನ್ನ 
ಪೋಷ್ಯವರ್ಗದವರಿಗೆಲ್ಲ ಹೆಂಚಿಕೊಟ್ಟು ತಾನೂ ಊಟಮಾಡಿ ದಿನದ ಉಳಿದ 
ಭಾಗವನ್ನು ಆ ಭಗವಂತನ ಕಥಾದಿಗಳಿಂದ ಕಳೆಯಬೇಕು. 

೩೪. ಇಲ್ಲಿ ಹೇಳಿರುವ ಈ ಮಹಾ ಪೂಜಾನಿಧಾನದಿಂದ ಯಾವನು ದಿನ 
ದಿನವೂ ಭಕ್ತಿಯಿಂದ ವಿಷ್ಣುವನ್ನು ಅರ್ಚಿಸುವನೋ ಅನನು ಆ ಭಗವಂತನ 
ಫಾರ್ಷದನಾಗುತ್ತಾಕೆ. 

೩೫. ಆ ಪೂಜಕನು ದೇವತೆಗಳು ಬಯಸುತ್ತಿರುವಂತಹ ಕಾಂತಿಯಿಂದ 
ಬಹಳವಾಗಿ ಬೆಳಗುವ ದಿವ್ಯವಿಮಾನವನ್ನೇರಿ,ದಿವ್ಯಶರೀರವನ್ನುಧರಿಸಿ, ಗೋಲೋಕ 
ವೆಂಬ ಶ್ರೀಹರಿಯ ಧಾಮನನ್ನೈೈದುತ್ತಾನೆ. 

14 


೪೧೬ ಶ್ರೀ ಸ್ಕಾಂದಮಹಾಪುರಾಣಂ 


ಫಲಾಭಿಸಂಧಿನಾ ವಾಪಿ ಯಸ್ತಮರ್ಚೇದ್ದಿನೇ ದಿನೇ । 
ಸೋಪಿ ಧರ್ಮಂ ಕಾಮಮರ್ಥಂ ಮೋಕ್ಬಂ ಚಾಪ್ಪೋತ್ಯಭೀಪ್ಸಿತಂ ॥ 
ಇತ್ನಂ ಪೂಜಾವಿಧಿಂ ಕರ್ತುಮುಶಕ್ತೋ ರಾಧಯಾ ಸಹ । 


ಹರಿನೇಕಂ ಯಥಾಲಬೈೆ ತರರ್ಚೇದೃಕ್ಕೋಪಚಾರಕ್ಕೈಃ WEN 
ದ್ವಾದಶಾಕೃರಮಂತ್ರೇಣ ದ್ವಿಜೋಃನ್ಕ್ಯೋ ನಾಮುಮಂತ್ರತಃ । 
ಶ್ರೀರಾಧಾಕೃಷ್ಣಮಭ್ಯರ್ಚೆೇತ್‌ ಭಕ್ತಿರೇವಾಂತ್ರ ಸಿದ್ಧಿದಾ ॥ ವಿಲೆ ॥ 
ಏಕಾದಶ್ಯಾಂ ಹರೇರ್ಜನ್ಮೋತ್ಸವಾದೌ ತು ವಿಶೇಷತಃ । 

ಮಹಾಪೂಜೈವ ಕರ್ತವ್ಯಾ ಸ್ಪಶಕ್ತ್ಯಾಂಃಖಲವೈಷ್ಣನೈಃ Harn 
ಪ್ರತಿಷ್ಠಾಮಾತ್ರಮಪಿ ಯಃ ಕುರ್ಯಾದನ್ಯಕೃತಾಲಯೇ । 

ಸ ಸಾರ್ವಭೌ ಮರಾಜ್ಯಂ ವೈ ಪ್ರಾಪ್ನ್ನಯಾನ್ನಷ್ಟಕಿಲ್ಬಿಷಃ ॥ ೪೦ ॥ 


ಕಾರಯೇನ್ಮಂದಿರಂ ರಮ್ಯಂ ಧನಾಢ್ಯಶ್ಚ ಹರೇರ್ದ್ವಢಂ ! 
ಯಃ ಸತು ಪ್ರಾಪ್ಲುಯಾದ್ರಾಜ್ಯಂ ತ್ರೈಲೋಕ್ಯಸ್ಯಾಪ್ಯಕಂಟಿಕಂ ॥ ೪೧॥ 





೩೬. ಯಾವನು ಫಲಾಪೇಕ್ಸೆಯಿಂದಲೇ ಆದರೂ ದಿನ ದಿನವೂ ಅವನನ್ನು 
ಸೂಜಿಸುವನೋ ಅವನು ಕೊಡ ತಾನು ಬಯಸಿರುವ ಧರ್ಮ, ಕಾಮ ಅರ್ಥ, 
ಮೋಕ್ಬಗಳನ್ನು ನಡೆಯುತ್ತಾನೆ. 

೩೭. ಈ ರೀತಿಯಾಗಿ ಪೂಜಾನಿಧಿಯನ್ನು ನೆರವೇರಿಸುವುದಕ್ಕೆ ಅಶಕ್ತ 
ನಾದವನು ರಾಜಿಯೊಡನೆ ಹರಿಯೊಬ್ಬನನ್ನು ಮೊರೆತಷ್ಟು ಉಪಚಾರೆಗಳಿಂದಲೇ 
ಭಕ್ತಿಯಿಂದ ಅರ್ಚಿಸಬೇಕು.. 

೩೮. ದ್ವಿಜನು ದ್ವಾದಶಾಕ್ಟರ ಮಂತ್ರದಿಂದಲೂ, ಉಳಿದವರು ನಾಮ 
ಮಂತ್ರದಿಂದಲೂ ಶ್ರೀರಾಧಾಕೃಷ್ಣನನ್ನು ಅರ್ಚಿಸಬೇಕು. ಈ ಅರ್ಚನೆಯಲ್ಲಿ 
ಭಕ್ಕಿಯೊಂದೇ ಸಿದ್ಧಿದಾಯಕವಾದುದು. 

೩೯. ವಿಶೇಷವಾಗಿ ಏಕಾದಶಿಯ ದಿನ, ಶ್ರೀಹರಿಯ ಜನ್ಮೋತ್ಸವವೇ 
ಮೊದಲಾದ ಕಾಲಗಳಲ್ಲಿ ಸಮಸ್ತ ವೈಷ್ಣವರೂ ತಮ್ಮತಮ್ಮ ಶಕ್ತಿಗನುಸಾರ 
ವಾಗಿ ಮಹಾಪೂಜೆಯನ್ನೇ ಮಾಡಬೇಕು. 

೪೦. ಮತ್ತೊಬ್ಬನು ಥಿರ್ಮಿಸಿರುವ ಆಲಯದಲ್ಲಿ ಪ್ರತಿಷ್ಠೆಯನ್ನೆ 
ಆದರೂ ಯಾವನು ಮಾಡುವನೋ ಅವನು ತನ್ನ ಪಾಪಗಳನ್ನೆಲ್ಲ ಕಳೆದು 
ಕೊಂಡು ಸಾರ್ವಭೌವ: ರಾಜ್ಯವನ್ನು ಪಡೆಯುತ್ತಾನೆ. 

೪೧. ಧನಾಢ್ಯನಾದ ಯಾವನು ಶ್ರೀಹರಿಗೆ ದೃಢವೂ ರಮ್ಯವೂ ಆದ 
ಮಂದಿರವನ್ನು ಕಟ್ಟಸುವನೋ ಅವನು ನಿಷ್ಕಂಟಕನಾದ ತೈರೋಕ್ಯ ರಾಜ್ಯಾಧಿ 
ಸತ್ಯವನ್ನು ಪಡೆಯುತ್ತಾನೆ. 


ಏಳೋನಶ್ರಿಂಶೋಠ9ಧ್ಯಾಯಃ ೪೧೭ 


ತ್ರಿದಾನೇನ ಪೂಜಾಯಾಃ ಪ್ರನಾಹೆಂ ವರ್ಧಯೇತ್ತು ಯಃ ! 
ಕ್ಯ ಪುಮಾನ್‌ ಪಾ ಫ್ರಪ್ನುಯಾನ್ದೂ ನಂ ವಿಷ್ಣುಲೋಕೇ ಮಹತ್ಸುಖಂ॥೪೨॥ 
ಪ್ರತಿಷ್ಠಾಂ ಮಂದಿರಂ ಪೂಜಾಂ ಕಾರಯೇತ್ರಿ ್ಯಪೀಹೆ ಯಃ । 


ಸಮಾನೈೈಶ್ನ ಹನ ವಾಸುದೇವಸ್ಯ” ಸ ಧ್ರುವಂ 1೪೩ i 
ಹರೇರ್ವ್ಯತ್ತಿಂ ಹರೇದ್ಯ ಸ್ತು ಕೃತಾಂ ಸ್ವೇನ ಸರಣ ವಾ। 

ಕಲ್ಪ ಮೇಕ ಸ ವೈ ಭುಂಕ್ತ e "ನರಕೇ ಯೆಮಯಾಶನಾಃ ॥ ೪೪ ॥ 
ಕರ್ತಾ ಕಮ ಯಶ್ಚ ಸಹಾಯಶ್ಚಾನುನೋದಕಃ [ 

ಚತುರ್ಣಾಂ ಹಿ ಫಲೇ ಭಾಗಃ ಸುಕೃತಸ್ಯೇತರಸ್ಯ ಚ ॥ ೪೫ ॥ 
ಇತಿ ಕ್ರಿಯಾಯೋಗನವಿಧಿರ್ಮಯಾ ನಾರದ ಕೀರ್ಕಿತಃ 

ಯೇನೈಕಾಂತಿಕ ಧರ್ಮೊೋಂತ್ರ ಸಿದ್ಧೇತ್ತತ್ಪ್ರನಣಾತ್ಮನಾಂ ॥ ೪೬ ॥ 
ನಿಷಯಾಂಶ್ಚಿಂತಯಂತಶ್ಚಿತ್ತೇ ಬಹಿ8ಪೂಜಾಂ ಹರೇಶ್ವ್ಚರನ । 
ಸೆಂಭಾರೇಣಾಪಿ ಮಹತಾ ನ ಯಥೋಕ್ತಂ ಫಲಂ ಲಭೇತ್‌ ॥ ೪೭॥ 





೪೨. ಯಾವನು ವೃತ್ತಿ ತ್ರಿಯನ್ನು ಕೊಟ್ಟು ಆ ಮೂಲಕ ಪೂಜಾಪ್ರವಾಹ 
ನನ್ನು ವೃದ್ಧಿ ) ಪಡಿಸುವನೋ ಆ ಪುರುಷನು ವಿಷ್ಣು ಲೋಕದಲ್ಲಿ ಮಹತ್ತಾದ 
ಸುಖವನ್ನು ನಿಶ್ಚಯವಾಗಿಯೂ ಪಡೆಯುತ್ತಾನೆ. 

೪೩. ಯಾವನು ಪ್ರತಿಷ್ಠೆ, ಮಂದಿರ, ಪೂಜೆ--ಈ ಮೂರನ್ನೂ ಮಾಡಿಸು 
ನನೋ ಅವನು ಸ ಐಶ್ಲ ರ್ಯಕ್ಕೆ ಸಮಾನವಾದ ಐಶ್ವ ರ್ಯವನ್ನು 
ಪಡೆಯುತ್ತಾನೆ. ಇದು ನಿಶ್ಚ ಯವು. 

೪೪. ತಾನೇ ಮಾಡಿದ. ಅಥವಾ ಪರರು ಮಾಡಿದ ಶ್ರೀಹರಿಯ ವೃತ್ತಿ 
ಯನ್ನು ಯಾವನು ಅನಹೆರಿಸುವನೊೋ ಅವನು ಒಂದು ಕಲ್ಪ ಕಾಲದವರೆಗೂ 
ನರಕದಲ್ಲಿ ಯಮಯಾತನೆಗಳನ್ನು ಅನುಭವಿಸುತ್ತಾನೆ. 

೪೫. ಸುಕೃತವೇ ಆಗಲಿ, ದುಷ್ಕೃತವೇ ಆಗಲಿ ಅದರ ಫಲದಲ್ಲಿ ಕರ್ತನು 
(ಮಾಡಿದವನು), ಮಾಡಿಸಿದವನು, ಸಹಾಯಕನಾದವನು, ಅನುಮೋದಕನು-- 
ಈ ನಾಲ್ವರಿಗೂ ಭಾಗವುಂಟು. 

೪೬. ಎಲ್ಫೈ ನಾರದನೇ ! ಈ ರೀತಿಯಾಗಿ ಕ್ರಿಯಾಯೋಗದ ವಿಧಿಯನ್ನು 
ನಾನು ನಿನಗೆ ವಿವರಿಸಿದ್ದೇನೆ. ಅದರಲ್ಲಿಯೆ ನಿರತರಾಗಿರುವವರಿಗೆ ಆ ವಿಧಿಯ 
ನ್ನನುಸರಿಸುವುದರಿಂದ ಏಕಾಂತಧರ್ಮ (ಭಕ್ತಿಯು)ವು ಸಿದ್ಧಿ ಯಾಗುವುದು. 

೪೭. ಮನಸ್ಸಿನಲ್ಲಿ ವಿಷಯಗಳನ್ನು ಚಿಂತಿಸುತ್ತ ಹೊರಗೆ ಯಾವನ: 
ಶ್ರೀಹರಿಯ ಪೂಜೆಮಾಡುವನೋ ಅವನು ಮಹೆತ್ತಾಗಿ ಸಲಕರಣೆಗಳನ್ನು ಉಸ 
ಯೋಗಿಸಿದರೂ ಯಥೋಕ್ತ,ವಾದ ಫಲವನ್ನು ಪಡೆಯುವುದಿಲ್ಲ. 


೪೧೮ ಶ್ರೀ ಸ್ಕಾಂದಮಹಾಪುರಾಣಂ 


ಇತಸ್ತತೋ ಗ್ರಾಮ್ಯಸುಖೇ ಭೃಮತ್ಸ್ಟೀಯಂ ಮನಸ್ತತಃ । 
ನಿಯಮ್ಯ ವಿಷ್ಣುಪೂಜಾಯಾಂ ಮುಮುಕ್ಸುಃ ಪ್ರಯತೋ ಭವೇಶ್‌ ॥ 
ಮಹಾವ್ರತಾ ಭೂರಿತಪಸ್ವಿನೋ:ಪಿ 
ಸ್ವಧೀತವೇದಾ ಅಪಿ ಬುದ್ಧಿ ಮಂತಃ । 
ಸಾಂಖ್ಯಂ ಚ ಯೋಗಂ ಪರಿಶೀಲಯಂತಃ 
ಸಿದ್ಧಿಂ ನ ಯಾಂತ್ಯೇವ ವಿನಾರ್ಚನಂ ಹರೇಃ Heer 


ಇತಿ ಶ್ರೀ ಸ್ವಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 


ದ್ವಿತೀಯೇ ವೈಷ್ಣ್ಯವಖಂಡೇ ಶ್ರೀವಾಸುದೇವಮಾಹಾತ್ಮ್ಯೇ 
ಶ್ರಿ ಶ್ರೀವಾಸುಜೀವಪೂಜಾನೆಧಿನಿರೂಪಣಂ ಸ»ನಾಮೈ ಕೋನತಿ ್ರೀತೆೊಂಥ್ಯಾಯಃ 


ಬರ. Sa ಯಾದವನು ಗಾ, ತ್ರ್ರಮ್ಯಸುಖದಲ್ಲಿ ಅತ್ತಿತ್ತ ಓಡಾಡು 
ತ್ತಿರುವ ತನ್ನ ಮನಸ್ಸನ್ನು ಅಡಗಿಸಿ ಅಂಕೆಯಲ್ಲಿಟ್ಟು ವಿಷ್ಣು ಪೂಜೆಯಲ್ಲಿ ನಿರತ 
ಸಾಗಬೇಕು. 

೪೯. ಮಹಾ ಪ್ರತಗಳನ್ನಾಚರಿಸುವವರೇ ಆಗಲಿ, ಬಹು ತಪಸ್ಸುಮಾಡಿ 
ದವರೇ ಆಗಲಿ, ಚೆನ್ನಾಗಿ ವೇದಾಧ್ಯಯನ ಮಾಡಿದವರೇ ಆಗಲಿ, ಬುದ್ಧಿ ವಂತರೇ 
ಆಗಲಿ, ಸಾಂಖ್ಯವನ್ನೂ, ಯೋಗವನ್ನೂ ಪರಿಶೀಲಿಸುವವರೇ ಆಗಲಿ ಶ್ರೀಹರಿಯ 
ಅರ್ಚನೆಯನ್ನು ಮಾಡದಿದ್ದರೆ ಸಿದ್ಧಿಯನ್ನು ಪಡೆಯುವುದೇ ಇಲ್ಲವು.” 


ಇಲ್ಲಿಗೆ ಎಂಬತ್ತೊಂದುಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಶ್ರೀವಾಸುದೇವ 
ಮಾಹಾತ್ಮ್ಮ್ಯದಲ್ಲಿ “ ಶ್ರೀ ವಾಸುದೇವಪೂಜಾನಿಧಿನಿರೂಪಣ'ವೆಂಬ 
ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ ॥ 
ಅಥ ತ್ರಿಂಶೋಧ್ಯಾಯಃ 


ಅಸ್ಟಾಂಗಯೋಗನಿರೂಪಣಂ 
ಸ್ಕಂದ ಉವಾಚ: 


ಮಾಸುದೇನಾರ್ಚನೆವಿಧಿಂ ನಿಶಮ್ಯೇತ್ಸಂ ಸ ನಾರದಃ । 

ಪ್ರಸನ್ನಃ ಪುನರಪ್ರಾಕ್ಷೀತ್‌ ತಂ ಮುನೀನಾಂ ಪರಂ ಗುರುಂ HO 
ಸಾರದ ಉವಾಚ. 

ಸೆಮ್ಯಗುಕ್ತೋ ಭಗವತಾ ಕ್ರಿಯಾಯೋಗೋ ಮಹಾಫಲಃ । 

ಏಕೇನನುನಸಾಯೋಸಾೌ ಕಾರ್ಯಸಿದ್ಧಿಮಭೀಪ್ಪು ಭಿಃ ॥೨॥ 

ಮನಸೋ ನಿಗ್ರಹಸ್ತತ್ರ ಜ್ಞಾನಿನಾಮುಪಿ ಸದ್ದುರೋ । 

ಮಷ್ಕರ ಕಿಂ ಪುನಸ್ತರ್ಹಿ ನ್ಫೂಣಾಂ ಕರ್ಮಾತ್ಮನಾಂ ಭುವಿ nan 

ತಮೃತೇ ತು ಹರೇರರ್ಚಾ ನಾಭೀಷ್ಟಫಲದಾಯಿನೀ । 

ಅತಸ್ತನ್ನಿಗ್ರಹೋಷಾಯಮಸಿ ಮೇ ವಕ್ತುಮರ್ಹಸಿ ॥೪॥ 
ಸ್ಕಂದ ಉವಾಚ 

ಇತ್ಯಾಪೃಷ್ಟಃ ಸ ಮುನಿನಾ ಮುನೀಂದ್ರಃ ಸರ್ವದರ್ಶನಃ । 

ನಾರಾಯಣೋ ನರಸಖೋ ನಾರದಂ ತಮಭಾಷತ un 





ಕನ್ನಡದ ಅನುವಾದ 
ಅಸ್ಟಾಂಗಯೋಗಸಿರೂಷಣ 

೧. ಸೃಂದನು ಹೇಳುತ್ತಾನೆ: ಎಲ್ಲೆ ಸಾವರ್ಣಿಯೇ! ಈ ರೀತಿಯಾಗಿ 
ವಾಸುದೇವಾರ್ಚನೆಯ ವಧಿಯನ್ನಾಲಿಸಿ ಆ ನಾರದನು ಪ್ರಸನ್ನನಾಗಿ ಮುನಿ 
ಗಳಿಗೆಲ್ಲ ಪರಮಗುರುವಾದ ಆ ನಾರಾಯಣನನ್ನು ಮತ್ತೆ ಪ್ರಶ್ನೆಮಾಡಿದನು. 

೨. ನಾರದನು ಕೇಳುತ್ತಾನೆ: ಮಹಾ ಫಲವನ್ನು ಕೊಡತಕ್ಕುದಾದ 
ಕ್ರಿಯಾಯೋಗವನ್ನು ತಾವು ಚೆನ್ನಾಗಿ ಹೇಳಿದ್ದೀರಿ. ಸಿದ್ಧಿಯನ್ನು ಪಡೆಯಲ 
ಪೇಕ್ಷಿಸುವವರು ಇದನ್ನು ಒಂದೇ ಮನಸ್ಸಿನಿಂದ ನಡೆಸಬೇಕು. 

೩. ಎಲೈ ಸದ್ಗುರುವೇ! ಮನಸ್ಸನ್ನು ನಿಗ್ರಹಿಸುವುದು ಜ್ಞಾನಿಗಳಿಗೂ 
ಕೂಡ ಬಹು ಕಷ್ಟ ಸಾಧ್ಯವಾಗಿರುವುದು. ಹಾಗಿರುವಲ್ಲಿ ಭೂಮಿಯಲ್ಲಿ ಕರ್ಮಾತ್ಮ 
ರಾಗಿರುವ ನರರಿಗೆ ದುಸ್ಸಾಧ್ಯವೆಂದು ಹೇಳತಕ್ಕುದೇನಿರುವುದು. 

ಲ ಮನೋನಿಗ್ರಹವಿಲ್ಲದೆ ಶ್ರೀಹರಿಯ ಪೂಜೆಯು ಅಭೀಷ್ಟ ಫಲವನ್ನು 
ನೀಡುವುದಿಲ್ಲ. ಆದುದರಿಂದ ಆ ಮನಸ್ಸನ್ನು ನಿಗ್ರಹಿಸುವ ಉಪಾಯವನ್ನು 
ಕೂಡ ನನಗೆ ತಿಳಿಸಬೇಕು.” 


೫. ಸ್ಫಂದನು ಹೇಳುತ್ತಾನೆ: ಈ ರೀತಿಯಾಗಿ ನಾರದಮುನಿಯಿಂದ 
24 * 


೪೨೦ ಶ್ರೀ ಸ್ಯಾಂದಮಹಾಪುರಾಣಂ 


ಶ್ರೀ ನಾರಾಯಣ ಉವಾಚ :-- 
ಸತ್ಯಮೇವ ಮುನೇ ವಕ್ಷ ಮನಸೋಸ್ತಿ ಬಲಂ ಮಹತ್‌ । 


ಜಿತೇಂಪಿ ಯಸ್ಮಿನ್ಸಿಶ್ವಾಸಃ ಶತ್ರುವನ್ನ ವಿವೇಕಿನಾಂ ॥೬॥ 
ಮನಸಾಂಸದೃಶೋನ್ಯಸ್ತು ಶತ್ರುರ್ನ್ನಾಸ್ಕೇನ ದೇಹಿನಾಂ । 
ವಿಷ್ಣುಧ್ಯಾನಾಭ್ಯಾಸಯೋಗಾತ್‌ ನಿರ್ದೋಷಂ ತದ್ಧಿ ಶಾಮ್ಯತಿ Hen 
ಅದಾಂತಾಶ್ವವದೇವೈತದ್ಯತೋಸ್ತಿದುರವಗ್ರಹಂ । 

ಅತೋ ವೈರಾಗ್ಯಯುಕ್ಸುಂಭಿಃ ಸದುಪಾಯ್ಕರ್ನಿಗೃಹ್ಯತೇ ॥೮॥ 
ಉಪಾಯಾಸ್ತತ್ರ ಬಹವಃ ಸಂತಿ ತೇಷ್ವಪಿ ಸನ್ಮತೇ। 
ಅಷ್ಟಾಂಗಯೋಗಸ್ಕಾಭ್ಯಾಸಃ ಶ್ರೇಷ್ಠಃ ಸದ್ಯಃ ಫಲಪ್ರದಃ ॥೯॥ 


ಯಮಾಶ್ಚ ನಿಯಮಾ ಬ್ರಹ್ಮನ್ನಾ ಸನಾನ್ಯಸುಸಂಯಮಃ । 
ಪ್ರೆತ್ಯಾಹಾರೋ ಧಾರಣಾ ಚ ಧ್ಯಾನಮಂಗಂ ತು ಸಪ್ತಮಂ । 
ಸಮಾಧಿಶ್ಚಾಷ್ಟಮಂ ಪ್ರೋಕ್ತಂ ಯೋಗಸ್ಯಾನುಕ್ರಮೇಣ ವೈ ॥ ೧೦॥ 


ಪ್ರಶ್ಚಿಸಲ್ಪಟ್ಟವನಾಗಿ ನರಸಖನೂ, ಮುನೀಂದ್ರನೂ ಆದ ನಾರಾಯಣನು 
ನಾರದನಿಗೆ ಹೀಗೆ ಹೇಳಿದನು: 

೬. ಶ್ರೀನಾರಾಯಣನು ಹೇಳುತ್ತಾನೆ: ಎಲ್ಲೆ ಮುನಿಯೇ! ನೀನು 
ಸತ್ಯವನ್ನೇ ನುಡಿದಿರುವೆ. ಮನಸ್ಸಿಗೆ ಮಹತ್ತಾದ ಬಲವುಂಟು. ಗೆದ್ದಡಗಿಸಿದರೂ 
ಶತ್ರುವಿನಲ್ಲಿ ಹೇಗೋ ಹಾಗೆ ವಿವೇಕಿಯಾದವನು ಅದರಲ್ಲಿ ನಂಬಿಕೆಯಿಡಬಾರದು. 

೭. ದೇಹಿಗಳಿಗೆ ಮನಸ್ಸಿನಂತಹ ಬೇರೊಂದು ಶತ್ರುವು ಇಲ್ಲವೇ ಇಲ್ಲ. 
ಆ ಮನಸ್ಸು ವಿಷ್ಣುಧ್ಯಾನದ ಅಭ್ಯಾಸಯೋಗದಿಂದ ದೋಷವನ್ನು ಕಳೆದುಕೊಂಡು 
ಶಾಂತವಾಗುತ್ತದೆ. 

೮. ತುಂಟ ಕುದುರೆಯಂತೆ ಈ ಮನಸ್ಸು ಹಿಡಿದು ನಿಲ್ಲಿಸಲು ಬಹು ಕಷ್ಟ 
ಸಾಧ್ಯವಾಗಿರುವುದು. ಆದುದರಿಂದ ವೈರಾಗ್ಯವಂತರಾದ ಪುರುಷರು (ಅಂತಹ 
ಕುದುರೆಯನ್ನು ಹೇಗೋ ಹಾಗೆ ಮನಸ್ಸನ್ನು ಕೂಡ) ಒಳ್ಳೆಯ ಉಪಾಯಗಳಿಂದ 
ನಿಗ್ರಹಿಸಬೇಕು. 

೯. ಈ ಕಾರ್ಯಕ್ಕೆ ಅನೇಕ ಉಪಾಯಗಳಿವೆ. ಎಲ್ಫೆ ಸ ಯೇ! 
ಅವುಗಳಲ್ಲೆಲ್ಲ ಅಷ್ಟಾಂಗಯೋಗದ ಅಭ್ಯಾಸವು ಶ್ರೇಷ್ಠವಾದುದು; ಮತ್ತು 
ತಕ್ಷಣವೆ ಫಲವನ್ನು ಕೊಡುವಂತಹುದು. 

೧೦. ಎಲ್ಫೈ ಬ್ರಾಹ್ಮಣನೇ! “ಯಮಗಳು, ನಿಯಮಗಳು, ಆಸನಗಳು, 
ಪ್ರಾಣಾಯಾನು, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಈ ಎಂಟೂ 
ಅನುಕ್ರಮವಾಗಿ ಯೋಗಕ್ಕೆ ಎಂಟು ಅಂಗಗಳೆಂದು ಹೇಳಲಾಗಿದೆ. 


ತ್ರಿಂಶಕೋಶಿಧ್ಯಾಯಃ ೪೨೧ 


ತತ್ರಾಹಿಂಸಾ ಬ್ರಹ್ಮಚರ್ಯಸತ್ಯಾಸ್ತೇಯಾಪರಿಗ್ರಹಾಃ । 
ಏತೇ ಸಂಚ ಯಮಾಃ ಪ್ರೋಕ್ತಾಃ ಸಾಧನೀಯಾಃ ಪ್ರಯತ್ನತಃ ॥ ೧೧೫ 
ಶೌಚಂ ತಪಶ್ಚ ಸಂತೋಷಃ ಸ್ಥಾಧ್ಯಾಯೋ ವಿಷ್ಣುಪೂಜನಂ । 


ಏತೇ ಚ ನಿಯಮಾಃ ಪಂಚ ದ್ವಿತೀಯಾಂಗತಯಾ ಮತಾಃ ॥ ೧೨॥ 
ಪರಿಹಾಯಾಂಗಚಾಂಚಲ್ಯಂ ಯಥಾಸುಖತಯಾ ಸ್ಥಿತಿಃ । 

ತದಾಸನಂ ಸ್ವಸ್ತಿಕಾದಿ ಪ್ರೋಕ್ತಂ ದ್ವಂದ್ಧಾರ್ತಿಜಿನ್ಮುನೇ ॥ ೧೩॥ 
ಚರತಾಂ ಸರ್ವತೋಂಸೂನಾಮೇಕದೇಶೇ ತು ಧಾರಣಂ ! 
ಗುರೂಪದಿಷ್ಟ ರೀತ್ಯೈನ ಪ್ರಾಣಾಯಾಮಃ ಸ ಉಚ್ಕ ತೇ ॥ ೧೪ ॥ 
ಚಲೇ ವಾಯೌ ಚಲಂ ಚಿತ್ರ ೦ ಸ್ಥಿ ಶೇ ತಸ್ಮಿನ್ಸಿ ಎರೆಂ ಕಥಕ | 
ಸುದೇಶೇಂಯಂ ಸದಾಭ್ಯಸ್ಯಃ ಪೂರಕುಂಭಕಕೇಚಕ್ಕೆ $ ॥ ೧೫ ॥ 
ಮನಸೇಂದ್ರಿಯನೃತ್ತೀನಾಂ ತತ್ತದ್ವಿಷಯತಶ್ಚ ಯತ್‌ । 

ಆಕರ್ಷಣಂ ಪ್ರತೀಚೀನಂ ಪ್ರತ್ಯಾಹಾರಃ ಸ ಈರಿತಃ ॥ ೧೬ ॥ 





೧೧. ಅವುಗಳಲ್ಲಿ ಅಹಿಂಸೆ, ಬ್ರಹ್ಮಚರ್ಯ, ಸತ್ಯ, ಅಸ್ತೇಯ, ಅಪರಿಗ್ರಹ 
ಈ ಐದೂ ಯಮಗಳಿಂದು ಹೇಳಲಾಗಿದೆ. ಇವನ್ನು ಪ್ರಯತ್ನಪೂರ್ವಕವಾಗಿ 
ಸಾಧಿಸಬೇಕು. 

೧೨. ಶೌಚ, ತಪಸ್ಸು, ಸಂತೋಷ, ಸ್ವಾಧ ಧ್ಯಾಯ, ವಿಷ್ಣುಪೂಜೆ ಇವು 
ಐದೂ ನಿಯಮಗಳು. ಇವೇ ಯೋಗದ ಎರಡನೆಯ ಅಂಗವೆಂದು ಭಾವಿಸ 
ಲ್ಲಾಗಿದೆ. 

೧೩. ಅಂಗಚಾಪಲ್ಯವನ್ನು ಪರಿಹರಿಸಿಕೊಂಡು ಹೇಗಿದ್ದರೆ ಸುಖವೋ 
ಹಾಗಿರುವುದೇ ಆಸನವೆನ್ನಿಸುವುದು. ಸ್ವಸ್ತಿಕ ಮೊದಲಾದುವೇ ಆಸನಗಳು. 
ಆಸನವು ದ್ವಂದ್ವಗಳಿಂದುಂಬಾಗುವ ಸಂಕಟಿವನ್ನು ಗೆಲ್ಲುವ ಸಾಧನವಾಗುವುದು. 

೧೪, ಸುತ್ತಮುತ್ತ ಎಲ್ಲಕಡೆಗೂ ಹರಿದೋಡುತ್ತಿರುವ ಪ್ರಾಣಗಳನ್ನು 
ಗುರುವು ಉಪದೇಶಮಾಡಿದ ರೀತಿಯಿಂದಲೇ ಒಂದೇ ಕಡೆಗೆ ಸೆಳೆದು ನಿಲ್ಲಿಸುವುದು 
ಪ್ರಾಣಾಯಾಮವೆನಿಸಿಕೊಳ್ಳುವುದು. 

೧೫. ವಾಯುವು ಚಂಚಲವಾದರೆ ಚಿತ್ತವೂ ಚಂಚಲವಾಗುತ್ತದೆ; ಅದು 
ಸಿ ರವಾದರೆ ಚಿತ್ರವೂ ಸ್ಥಿರವಾಗುತ್ತ ದೆ. ಆದುದರಿಂದ ಒಳ್ಳೆಯ ಸ್ಥಳದಲ್ಲಿ 
ಪೂರಕ, ಕುಂಭಕ, ರೇಚಕಗಳಿಂದ ಕೂಡಿದ ಪ್ರಾ ಹ ಸದಾ 
ಅಭ್ಯಾಸಮಾಡಬೇಕು. 

೧೬. ಇಂದ್ರಿಯಗಳ ವೃತ್ತಿಗಳನ್ನು ಅವವುಗಳಿಗೆ ಗುರಿಯಾಗಿರುವ ವಿಷಯ 
ಗಳಿಂದ ಮನಸ್ಸಿನ ಮೂಲಕ ಹಿಂದಕ್ಕೆಳೆದುಕೊಳ್ಳುವುದು ಯಾವುದುಂಟೋ 
ಅದೇ ಪ ಪ್ರತ್ಯಾಹಾರವೆಂದು ಹೇಳಿಸಿಕೊಳ್ಳು ವುದು. 


೪೨೨ ಶ್ರೀ ಸ್ಮಾಂದೆಮಹಾಫುರಾಣಂ 


ನಾಭ್ಯಾದ್ಯನ್ಯತಮೋ ಸ್ಥಾನೇ ಪ್ರಾಣೇನ ಸಹ ಚೇತಸೆಃ ! 


ವಾಸುದೇವಸ್ಥರೂಸೇ ಯತ್‌ ಧಾರಣಂ ಧಾರಣೋದಿತಾ 1 ೧೭॥ 
ಏಕೈೆಕಾವಯವಸ್ಯೈವ ಚಿಂತನಂ ಯತ್ಸೃಥಕ್‌ ಪೃಥಕ್‌ | 
ಪದಾಬ್ದಾದೇರ್ಭಗವತಃ ತದ್ಯ್ಯಾನಮಿತಿ ಕೀರ್ತಿತಂ ॥ ೧೮ ॥ 
ನಿರೋಧಃ ಪ್ರಾಣಮನಸೊ ರತಿಪ್ರೇಮ್ನಾ ಹೆರೌತು ಯೆಃ । 

ಸ ಸಮಾಧಿರಿತಿ ಪ್ರೋಕ್ತೋ ಯೋಗಿನಾಮಭಿವಾಂಛಿತಃ ॥ ೧೯॥ 
ಅಂಗೈರಷ್ಟಭಿರೇತೈರ್ಹಿ ಶಿಕ್ಸಿತೈಃ ಸಿದ್ಧಸದ್ಗುರೋಃ I 

ಯೋಗಃ ಸಿದ್ಧ್ಯತಿ ನೈ ಪುಂಸಾಂ ಸಮಾಧೇಃ ಪಕ್ಕತಾತ್ಮಕಃ ॥೨೦॥ 
ನೈತಾದೃಶಂ ಪರಂ ಸವ್ಯುಜ್‌ ಮನೋನಿಗ್ರಹಸಾಧನಂ । 

ಪುರುಷಾಣಾಂ ಮುಮುಕ್ಟೂಹಾಮಿತಿ ಜಾನೀಹಿ ನಾರದ ॥ ೨೧0 
ತಪಸ್ಥಿನಾಂ ಮಹಾಶತ್ರೋರ್ಬ್ಯಹ್ಮಾಂಡಕ್ಲೋಭಕಾದನಿ । 

ಮದನಾನ್ನ ಭಯಂ ಕಿಂಚಿತ್‌ ಯೋಗಿನಸ್ತ್ಯೃಸ್ತಿ ಕರ್ಹಿಚಿತ್‌ ೨೨ 
ಆಯಾಸ್ಕಂತಂ ವಿಹಿತ್ವೈನ ಸೊಂತಕಾಲಂ ಚ ಯೋಗನಿತ್‌ । 
ಸ್ವಾತಂತ್ರ್ಯೇಣೈವ ದೇಹಂ ಸ್ವಂ ತೈಜತೀತ್ಮ್ಸಂ ಸಮಾಧಿನಾ ॥ ೨೩ 


೧೭. ನಾಭಿಯೇ ಮೊದಲಾದ ಯಾವುದಾದರೊಂದು ಸ್ಥಾನದಲ್ಲಿ ಪ್ರಾಣ 
ದೊಡನೆ ಚೇತಸ್ಸನ್ನು ವಾಸುದೇವನ ಸ್ವರೂಪವೇ ಆಗಿ ಧಾರಣೆಮಾಡುವುದು 
" ಧಾರಣಾ? ಎನ್ನಿಸುವುದು. 

೧೮. ಭಗವಂತನ ಪಾದಕಮಲವೇ ಮೊದಲಾದ ಒಂದೊಂದೇ ಅವಯ್ಯವ 
ವನ್ನು ಬೇರೆ ಬೇರೆಯಾಗಿ ಚಿಂತನಮಾಡುವುದು ಧ್ಯಾನವೆಂದು ಹೇಳಲ್ಪಡುವುದು. 

೧೯. ಪ್ರಾಣ ಮನಸ್ಸುಗಳೆರಡನ್ನೂ ಅತಿ ಪ್ರೇಮದಿಂದ ಶ್ರೀಹೆರಿಯಲ್ಲಿ 
ನೆಲೆಗೊಳಿಸಿ ಅಲ್ಲಿಯೇ ನಿರೋಧಿಸುವುದು ಸಮಾಧಿಯೆನಿಸಿಕೊಳ್ಳುವುದು. 
ಯೋಗಿಗಳಿಗೆ ಈ ಸಮಾಧಿಯು ಬಹು ಇಷ್ಟವಾಗಿರುವುದು. 

೨೦. ಯೋಗಸಿದ್ಧನಾದ ಸದ್ದು ರುವಿನಿಂದ ಚೆನ್ನಾಗಿ ಶಿಕ್ಷೆಹೊಂದಿ ಅಭ್ಯಾಸ 
ಮಾಡಿದ ಈ ಎಂಟು ಅಂಗಗಳಿಂದ ಪುರುಷನಿಗೆ " ಸಮಾಧಿಯಲ್ಲಿ ಪಕ್ವತ್ವ? 
ಸ್ವರೂಪವಾಗಿರುವ ಯೋಗವು ಸಿದ್ಧಿಸುತ್ತದೆ. 

೨೧-೨೨. ಅಯ್ಯಾ ನಾರದನೇ! ಮೋಕ್ಸಾಪೇಕ್ಷಿೆಗಳಾದ ಪುರುಷರಿಗೆ 
ಚೆನ್ನಾಗಿ ಮನಸ್ಸನ್ನು ನಿಗ್ರಹಿಸಲು ಈ ತೆರನಾದ ಒಳ್ಳೆಯ ಸಾಧನವು ಮತ್ತೊಂದಿಲ್ಲ 
ವೆಂದು ತಿಳಿದುಕೊ. ತಪಸ್ವಿಗಳಿಗೆ ಮಹಾ ಶತ್ರುವಾಗಿರುವ, ಬ್ರಹ್ಮಾಂಡವನ್ನೇ 
ಕ್ಪೋಭೆಗೊಳಿಸುವ ಮನ್ಮಥನಿಂದಲೂ ಕೂಡ ಯೋಗಿಯಾದವನಿಗೆ ಯಾವಾಗಲೂ 
ಸ್ವಲ್ಪವೂ ಭಯವಿರುವುದಿಲ್ಲ. 

೨೩. ಯೋಗವನ್ನು ಬಲ್ಲ ಆತನು ತನ್ನನ್ನು ಬಳಿಸಾರುತ್ತಿರುವ ಅಂತಕಾಲ 


ತ್ರಿಂಶೋಶಿಧ್ಯಾಯೆಃ ೪೨ 


ಪಾರ್ಹಿಭ್ಯಾಂ ಗುದಮಾಪೀಡ್ಕ ವಾಯುಂ ಸಾವದ್ದಯಸ್ಥಿತಂ [ 

ಶನೈಃ ಶನೈಃ ಸಮಾಕೃಷ್ಯ ಮೃತ್ಯುಸ್ಥಾನಂ ನಯತ್ಯಮುಂ ॥ ೨೪॥ 
ಮನಸಾ ಕೇಶವಂ ಧ್ಯಾಯಂಸ್ತನ್ಮನುಂ ಚ ಷಡಕ್ಸೆರಂ । 
ಜಪಂಸ್ಕತೋಂಮುಂ ನಯತಿ ವಾಯುಂ ಸ್ಥಾನಂ ಪ್ರಜಾಪತೇಃ ॥ ೨೫ ॥ 
ತತೋ ನಾಭಿಂ ಚ ಹೃದಯಮುರಃ ಕಂಠಂ ಚ ಯೋಗನಿತ್‌ । 

ನಯತಿ ಭೈಕುಟಂ ವಾಯುಂ ವಾಸುದೇವಪರಾಯಣಃ ॥ ೨೬ ॥ 
ಏತೇಷು ಷಟ್‌ಸು ಸ್ಥಾನೇಷು ತ್ವೇಶೈಕಸ್ಮಿನ್‌ ಪೃಥಕ್‌ ಪೃಥಕ್‌ । 
ಯೋಗೀಪ್ರಾಣಮನೋಕ್ಸಾಣಾಂ ನಿರೋಧಂ ಚ ವಿಸರ್ಜನಂ । 


ತಾನಪಭ್ಯಸತಿ ಸ್ವ ಸಸ ಲ ಯಾನರ್ತ್ಸ್ಯಾತ್ರೃತ್ಪ್ವತಂತ್ರ ತಾ ॥ ೨೭॥ 
ಜಿತಂ ಜಿತಂ ನಿಹಾಯ್ಯ ವ ಸ್ಥಾನಂ ಯಾತಿ ಪರಂಪರಂ । 

ಪ್ರಾಪ್ತಸ್ಯ ಸ್ಥಾ ನಕಂ 'ಸಷ್ಟ 0 "ತದಭ್ಯಾಸೇ ಶ್ರ ಶೈಮೋನಹಿ ॥ ೨೮ ॥ 
ಸಪ್ತ ಚ್ಛಿ ದ್ರಾ ಣಿ ರುದ್ಧಾ ಎಂಥ ಪ್ರಾಣಮಕ್ಸ್ಸ SONS | 

ಹಾ ಪಾಪಯ್ಯ ತಾಲು ವ್ಸ ಎ ಬ್ರಹ್ಮ ರಂಥ ಸ ಯೋಗಮವಿತ್‌ ॥ ೨೯॥ 


ವನ್ನರಿತುಕೊಂಡು ಈ ರೀತಿಯಾದ ಸಮಾಧಿಯಿಂದಲೇ ಸ್ವಾತಂತ್ರ್ಯದಿಂದ ತನ್ನ 
ದೇಹವನ್ನು ತ್ಯಜಿಸುತ್ತಾ, ನೆ. 

೨೪. ಅವನು ಪಾಷಿ ಗಳಿಂದ (ಹಿಮ ಒಡಿಗಳಿಂದ) ಗುದಸ್ನಾ ನವನ್ನು ಒತ್ತಿ 
ಅದುಮಿಕೊಂಡು ಪಾದಗಳೆರಡರಲ್ಲೂ ನೆಲಸಿರುವ ವಾಯುವನ್ನು ಮೆಲ್ಲಮೆಲ್ಲಗೆ 
ಆಕರ್ಷಿಸಿ ಅದನ್ನು ಮ ೃತ್ಯುಸ್ಥಾ ನವನೆ ಬದಿಸುತ್ತಾ ಕೆ. 

೨೫. ಮನಸ್ಸಿನಲ್ಲಿ ಕೇಶನನನ್ನು ಧ್ಯಾನಿಸುತ್ತ » ಷಡಕ್ಟರವನ್ನು ಜಪಿಸುತ್ತ, 
ಆ ವಾಯುವನ್ನು ಬ್ರಹ್ಮಸ್ತಾ ನಕ್ಕೆ ಸೆಳೆದೊಯ್ಯು ತ್ತಾನೆ. 

೨೬, ಜ್‌ ಯೋಗಜ್ಞ ತಾಜಾ ವಾಸುದೇವಪಾರಾಯಣನಾಗಿ 
ವಾಯುವನ್ನು ಕ್ರಮವಾಗಿ ನಾಭಿ, ಹ ಕೈದಯ, ಉರಸ್ಸು (ಎದೆ), ಕಂಠ, ಭ್ರುಕುಟ 
(ಹುಬ್ಬು ಗಳು) ಈ ಸ್ಕಾ ನಗಳಿಗೆ ತೆಗೆದುಕೊಂಡುಹೋಗುತ್ತಾನೆ. 

೨೭. ಯೋಗಿಯು ಈ ಆರು ಸ್ಥಾನಗಳಲ್ಲಿಯೂ ಪ್ರತಿಯೊಂದರಲ್ಲಿಯೂ 
ಬೇಕಿ ಬೇರೆಯಾಗಿ ತನ್ನ ಪ್ರಾಣ, ಮನಸ್ಸು ಮತ್ತು ಇಂದ್ರಿ ಯಗಳ ನಿರೋಧ 
ವನ್ನೂ ವಿಸರ್ಜನೆಯನ್ನೂ ಎಲ್ಲಿಯವರೆಗೆ ಅಭ್ಯಾಸಮಾಡುತ್ತಿರುವನೋ ಅಲ್ಲಿಯ 
ವರೆಗೂ ಅವನಿಗೆ ಸ್ವತಂತ್ರತೆಯುಂಟಾಗುವುದು. 

೨೮. ಗೆದ್ದ ಗೆದ್ದ ಸ್ಥಾ ನವನ್ನು ಬಿಟ್ಟು [ಬಿಟ್ಟೇ ಮುಂದುಮುಂಂದಿನ ಹೆಚಿ ನ 
ಸ್ಥಾ ನವನ್ನು ಸೇರುತ್ತಾ ನೆ ಆರನೆಯ ಸ್ಥಾ ನವನ್ನು ತಲುಪಿದವನಿಗೆ ಅದರ 
ಅಭ್ಯಾಸದಲ್ಲಿ ಶ್ರ ಶ್ರಮವಿರುವುದೇ ಇಲ್ಲ. 


೨೯. ಅಜರ ಆ ಯೋಗಜ್ಜ್ಞನು ಸಪ್ತಚ್ಛಿ ದ್ರಗಳ ನೂ ಮುಚ್ಚಿ ಇಂದ್ರಿಯ 


೪೨೪ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಮಾಯಾಮಯ ಪದಾರ್ಥಾನಾಂ ತತೋ ಹಿತ್ತೈವ ವಾಸನಾಃ । 
ಸ ವಾಸುದೇವೈಕಮನಾಃ ಸ ಜ್ಯ ಸ (ಕಲೇವರಂ 


॥೩೦॥ 
ತತೋ ಭಗವ ಧಾಮ ಶ್ರೀಕ್ಕೆ ಷ್ಣಸ್ಯ ತಮಃಃಪರಂ । 

ಉಪೇತ್ಯ ಸೇವಮಾನಸ್ಮಂ ನಂಪತೇ ದಿವ್ಯವಿಗ್ರಹಃ ॥೩೧॥ 
ಇತಿ ತೇ ಕಥಿತೋ ಬ್ರಹ್ಮನ್‌ ಯೋಗಶಾಸ್ತ್ರಸ್ಯ ಸಂಗ್ರಹಃ । 

ಜಿತ್ವಾ ತೇನ ಮನಃ ಸ್ವೀಯಂ ತಮಾರಾಧಯ ಸರ್ವದಾ if ೩೨॥ 


ಇತಿ ಶ್ರೀ ಸ್ವಾ ಎದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೆ ಥೈ ಪ್ಲವಖಂಡೇ ಶ್ರೀವಾಸುದೇವಮಾಹಾತ್ಮೆ | ಕ ಅಷ್ಟ್ರಾಂಗಯೋಗ 
ನಿರೂಪಣ ನಾಮ ತಿ 3 ಶೋಧ ಯ 





ಮತ್ತು ಮನಸ್ಸುಗಳಿಂದೊಡಗೂಡಿದ ಪ್ರಾಣವನ್ನು ತಾಲುಸ್ಪಾ ಸ್ಥಾನಕ್ಕೆ ಸೇರಿಸಿ 
ಬ್ರಹ್ಮರಂಧ್ರವನ್ಸೈದಿಸುತ್ತಾನೆ 

೩೦. ಬಳಿಕ ಅವನು ಮಾಯಾಮಯವಾದ ಪದಾರ್ಥಗಳ ವಾಸನೆಗಳನ್ನು 
ಕಿತ್ತೊಗೆದು. ವಾಸುದೇವನೊಬ್ಬ ನಲ್ಲಿಯೇ ಮನಸ್ಸಿಟ್ಟು ಕಳೇವರವನ್ನು 
ತೊರೆಯುತ್ತಾನೆ. 


೩೧. ಆಮೇಲೆ ಅವನು ತಮಸ್ಸನ್ನು ಮಾರಿದ ಭಗವಂತನಾದ ಶ್ರೀಕ್ಸ ಷ್ಣ ಎನ 
ಶ್ರೇಷ್ಠವಾದ ದಿವ್ಯಧಾಮವನ್ನು ಸೇರಿ ದಿವ್ಯಶರೀರವನ್ನು ಧರಿಸಿ ಆ ಭಗವಂತ 


ನ್ನ ಸೇವಿಸುತ್ತ ಆನಂದಿಸುತ್ತಿರುತ್ತಾನೆ 
ಪಲ್ಯ ಅಯ್ಯಾ ಬ್ರಾಹ ನಾನೇ! ಫಸ ಯೋಗಶಾಸ್ತ್ರ ದ ಸಂಗ್ರಹವನ್ನು 


ನಿನಗೆ ತಿಳಿಸಿದ್ದೇನೆ. ಆದರಿಂದ ನಿನ್ನ ಮನಸ್ಸನ್ನು ಜಯಿಸಿ ಸದಾಕಾಲವೂ 
ಆ ಭಗವಂತನನ್ನು ಆ ಆರಾಧಿಸು.” 


ಇಲ್ಲಿಗೆ ಎಂಬತ್ತೊ೦ದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ದವಾದ 
ಶ್ರೀ ಸ್ಮಾಂದಮ ಹಾಪುರಾಣದ ಎರಡನೆಯ ವೈಷ್ಣವಖಂಡದ ಶ್ರೀವಾಸುದೇವ 
ಮಾಹಾತ್ಮ್ಮ್ಯದಲ್ಲಿ WN ಅಷ್ಟ್ಯಾಂಗಯೋಗನಿರೂಪಣ””ವೆಂಬ 
ಮೂವತ್ತನೆಯ ಅಧ್ಯಾಯವು ಮೊಗಿದುದು 


1 ಶ್ರೀಃ 1 
ಅಥೈಕತ್ರಿಂಶೋಂಧ್ಯಾಯಃ 
ಶ್ರೀನರನಾರಾಯಣಸ್ತು ತಿನಿರೊಪಣಂ 
ಸ್ಕಂದ ಉವಾಚ ೩. 
ಶೃತ್ತೈತತ್ಸಕಲಂ ಧರ್ಮಂ ಯಥಾನದ್ಭಗವದ್ದಚಃ | 
ಸಿಃಸಂಶಯೋ ಮುನಿಃ ಪ್ರಾಹ ತಂ ಪ್ರಣಮ್ಯ ಕೃತಾಂಜಲಿಃ ॥೧॥ 
ನಾರದ ಉವಾಚ ೩. 
ನಷ್ಟಾ ಮೇ ಸಂಶಯಾಃ ಸರ್ವೇ ಪ್ರಸಾದಾದ್ಭಗವಂಸ್ತವ । 
ವಾಸುದೇವಸ್ಯ ಮಾಹಾತ್ಮ್ಯಂ ಮಯಾಧಿಗತಮಂಜಸಾ ॥೨॥ 
ಕಂಚಿತ್ಯಾಲವಿಹೈವಾಹಂ ತಪಃ ಕುರ್ವಂಸ್ಕ್ವೈಯಾ ಸಹ । 
ಶೃಣ್ವಂಶ್ಚ ನಿತ್ಯಂ ಜ್ಞ್ಞಾನಾದಿ ಕರಿಷ್ಯೇ ಹೆಕ್ಟಮಾತ್ಮನಃ TENT 
ಸ್ಕಂದ ಉವಾಚ :-- 
ಇತ್ಯುಕ್ತ್ವಾ ನಾರದಸ್ತತ್ರ ತೇನ ಚಾಪೈನುಮೋದಿತಃ । 
ಉವಾಸ ದಿವ್ಯವರ್ಷಾಣಾಂ ಸಹಸ್ರಂ ಸ ತಪಶ್ಚರನ್‌ 1೪॥ 
ಶುಶ್ರಾನ ಚಾನುದಿನಸಂ ಯಥಾಕಾಲಂ ಹರೇರರ್ಮುಖಾತ್‌ । 
ಧರ್ಮಜ್ನಾನಾನ್ಯಥ ಪ್ರಾಪೆ ಪಕ್ಕತಾಂ ತತ್ರ ಯೋಗಿರಾಟ್‌ ॥೫॥ 
ಕನ್ನಡದ ಅನುವಾದ 
ಶ್ರೀನರನಾರಾಯಣಸ್ತುತಿನಿರೂಪಣ 

೧. ಸ್ಮಂದನು ಹೇಳುತ್ತಾನೆ:--ಧರ್ಮವನ್ನೊಳಗೊಂಡ ಭಗವಂತನ 
ಈ ವಚನಗಳನ್ನೆಲ್ಲ ಕೇಳಿ ತನ್ನ ಸಂಶಯವೆಲ್ಲ ಪರಿಹಾರವಾಗಲು ನಾರದಮುಫಿಯು 
ಪ್ರಣಾಮಮಾಡಿ ಕೈಮುಗಿದುಕೊಂಡು ಹೀಗೆ ಬಿನ್ನವಿಸಿದನು ;-- 

೨. ನಾರದನು ಹೇಳುತ್ತಾನೆ: ಎಲ್ಫೈ ಭಗವಂತನೇ! ನಿನ್ನ ಪ್ರಸಾದ 
ದಿಂದ ನನ್ನ ಸರ್ವಸಂಶಯಗಳೂ ನಷ್ಟವಾದುವು. ವಾಸುದೇವನ ಮಾಹಾತ್ಮ ಕನ 
ನನಗೆ ಪೂರ್ಣವಾಗಿ ತಿಳಿಯಬಂದಿತು. 

೩. ಕೆಲವುಕಾಲದವರೆಗೆ ನಾನು ಇಲ್ಲಿಯೇ ನಿನ್ನೊಡನೆ ತಪಸ್ಸುಮಾಡು 
ತ್ತಲೂ, ನಿತ್ಯವೂ ನಿನ್ನಿಂದ ಭಗವದ್ವಿಷಯಗಳನ್ನು ಕೇಳಿ ತಿಳಿದುಕೊಳ್ಳುತ್ತಲೂ 
ನನ್ನ ಜ್ಞಾ.ನಾದಿಗಳನ್ನು ಪಕ್ವಮಾಡಿಕೊಳ್ಳುತ್ತೇನೆ.?' 

೪. ಸ್ಪಂದನು ಹೇಳುತ್ತಾನೆ: ಈ ರೀತಿಯಾಗಿ ಹೇಳಿ ಆ ನಾರದನು 
ಚ ನಾರಾಯಣನಿಂದಲೂ ಅನುಮೋದನಹೊಂದಿ ದಿವ್ಯಸಹಸ್ರವರ್ಷಕಾಲ 
ತಪಸ್ಸುಮಾಡುತ್ತ ಅಲ್ಲಿಯೇ ವಾಸಮಾಡಿದನು. 

೫. ಅಲ್ಲಿ ಅನುದಿನವೂ ಶ್ರೀಹರಿಯ ಮುಖದಿಂದ ತಕ್ಕಕಾಲ ಒದಗಿ 


೪೨೬ ಶ್ರೀ ಸ್ಕಾಂದಮಹಾಪುರಾಣಂ 


ಸ್ನೇಹಂ ಚ ಪರಮಂ ಪ್ರಾಪ ಸ ಶ್ರೀಕೃಷ್ಣೇನಖಲಾತ್ಮನಿ 1 


ಗುಣಗಾನಪರೋ ನಿತ್ಯಮಾಸೆ ಭಾಗವತಾಗ್ರಣೀಃ ॥೬॥ 
ಭಕ್ತಿನಿಷ್ಕಾಪರಾಂ ಪ್ರಾಪಸ್ತಮಥ ತಂ ಸಿದ್ಧಯೋಗಿನಂ । 
ಉವಾಚ ಭಗವಾನ್‌ ಪ್ರೀತಃ ಶ್ರೇಯಸ್ಕತ್ಸರ್ವದೇಹಿನಾಂ ॥೭॥ 


ಶ್ರೀ ನಾರಾಯಣ ಉವಾಚ: 
ಸಿದ್ಧೋಸಸಿ ತ್ವಂ ಮಹರ್ಷೇಂದ್ಯ ಗಚ್ಛ ಲೋಕಹಿತಂ ಕುರು । 


ಏಕಾಂತಧರ್ಮಂ ಸರ್ವತ್ರ ಪ್ರನರ್ತಯಿತುಮರ್ಹಸಿ HC 
ಸ್ಕಂದ ಉವಾಚ: 

ಇತ್ಯಾಜ್ಞಾಂ ಶಿರಸಾ ತಸ್ಯ ಸ ಆದಾಯ ಜಗದ್ಗುರೋಃ 1 

ಗಚ್ಛಂಸ್ತತಶ್ಹಾಸ್ತೌಷೀತ್‌ ಪ್ರಣಮ್ಯ ಪ್ರಾಂಜಲಿಃ ಸ್ಥಿತಃ ॥೯॥ 
ನಾರದ ಉವಾಚ ೩. 


ನಮೋ ನಮಸ್ತೇ ಭಗನನ್‌ ಜಗದ್ಗುರೋ 
ನಾರಾಯಣಾಃಪ್ರಾಕೃತ ದಿವ್ಯಮೂರ್ತೆೇ । 
ಅನಂತಕಲ್ಯಾಣಗುಣಾಕರಸ್ತ್ಟಂ 
ದಾಸೇ ಮಯಿ ಪ್ರೀತಿಕರಃ ಸದಾ ಸ್ಯಾಃ Hoon 
ಬಂದಾಗ ಧರ್ಮಜ್ಞಾ ನಾದಿಗಳನ್ನು ಕೇಳಿ ತಿಳಿದುಕೊಂಡನು. ಅನಂತರದಲ್ಲಿ 
ಆ ಯೋಗಿರಾಜನು ಯೋಗದಲ್ಲಿ ಪಕ್ವತೆಯನ್ನು ಪಡೆದನು. 

೬. ಅವನು ಅಖಿಲಾತ್ಮನಾದ ಶ್ರೀಕೃಷ್ಣನಲ್ಲಿ ಪರಮಪ್ರೀತಿಯನ್ನು ಹೊಂದಿ 
ದನು. ಆ ಭಾಗವತಾಗ್ರಣಿಯು ಸದಾ ಆ ಭಗವಂತನ ಗುಣಗಾನದಲ್ಲಿಯೇ 
ನಿರತನಾದನು. 

೭. ಪರಮಶ್ರೇಷ್ಠವಾದ ಭಕ್ತಿನಿಸೆಯನ್ನು ಪಡೆದು ಸಿದ್ಧಯೋಗಿಯಾದ 
ಅವನನ್ನು ಕುರಿತು ಸರ್ವದೇಹಿಗಳಿಗೂ ಶ್ರೇಯಸ್ಸನ್ನುಂಟುಮಾಡುವವನಾದ 
ಭಗವಂತನು ಪ್ರೀತನಾಗಿ ಹೀಗೆ ನುಡಿದನು: 

೮. ಶ್ರೀನಾರಾಯಣನು ಹೇಳುತ್ತಾನೆ: «ಆ ಎಲ್ಲೆ ಮಹರ್ಷಿಯೇ! 
ಈಗ ನೀನು ಸಿದ್ಧನಾಗಿದ್ದೀಯೆ. ಹೋಗು; ಲೋಕಹಿತವನ್ನು ಮಾಡು. ಎಲ್ಲ 
ಕಡೆಯೂ ಏಕಾಂತ (ಭಕ್ತಿ) ಧರ್ಮವನ್ನು ಪ್ರಸಾರಮಾಡು.?' 

೯. ಸ್ಪಂದನು ಹೇಳುತ್ತಾನೆ: ಆ ಜಗದ್ಗು ರುವಿನ ಈ ಆಜ್ಞೆಯನ್ನು 
ಶಿರಸ್ಸಿನಲ್ಲಿ ಧರಿಸಿ ಹೊರಡುವವನಾಗಿ ನಾರದಮುನಿಯು ಅವನಿಗೆ ಪ್ರಣಾಮ 
ಮಾಡಿ ಕೈಮುಗಿದು ನಿಂತುಕೊಂಡು ಅವನನ್ನು ಹೀಗೆ ಸ್ತುತಿಸಿದನು: 

೧೦. ನಾರದನು ಸ್ತುತಿಸುತ್ತಾನೆ:-- ೯ ಭಗವಂತಾ! ನಿನಗೆ ನಮಸ್ಕಾರವು! 
ಜಗದ್ಗುರುವೇ, ನಾರಾಯಣಾ! ನೀನು ಅಪ್ರಾಕೃತವಾದ ದಿವ್ಯಮೂರ್ತಿ 


ಏಕತ್ರಿ೦ಂಶೋ9ಧ್ಯಾಯಃ ೪೨೭ 


ತ್ವಂ ವಾಸುದೇವೋಸಸಿ ಜಗನ್ನಿವಾಸಃ 

ಕ್ಲೇಮಾಯ ಲೋಕಸ್ಯ ತಪಃ ಕರೋಷಿ । 
ಯೋಗೇಶ್ವ್ಚರೇಶೋಪಶಮಸ್ಥ ಆತ್ಮಾ 

ರಾಮಾಧಿಪಸ್ತ್ಯಂ ಪರಹಂಸಸದ್ಗುರುಃ ॥ ೧0 
ವಿಭುರ್ಜುಷೀಣಾಮೃಷಭೋ್ಸರಾತ್ಮಾ 

ಜೀವೇಶ್ವರಾಣಾಂ ಚ ನಿಯಾಮುಕೋಸಿ । 
ಸಾಕ್ಷೀ ಮುಹಾಪೂರುಷ ಆತ್ಮತಂತ್ರಃ 

ಕಾಲೋಂಭವದ್ಯದ್ಧ ಎಕಂಬೇರ್ಮಹಾಂಶ್ಚ i ೧೨ ॥ 
ಸರ್ಗಾದಿಲೀಲಾಂ ಜಗತಾಂ ತೈಮಾಶ 

ಕರೋಷಿ ಮಾಯಾಪುರುಷಾತ್ಮನೈವ । 
ತಥಾಪ್ಯಕರ್ತಾ ನನು ನಿರ್ಗುಣೋಸಿ 

ಭೂಮಾಪರಬ್ರಹ್ಮ ಪರಾತ್ಬರಶ್ಚ ॥ ೧೩ ॥ 
ಸತ್ಯಃ ಸ್ವಯಂ ಜ್ಯೋತಿರತರ್ಕ್ಯಶಕ್ತಿ 

ಸ್ವಂ ಬ್ರಹ್ಮೆಭೂತಾತ್ಮವನಿಚಿಂತ್ಯ ಮೂರ್ತಿಃ । 





ಯುಳ್ಳವನು; ಅನಂತಗಳಾದ ಕಲ್ಯಾಣಗುಣಗಳಿಗೆ ನೆಲೆಯಾದವನು. ದಾಸನಾದ 
ನನ್ನಲ್ಲಿ ನೀನು ಸದಾ ಪ್ರೀತಿಯುಳ್ಳ ವನಾಗಿರು. 

೧೧. ನೀನು ವಾಸುದೇವನು; ಜಗನ್ನಿವಾಸನು. ಲೋಕದ ಕ್ಷೇಮಕ್ಕಾಗಿ 
ತಪಸ್ಸುಮಾಡುತ್ತಿರುವೆ. ಯೋಗೇಶ್ವರರಿಗೆಲ್ಲ ಈಶ್ವರನಾದವನು ನೀನು. ಉಸಶಮ 
ಭಾವದಲ್ಲಿರುವವನು ನೀನು. ನೀನೇ ಆತ್ಮನು. ರಾಮಾಧಿಪತಿಯೂ, ಪರಮ 
ಹಂಸನೂ, ಸದ್ಗುರುವೂ ನೀನೇ ಆಗಿರುವೆ. 

೧೨. ನೀನು ವಿಭುವು, ಖಷಿಗಳಲ್ಲೆಲ್ಲ ಶ್ರೇಷ್ಠನು; ಅಕ್ಬರಾತ್ಮನು. 
ಜೀವೇಶ್ವರರೆಲ್ಲರಿಗೂ ನೀನು ನಿಯಾಮಕನಾಗಿದ್ದೀಯೆ. ನೀನು ಸಾಕ್ಷಿಯು, 
ಮಹಾಪುರುಷನು, ಆತ್ಮತಂತ್ರನು. ನಿನ್ನ ಹುಬ್ಬುಗಂಟಿನಿಂದಲೇ ಮಹತ್ತಾದ 
ಕಾಲವು ಉದ್ಭವಿಸಿತು. 

೧೩. ಎಲ್ಫೈ ಈಶನೇ! ನೀನು ಮಾಯಾಪುರುಷಸ್ವರೂಪದಿಂದಲೆ ಜಗತ್ತು 
ಗಳ ಸೃಷ್ಟಿ ಮೊದಲಾದ ಲೀಲೆಯನ್ನು ನಡೆಸುತ್ತೀಯೆ. ಹಾಗಾದರೂ ನೀನು 
ಅಕರ್ತನೇ ಸರಿ. ನಿರ್ಗುಣನೂ, ಎಲ್ಲಕ್ಕೂ ದೊಡ್ಡ ವನೂ, ಪರಬ್ರಹ್ಮನೂ, 
ಪರಾತ್ಸರನೂ ಆಗಿದ್ದೀಯೆ. 

೧೪. ಮಹಾವ್ರತಾಚಾರ್ಯಾ! ಮಹಾಮುನೀಂದ್ರಾ! ಕಂದರ್ಪನ ದರ್ಪ 
ವನ್ನು ಅಪಹರಿಸುವ ಮಹಾ ಪ್ರತಾಪಶಾಲಿಯೇ! ಸತ್ಯಸ್ವರೂಪನು ನೀನೇ; 


೪೨೮ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಬೃಹದ್ವ ತಾಚಾರ್ಯ ಮಹಾನುಖನೀಂದ್ರ 

ಕಂದರ್ಪದರ್ಪಾಪಹರಪ್ರತಾಪ ॥ ೧೪ ೫ 
ತಪಸ್ವಿನಾಂ ಯೇ ರಿಪವಃ ಪ್ರಸಿದ್ಧಾಃ 

ಕ್ರೋಧೋ ರಸೋ ಮತ್ಸರಲೋಭಮುಖ್ಯಾಃ । 
ಅಪ್ಯಾಶ್ರಮಂ ತೆೀಸಿ ಕದಾಪಫಿ ವೇಷ್ಟುಂ 

ನೇಮಂ ಕ್ಸಮಾ ಹ್ಯೇಷ ತವ ಪ್ರತಾಪಃ ॥ ೧೫ ॥ 
ಛಂದೋಮಯೋ ಜ್ಞ್ಞಾನಮಯೋಂಮೃತಾಧ್ವಾ 

ಧರ್ಮಾತ್ಮಕೋ ಧರ್ಮಸರ್ಗಾಭಿಪೋಷ್ಟಾ । 
ಉನ್ಮೂಲಿತಾಧರ್ಮಸರ್ಗೋ ಮಹಾತ್ಮಾ 

ತೈಮುವ್ಯಯಶ್ನಾಕಯೋವ್ಯಕ್ತ ಬಂಧುಃ ॥ O೬ 
ನಿರ್ದೋಷರೂಪಸ್ಯ ತವಾಂಖಲಾಃ ಕ್ರಿಯಾಃ 

ಭವಂತಿ ವೈ ನಿರ್ಗುಣಾ ನಿರ್ಗುಣಸ್ಯ | 
ಧರ್ಮಾರ್ಥಕಾಮೇಸಪ್ಪುಭಿರರ್ಚನೀಯ 

ಸ್ಪೃಮಿಸಾಶ್ಚರೋ ನಾಥ ಮುಮುಕ್ಸು ಭಿಶ್ಚ ॥ ೧೭॥ 


ಸ 
ವೆ ಲೆ 
ಸ್ವರೂಪವನ್ನೈದಿದವರಿಂದ ಚಿಂತಿಸಲ್ಪಡುವ ಮೂರ್ತಿಯುಳ್ಳವನು. 


೧೫. ತಪಸ್ವಿಗಳಿಗೆ ಶತ್ರುಗಳೆಂದು ಯಾವುವು ಪ್ರಸಿದ್ಧವಾಗಿರುವುವೋ 
ಆ ಕ್ರೋಧ, ರಸ (ರಾಗ), ಮತ್ಸರ ಲೋಭ ಮೊದಲಾದುವು ಯಾವೊಮ್ಮೆಯೂ 
ನಿನ್ನ ಈ ಆಶ್ರಮವನ್ನೇ ಆದರೂ ಆವರಿಸಲು ಸಮರ್ಥಗಳಾಗಿಲ್ಲ. ನಿನ್ನ 
ಪ್ರತಾಪವು ಹೀಗಿರುವುದು. 

೧೬. ನೀನು ಛಂದೋಮ ಯನು; ಜ್ಞಾನಮಯನು; ಅಮೃತತತ್ವಕ್ಕೆ 
ಮಾರ್ಗವಾಗಿರುವವನು ; ಧರ್ಮಾತ್ಮನು; ಧರ್ಮಸೃಷ್ಟಿಯನ್ನು ಚೆನ್ನಾಗಿ 
ಪೋಷಿಸುವವನು; ಅಧರ್ಮಸೃಷ್ಟಿಯನ್ನು ಬೇರು ಸಹಿತ ಕಿತ್ತೈಸೆಯುವವನು ; 
ಮಹಾತ್ಮನು; ಅವ್ಯಯನು (ನಾಶರಹಿತನು); ಅಕ್ಬಯನು; ಮತ್ತು ಅವ್ಯಕ್ತ 
ಬಂಧುವು. 

೧೭. ನಿರ್ದೋಷರೂಪನ್ಕೊ, ನಿರ್ಗುಣನೂ ಆಗಿರುವ ನಿನ್ನ ಸಮಸ್ತ 
ಕ್ರಿಯೆಗಳೂ ನಿರ್ಗುಣ (ಗುಣಾತೀತ)ಗಳೇ ಆಗುತ್ತವೆ. ನಾಥಾ! ಧರ್ಮಾರ್ಥ 
ಕಾಮಗಳನ್ನ ಪೇಕ್ಸಿಸುವವರಿಂದಲೂ, ಮೋಕ್ಸಾಪೇಕ್ಬಿಗಳಿಂದಲೂ ಅರ್ಚನೆ 
ಹೊಂದಲರ್ಹನಾದ ಈಶ್ವರನೇ ನೀನು. 


ಯಂಜ್ಯೋತಿಯು ; ಇಷ್ಟೆಂದು ಊಹಿಸಲಾಗದಷ್ಟು ಶಕ್ತಿಯುಳ್ಳವನು; ಬ್ರಹ್ಮ 


ಏಕತ್ರಿಂಶೋರಧ್ಯಾಯಃ 


ತ್ವಂ ಕಾಲಮಾಯಾಯಮಸಂಸ್ಕೃತಿಭ್ಯೋ 
ಮೆಹಾಭೆಯಾತ್ಛಾತುಮೇಕಃ ಸಮರ್ಥಃ । 
ಭಕ್ತಾಸರಾಧಾನನನೇಕ್ಷಮಾಣೋ 
ಮಹಾದಯಾಲುಃ ಕಿಲ ಭಕ್ತವತ್ಸಲಃ ॥ ೧೮॥ 
ಧೃತಾನತಾರಸ್ಯ ಹಿ ನಾಮುಮಾತ್ರಂ 
ರೂಪಂ ಚವಾಯಃಸ್ತ ತೇಷಂತಕಾಲೇ | 
ಸೋಸಿ ಪ್ರಭೋ ಘೋರಮಹಾಘಸಂಘಾನ್‌ 
ಸದ್ಯೋ ವಿನುಕ್ತೋ ದಿನಮಾಶು ಯಾತಿ ॥ ೧೯॥ 
ತೆಂ ತ್ವಾಂ ವಿಹಾಯಾಂತ್ರ ತು ಯೋ ಮನುಷ್ಯೋ 
ದೇಹೇ ತ್ರಿಧಾತಾವಸಿ ದೈಹಿಕೇಷು । 
ಜಾಯಾತ್ಮಜಜ್ಞಾತಿಧನೇಷು ಸಜ್ಜತೇ 
ಸ ಮಾಯಯಾ ವಂಚಿತೆ ಏವ ಮೂಢಃ ॥ ೨೦॥ 
ದೃಕ್ತಿಯೋಗ್ಯೋ ನರದೇಹ ಏನ 
ಯಂ ಕಾಮಯಂತೇಂಪಿ ಚ ನಾಕಸಂಸ್ಕಾಃ । 
ತ್ಯ ದೃಕ್ತಿಹೀನಂ ಹಿ ದಿವೋಪಿ ಸೌಖ್ಯಂ 
ಅಹೆಂ ತು ಜಾನೇ ನರಕೇಣ ತುಲ್ಯಂ ॥೨೧॥ 

೧೮. ಕಾಲಮಾಯೆ, ಯಮ, ಮತ್ತು ಸಂಸಾರಗಳಿಂದಲೂ ಮಹಾಭಯ 
ದಿಂದಲೂ ಕಾಪಾಡುವುದಕ್ಕೆ ನೀನೊಬ್ಬನೇ ಸಮರ್ಥನಾಗಿದ್ದೀಯೆ. ಭಕ್ತರ 
ಅಸರಾಧಗಳನ್ನು ಗಮನಕ್ಕೆ ತಂದುಕೊಳ್ಳದ ದಯಾಳುವೂ, ಭಕ್ತವತ್ಸಲನೂ 
ಆಗಿದ್ದೀಯೆ. 

೧೯. ಎಲ್ಫೈ ಪ್ರಭುವೇ! ಅವನತಾರಗಳನೆ ತ್ರಿದ ನಿನ್ನ ನಾಮಮಾತ್ರವ 
ನ್ನಾಗಲಿ, ರೂಪವನ್ನಾಗಲಿ ಯಾವನು ಕೊನೆಗಾಲದಲ್ಲಿ ಸ್ಮರಿಸುವನೋ ಅವನು 
ಕೂಡ ಘೋರವಾದ ಮಹಾಪಾಪಸಮೂಹ ದಿಂದ ತಕ್ಷಣವೆ ಬಿಡುಗಡೆಹೊಂದಿ 
ಬೇಗನೆ ಸ್ವರ್ಗವನ್ನೈದುತ್ತಾನೆ. 

೨೦. ಆರೀತಿಯ ಮಹಿಮೆಯುಳ್ಳ ನಿನ್ನನ್ನು ಬಿಟ್ಟು ಯಾವ ಮನುಷ್ಯನು 
ದೇಹದಲ್ಲಿಯೂ, ದೈಹಿಕವಾದ ಮೂರುಧಾತುಗಳಲ್ಲಿಯ್ನೂ ಹೆಂಡತಿ, ಮಕೆಳು, 
ಜಾ ಸತಿಗಳು, ಧನ-- ಇವುಗಳಲ್ಲಿಯೂ ಮನಕೊಟ್ಟು ಆಸಕ್ತ ಕೈನಾಗಿರುವನೋ 
ಆ '`ೂಢನು ಮಾಯೆಯಿಂದ ಜೋಸತನಿಂದಿದವಕೇ ಸರಿ. 

೨೧. ಫಿನ್ನ ಭಕ್ತಿಗೆ ಯೋಗ್ಯವಾದುದು ನರದೇಹವೊಂದೇ ಸರಿ. ಸ್ವರ್ಗ 
ದಲ್ಲಿ ನೆಲಸಿರುವವರು ಕೂಡ ಆ ನರದೇಹೆವನ್ನು ಅಪೇಕ್ಷಿಸುತ್ತಾರೆ. ನಿನ್ನ 
ಭಕ್ತಿಯಿಲ್ಲದಿರುವ ಸ್ವರ್ಗದ ಸೌಖ್ಯವೂ ಕೂಡ ನರಕಕ್ಕೆ ಸಮಾನವೆಂದು ನಾನು 
ತಿಳಿಯುತ್ತೇನೆ. 


೪೩೦ ಶ್ರೀ ಸ್ಯಾಂದಮಹಾಪುರಾಣಂ 


ತಪಸ್ತ್ರಿಲೋಕ್ಯಾಃ ಕುರುಷೇ ಸುಖಾಯ 

ತತ್ರಾಪಿ ತೇ ಭಾರತವಾಸಿಪುಂಸು । 
ಅನುಗ್ರಹೋ ಭೂರಿತರೋ ಯದತ್ರ 

ಕೃತಾವತಾರೋ ವಿಚರನ್ವಿರಾಜಸೇ ॥ ೨೨ ॥ 
ತಸ್ಯಾಶ್ರಯಂ ಯೇ ತವ ನಾತ್ರ ಕುರ್ವತೇ 

ತ ಏವ ಶಾಸ್ತ್ರೇಷು ಮತಾಃ ಕೃತಘ್ನ । 
ಅತಸ್ತವೈಕಾಶ್ರಯಮೇವ ಬಾಢಂ 

ಕುರ್ವತ್ಯಜಸ್ರಂ ಮಯಿ ತೇಂಸ್ತು ತುಪ್ಪಿಃ ॥ ೨೩ ॥ 

ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಶಿತಾಯಾಂ 


ದ್ವಿತೀಯೇ ವೈಷ್ಣವಖಂಡೇ ಶ್ರೀವಾಸುದೇವಮಾಹಾತ್ಮ್ಯೇ " ಶ್ರೀನರನಾರಾಯಣ 
ಸ್ತುತಿನಿರೂಪಣಂ ನಾಮ್ಮೆಕತ್ರಿಂಶೋಂಧ್ಯಾಯಃ 








೨೨. ಮೂರು ಲೋಕಗಳ ಸುಖಕ್ಕಾಗಿಯೆ ನೀನು ತಪಸ್ಸುಮಾಡುತ್ತಿ 
ದ್ದೀಯೆ. ಅದರಲ್ಲಿಯೂ ಭಾರತವಾಸಿಗಳಾದ ಪುರುಷರಲ್ಲಿ ನಿನಗೆ ಅನುಗ್ರಹವು 
ಬಹಳ ಹೆಚ್ಚಾಗಿದೆ. ಆದುದರಿಂದಲೇ ಇಲ್ಲಿ ಅನತಾರಮಾಡಿ ಓಡಾಡುತ್ತ 
ವಿರಾಜಿಸುತ್ತಿದ್ದೀಯೆ. 

೨೩. ಅಂತಹ ನಿನ್ನನ್ನು ಯಾರು ಆಶ್ರಯಮಾಡುವುದಿಲ್ಲವೋ ಅವರೇ 
ಶಾಸ್ತ್ರಗಳಲ್ಲಿ ಕೃತಫ್ಲೆರೆಂದು ಭಾವಿಸಲ್ಪಟ್ಟಿರುವರು. ಆದುದರಿಂದ ಯಾವಾಗಲೂ 
ನಿಜವಾಗಿ ಸಿನ್ನೊಬ್ಬನನ್ನೇ ಏಕೈಕ ಆಶ್ರಯವಾಗಿ ಮಾಡಿಕೊಂಡಿರುವ ನನ್ನಲ್ಲಿ 
ನಿನಗೆ ಸಂತುಷ್ಟಿಯುಂಟಾಗಲಿ. 3 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ ಶ್ರೀವಾಸುದೇವ 
ಮಾಹಾತ್ಮ್ಮ್ಯದಲ್ಲಿ 5 ಶ್ರೀನರನಾರಾಯೆ ಣಸ್ತುತಿನಿರೂಪಣ?? ನೆಂಬ 
ಮೂವತ್ತೊಂದನೆಯ ಅಧ್ಯಾಯವು ಮೂಗಿದುದು 


॥ ಶ್ರೀಃ ॥ 
ಅಥ ದಾ ಿತ್ರಿಂಶೋಧ್ಯಾಯಃ 
ಗ್ರಂಥಸಂಪ್ರವಾಯಪ್ಪ ವತಿ ನಿರೂಪಣ 


ಸ್ಕಂದ ಉವಾಚ :-.. ಹ 
ಇತಿ ಸ್ತುತ್ವಾ ತಮಿತಾಶಾನಂ ನಾರದಃ ಸ ಯಂಚೌ ತತಃ । 
ಶಮ್ಯಾಪ್ರಾಸಾಭಿಧಂ ಬ್ರಹ್ಮನ್‌ ವ್ಯಾಸಸ್ಯಾಶ್ರಮಮಾದಿತಃ non 
ಸಾದರಂ ಮಾನಿತಸ್ತೇನ ಪ್ರತ್ಯುತ್ನಾನಾಸನಾದಿಭಿಃ । 
ತಸ್ಮಾ ಏಕಾಂತಿಕಂ ಧರ್ಮಂ ಪ್ರಾಹ ಜಿಜ್ಞಾಸನೇ ಸಚೆ ॥೨॥ 


ತತೋ ಬ್ರಹ್ಮಸಭಾಂ ಗತ್ವಾ ಬ್ರಹ್ಮಣಃ ಶೃಣ್ವತೋ ಮುನಿಃ । 

ದೇವಾನ್‌ ಸಿತ್ಯೂನ್‌ ಮಹರ್ಷಿೀಂಶ್ಚ ತತ್ರಸ್ಮಾಂಸ್ಥಮುಪಾದಿಶತ್‌ ॥೩॥ 

ತತ್ರ ಸ್ಥಿತೋ ಭಾಸ್ಕರಶ್ನ ಧರ್ಮಮೇತಂ ಪುನರ್ಮುನೇ 

ಶುಶ್ರಾವನಾರದಾತ್ಸರ್ವಂ ಶೃತಂ ನಾರಾಯಣಾತ್ಪುರಾ ॥೪॥ 

ಸಪ್ರಾಹಾತ್ಮಾಗ್ರಯಾಯಿಭ್ಯೋ ವಾಲಖಲ್ಯೇಭ್ಯ ಆದರಾತ್‌ । 

ಮೇರೌ ತೇ ಸಂಗತಾನ್‌ ದೇವಾನ್‌ ಇಂದ್ರಾದೀಂಶ್ಚ ನೃಶಾಮಯನ್‌ ॥ 

ಕನ್ನಡದ ಅನುವಾದ 

ಗ್ರಂಥಸಂಪ್ರದಾಯಸಪ್ರವೃತ್ತಿನಿರೂಪಣ 

೧. ಸ್ವಂದನಿಂತೆಂದನು:- ಎಲ್ಫೈ ಬ್ರಾಹ್ಮಣನೇ! ಹೀಗೆ ಆ ಈಶನನ್ನು 
ಸ್ತುತಿಸಿದ ಬಳಿಕ ಆ ನಾರದನು ಶಮ್ಯಾಪ್ರಾಸವೆಂಬ ವ್ಯಾಸನ ಆಶ್ರಮಕ್ಕೆ ಹೋಗಿ 
ಸೇರಿದನು. 

೨. ಆ ವ್ಯಾಸನಿಂದ ಪ್ರತ್ಯುತ್ಥಾನ (ಎದ್ದುಬಂದು ಎದುರುಗೊಳ್ಳುವುದು), 
ಆಸನ (ಪೀಠ ಕೊಡುವುದು) ಮೊದಲಾದ ರೀತಿಗಳಿಂದ ಆದರಪೂರ್ವಕವಾಗಿ 
ಸನ್ಮಾನಹೊಂದಿ ಜಿಜ್ಞಾಸುವಾದ (ತಿಳಿಯಬೇಕೆಂದು ಬಯಸುವ) ಅವನಿಗೆ 
ಏಕಾಂತಿಕಧರ್ಮವನ್ನು ಹೇಳಿದನು. 

೩. ಆಮೇಲೆ ಬ್ರಹ್ಮಸಭೆಗೆ ಹೋಗಿ ಬ್ರಹ್ಮನು ಆಲಿಸುತ್ತಿರಲಾಗಿ 
ಅವನೆದುರಿಗೆ, ಅಲ್ಲಿ ನೆರೆದಿದ್ದ ದೇವತೆಗಳಿಗೂ, ಪಿತೃಗಳಿಗೂ, ಮಹರ್ಷಿಗಳಿಗೂ 
ಆ ಮುನಿಯು ಆ ಧರ್ಮವನ್ನು ಉಪದೇಶಿಸಿದನು. 

೪. ಎಲೈ ಮುನಿಯೇ! ಅಲ್ಲಿದ್ದ ಸೂರ್ಯನು ಪೂರ್ವದಲ್ಲಿ ನಾರಾಯಣ 
ನಿಂದ ಕೇಳಿ ತಿಳಿದಿದ್ದ ಈ ಧರ್ಮವೆಲ್ಲವನ್ನೂ ಮತ್ತೆ ನಾರದನಿಂದ ಕೇಳಿದನು. 

೫. ಅವನು (ಸೂರ್ಯನು) ತನ್ನ ಮುಂದುಗಡೆ ಹೋಗುವವರಾದ 
ವಾಲಖಿಲ್ಯರಿಗೆ ಆದರದಿಂದ ಆ ಧರ್ಮವನ್ನು ಬೋಧಿಸಿದನು. ಅವರು ಮೇರು 
ವಿನಲ್ಲಿ ಸೇರಿದ್ದ ಇಂದ್ರಾದಿ ದೇವತೆಗಳಿಗೆ ಅದನ್ನು ತಿಳಿಸಿದರು. 


೪೩೨ ಶ್ರೀ ಸ್ಮ್ಯಾಂದೆವುಹಾಪುರಾಣಂ 


ಟ್ರ 


ತೇಭ್ಯೋಸಿತೋ ಮುನಿಃ ಶೃತ್ವಾ ಧರ್ಮಮೇತಂ ದ್ವಿಜೋತ್ತಮ । 


ಪಿತೃಭ್ಯಃ ಕಥಯಾಮಾಸ ಪಿತೃಲೋಕಂ ಗತಃ ಕ್ವಚಿತ್‌ HW 
ಪಿತರಸ್ತೇ ತ್ವರ್ಯಮಾದ್ಯಾ ಊಜಿರೇ ಶೆಂತನುಂ ನೃಪಂ । 

ಸ ಭೀಷ್ಮಾಯ ಸ್ವಪುತ್ರಾಯ ಕಥಯಾಮಾಸ ತತ್ತ್ವತಃ Hah 
ಸೋಸಿ ಭಾರತಯುದ್ಧಾಂತೇ ಧರ್ಮುರಾಜಾಯ ಪೃಚ್ಛತೇ 1 

ಶಯಾನಃ ಶರಶಯ್ಯಾಯಾಂ ಪ್ರಾಹ ಸಂಸದಿ ಭೂಯಸಿ ॥೮॥ 
ತತ್ರ ಶೃತ್ವಾ ನಾರದೋಂಪಿ ಸ್ಥಿತಃ ಸದಸಿ ಸಾದರಂ ಟ 

ಕೈಲಾಸೇ ಶಂಕರಂ ಪ್ರಾಹ ಸ ಚ ಮಾಂ ಮುನಿಸತ್ತಮ Hen 
ಮಯಾ ತೇ ಕಥಿತಂ ಬ್ರಹ್ಮನ್‌ ಸೃಚ್ಛತೇ ಧರ್ಮನರ್ಶಿನೇ। 
ಪಾತ್ರಾಯ್ಕೆತತ್ಪ್ರದಾತೆವ್ಯಮಿತಿ ಮಾಂ ಹಿ ಪಿತಾಬ್ರವೀತ್‌ ॥ ೧೦॥ 
ಯೇನ ಯೇನ ಶೃತಂ ಹ್ಯೇತನ್ಮಾಹಾತ್ಮ್ಯಂ ಸಾತ್ವತಾಂ ಪತೇಃ । 

ಸಸ ತಸ್ಮಿನ್‌ ಪರಾಂ ಭಕ್ತಿಂ ಚಕಾರ ಸ್ವನಿಮುಕ್ತಯೇ ॥ ೧೧॥ 


ಯುಧಿಷ್ಮಿರೋಪಿ ರಾಜರ್ಷಿಃ ಶೃತ್ವಾ ಭೀಷ್ಮೇಣ ಕೀರ್ತಿತಂ 1 

ಮಾಹಾತ್ಮ 39 ದೇನಕೀಸೂನೋರ್ಮುಮುಂದೇ ಭ್ರಾತೃಭಿಃ ಸಹ ॥ ೧೨ ೫ 
ಹ್ಮ ಎಲೈ ದ್ವಿಜೋತ್ತಮನೇ! ಅಸಿತಮುನಿಯು ಅವರಿಂದ ಈ ಧರ್ಮ 

ವನ್ನಾಲಿಸಿ ಯಾವಾಗಲೋ ಒಮ್ಮೆ ಪಿತೃಲೋಕಕ್ಕೆ ಹೋಗಿದ್ದವನು ಪಿತೃಗಳಿಗೆ 

ವಿವರಿಸಿ ಹೇಳಿದನು. 

೭. ಅರ್ಯಮನೇ ಮೊದಲಾದ ಆ ಪಿತೃಗಳು ಶಂತನುರಾಜನಿಗೆ ಹೇಳಿದರು. 
ಅವನು ತನ್ನ ಮಗನಾದ ಭೀಷ್ಮನಿಗೆ ಇದನ್ನು ಸಮಗ್ರವಾಗಿ ಹೇಳಿ ತಿಳಿಸಿದನು. 

೮-೧೦. ಅವನು ಕೂಡ ಭಾರತಯುದ್ಧದ ಕೊನೆಯಲ್ಲಿ ಶರಶಯ್ಯೆಯಲ್ಲಿ 
ಮಲಗಿಕೊಂಡು, ತನ್ನನ್ನು ಪ್ರಶ್ನೆಮಾಡಿದ ಧರ್ಮರಾಜನಿಗೆ ದೊಡ್ಡ ಸಭೆಯಲ್ಲಿ 
ವಿವರಿಸಿಹೇಳಿದನು. ಆ ಸಭೆಯಲ್ಲಿ ಆದರದಿಂದ ನಿಂತಿದ್ದ ನಾರದನು ಅಲ್ಲಿ ಆ 
ಧರ್ಮದವಿವರಣೆಯನ್ನಾಲಿಸಿ ಕೈಲಾಸಕ್ಕೆ ಹೋಗಿ ಶಂಕರನಿಗೆ ಹೇಳಿದನು. ಎಲ್ಫೆ 
ಮುನಿಶ್ರೇಷ್ಠನೇ! ಆ ನನ್ನ ತಂದೆಯು ಅದನ್ನೆ ನನಗೆ ತಿಳಿಸಿದನು. ಧರ್ಮದಲ್ಲಿ 
ನಡೆಯುವವನಾಗಿ ನನ್ನನ್ನು ಪ್ರಶ್ನೆಮಾಡಿದ ನಿನಗೆ ನಾನು ಅದನ್ನೇ ತಿಳಿಸಿದ್ದೇನೆ. 
ಇದನ್ನು ಸತ್ಪಾತ್ರನಾದವನಿಗೇ ತಿಳಿಸಬೇಕು” ಎಂದು ನಮ್ಮ ತಂದೆಯು ನನಗೆ 
ಹೇಳಿದ್ದಾನೆ. 

೧೧. ಸಾತ್ವತರಿಗೊಡೆಯನಾದ ಶ್ರೀವಾಸುದೀವನ ಈ ಮಾಹಾತ್ಮ್ಯವನ್ನು 
ಯಾರು ಯಾರು ಕೇಳಿದರೊ ಅವರೆಲ್ಲರೂ ತಮ್ಮ ತಮ್ಮ ಮುಕ್ತಿಗಾಗಿ ಅವನಲ್ಲಿ 
ಸರಮಭಕ್ತಿಯನ್ನಿಡುವವರಾದರು. 

೧೨. ರಾಜರ್ಷಿಯಾದ ಯುಧಿಷ್ಠಿರನು ಕೂಡ ಭೀಷ್ಮನು ವಿವರಿಸಿದ 





ದ್ಯಾತ್ರಿಂಶೋ$ಧ್ಯಾಯೆ 8 ಛಷ್ಟಿತ್ಟಿ 


ತಮಾತ್ಮನೋ ಮಾತುಲೇಯಂ ಸರ್ವಕಾರಣಕಾರಣಂ | 


ನಿಶಮ್ಯಾಶ್ಚರ್ಯಜಲಧೌ ನಿಮಮಜ್ಜ ಮಹಾಮತಿಃ ॥ ೧೩॥ 
ವಾಸುದೇವಾದಿಕಂ ವ್ಯೂಹಂ ವಾರಾಹಾದೀಂಶ್ಚ ಸರ್ವಶಃ । 
ಅವತಾರಾನಪಿ ನೃಪೋ ಮೇನೇಸ್ಕೈನ ರಮಾಪತೇಃ ॥ ೧೪ ॥ 
ತತಃ ಸಹಾನುಜೋ ರಾಜಾ ದಿವ್ಯಮಾನುಷನಿಗ್ರಹೇ । 

ಅತ್ಯಂತಂ ಭಕ್ತಿಮಾನ್‌ ಕೃಷ್ಣೇ ಬಭೂನ ದ್ವಿಜಸತ್ತಮ ॥ ೧೫॥ 
ಶೃತ್ತೇಮಾಂ ಚ ಕಥಾಂ ಸರ್ವೇ ಬ್ರಹ್ಮರಾಜಸುರರ್ಷಯಃ | 

ಸಭಾಯಾಂ ತತ್ರ ಯೇ ಚಾಸಂಸ್ಥೇಷ್ಯಭೂವನ್ಸನಿಸ್ಮಯಾಃ ॥ ೧೬ ॥ 
ಕೃಷ್ಣನೇವ ಪರಂ ಬ್ರಹ್ಮ ವಿದಿತ್ವಾ ತೇ ನಿರಾಕೃತಿ । 

ಭಕ್ತಿಂ ಪ್ರಪೇದಿರೇ ತಸ್ಮಿನ್‌ ಪ್ರಣಮಂತಸ,ಮಾದರಾತ್‌ ॥ ೧೭॥ 
ಇತ್ಸಂ ತಸ್ಯಾಸ್ತಿ ಮಾಹಾತ್ಮ್ಯಮತಸ್ಸ್ಪಮಪಿ ಸನ್ಮತೇ। 

ಸರ್ವಾತ್ಮನಾ ವಾಸುದೇವಂ ತಮೇವ ಭಜ ಭಕ್ತಿತಃ H ೮ 


ದೇವಕೀಪುತ್ರನ ಮಾಹಾತ್ಮ್ಯವನ್ನು ಕೇಳಿ ಸೋದರರೊಡನೆ ಬಹು ಆನಂದ 
ಹೊಂದಿದನು. 

೧೩. ತಮ್ಮ ಸೋದರಮಾವನ ಮಗನಾದ ಆ ಶ್ರೀಕೃಷ್ಣನು ಸರ್ವಕಾರಣ 
ಕಾರಣನಾದವನೆಂದು ಕೇಳಿ ಮಹಾಮತಿಯಾದ ಆ ಯುಧಿಷ್ಠಿರನು ಆಶ್ಚರ್ಯ 
ಸಮುದ್ರದಲ್ಲಿ ಮುಳುಗಿದನು. 

೧೪. ವಾಸುದೇವಾದಿ ವ್ಯೂಹಗಳನ್ನೂ, ವರಾಹಾದಿ ಅವತಾರಗಳನ್ನೂ 
ಎಲ್ಲವನ್ನೂ ರಮಾಪತಿಯಾದ ಅವನ ರೂಪಗಳನ್ನಾಗಿಯೇ ಆ ನೃಪನು 
ಅರಿತುಕೊಂಡನು. 

೧೫. ಎಲೈ ದ್ವಿಜಶ್ರೇಷ್ಠನೇ! ಆ ಬಳಿಕ ತಮ್ಮಂದಿರೊಡಗೂಡಿ ಆ ರಾಜನು 
ದಿವ್ಯಮಾನುಷವಿಗ್ರಹನಾದ ಶ್ರೀಕೃಷ್ಣನಲ್ಲಿ ಅತ್ಯಂತ ಭಕ್ತಿವಂತನಾದನು. 

೧೬. ಆ ಸಭೆಯಲ್ಲಿ ಯಾರು ಯಾರಿದ್ದರೋ ಅಂತಹ ಬ್ರಹ್ಮರ್ಸಿಗಳೂ, 
ರಾಜರ್ಷಿಗಳೂ, ದೇವರ್ಷಿಗಳೂ ಎಲ್ಲರೂ ಈ ಕಥೆಯನ್ನು ಕೇಳಿ ವಿಸ್ಮಯ 
ಹೊಂದಿದರು. 

೧೭. ಕೃಷ್ಣನೇ ನರಾಕೃತಿಯನ್ನು ತಾಳಿರುವ ಸರಬ್ರಹ್ಮನೆಂದು 
ತಿಳಿದು ಅವರು ಅವನಲ್ಲಿ ಭಕ್ತಿಯನ್ನು ಪಡೆದರು; ಅವನಿಗೆ ಪ್ರಣಾಮ 
ಮಾಡಿದರು. 

೧೮. ಎಲೈ ಸನ್ಮತಿಯೇ ! ಅವನ ಮಾಹಾತ್ಮ್ಮ್ಯವು ಈ ರೀತಿಯಾಗಿರುವುದು. 
ಆದುದರಿಂದ ನೀನು ಕೂಡ ಸರ್ವಪ್ರಕಾರದಿಂದ ಆ ವಾಸುದೇವನನ್ನೇ ಭಕ್ತಿ 
ಯಿಂದ ಭಜಿಸುತ್ತಿರು. 


ಭಳ ಶ್ರೀ ಸ್ಕಾಂದಮಹಾಪುರಾಣಂ 


ಶ್ರೀ ನಾಸುದೇವಮಾಹಾತ್ಮ್ಯಮೇತತ್ತೇ ಕಥಿತಂ ಮಯಾ । 
ದುರ್ವಾಸನೋಪಶಮನಂ ಭಗವದ್ಭಕ್ತಿವರ್ಧನಂ ॥೧೯॥ 
ಕಥಿತಾನಿ ಪುರಾಣೇಂತ್ರೆ ಮಯಾಖ್ಯಾನಾನಿ ಯಾನಿ ತೇ । 

ತೇಷಾಂ ಸಾರ ಇದಂ ಬ್ರಹ್ಮನ್‌ ನಿರ್ಮಥ್ಯೈವ ಸಮುದ್ಭೃತಃ 1೨೦॥ 
ನೇದೋಪನಿಷದಾಂ ಚೈತದ್ರಸೋ ವೈ ಸಾಂಖ್ಯಯೋಗಯೋಃ । 


ಪಂಚರಾತ್ರಸ್ಯ ಕೃತ್ಸ ಸ್ಯ ಧರ್ಮಶಾಸ್ತ್ರಸ್ಯ ಚಾನಘ ॥೨೧॥ 
ಧನ್ಯಂ ಯಶಸ್ಯಂ ಚಾಯಂಷಸ್ಯಮೇತತ್ಸರೆಮಮಂಗಲಂ | 
ಸಾಕ್ಸಾದ್ಬಗವತಾ ಗೀತಂ ಸರ್ವಾಭವ್ರವಿನಾಶನಂ 1 ೨೨ ॥ 
ಯ ಏತಚ್ಛೆ ಎಣುಯಾತ್ಸುಣ್ಯಂ ಕೀರ್ತಯೇದಥೆ ಯಃ ಷಠೇತ್‌ । 
ವಾಸುದೇವೇ ಭವೇತ್ರೇಷಾಮಚಲಾ ನಿರ್ಮಲಾ ಮತಿಃ ॥ ೨೩ ॥ 
ಭಕ್ತಾ ಏಕಾಂತಿಕಾಸ್ತೇ ಚ ಭವೇಯುಸ್ತಸ್ಯ ಮಾನವಾಃ । 

ಬ್ರಹ್ಮರೂಪಾ ವ್ರಜಂತ್ಯಂತೇ ಬ್ರಹ್ಮಧಾಮ ತಮಃಪೆರಂ ॥ ೨೪ ॥ 


ಧರ್ಮಾರ್ಥೀ ಲಭತೇಃನೇನೆ ಧರ್ಮಂ ಕಾಮಂ ಚ ಕಾಮಂಕೇ ॥ 
ಧನಾರ್ಥೀ ಧನಮಾಸ್ಲೋತಿ ನೋಕ್ಸಾರ್ಥೀ ಮೋಕ್ಸಮುತ್ತಮಂ॥ ೨೫ ॥ 

೧೯. ದುಷ್ಟವಾಸನೆಗಳನ್ನು ಪರಿಹರಿಸುವುದಾಗಿಯೂ, ಭಗವಂತನಲ್ಲಿ 
ಭಕ್ತಿಯನ್ನು ಹೆಚ್ಚಿಸುವುದಾಗಿಯೂ ಇರುವ ಈ ವಾಸುದೇವಮಾಹಾತ್ಮ್ಯವನ್ನು 
ನಿನಗೆ ಹೇಳಿದ್ದೇನೆ. 

೨೦. ಎಲ್ಫೆ ಬ್ರಾಹ್ಮಣನೇ! ಈ ಪುರಾಣದಲ್ಲಿ ನಾನು ಯಾವ ಯಾವ 
ಆಖ್ಯಾನಗಳನ್ನು ನಿನಗೆ ಹೇಳಿದ್ದೇನೆಯೋ ಅವುಗಳನ್ನೆಲ್ಲ ಕಡೆದು ತೆಗೆದಿರುವ 
ಸಾರವೇ ಇದು. 

೨೧-೨೪. ಎಲ್ಲೆ ಪಾಪರಹಿತನೇ! ವೇದೋಪನಿಷತ್ತುಗಳ ಸಾರವಿದು. 
ಸಾಂಖ್ಯಯೋಗಗಳು, ಪಂಚರಾತ್ರ ಮತ್ತು ಸಮಸ್ತ ಧರ್ಮಶಾಸ್ತ್ರಗಳು ಇವು 
ಗಳೆಲ್ಲದರ ಸಾರವೂ ಇದೇ. ಇದು ಧನ್ಯವಾದುದು; ಯಶಸ್ವರವಾದುದು; 
ಆಯುಷ್ಯವರ್ಧಕವಾದುದು; ಪರಮಮಂಗಳವಾದುದು; ಸಮಸ್ತ ಅಮಂಗಳ 
ಗಳನ್ನೂ ನಾಶಮಾಡುವಂತಹುದು; ಸಾಕ್ಸಾದ್ಭಗವಂತನೇ ಹೇಳಿರುವುದು. 
ಯಾರು ಪುಣ್ಯಕರವಾದ ಇದನ್ನು ಕೇಳುವರೋ, ಯಾರು ಹೇಳುವರೋ ಮತ್ತು 
ಯಾರು ಪಠಿಸುವರೋ ಅವರ ನಿರ್ಮಲವಾದ ಬುದ್ಧಿಯು ವಾಸುದೇವನಲ್ಲಿ 
ಅಚಲವಾಗಿ ನೆಲಸುವುದು. ಆ ಮಾನವರು ಅವನ ಏಕಾಂತಿಭಕ್ತರಾಗುತ್ತಾರೆ. 
ಕೊನೆಗಾಲದಲ್ಲಿ ಬ್ರಹ್ಮಸ್ವರೂಪರಾಗಿ ತಮಸ್ಸನ್ನು ಮಾರಿದ್ದಾದ ಬ್ರಹ್ಮಧಾಮ 
ವನ್ನೈದುತ್ತಾರೆ. 

೨೫-೩೦. ಧರ್ಮಾರ್ಥಿಯಾದವನು ಇದರಿಂದ ಧರ್ಮವನ್ನು ಪಡೆಯು 


ದ್ವಾತ್ರಿಂಶೋತ9ಧ್ಯಾಯ॥ ೪೭೫ 


ಲಭೇತ ವಿದ್ಯಾಂ ವಿದ್ಯಾರ್ಥೀ ಮುಚ್ಛೇವೃಗ್ನಶ್ವ ರೋಗತಃ । 
ಏತಚ್ಛೆನಣಮಾತ್ರೇಣ ಸರ್ವಪಾಪಕ್ಸಯೋ ಭವೇತ್‌ ॥ ೨೬ ॥ 
ಬ್ರಾಹ್ಮಂ ತೇಜೋ ಲಭೇದ್ದಿ ಪ್ರಃ ಕ್ಚೃತ್ರಿಯಶ್ಚ ನರೇಶತಾಂ । 
ಧನಂ ವೈಶ್ಯಃ ಸುಖಂ ಶೂದ್ರಃ ಶ್ರವಣಾದಸ್ಯ ಜಾಪ್ಲುಯಾತ್‌ ॥ ೨೭ ॥ 
ಏತಚ್ಛ ಎತ್ವಾ ರಣಂ ಗಚ್ಛನ್‌ ವಿಜಯಂ ಚಾಪ್ಲುಯಾನ್ಸೃಪಃ । 
ಪ್ರಾಪ್ಲುಯಾತ್‌ ಸ್ತ್ರೀ ಚ ಸೌಭಾಗ್ಯಂ ಕನ್ಯಾ ಚ ಸ್ಟೇಪ್ಸಿತಂ ವರಂ ॥ ೨೮ ॥ 
ಏತಸ್ಯ ಶೃತಿಕೀರ್ತಿಭ್ಯಾಂ ಶಾಸ್ತ್ರಜಾತಶಿರೋಮಂಣಿಃ | 
ಯಂಯಂಯಃ ಕಾಮಯೇತ್ಯಾಮಂ ತಂ ತಂ ಪ್ರಾಪ್ನೋತಿ ಮಾನವಃ ॥ 
ತಸ್ಮಾತ್ತ್ವಂ ಸರ್ವದಾ ಭಕ್ತ್ಯಾ ಪಠನೇ ತದ್ದಿಜೋತ್ತಮ । 
ಕಾಯಾವಾಣೀಮನೋಭಿಸ್ತಂ ಭಜೇಥಾ ಭಕ್ತನತ್ಸಲಂ ॥೩೦॥ 
ಸೌತಿರುವಾಚ :-- 
ಏತನ್ಮಹಾಸೇನಮುಖಾಬ್ದನಿಃಸೃತಂ 
ಸಾವರ್ಣಿರಾಪೀಯ ವಚೋಮೃತೆಂ ಸಃ । 
ಚಕಾರ ಭಕ್ತಿಂ ವಸುದೇವನಂದನೇ 
ನರಾಕೃತಿಬ್ರಹ್ಮಣಿ ಸರ್ವಮಂಗಲೇ ॥೩೧॥ 


ತ್ತಾನೆ; ಕಾಮುಕನು ಕಾಮವನ್ನುಸಡೆಯುತ್ತಾನೆ. ಮೋಕ್ಸಾಸೇಕ್ಷಿಯು ಉತ್ತಮ 
ವಾದ ಮೋಕ್ಷವನ್ನು ಹೊಂದುತ್ತಾನೆ. ವಿದ್ಯಾರ್ಥಿಯು ವಿದ್ಯೆಯನ್ನು ನಡೆಯು 
ತ್ತಾನೆ. ರೋಗಿಯಾದವನು ಆ ರೋಗದಿಂದ ಬಿಡುಗಡೆಹೊಂದುತ್ತಾನೆ. ಇದನ್ನು 
ಕೇಳಿದಮಾತ್ರದಿಂದಲೇ ಸರ್ವಪಾಪಗಳೂ ಕ್ಲಯವಾಗಿಹೋಗುತ್ತವೆ. ವಿಸ್ರನು 
ಬ್ರಹ್ಮತೇಜಸ್ಸನ್ನು ಪಡೆಯುತ್ತಾನೆ. ಕ್ಸತ್ರಿಯನು ದೊರೆತನವನ್ನು ಪಡೆಯು 
ತ್ತಾನೆ. ವೈಶ್ಯನು ಧನವನ್ನೂ ಶೂದ್ರನು ಸುಖವನ್ನೂ ಪಡೆಯುತ್ತಾರೆ. ಇದನ್ನು 
ಶ್ರವಣಮಾಡಿ ಯುದ್ಧಕ್ಕೆ ಹೋಗುವ ರಾಜನಿಗೆ ವಿಜಯವು ದೊರೆಯುತ್ತದೆ. 
ಇದನ್ನಾಲಿಸಿದ ಸ್ತ್ರೀಯು ಸೌಭಾಗ್ಯವನ್ನು ಪಡೆಯುತ್ತಾಳೆ. ಕನ್ಯೆಯು ತನಗಿಷ್ಟ 
ನಾದ ವರನನ್ನು ಹೊಂದುತ್ತಾಳೆ. ಈ ಮಾಹಾತ್ಮ್ಯವನ್ನು ಕೇಳುವುದರಿಂದಲೂ. 
ಹೇಳುವುದರಿಂದಲೂ ಶಾಸ್ತ್ರ ಸಮೂಹಕ್ಕೆ ಶಿಕೋಮಣಿಯಾಗಿರುವ ಯಾವ ಯಾವ 
ಮಾನವನು ಯಾವ ಯಾವ ಅಭೀಷ್ಟವನ್ನು ಕೋರುವನೊ ಅದನ್ನು ತಪ್ಪದೆ 
ಪಡೆಯುತ್ತಾನೆ. ಎಲೈ ದ್ವಿಜೋತ್ತಮನೇ! ಆದ್ದರಿಂದ ನೀನು ಯಾವಾಗಲೂ 
ಭಕ್ತಿಯಿಂದ ಇದನ್ನು ಪಠಿಸುತ್ತಾ ಭಕ್ತವತ್ಸಲನಾದ ಆ ಭಗವಂತನನ್ನು ಮನೋ 
ನಾಕ್‌ಕಾಯಗಳಿಂದಲೂ ಭಜಿಸುತ್ತಿರು. 


೪೩೬ ಶ್ರೀ ಸ್ಫಾಂದೆಮೆಹಾಪುರಾಣಂ 


ಯೂಯಂ ಚೆ ಸರ್ವೇ ಸಿಗಮಾಗಮಜ್ಞಾಾ 
ಬ್ರಹ್ಮಣ್ಯದೇವಂ ಭಜನೀಯಖಿಖಾಶೆಂ । 
ಭಜಧ್ಯಮೋಕೆಂ ತಮುವಾರಕೀರ್ತಿಂ 


ಶ್ರೀ ವಾಸುದೇವಂ ನಿಜಧರ್ನುಸೆಂಸ್ಕಾಃ 1೩೨ 
ಗೋಲೋಕಧಾಮಪತಯೇ ಪ್ರಕಾಶಚಯಮೂರ್ತಯೇ । 
ಸಮೋಸಸ್ತು ವಾಸುದೇವಾಯ ಭೆಕ್ಟ್ಯಾಸಂದನಿವೃದ್ಧಯೇ ॥ ೩೩ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ದ್ವಿತೀಯೇ ವೈಷ್ಣವಖಂಡೇ ಶ್ರೀವಾಸುದೇವಮಾಹಾತ್ಮ್ಯೇ  ಗ್ರಂಥೆಸೆಂಪ್ರದಾಯ 
ಪ್ರವೃತ್ತಿ ಸಿರೂಪಣಂ?' ನಾಮ ದ್ವಾತ್ರಿಂಶೋ9ಜ್ಯಾಯಃ 


ಶ್ರೀವಾಸುದೇವಮಾಹಾತ್ಮ್ಯಂ ಸಂಪೂರ್ಣಂ 


ವೈಷ್ಣನಖಂಡಃ ಸಮಾಪ್ತಃ 


ಆ ಸಾವರ್ಣಿಯು ಸರ್ವಮಂಗಳನಾಗಿಯೂ, ನರಾಕಾರದ ಪರಬ್ರಹ್ಮನಾಗಿಯೂ 
ಇರುವ ವಸುದೇವನಂದನನಲ್ಲಿ ಪರಮಭಕ್ತಿಯನ್ನಿಟ್ಟನು. 

೩೨. ನೀವುಗಳೆಲ್ಲರೂ ನಿಗಮಗಳನ್ನೂ ಆಗಮಗಳನ್ನೂ ಚೆನ್ನಾಗಿ ತಿಳಿದವ 
ರಾಗಿದ್ದೀರಿ; ನಿಮ್ಮನಿಮ್ಮ ಧರ್ಮದಲ್ಲಿ ನೆಲೆಗೊಂಡಿದ್ದೀರಿ. ಆ ನೀವು, 
ಬ ್ರಿಹ್ಮಣ್ಯದೇವನೂ ಭಜಿಸಬೇಕಾದವನೂ, ಈಶ್ವರನೂ, ಉದಾರಕೀರ್ತಿಯೂ. 
ಏಕ್ಳೆಕನೂ ಆಗಿರುವ ಆ ಶ್ರೀವಾಸುದೇವನನ್ನು ಭಜಿಸಿರಿ. 

೩೩. ಭಕ್ತಿ ಆನಂದಗಳು ವೃದ್ಧಿಹೊಂದಲೆಂಬ ಬಯಳೆಯಿಂದ ಗೋಲೋಕ 
ಧಾಮಕ್ಕೆ ಒಡೆಯನೂ, ಪ್ರಕಾಶರಾಶಿಯ ಮೂರ್ತಿಯೂ ಆದ ಶ್ರೀವಾಸು 
ಜೀವನಿಗೆ ನಮಸ್ಕಾರವನ್ನು ಮಾಡುತ್ತೇನೆ. 

ಇಲ್ಲಿಗೆ ಎಂಬತ್ತೊಂದುಸಾಪವಿರೆ ಶ್ಲೋಕೆಗೆಳ ಸಂಹಿತೆಯೆಂದು ಪ್ರಸಿದ್ಧವಾದ 

ಶ್ರೀಸ್ಕಾಂದಮ ಹಾಫುರಾಣದ ಎರಡನೆಯ ವೈಷ್ಣವಖಂಡದಲ್ಲಿ ಶ್ರೀವಾಸುದೇವ 
ಮಾಹಾತ್ಮ್ಯದೆಲ್ಲಿ «" ಗ್ರಂಥಸಂಪ್ರದಾಯ ಪ್ರವೃತ್ತಿನಿರೂಪಣ ವೆಂಬ 
ಮೊವತ್ತೆರೆಡನೆಯೆ ಅಧ್ಯಾಯೆವು ಮೊಂಗಿದುದು 


ಶ್ರೀವಾಸುಜೀನಮಾಹಾತ್ಮ್ಯವು ಸಂಪೂರ್ಣವಾದುದು 
ನೈಷ್ಣನಖಂಡವು ಸಮಾಪ್ತ ವಾದುದು 





167-46. ಬೆಂಗಳೂರು ಸಿಟಿ ಬೆಂಗಳೂರು ಪ್ರೆಸ್ಸಿನಲ್ಲಿ ಸೂಪರಿಂಟಿಂಬ೭ಟಿರಾದ 
ಜಿ. ಶ್ರೀನಿವಾಸರಾಯರೆವರು ಮುಂದ್ರಿ ಸಿರುವರು 


